ಒರ್‌. ಕಾ ವ ಹ ಪ್‌ ದ್ಯಾ” ೩ 
ರಾಶಾಾಜಾರಾರ್‌ ಸಾರಾರಾರರಾರ್‌ 
ಅರಾ -ರರಸಾಾವಾಾರಾನಾ ಮಾ ಸಾರಾರಾವರಾಜಾ ತ 


ನಕದಾಸರ ಕೀರ್ತನೆಗ 
-ಪ್ರಯೋಗ ಕೋ 


ದಿ. 














ಅ" ್‌ 






೬. | | 
1 ನ 


ಟು ಗತಾ ತ 


ಹಾ 


1 
ಕ್‌ 


(. *" ಶನಕಡಾಸರ ಕೀರ್ತನೆಗಳ ತ 





ಸಂಪಾದನೆ ಮತ್ತು ಮುದ್ರಣದ ವಿವಿಧ ಹಂತಗಳಲ್ಲಿ 
ನಮ್ಮ ಜೊತೆ ಸಮಾಲೋಚನೆಯಲ್ಲಿ ಭಾಗಿಯಾಗಿದ್ದ ಹಾವನೂರರು 
ಕೃತಿ ಬಿಡುಗಡೆಯ ಹೊತ್ತಲ್ಲಿ ನಮ್ಮ ಜೊತೆಗೆ ಇಲ್ಲದಿರುವುದು ನೋವನ್ನುಂಟುಮಾಡಿದೆ. 
ಬದುಕಿನ ಕೊನೆಯ ಕ್ಷಣದವರೆಗೂ ನಿರಂತರವಾಗಿ ಕ್ರಿಯಾಶೀಲರಾಗಿದ್ದ 
ಹಾವನೂರರನ್ನು ಗೌರವದಿಂದ ನೆನಪಿಸಿಕೊಳ್ಳುತ್ತೇವೆ 


ಕನಕದಾಸರ ಕೀರ್ತನೆಗಳ 
ಶಬ್ದ- ಪ್ರಯೋಗ ಕೋಶ 


ಸಂಪಾದಕರು 


ಡಾ. ಶ್ರೀನಿವಾಸ ಹಾವನೂರ 
ಎ. ಕೃಷ್ಣ 





ಕನಕದಾಸ ಸಂಶೋಧನ ಕೇಂದ್ರ 
ಮಂಗಳೂರು ಎಶ್ವವಿದ್ಯಾನಿಲಯ 
ಮಂಗಳಗಂಗೋತ್ರಿ 


(01010/0೧50 ೧ಡಿ. (558711//1150/1/ 51080/- ೧೧೧1/೦೦೧೫ (೦5೧% 
(ಓ ೮೦೧೦೦/೮೩7೦ ೦" ((372(23625315 (606ಗ೧೩೧2) 


56166 01/: 

01. 51/1011252 1209200013 

63, 50017 07೦55 

83530273006, 8370310176 - 560004 


೪. (1502 

"5/1 5೧23೧366' 

(1೦.7 (18), 376 ೦7೦55 

5.1.0. 2037, 110೦೦೮೩13020/3 
8376031076 -560072 


೧0115766 01/ : 

॥(311282ರ252 7೮5೮೩/7೦೧0 ೦೮೧೮೮ 
[1217031076 07116151೧/ 
1121031303700107/ - 574 199, (3772012 
76. : 0824 - 2284360 


ಮೊದಲ ಮುದ್ರಣ: 2010 
ಪುಟಗಳು: 864 
ಪ್ರತಿಗಳು: 1000 
ಬೆಲೆ : ರೂ. 275300 


ಹಕ್ಕುಗಳು: ಕನಕದಾಸ ಸಂಶೋಧನ ಕೇಂದ್ರ 
ಮುಖಪುಟ ಎನ್ಯಾಸ: ಕಲ್ಲೂರು ನಾಗೇಶ 


ಪುಟವಿನ್ಯಾಸ ಮತ್ತು ಮುದ್ರಣ 

ಆಕೃತಿ ಪ್ರಿಂಟ್‌ 

ಕೆ.ಎಸ್‌. ರಾವ್‌ ರಸ್ತೆ, ಮಂಗಳೂರು - 575001 
ದೂರವಾಣಿ: 0824 2443002 


ಕುಲಪತಿಯವರ ಮಾತುಗಳು 


ಕನ್ನಡದ ಹಿರಿಯ ವಿದ್ವಾಂಸರಾಗಿರುವ ಪ್ರೊ. ಶ್ರೀನಿವಾಸ , 
ಹಾವನೂರ ಹಾಗೂ ಶ್ರೀ ವಿ. ಕೃಷ್ಣ ಇವರು ಸಂಪಾದಿಸಿರುವ 
ಕನಕದಾಸರ ಕೀರ್ತನೆಗಳ ಶಬ್ದ- ಪ್ರಯೋಗ ಕೋಶ ಮಂಗಳೂರು 
ವಿಶ್ವವಿದ್ಯಾನಿಲಯದ ಕನಕದಾಸ. ಸಂಶೋಧನ ಕೇಂದ್ರದ 
ವತಿಯಿಂದ ಪ್ರಕಟಗೊಳ್ಳುತ್ತಿರುವುದು ವಿಶ್ವವಿದ್ಯಾನಿಲಯಕ್ಕೆ ಗೌರವ 
ತಂದುಕೊಡುವ ಸಂಗತಿ ಎಂದು ನಾನು ತಿಳಿದಿದ್ದೇನೆ. 

. ಪ್ರೊ. ಹಾವನೂರ ಮತ್ತು ಮಂಗಳೂರು 
ವಿಶ್ವವಿದ್ಯಾನಿಲಯದ ನಡುವೆ ಏರ್ಪಟಿದ್ದ ಹಳೆಯ ನಂಟು ಈ 
ಪ್ರಕಟಣೆಯ ಮೂಲಕ ಮತ್ತೊಮ್ಮೆ ನೆನಪಿಸುವಂತೆ ಆಗಿರುವುದು 
ತುಂಬಾ ಸಂತೋಷವನ್ನುಂಟುಮಾಡುತ್ತಿದೆ. ಕರ್ನಾಟಕ ಸರಕಾರದ 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದಿಂದ ೫೦ ಸಂಪುಟ 
ಗಳಲ್ಲಿ ಸಮಗ್ರ ದಾಸ ಸಾಹಿತ್ಯದ ಸಂಪಾದನೆಯನ್ನು ಬಹಳ 
ಯೋಗ್ಯವಾಗಿ. ನಿರ್ವಹಿಸಿರುವ ಹಾವನೂರರು ಕನಕದಾಸರ 
ಕೀರ್ತನೆಗಳ ಶಬ್ದ- ಪ್ರಯೋಗ ಕೋಶವನ್ನು ವಿಶ್ವವಿದ್ಯಾನಿಲಯದ 
ಕನಕದಾಸ ಸಂಶೋಧನ ಕೇಂದ್ರದಿಂದ ಪ್ರಕಟಿಸಲು ಸಮೃತಿಯನ್ನು 
ನೀಡಿರುವುದಕ್ಕೆ ವಿಶ್ವಾಸಪೂರ್ವಕವಾಗಿ ಅಭಿನಂದನೆಗಳನ್ನು 
ಸಲ್ಲಿಸುತ್ತೇನೆ. 

ಕನಕದಾಸ ಅಧ್ಯಯನ ಪೀಠ ಮತ್ತು ಸಂಶೋಧನ ಕೇಂದ್ರದ 
ಸಂಶೋಧನಾ - ಯೋಜನೆಗಳಿಗೆ ಈ ಗ್ರಂಥವು ಆಕರ ಹಾಗೂ 
ಪರಾಮರ್ಶನ ಗ್ರಂಥವಾಗಿ ಮಹತ್ವವನ್ನು ಪಡೆಯಬಹುದೆಂದು 
ಆಶಿಸುತ್ತೇನೆ. 


ಪ್ರೊ. ಟಿ.ಸಿ. ಶಿವಶಂಕರಮೂರ್ತಿ 
ಕುಲಪತಿಗಳು 
ಮಂಗಳೂರು ವಿಶ್ವವಿದ್ಯಾನಿಲಯ 


ನೆನವರಿಕೆ 


ಕನಕದಾಸರ ಈ ಕೋಶರಚನೆಯಲ್ಲಿ ಜೊತೆಗಾರರಾದ 
ಶ್ರೀ ವಿ. ಕೃಷ್ಣರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾದ ಒಂದೆರಡು ವಿಷಯಗಳಿವೆ. 
ಅವರು ಅಪ್ರತಿಮ ಕೋಶಕಾರರು. ಕಳೆದ ಇಪ್ಪತ್ತು ವರುಷಗಳಿಂದ 
ಅವರು ಕಿಟೆಲ್‌ ಮಾದರಿಯ ಕನ್ನಡ - ಇಂಗ್ಲಿಷ್‌ ಕೋಶವನ್ನು 
ಸಿದ್ಧಪಡಿಸುವುದರಲ್ಲಿ ಪೂರ್ಣಾವಧಿ ತೊಡಗಿಕೊಂಡು ಈಚೆಗೆ 
ಮುಗಿಸಿದ್ದಾರೆ. ಕಿಟೆಲರು ೭೦ ಸಾವಿರಕ್ಕೂ ಮೇಲ್ಪಟ್ಟು ಕನ್ನಡ ಬಳಕೆಯ 
ಶಬ್ದಗಳ ಅರ್ಥ, ವ್ರತ್ಪತ್ತಿ, ಪ್ರಯೋಗಾದಿಗಳನ್ನು ಕೊಟ್ಟಿದ್ದಾರೆ. ಬಹು 
ದೊಡ್ಡ ಕಾರ್ಯಸಾಧನೆ; ಹೌದು. ಆದರೂ ಅಪೂರ್ಣ ಎಂಬುದು *ಿಟೆಲ್‌ 
ಆದಿಯಾಗಿ ಎಲ್ಲರಿಗೂ ಗೊತ್ತು. ವಿ. ಕೃಷ್ಣರ ಕೋಶವು ೧ ಲಕ್ಷ ೬೦ 
ಸಾವಿರ ಶಬ್ದಗಳನ್ನೊಳಗೊಂಡಿದೆ. ಕಿಟೆಲ್‌ ಸಾಧಿತ ಪದಗಳನ್ನು ಒಂದೇ 
ನಮೂದಿನಲ್ಲಿ ಕೊಟ್ಟಿದ್ದನ್ನು ಇವರು ಪ್ರತ್ಯೇಕಿಸಿ ಅರ್ಥ ಹೇಳಿದ್ದಾರೆ. 
ಪರಿಷತ್ತಿನ ಕನ್ನಡ ಕೋಶದಿಂದಲೂ, ಕಿಟೆಲ್‌ ಹೇಳಿರದ ಶಬ್ದಗಳನ್ನು 
ಎತ್ತಿಕೊಂಡು ಸೇರಿಸಿದ್ದಾರೆ. ಅಲ್ಲದೆ ಅರ್ಥ ವಿವರಣೆಯಲ್ಲಿ ಇವರದು 
ವಿಸ್ತಾರವಾದದ್ದು. ಈ ಬೃಹತ್‌ ಕೋಶ ಪ್ರಕಟವಾದಾಗ ಮೊನಿಯರ್‌ 
-. ವಿಲಿಯಮ್ಸ್‌ನ ಸಂಸ್ಕ ತ - ಇಂಗ್ಲಿಷ್‌ ಕೋಶಕ್ಕೆ ಸಮಾನವಾಗಿ 
ನಿಲ್ಲಬಹುದು. 

ಶ್ರೀ ವಿ. ಕೃಷ್ಣರು ಕಂಪ್ಯೂಟರ್‌ ಶಾಸ್ತ್ರಜ್ವರೂ ಅಹುದು. ಕನಕದಾಸರ 
ಈ ಶಬ್ದ-ಪ್ರಯೋಗ ಕೋಶವನ್ನು ಕಂಪ್ಯೂರಿಗೆ ಅಳವಡಿಸಿ ಸಂಪೂರ್ಣ 
ಜವಾಬ್ದಾರಿಯನ್ನು ವಹಿಸಿಕೊಂಡು ತಪ್ಪಿಲ್ಲದಂತೆ ಶ್ರದ್ಧೆಯಿಂದ ಮಾಡಿದ್ದಾರೆ. 
ಸಂಪಾದಕೀಯ "ಲಸದಲ್ಲಿಯೂ ಸಾಕಷ್ಟು ಜೊತೆಗೂಡಿದ್ದಾರೆ. 

ಕನ್ನಡದಲ್ಲಿ ಕಂಪ್ಯೂಟರ್‌ ಆಸರೆಯಿಂದ ಮೊದಲ ಬಾರಿಗೆ ಸಿದ್ದವಾದ 
00೧೦೦/೮೩೧೦0ಗೆ ಪ್ರೇರಣೆ ಇತ್ತವರು ಮ೦ಗಳೂರು ವಿಶ್ವವಿದ್ಯಾನಿಲಯದ 
ಕುಲಪತಿಗಳಾದ ಪ್ರೊ. ಕೆ.ಎಂ. ಕಾವೇರಿಯಪ್ಪನವರು. ಅವರು ನನ್ನ 
ಆತ್ಮೀಯ ಬಳಗದಲ್ಲಿ ಮಾನ್ಕರಾಗಿ ಇದ್ದವರು. ಅಲ್ಲಿಯ ಜನಸದ 
ಸಂಶೋಧನ ಕೇಂದ್ರದ ಸರಯೋಾಟಕರ್‌ರ ಡಾ. ಬಿ. ಶಿವರಾಮ ಶೆಟ್ಟಿ 
ಯವರಂತೂ, ನಾನು ಅಲ್ಲಿಯ ಕನ್ನಡ ವಿಭಾಗದಲ್ಲಿದ್ದಾಗ, ನನ್ನ ಸನಿಹದ 
ಸಹೋದ್ಯೋಗಿಗಳಾಗಿದ್ದವರು. ಆವಹ ದ್ಕು ಕೋಶದ ಪ್ರಕಟಣೆಯಲ್ಲಿ 


ಪೂರ್ಣತಃ "ಸಹಭಾಗಿಗಳಾದದ್ದು ನನಗೆ ಖುಶಿ ಕೊಟ್ಟಿದೆ. ಪೂ ಮೂವರನ್ನು 
ಇಲ್ಲಿ ಆತ್ಮೀಯತೆಯಿಂದ ನೆನೆಯುವೆ. 


ಡಿಸೆಂಬರ್‌, ೨೦೦೯ ಡಾ. ಶ್ರೀನಿವಾಸ ಹಾವನೂರ 
ಬೆ೦ಗಳೂರು 


ಕೃತಿ ಪರಿಚಯ 


“ಶಬ್ದ - ಪ್ರಯೋಗ ಕೋಶ” (೦೦೧೦೦7೮೩೧೦6) ಎಂದರೆ ಗ್ರಂಥವೊ೦ದರಲ್ಲಿಯ 
ನಿರ್ದಿಷ್ಟ ಶಬ್ದಗಳನ್ನು, ಆ ಗ್ರಂಥದಲ್ಲಿ ಅವು ಕಾಣಿಸಿಕೊಂಡ ಪ್ರಯೋಗ ವಾಕ್ಯಗಳ 
ಸಹಿತವಾಗಿ, ಆಸ್‌ ಕ್ರಮದಲ್ಲಿ ಕೊಡುವುದು. ಬರಿಯೆ ಶಬ್ದಗಳನ್ನು ಮಾತ್ರ ಪಟ್ಟಿ 
ಮಾಡಿದರೆ ಅದು ಶಬ್ದಸೂಚಿ (॥/೦6 7661) ಎನಿಸಿಕೊಳ್ಳುತ್ತದೆ. ಓದಿಕ ಅದು 
ಪ್ರಯೋಗವಾದ ವಾಕ್ಯದ ಸಹಿತವಾಗಿ ಕೊಟ್ಟರೆ ಅದು ಶಬ್ದ - ಪ್ರಯೋಗ ಎನಿಸಿಕೊಳ್ಳುತ್ತದೆ. 


ಕನಕದಾಸರ ಕೀರ್ತನೆಯೊಂದರ ಸಾಲನ್ನು ಉದಾಹರಣೆಗಾಗಿ ನೋಡೋಣ. 
ಸಾಲು : ಹಸಿದವರಿಗನ್ನವಿಕ್ಕದವಗೆ ಆಮ್ಲಪಿತ್ತ 


ಹಸಿದವರಿಗೆ : ಹಸಿದವರಿಗನ್ನವಿಕ್ಕದವಗೆ ಆಮ್ಲಪಿತ್ತ 
ಅನ್ನ : ಹಸಿದವರಿಗನ್ನವಿಕ್ಕದವಗೆ ಆವಮ್ಲಪಿತ್ತ 
ಅಕ್ಕು : ಹಸಿದವರಿಗನ್ನವಿಕ್ಕದವಗೆ ಆಮ್ಲಪಿತ್ತ 
ಆಮ್ಲಪಿತ್ತ : ಹಸಿದವರಿಗನ್ನವಿಕ್ಕದವಗೆ ಆಮ್ಲಪಿತ್ತ 


ಮೇಲಣ ನಾಲ್ಕೂ ಶಬ್ದಗಳು ಇಡೀ ಕಾವ್ಯದಲ್ಲಿ ಎಲ್ಲೆಲ್ಲಿ ಬರುವವೋ, ಅವೆಲ್ಲ 
ಒಂದೇ ಕಡೆಗೆ ಬರುತ್ತವೆ. ಇವುಗಳಲ್ಲಿಯ “ಅನ್ನ” ಶಬ್ದವು ಯಾವ ಯಾವ ಕೀರ್ತನೆಯ 
ಸಾಲುಗಳಲ್ಲಿ ಬರುತ್ತದೆಯೋ - ಅದರ ಪ್ರಯೋಗವನ್ನು ನೋಡೋಣ: 
೧) ಅನ್ನ ತುಪ್ಪ ವಿರಲಿಕ್ಕೆ ಮದ್ಯಪಾನಗಳೇಕೆ 

(ಕೀರ್ತನೆಯ ಮೂದಲು ಪ - ಮರೆಯದಿರು ಮರೆಯದಿರು) 
೨) ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವ ಕಾಣಲಿಲ್ಲ 

(ಕೀ: ಡಿ೦ಬನೊಳು ಪ್ರಾಣವಿರಲು) 
೩) ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 

(ಕೀ - ಬಂದೆವಮ್ಮ ಗೋವಿಂದ ಶೆಟ್ಟಿ) 
೪) ಷಡುರಸದನ್ನಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರಾರುಚಿ ನಿನ್ನದಯ್ಯ 

(ಕೀ - ತನು ನಿನ್ನದು ಜೀವನ ನಿನ್ನದು) 
೫) ಹಸಿದವರಿಗನ್ನವಿಕ್ಕದವಗೆ ಆಮ್ಲಪಿತ್ತ 

(ಕೀ - ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು. 

ಇಲ್ಲಿಯ (೧) ಮತ್ತು (೨)ರಲ್ಲಿ ನಿತ್ಯದ ಬದುಕಿನ ಟೀಕೆ ಇದ್ದರೆ, (೩)ನೆಯದರಲ್ಲಿ 
ತಿರುಪತಿಯ ವೆ೦ಕಪ್ಪನ ಮೇಲೆ ನಗೆಚಾಟಿಕೆಯ ಮಾತಿದೆ. (೪)ನೆಯದರಲ್ಲಿ ತನ್ನದೆಲ್ಲವನ್ನೂ 
ದೇವರಿಗೆ ಸಮರ್ಪಿಸುವ ಭಾವವಿದೆ. (೫)ನೆಯದರಲ್ಲಿ ನೀತಿ-ಬೋಧೆ ಇದೆ. ಹೀಗೆ 
"ಅನ್ನ' ಎನ್ನುವ ಸಾದಾ ಬಳಕೆಯ ಶಬ್ದ ಕನಕದಾಸರಲ್ಲಿ ಅದೆಂತು ವೈವಿಧ್ಯಮಯವಾಗಿದೆ 
ಯೆಂಬುದನ್ನು ಗಮನಿಸುವುದು. 

ಮೊದಲಲ್ಲಿ ತಿಳಿಯಬೇಕಾದದ್ದೆಂದರೆ, ಶಬ್ದ - ಪ್ರಯೋಗ ಕೋಶದ ರಚನೆಯು 
ತುಂಬಾ ಶ್ರಮದಾಯಕವಾದ ಹಾಗೂ' ಬಹು ಸಮಯವನ್ನು ಬೇಡುವ ಕೆಲಸವಾಗಿದೆ. 
ಅಲ್ಲದೆ, ಇದರಲ್ಲಿ ತಪ್ಪುಗಳೇನೂ ಇಲ್ಲದಂತೆ ನೋಡಿಕೊಳ್ಳುವುದು ದುಸ್ಸಾಧ್ಯ. ೧೩ನೆಯ 


ಶತಮಾನದಷ್ಟು ಹಿಂದೆ, '/089 8016 ಎ೦ಬ ಬೃಹತ್‌ ಗ್ರಂಥದ ೦೦೧೦೦6೮೩೧೦9 
ಸಿದ್ಧವಾದಾಗ 'ಅದರ ತಯಾರಿಕೆಗೆ ೫೦೦ ಜನ ಪಾದ್ರಿಗಳು ಕೆಲಸ ಮಾಡಿದರಂತೆ. ರಬ್ಬಿ 
ನಾಥನ್‌ ಎಂಬಾತ ಹಿಬ್ರೂ ಭಾಷೆಯ ಬೈಬಲಿನ ಶಬ್ದ - ಪ್ರಯೋಗ ಕೋಶವನ್ನು 
ತಯಾರಿಸಲು ಹತ್ತು ವರ್ಷ ಭಪಳ್ಳಾ ೫7 ದುಡಿದನಂತೆ (೧೪೮೮), ಆಚೆ 
ಯಾವುದೊಂದು ಕೃತಿಯು ಆಳವಾದ ಅಭ್ಯಾಸಕ್ಕೆ ಇಂಥ ಶಬ್ದ - ಪ್ರಯೋಗ ಕೋಶವು 
ಅನಿವಾರ್ಯವೆಂದು ಮನಗಂಡ ಇಂಗ್ಲಿಷ್‌ ಸಾಹಿತ್ಯಾಭ್ಯಾಸಿಗಳು ಕೀಟ್ಸ್‌ ಬೈರನ್‌ ಮೊದಲಾದ 
ಕವಿಗಳ ಸಮಗ್ರ ಪದ್ಯಗಳಿಗೆ ಶಬ್ದ-ಪ್ರಯೋಗ ಕೋಶವನ್ನು ರಡಸತೊಡಗಿದರು. ದ್ರ 
ಕೆಲಸ ತಾಪದಾಯಕವಾದದ್ದ ರಿಂದ ಓರ್ವ ವಿಮರ್ಶಕ 1 ರಚಿಸುವ ಕಷ್ಟ 
ನನ್ನ ವೈರಿಗಳಿಗೂ ಬರುವುದು ಬೇಡ” ಎಂದು ತನ್ನ ಪೀಠಿಕೆಯಲ್ಲಿ ಉದ್ಗಾರವೆತ್ತಿದ್ದಾನೆ. 
ಯಾವಾಗ ಕಂಪ್ಯೂಟರಿನ ಆವಿರ್ಭಾವವಾಯಿತೋ ಶಬ್ದ - ಪ್ರಯೋಗ ಕೋಶದ 
ಎತ್ತುಗಡೆಯು ಗಣನೀಯ ರೀತಿಯಲ್ಲಿ ಸುಲಭಗೊಂಡಿತು. ಯಾವದೊಂದು ಕೃತಿಯ 
ಪಠ್ಯವನ್ನು ಕಂಪ್ಯೂಟರಿಗೆ ಊಡಿಸಿದರೆ ಸಾಕು. ಆಮೇಲೆ ಶಬ್ದ ಪ್ರಯೋಗ 
(೦೦೧೦೦7೮೩೧೦9)ಕ್ಕೆಂದು ಸಿದ್ಧವಾಗಿರುವ ಪ್ರೋಗ್ರಾಮ್‌ನ್ನು ರೂಪಿಸಿದಾಗ ನಮಗೆ ಬೇಕಾದ 
00700168709 ಸಿದ್ಧವಾಗಿಬಿಡುತ್ತದೆ. ಹೀಗಾಗಿ ಶೇಕ್ಷಪಿಯರನ ನಾಟಕ, ಕಾವ್ಯಗಳು - 
ಎಲ್ಲವನ್ನೂ ಕಂಪ್ಯೂಟರಿಗೆ ಅಳವಡಿಸಿ "೦೦೧೦೦7೮೩೧೦9 ೦! 57೩/65008/6'5 ೦೦೧7- 
೧1916 '!/0145' ಸಿದ್ಧಮಾಡಿದರು. ಶೇಕ್ಸ್‌ಪಿಯರನ ಯಾವುದೇ ರೀತಿಯ, ಯಾವುದೇ 
ಮಟ್ಟದ ಅಭ್ಯಾಸಕ್ಕೆ "ಅದನ್ನು ಬಳಸದವರೇ ಇಲ್ಲವೆನ್ನುವಷ್ಟು ಆ ಶೇಕ್ಷಪಿಯರನ ಶಬ್ದ - 
ಪ್ರಯೋಗ ಕೋಶವು ಪ್ರಯೋಜನಕ್ಕೆ ಒದಗುತ್ತಾ ಇದೆ. 
ಭಾರತೀಯ ಭಾಷೆಗಳಿಗೆ ಅನ್ವಯಿಸಿ ಹೇಳುವುದಾದರೆ 8007711616 ಎನ್ನುವ 
ಸಂಸ್ಕೃತ ಎದ್ವಾಂಸರು ವೇದಗಳ ಶಬ್ದ - ಪ್ರಯೋಗ ಕೋಶವನ್ನು ಹೆಯಾಳಿಸಿದರು. 
ಹೀಗೆಯೇ ಭಗವದ್ಗೀತೆ, ಉಪನಿಷತ್ತುಗಳಿಗೂ ಶಬ್ದ-ಪ್ರಯೋಗ ಕೋಶ ಸಿದ್ಧವಾದವು. 
ಕನ್ನಡದಲ್ಲಿ ಪ್ರಥಮತಃ ಇದನ್ನು ತಹಾರಿಸಿದವರು ಡಾ. ಎಸ್‌.ಆರ್‌. ಗು೦ಜಾಳರು. 
ಬಸವಣ್ಣನವರ ವಚನಗಳಿಗಾಗಿ ಕೈಯಾರೆ ಪಟ್ಟಕೆಗಳನ್ನು ಮಾಡಮಾಡುತ್ತ, ತುಂಬಾ 
ಪರಿಶ್ರಮದಿಂದ ಸಿದ್ಧಪಡಿಸಿದರು. ಇನ್ನೂ ಕೆಲಸವರು ಬಡೇ ರೀತಿಯಲ್ಲಿ ಜೇರೆ ಕೆಲವು 
ವಚನಕಾರರ ಶಬ್ದ ಪ್ರಯೋಗ ಕೋಶಗಳನ್ನು ರಚಿಸಿದ್ದುಂಟು. 
ಯಾವಾಗ. ಕಂಪ್ಯೂಟರಿನ ಸಹತನಿಬಂದ ಶಬ್ದ - ಪ್ರಯೋಗ ಕೋಶವನ್ನು 
ತಯಾರಿಸುವುದು ಸುಲಭವಂದು ತಿಳಿಯಿತೋ, ಆಗ ನಾನೂ (ಶ್ರೀ ಹಾ.) ಪ್ರಯತ್ನ 
ಮಾಡಿದೆ. ಮೊದಲಿಗೆ ಕಾಳಿದಾಸನ "ಮೇಘದೂತ'ದ ಪಠ [ವನ್ನು ಕಂಪ್ಥೂ ಟರಿಗೆ ಅಳವಡಿಸಿ. 
ಅದರ ಶಬ್ದ - ಪ್ರಯೋಗ ಕೋಶವನ್ನು ಸಿದ್ಧಪಡಿಸಿದೆ (೧೯೭೩, ಆದರೆ ಹಾಗೆ 
ಮಾಡಿದ್ದು ರೋಮನ್‌ ಲಿಪಿಯಲ್ಲಿ. ಅದೇ ಕ್ರಮದಲ್ಲಿ ಜೇಡರ ದಾಸಿಮಯ್ಯನ ವಚನಗಳ 
ಶಬ್ದ - ಪ್ರಯೋಗ ಕೋಶವೂ ಸಿದ್ಧವಾಯಿತು (೧೯೭೬). (ಅದನ್ನು ಕನ್ನ! ಕ್ಕೆ ಲಿಪ್ಯಂತರ 
ಮಾಡಿ ಪ್ರಕಟಿಸಲಿಕ್ಕಿದೆ.) ಇವೆರಡೂ ಪ್ರಯೋಗಾರ್ಥವಾಗಿ ಕೈಗೊಂಡವುಗಳು. ಮುಂದೆ 
ಮುದ್ದಣನ ಸಮಗ್ರ ಶಬ್ದಗಳನ್ನು ಕಂಪ್ಯೂಟರಿಗೆ ಹಾ ಯೋಜನೆಯನ್ನು 
ಟೆ ಮ ದೇವತಾವಾಜ ಶಬ್ದಗಳನ್ನಷ್ಟೆ ಎತ್ತಿಕೊಳ್ಳಲಾಗಿತ್ತು. ಈ 
ಶಬ್ದಪ್ರತಿಭೆ' ಎಂಬ ವಿಷಯದ ಸಾ ಗಾ ಹಟ್ಟ ಮುದ್ದಣವ 
ಸಂಪ್ರಬಂಧವನ್ನೇ ಹೊರತಂದಿದ್ದಾರೆ. 


3೩೯ 


೯ 


ಪ್ರಾರಂಭದಲ್ಲಿ ದೇವತಾಶಬ್ಧ ಪಗಳನ್ನಷ್ಟೆ ಎತ್ತಿಕೊಂಡೆವಲ್ಲದೆ ಇಂದ್ರ, ನಾರದ, ರಾಮ, 
ಶಿವ, ಎಷ್ಟು ಮುಂತಾದವರ ನಾಮಧೇಯವಿರುವ ಪ್ರಯೋಗ ವಾಕ್ಯಗಳನ್ನೂ 
ಕೊಡಲಾಯಿತು. ಮುದ್ದಣನ ಕೃತಿಪಂಚಕದಲ್ಲಿ ಮೂರು ರಾವರಾಯಣಕ್ಕೇನೆ 
ಸಂಬಂಧಪಟ್ಟವುಗಳು. ಆದುಷರಿಂದ. ರಾಮವಾಚಿ ಶಬ್ದಗಳೇ ಹೆಚ್ಚಾಗಿ ಬರಬೇಕಲ್ಲವೆ. 
ಇಲ್ಲ; ಶಿವವಾಚಿ ಶಬ್ದಗಳು ಒಟ್ಟಿನಲ್ಲಿ ರಾಮನದಕ್ಕಿಂತ ಎರಡು ಪಟ್ಟು ಹೆಚ್ಚಿಗೆ ಹೊರಟವು. 
ನಾನು ಅಥವಾ ಕಂಪ್ಯೂಟರ್‌" ಎಲ್ಲಿಯಾದರೂ ತಪ್ಪು ಮಾಡಿದೆವೋ ಎಂದುಕೊಂಡೆ. 
ಇಲ್ಲ; ಸರಿಯಾಗಿಯೆ ಎರಡರಷ್ಟು ಶಿವವಾಚೀ ಶಬ್ದಗಳೇ ಇದ್ದುವು. ಅವು ಬಂದ 
ಪ್ರಯೋಗ ವಾಕ್ಯಗಳನ್ನು ನೋಡಿದಾಗ ಮುದ್ದಣನು ಅಗತ್ಯವಿರಲಿ ಬಿಡಲಿ ತನ್ನೆರಡು 
ಯಕ್ಷಗಾನ ಕೃತಿಗಳಲ್ಲಿ ಶಿವನನ್ನು ತಂದಿದ್ದ. ಆದ್ದರಿಂದ ಅವನು ಪರಮ ಶಿವಭಕ್ತನೆಂಬ 
ಹೊಸ ವಿಚಾರ ಸಿದ್ಧವಾಯಿತು. ಕಳೆದ ನೂರು ವರ್ಷಗಳ ವರೆಗೆ ಅವನ ಕಾವ್ಯವನ್ನು 
ಓದಿಸುತ್ತ ಇದ್ದ ಯಾವ ಅಧ್ಯಾಪಕರಿಗೂ ಹೊಳೆಯದ ಈ ಅಂಶವನ್ನು ಶಬ್ದ - 
ಪ್ರಯೋಗ ಕೋಶವು ತೋರಿಸಿಕೊಟ್ಟಿತು. ಅಷ್ಟು ಮಾತ್ರವಲ್ಲ, ಲಯಕಾರಿಯಾದ ಶಿವನು 
ಮುದ್ಧಣನಲ್ಲಿ ಮಾತ್ರ ಮಂ೦ಗಳಕರನಾಗಿ ಹೊರಹೊಮ್ಮಿದ್ದಾನೆ. (ವಿವರಗಳಿಗಾಗಿ 
“ಸಂಕಥನ'ವೆಂಬ ಶ್ರೀ ಹಾ. ಸಂಭಾವನಾ ಗ್ರಂಥವನ್ನು (೨೦೦೯) ನೋಡಬಹುದು 
(ಪು. ೩೨೧). 

ಮುದ್ದಣನು ಐದು ಕೃತಿಗಳನ್ನು ರಚಿಸಿರುವನಪ್ಟೆ. ಅವುಗಳಲ್ಲಿ “ರಾಮಪಟ್ಟಾಭಿಷೇಕ' 
ಕಾವ್ಯವೂ ಒಂದು. ಆದರೆ ಓರ್ವ ಹಳೆಗಾಲದ ವಿಮರ್ಶಕರು “ಈ ಕಾವ್ಯವು ಮುದ್ದಣ 
ರಚಿಸಿದ್ದೆಂದು ಸರ್ವಥಾ ಒಪ್ಪುವುದಿಲ್ಲ” ಎಂದು ಸಾರಿದ್ದರು. ಅದೇನೂ ಸ್ವೀಕೃತವಾಗಲಿಲ್ಲ, 
ಆ ಮಾತು ಬೇರೆ. ನಾನು ಪ್ರಯೋಗಾರ್ಥವಾಗಿ ಕಂಪ್ಯೂಟರಿನಲ್ಲಿ ಶಬ್ದ - ಪ್ರಯೋಗ 
ಕೋಶವನ್ನು ಸಿದ್ಧಪಡಿಸಿದೆ. ಯಾವ ಯಾವ ಶಬ್ಧಗಳು ಐದೂ ಗ್ರಂಥಗಳಲ್ಲಿ 
ಪುನರಾವೃತ್ತಿಗೊಳ್ಳುವವೆ೦ಬ ಆಧಾರದ ಮೇಲಿಂದ ಶ್ರೀರಾಮಪಟ್ಟಾಭಿಷೇಕವು ಅವನದೆಂ೦ದೇ 
ಸಿದ್ಧವಾಯಿತು. ಹೀಗೆ ಯಾರೊಬ್ಬರ ಗ್ರಂಥಕರ್ತೃತ್ವವನ್ನು ನಿರ್ಣಯಿಸಲು 0೦೧೦೦/೮೩೧೦6ನ 
ನೆರವನ್ನು ಪಡೆಯುವುದು ಪಾಶ್ಚಿಮಾತ್ಯ ದೇಶಗಳಲ್ಲಿ ರೂಢಿಗತವಾಗಿದೆ. 

ಮೇಲೆ ಮುದ್ದಣನೊಬ್ಬನದೇ ಐದು ಕೃತಿಗಳಲ್ಲಿಯ ಶಬ್ದಗಳನ್ನು ಹೋಲಿಸಿ 
ನೋಡಿದೆವಷ್ಟೆ. ಬೇರೆಯವರ ಕೃತಿಗಳನ್ನು ತೆಗೆದುಕೊ೦ಡು ಶಬ್ದ - ಪ್ರಯೋಗ ಕೋಶದಲ್ಲಿ 
ಜೊತೆಜೊತೆಯಾಗಿ ಇಟ್ಟಾಗ ಒಬ್ಬ ಕವಿಯ ಪ್ರಭಾವ ಇನ್ನೊಬ್ಬನ ಮೇಲೆ ಎಷ್ಟರ ಮಟ್ಟಿಗೆ 
ಅಗಿದೆ ಎಂಬುದನ್ನೂ ಕಂಡುಕೊಳ್ಳಬಹುದು. ಬೇಂದ್ರೆ ಹಾಗೂ ಅಡಿಗರ ಪ್ರಭಾವ 
ಅವರಿಗಿಂತ ಕಿರಿಯ ಪ್ರತಿಭಾನ್ವಿತ ಕವಿಗಳ ಮೇಲೆ ಯಾವ ರೀತಿ ಆಗಿರುವುದೆಂಬುದನ್ನೂ 
ಸಂಬಂಧಪಟ್ಟ ಕಾವ್ಯಗಳ ಶಬ್ದ - ಪ್ರಯೋಗ ಕೋಶದಿಂದ ಗುರುತಿಸಬಹುದು. 


ಶಬ್ದ - ಪ್ರಯೋಗ ಕೋಶದ ಇನ್ನು ಕೆಲವು ಪ್ರಯೋಜನಗಳು 

ಶಬ್ದಗಳು ಎರಡು 0 ವಾಚ್ಯಾರ್ಥವುಳ್ಳ ಶಬ್ದಗಳು, ಇವು ಗದ್ಯ 
ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ದೊರೆಯುತ್ತವೆ. ವ್ಯಂಜನಾರ್ಥ ಶಬ್ದಗಳು ಎನ್ನುವುವು' 
ಕಾವ್ಯಗಳಲ್ಲಿ ಧಾರಾಳವಾಗಿ ದೊರೆಯುವಂಥದ್ದು ಶಬ್ದಗಳ ವ್ಯಂಜಕ ಗುಣವನ್ನು 
ಪ್ರಕಟಿಸಿದಷ್ಟೂ ಆ ಕಾವ್ಯ ಮೇಲ್ಮಟ್ಟದ್ದೆನಿಸುತ್ತದೆ. ಹೀಗಿರುವುದರಿಂಡ : ಕಾವ್ಯಗಳ ಶಬ್ದ - 
ಪ್ರಯೋಗ ಕೋಶವು ಒಂದು ರೀತಿಯಲ್ಲಿ ಅದನ್ನು ತೋರಿಸಿಕೊಡುತ್ತದೆ. ಬಗೆಬಗೆಯ 


೧೦ 


ರೀತಿಯಲ್ಲಿ ಶಬ್ದಗಳ ಆರ್ಥ ಹೊರಡಿಸುವುದನ್ನು ತಿಳಿಯುವುದು ಸಾಹಿತ್ಯ ವಿಮರ್ಶನದ 
ಒಂದು ಪ್ರಕ್ರಿಯೆಯೇ ಆಗಿದೆ. 

ಶಬ್ದಗಳ ಈ ವ್ಯಂಜಕತೆಯಲ್ಲಿ ಕವಿಗಳು ಸೂಕ್ಷ್ಮವಾದ ಅರ್ಥಭೇದವನ್ನು 
ಕಾಣಿಸುತ್ತಾರೆ. ಭಗವದ್ಗೀತೆಯಲ್ಲಿ 'ಯೋಗ' ಶಬ್ದವು ಅನೇಕ ಕಡೆಗಳಲ್ಲಿ ಬರುತ್ತದೆ. 
ಅವೆಲ್ಲ ಸಂದರ್ಭಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದವರೊಬ್ಬರು “ಯೋಗ” ಎನ್ನು ವುದಕ್ಕೆ 
ನಾಲ್ಕು ಅರ್ಥಭೇದಗಳಿವೆ ಎಂದು ಕಂಡುಹಿಡಿದಿದ್ದಾರೆ. ಓರ್ವ ಆಧುನಿಕ ಅಮೆರಿಕನ್‌ 
ಕವಯಿತ್ರಿಯ (ಎಮಿಲಿ ಡಿಕನ್ನನಳ) ಭಾವಗೀತೆಗಳನ್ನು ಕಂಪ್ಯೂಟರಿಗೆ ಅಳವಡಿಸಿದಾಗ 
ಅವಳು ಬಳಸಿದ ಶಬ್ದಗಳಲ್ಲಿ "ನಾನು' “ನನ್ನ' ಎ೦ಬ ಸ್ವನಿಷ್ಠ ಶಬ್ದಗಳೇ (60]9011%6) 
ಜಾಸ್ತಿಯಾಗಿತ್ತು. ಅವಳು ತನ್ನ ಕವಿತೆಗಳ ಮೂಲಕ ಆತ್ಮಚರಿತ್ರೆಯನ್ನು ಹೇಗೆ ನಿರೂಪಿಸಿದ್ದಾಳೆ 
ಎಂದು ಒಬ್ಬ ವಿಮರ್ಶಕ ತೋರಿಸಿಕೊಟ್ಟಿದ್ದಾನೆ. 

ವ್ಯಾಕರಣ ಇಲ್ಲವೆ ಭಾಷಾಶಾಸ್ತ್ರದ ದೃಷ್ಟಿಯಿಂದಲೂ ಶಬ್ದ - ಪ್ರಯೋಗ ಕೋಶವು 
ನೆರವುಗವುದು! ಕವಿಯು ಬಳಕೆಯಲ್ಲಿಲ್ಲದ ಹಾಗೂ ಸ್ವಯಂ “ಸೃಷ್ಟಿಸಿ ಯಾವ ಯಾವ 
ಶಬ್ದಗಳನ್ನು ತಂದಿರಬಹುದು (ಮುದ್ದಣನಂತೆ), ನಾಮಪದಗಳಿಗೆ "ಇಸು' ಪ್ರತ್ಯಯ 
ಹಚ್ಚಿ ಕ್ರಿಯಾಪದಗಳನ್ನು ಬಳಸುವುದು (ಉದಾ:ಗೆ ಗಿಳಿಯಿಸು), ಕೆಲವು ಶಬ್ದಗಳನ್ನು 
ಮತ್ತೆ ಮತ್ತೆ ತಂದಿರುವುದು (ಪುನರಾವೃತ್ತಿಯವು) - ಇವುಗಳನ್ನು ಕಂಡುಹಿಡಿಯಬಹುದು 
(ಉದಾ:ಗೆ ಮುದ್ದಣನ ಕೀರ್ತನೆಗಳಲ್ಲಿ "ಅಯ್ಯಾ' ಎನ್ನುವ ಶಬ್ದ). ಹಳಗನ್ನಡದ ಕಾವ್ಯಗಳಲ್ಲಿ 
ಅ, ಟಿ ಎ೦ಬ ಅಕ್ಷರಗಳು ಹತ್ತನೆಯ ಶತಮಾನದ ಮಾರ್ಗಕಾವ್ಯಗಳಲ್ಲಿ ಧಾರಾಳವಾಗಿ 
ಕಂಡುಬರುತ್ತಿದ್ದು ಅವುಗಳು ಅದಾವ ರೀತಿಯಲ್ಲಿ ಇಳಿಮುಖವಾಗುತ್ತ ಲುಪ್ತವಾದವು 
ಎಂಬುದನ್ನೂ ಅಧಿಕೃತವಾಗಿ ನಿರ್ಧರಿಸಬಹುದು. 

ನಿಸರ್ಗ ಕವಿಯಾದ ಕೀಟ್ಬ್‌ಗೆ "ಇಂಥಿಂಥ ಬಣ್ಣಗಳು ಬಹಳ ಇಷ್ಟ ಹೂಗಳ 
ವರ್ಣನೆಯಲ್ಲಿ ಅವೇ ಹೆಚ್ಚಾಗಿ ಕಾಣಿಸಿಕೊ೦ಂಡಿವೆ' ಎಂದು ಒಬ್ಬ ಪ್ರಸಿದ್ಧ ವಿಮರ್ಶಕ 
ಹೇಳಿದ. ಸಾಮಾನ್ಯವಾಗಿ ಆ ಅಭಿಪ್ರಾಯ ಸ್ವೀಕೃತವಾಯಿತು. ಆದರೆ 'ಕೀಟ್ಸ್‌ನ 'ಕವಿತೆಗಳನ್ನೆಲ್ಲ 
ಕಂಪ್ಯೂಟರಿಗೆ ಹಾ ಶಬ್ದ ಎ ಪ್ರಯೋಗ ಕೋಶವನ್ನು ಸಿದಪಡಿಸಿ ನೋಡದಾಗ 
ಅವನಿಗೆ ತುಂಬಾ ಪ್ರಿಯವಾದ ಹೂಗಳು ಬೇರೆಯೇ. ಹೊರಟವು! ಇದರಿಂದ 
ತಿಳಿಯುವುದೇನೆಂದರೆ ವಿಮರ್ಶನದಲ್ಲಿ ಖಚಿತತೆಯನ್ನು ತರಲು ಶಬ್ದ - ಪ್ರಯೋಗ 
ಕೋಶವು ನೆರವಾಗಬಲ್ಲುದು. 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 

ಪ್ರಸ್ತುತ ಗ್ರಂಥದಲ್ಲಿ ಕನಕದಾಸರ ೨೫೬ ಕೀರ್ತನೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದೆ. 
ಅವರ ಕೀರ್ತನೆಗಳ ಏಳೆಂಟು ಸಂಗ್ರಹಗಳು ಪ್ರಕಟವಾಗಿವೆಯಪ್ಟ. ದು ಒ೦ದರಲ್ಲಿದ್ದ 
ಕೀರ್ತನೆಗಳ ಸಂಖ್ಯೆ ಇನ್ನೊಂದರಲ್ಲಿ ಇಲ್ಲ. ಕಾರಣಗಳು ಏನೇ ಇರಲಿ, ಕನಕದಾಸರೇ 


ರಚಿಸಿದ ಕೀರ್ತನೆಗಳ ಸಂಭವನೀಯತೆಯನ್ನು ಗಣಿಸಿ ಈ ೨೫೬ ಕೀರ್ತನೆಗಳನ್ನು 
ತೆಗೆದುಕೊಂಡಿದ್ದೇವೆ. 


ಇವಕ್ಕೆ ಆಕರ ಗಂಥಗಳೆಂದರೆ, 
ಅ) "ಬೆಟಗೇರಿ ಕೃಷ್ಣಶರ್ಮ ಹಾಗೂ ಬೆಂಗೇರಿ ಹುಚ್ಚರಾಯರು ಸಂಪಾದಿಸಿದ ಕನಕದಾಸರ 
ಹಾಡುಗಳು' (ಜನಪ್ರಿಯ ಆವೃತ್ತಿ) ಮತ್ತು "ಕನಕದಾಸರ ಭಕ್ತಗೀತೆಗಳು' (ಪಂಡಿತ 


೧೧ 


ಆವೃತ್ತಿ, ಇವನ್ನು ಧಾರವಾಡದ ಸಮಾಜ ಪುಸ್ತಕಾಲಯದವರು ೧೯೭೪ರಲ್ಲಿ 
ಪ್ರಕಟಿಸಿದ್ದರು. ಈಚೆಗೆ “ಕನಕದಾಸರು ಹಾಡುಗಳು' ಪುಸ್ತಕದ ೫ನೆಯ ಮುದ್ರಣವನ್ನು 
ಅವರು ೨೦೦೯ರಲ್ಲಿ ಹೊರತಂದಿದ್ದಾರೆ. ಅದನ್ನು “ಬೆ' ಅಕ್ಷರ ಸಂಕೇತವನ್ನು 
ಬಳಸಿ, ಅವನ್ನು ಈ ಶಬ್ದ - ಪ್ರಯೋಗ ಕೋಶದಲ್ಲಿ ಉಪಯೋಗಿಸಿಕೊಂಡಿದ್ದೇವೆ. 
ಆ) ಎರಡನೆಯ ಸಂಕಲನ "ಕನಕದಾಸರ ಜನಪ್ರಿಯ ಕೀರ್ತನೆಗಳು' ಇದರ ಸಂಪಾದಕರು 
ಶ್ರೀ ಹೊ. ರಾ. ಸತ್ಯನಾರಾಯಣರಾವ್‌ ಅವರು. ಬೆ೦ಗಳೂರಿನ “ಅ೦ಕಿತ ಪುಸ್ತಕ'ದವರು 
ಪ್ರಕಟಿಸಿದ್ದು ೨೦೦೮ರಲ್ಲಿ ಅದು ಮರುಮುದ್ರಣವಾಗಿದೆ. ಇದರಲ್ಲಿ ಹತ್ತಾರು 
ಕೀರ್ತನೆಗಳು ಕನಕದಾಸರವಲ್ಲ - ಎ೦ಬ ಸಂಶಯ ಮೂಡುವಂತಿದೆ. ಆದರೂ 
ನಾವು ಅದರಲ್ಲಿಯ ಹತ್ತು ಪದ್ಯಗಳನ್ನು ಮಾತ್ರ ಬಿಟ್ಟಿದ್ದೇವೆ. 0679! 0! 60೬01 
ಎಂಬಂತೆ ಉಳಿದುವನ್ನು ಇಟ್ಟುಕೊಂಡಿದ್ದೇವೆ. ಬಳಸಿದ ಸಂಕೇತಾಕ್ಷರ “ಸ'. 
ಅಂತೂ ಇವೆರಡು ಗ್ರಂಥಗಳಿಂದ ತೆಗೆದುಕೊಂಡ ೨೫೬ ಕೀರ್ತನೆಗಳ ಶಬ್ದ - 
ಪ್ರಯೋಗ ಕೋಶ ಇದಾಗಿದೆ. (ಇದರ ಸಮಗ್ರ ಕಂಪ್ಯೂಟರ್‌ ನಿರ್ವಹಣೆ ನಮ್ಮಲ್ಲಿ 
ಒಬ್ಬರಾದ ವಿ. ಕೃಷ್ಣ ಅವರದು) ಇನ್ನು ಶಬ್ದಗಳು) ಇವುಗಳಿ೦ದ ನಾವು ಆಯ್ದ ಶಬ್ದಗಳು 
ಸುಮಾರು. ಐದು ಸಾವಿರ. ಎಲ್ಲ 00೧೦೦೮೩೧೦6ಗಳಲ್ಲಿ ಮಾಡುವಂತೆ ಸರ್ವನಾಮಗಳು, 
ಕ್ರಿಯಾ ವಿಶೇಷಣಗಳು, ವಿಶೇಷಣಗಳು ಇತ್ಯಾದಿ "ಸಾಮಾನ್ಯವೆನಿಸುವ ಶಬ್ದಗಳನ್ನು 
ಬಿಟ್ಟಿದ್ದೇವೆ.* 
ಪ್ರಯೋಗ ವಾಕ್ಯಗಳು ಮಹತ್ವದವು ತಾನೇ. ಈ ಐದು ಸಾವರ ಶಬ್ದಗಳಿಗೆ 
ಕೊಟ್ಟ ಪ್ರಯೋಗಗಳು ಒಟ್ಟಿಗೆ ೧೭,೦೦೦. 
ಪ್ರತಿಯೊಂದು ನಮೂದು ಈ ಕೆಳಗಿನಂತೆ ವಿವರಗಳನ್ನು ಹೊಂದಿರುತ್ತದೆ: 
ಅ) ಅನುಕ್ರಮ ಸಂಖ್ಯೆ. 
ಆ) ಶಬ್ದ (ಮತ್ತು ಅರ್ಥ - ಅವಶ್ಯವಿದ್ದರೆ) 
ಇ) ಶಬ್ದ ಇರುವ ಪ್ರಯೋಗದ ಸಾಲು. 
ಈ) ಸಂದರ್ಭಸೂಚಿ (ಆಕರ - ಬೈ/ಸ. ಇದರಲ್ಲಿಯ ಕೀರ್ತನ ಸಂಖ್ಯೆ ಮತ್ತು ಆ 
ಶಬ್ದವಿದ್ದ ನುಡಿಯ ಸಂಖ್ಯೆ 

ಕೆಲವು ಮಾದರಿ ನಮೂದುಗಳನ್ನು ಕೊಟ್ಟಿದೆ: 

(೧) ಮುನಿಕಲ್ಪಭೂಜ: (ಮುನಿಗಳಿಗೆ ಕಲ್ಪವೃಕ್ಷ ಆದವನು) 

ನಂ. ೩೩೬೪ - ಇನಕೋಟಿ ಶತತೇಜ. ಮುನಿಕಲ್ಹಭೂಜ ಕನಕಾದ್ರಿನಿಲಯ 
ವೆಂಕಟರಾಯ (ಸ-೨೨೯-೧) 

"ಮುನಿಕಲ್ಪಭೂಜ' ಶಬ್ದವನ್ನು ಕನಕದಾಸರು ಒಂದೇ ಸಲ ಬಳಸಿದ್ದಾರೆ. 
ವಿಶೇಷವೆಂದರೆ ಇದೊಂದು ಅಪೂರ್ಪ ಶಬ್ದಸೃಷ್ಟಿ. ಕನ್ನಡ-ಕನ್ನಡ ಕೋಶದಲ್ಲಿ “ಈ 
ಶಬ್ದವನ್ನೇ ಕೊಟ್ಟಿಲ್ಲ. 

(೨) ಐದು: 

ನಂ. ೬೧೦ - ಐದು (ಒಂದು ಸಂಖ್ಯೆ) - ಅದರ ಮೇಲೆ ಗಟ್ಟಿಯಾಗಿ ನೆಲೆಗೆ 
ನಂತವೈದು ಬಣ್ಣವು ಎರಡು ಸಾವಿರ ಜಿಹ್ವೆಯುರಗ (ಸ-೪೮-೧) 

“ಇನ್ನು ನಾಲ್ಕು ಪ್ರಯೋಗಗಳಿವೆ.) 

ತ ಸರ್ವನಾಮಗಳು: ಅವನು, ನೀನು, ಅಕ್ಕ, ಇದು, ಇದಕ್ಕೆ, ಅವುಗಳು: 


೧೨ 


ಅವ್ಯಯಗಳು; ಅನಿತು, ಇಷ್ಟು, ಅಗಲ. - ಮಾಮೂಲಿಯ ಕ್ರಿಯಾದಪಗಳು: ಹೇಳು 
ಆಗು, ಏಳಿಸು. ಸಾಮಾನ್ಯ ನಾಮಪ ದಗಳು: ಎಣ್ಣೆ ಇತ್ಯಾದಿ. 

(೨ಅ) ಐದು: 

ನಂ. ೬೧೧ - ಐದು (ಬರು) - ಪಥನಡೆಯದಯ್ಯ ಪರಲೋಕಕೈದುವಡೆ 
ಎ ಪಥನಡೆಯದಯ್ಯ (ಬೆ-೯-ಪಲ್ಲವಿ) 

ಇಲ್ಲಿ ಬಂದಿರುವ ಶಬ್ದಗಳೊ೦ದೊಂದಕ್ಕೂ ವಿಶೇಷಾರ್ಥಗಳನ್ನೂ ವೈವಿಧ್ಯವನ್ನೂ 
ಕಲ್ಪಿಸಿ ಕನಕದಾಸರು ತಮ್ಮ ಕ್ರತುಶಕ್ತಿಯನ್ನು ಮೆರೆದಿದ್ದಾರೆ. “ಎನಿಸು' ಎನ್ನುವ ಸಾದಾ 
ಕ್ರಿಯಾಪ ದಕ್ಕೆ ಜೋಡಿಸಿದ ಹಹತಜೂಚವ ಸಂದರ್ಭಗಳನ್ನೂ ದ್ರ ದೃಷ್ಟಿಯಿಂದ 
ಗಮನಿಸುವುದು. ಅದರಂತೆ “ಪಡು' ಎಂಬುದು ಕ್ರಿಯಾಪದ. ಹಾಗೇನೇ `ಅನ್ಯ' ಇಂಬಾದು: 
ಬಳಕೆಯಲ್ಲಿ ತೀರಾ ಸಾಮಾನ್ಯವಾದ ಈ ಶಬ್ದ ಬಂದಲ್ಲಿ ಕನಕದಾಸ ಜಾ ಪೌರಾಣಿಕ 
ಕಥಾನಕವನ್ನೂ ನೀತಿಯ ಮಾತುಗಳನ್ನೂ ತಂದಿದ್ದಾರೆ. 

ಇನ್ನು ಯಾವುದಾದರೊಂದು 'ಭಷಯಸಹ ಬಗ್ಗೆ ಕನಕದಾಸರ ನಿರ್ದಿಷ್ಟ 
ಆಭಮತವನು ಎಂದು ತಿಳಿದುಕೊಳ್ಳುವುದು ಶಬ್ದ - ಪ್ರಯೋಗ ಕೋಶದಿಂದ ಸ ಸಾಧ್ಯ. 
ಕೆಲವು ಉದಾಹರಣೆಗಳಿವು. 

ಅನೇಕ ವಿಷಯಗಳು ಚರ್ಚಾತ್ಮಕವೂ ಆಗಿವೆ. ಉದಾಹರಣೆಗೆ "ಕುಲ' ವಿಚಾರ. 
ಈ ಕುರಿತು ನಾವು ಅವರ ಎರಡು ಕೀರ್ತನೆಗಳನ್ನು ಮಾತ್ರ ಉದ್ಧರಿಸಿ ಮುಗಿಸುತ್ತೇವೆ. 
ಆದರೆ ಅವನ್ನುಳಿದು ಕುಲ ವಿಚಾರವು ಬೇರೆ ಐದಾರು ಕೀರ್ತನೆಗಳ ಮಧ್ಯದಲ್ಲಿ 
ಬಂದಿದೆಯಲ್ಲ? ಶಬ್ದ - ಪ್ರಯೋಗ ಕೋಶವು ಅವನ್ನು ಹೊರಹಾಕಿದ್ದು ಅವುಗಳನ್ನೂ 
ಗಮನದಲ್ಲಿಟ್ಟುಕೊ೦ಡರೆ, ಕುಲವಿಚಾರದ ಬಗ್ಗೆ ಕನಕದಾಸರ ನಿಚ್ಚಳ ಸ್ವರೂಪದ ಅಭಿಪ್ರಾಯವು 
ಸ್ಪಷ್ಟವಾಗಬಲ್ಲುದು. 

ಕನಕದಾಸರು ಎಷ್ಟರಮಟ್ಟಿಗೆ ಶ್ರೀವೈಷ್ಟವರು ಎಂಬುದನ್ನು ಆಗಾಗ ಚರ್ಚಿಸುತ್ತೇವೆ. 
ಈ ಮತಕ್ಕೆ ಸಂಬಂಧಿಸಿದ ಶಬ್ದಗಳು ಎಲ್ಲೆಲ್ಲಿ ಬಂದಿವೆ ಎಂಬುದನ್ನೂ ಶಬ್ದ - ಪ್ರಯೋಗ 
ಕೋಶದಿಂದ ಕಂಡುಕೊಂಡು ಖಚಿತವಾದ ಅಭಿಪ್ರಾಯಕ್ಕೆ ಬರಬಹುದು. 

ಕನಕದಾಸರು ತಾರುಣ್ಯದಲ್ಲಿ ಯುದ್ಧರಂಗದಲ್ಲಿದ್ದವರು. ಹಾಗಿದ್ದರೆ ಯುದ್ಧ 
ಅಥವಾ ಹೋರಾಟವನ್ನು ಸೂಚಿಸುವ. ಸಂದರ್ಭಗಳು ಬ೦ದಿರಬೇಕಲ್ಲವೆ. ಇದು ಸಾಮಾನ್ನ 
ಗ್ರಹಿಕೆ. ಆದರೆ ಮೂರೇ ಶಬ್ದ ಮತ್ತು ಅವುಗಳ ಪ್ರಯೊಗಗಳಿವೆ. ಅವೆಂದರೆ ಆ ರಂಗವನ್ನು, 
ಮರೆತೇಬಿಡುವಷ್ಟು ಅವರು ಭಗವಂತನೆಡೆಗೆ ತಿರುಗಿದರೆನ್ನಬೇಕು. ಈ ಅ೦ಶವು ಅವರು 
ಎಷ್ಟರಮಟ್ಟಿಗೆ ದೈವಭಕ್ತರಾದರೆನ್ನುವುದಕ್ಕೆ ದೃಷ್ಟಾಂತ ಇಂದು ಹೇಳಬಹುದಲ್ಲವೆ? 

ಸಾಮಾನ್ಯವಾಗಿ ಹರಿದಾಸರಿಗೆ ಭಂಜ ಮುದ್ರಿಕೆಯಿರುತ್ತದೆ. ಉಚ್ಚಾರದ ಭೇದದಿಂದ 
ಅಥವಾ ಮಾತ್ರೆಯ ಲೆಕ್ಕದಿಂದ ತುಸು ಹೆಚ್ಚು ಕಡಿಮೆ ಆಗಿರಬಹುದು. ಆದರೆ ತಮ್ಮ 
ಕೀರ್ತನೆಗಳಲ್ಲಿ ಕನಕದಾಸರು ಒಂದಲ್ಲ, ಆರೇಳು ಬಗೆಯ ಮುದ್ರಿಕೆಗಳನ್ನು ಬಳಸಿದ್ದಾರಲ್ಲ! 
ಇದೊಂದು ಯೋಚಿಸಬೇಕಾದ ವಿಷಯವೇ. ಒಂದೆರಡು ಅಂಕಿತಗಳ ಸ್ವರೂಪ ನೋಡಿದರೆ 
ಆ ಕೀರ್ತನೆ ಅವರದಿರಲಿಕ್ಕಿಲ್ಲ ಎಂದೂ ಎನಿಸುತ್ತದೆ. ಶಬ್ದ - ಪ್ರಯೋಗ ಕೋಶದಲ್ಲಿ 
ಬಂದ ಅಂಕಿತಗಳನ್ನು ಬಂದೆಡೆ ತಂದು ಆ ಪ್ರಯೋಗ ವಾಕ್ಯಗಳೊಡನೆ ಪರಿಶೀಲಿಸಿದರೆ 
ಯಾವ ಮುದ್ರಿಕೆಯನ್ನು ಅವರು ಹೆಚ್ಚಾಗಿ ಅಪೇಕ್ಷಿಸಿದ್ದರು? ಇಲ್ಲವೆ ಯಾವ ಮುದ್ರಿಕೆ 
ಅವರ ಕೀರ್ತನ ರಚನಾ ಕ್ರಮಕ್ಕೆ ಹೊಂದುವುದಿಲ್ಲ? ಅವನ್ನು ಕಂಡುಹಿಡಿಯಬಹುದು. 


೧೩ 


ಸಂಖ್ಯೆಗಳು ಮೇಲುನೋಟಕ್ಕೆ ಇದು ಸಾದಾ ವಿಷಯವೆನಿಸಿದರೂ ೧ರಿಂದ 
ಮೊದಲ್ಗೊಂಡು ಅನೇಕ ಸಂಖ್ಯೆಗಳು ಸದ್ದಿಲ್ಲದೆ ಕ೦ಡು ಬರುತ್ತವೆ. ಮುದ್ದಣನ ಸಂಖ್ಯೆ [ಗಳನ್ನೂ 
ಹೀಗೆ ಎತ್ತಿಕೊಂಡು, ಆ ಕುರಿತ ಸಂಪ್ರಬಂಧದಲ್ಲಿ, ಡಾ. ದಾಮೋದರಶೆಟ್ಟಿಯವರು 
ಮುದ್ದಣನ. ಸಂಖ್ಯಾಪ್ರಿಯತೆಗೂ, ವಿಷಯವೊಂದಕ್ಕೆ ಒತ್ತು ಕೊಡುವ ಅವನ “ರೀತಿಗೂ 
ಅವನ" ಶಾಲಾ ಮಾಸ್ತರಿಕೆಗೂ, ತಳಕು ಹಾಕಿದ್ದಾರೆ. ಸಂಖ್ಯೆಗಳನ್ನಷ್ಟೆ ಎತ್ತಿಕೊಂಡು ಅಭ್ಯಾಸ 
ಮಾಡುವುದಕ್ಕೆ ಅನುಕೂಲವಾಗಲೆಂದು ಅನುಬಂಧ ೨ರಲ್ಲಿ ಅವನ್ನು ಕೊಟ್ಟಿದೆ. 


ಅನುಬಂಧಗಳು 

೧. ಮಹತ್ವದ ಅನುಬಂಧವೆಂದರೆ ಮೊದಲಿನದು. ಅದರಲ್ಲಿ ಕನಕದಾಸರು ಯಾವ 
ಯಾವ ನಿರ್ದಿಷ್ಟ ವಿಷಯಗಳ ಮೇಲೆ ಕೀರ್ತನೆ ರಚಿಸಿದ್ದಾರೆ೦ಂಬುದನ್ನು ಕೊಟ್ಟಿದೆ. 
(ಇಂಥ ಸುಮಾರು ೪೦ ಮುಖ್ಯ ವಿಷಯಗಳು ಇಲ್ಲಿವೆ.) ಕೀರ್ತನೆಯ 
ವಿಷಯಾನುಸಾರದ ಹೆಚ್ಚಿನ ಅಭ್ಯಾಸಕ್ಕೆ ಇದು ಅತ್ಯಂತ ಉಪಯುಕ್ತ. ಆ 
ಕೀರ್ತನೆಗಳನ್ನು ಕಂಡು ಓಡಿಯುವುದಕ್ಕೆ' ಈ ಕೋಶದಲ್ಲಿಯ ಅನುಸಂಖ್ಯೆಯ 
ಮೂಲಕ ಹೆಚ್ಚಿನ ವಿವರಗಳನ್ನು ಪರಿಶೀಲಿಸುವುದು. 

೨. ಎರಡನೆಯ ಅನುಬಂಧದಲ್ಲಿಯ ಮೇಲಿನ ವಿಷಯಗಳಲ್ಲಿ (ಅ) ಪೌರಾಣಿಕ 
ವ್ಯಕ್ತಿಗಳು (ಆ) ಕ್ಷೇತ್ರಸ್ಥಳ ಹಾಗೂ (೩) ಸಂಖ್ಯಾವಾಚಿ- ಈ ಮೂಲಕ ಹೆಚ್ಚಿನ 
ವಿವರಗಳನ್ನೂ, ಇತರ ವಿಷಯಗಳನ್ನು ನೋಡುವುದಕ್ಕೆ ಮಾದರಿಯೆಂಬಂತೆ 
ನಿದರ್ಶಿಸಲಾಗಿದೆ. ಪೌರಾಣಿಕ ವ್ಯಕ್ತಿಗಳೂ ಹಾಗು ಕೆಲವರ ಕಥಾನಕಗಳನ್ನು 
ಗಮನಿಸಿದರೆ, ಅವೆಲ್ಲ ಭಾಗವತ ಪುರಾಣದಿಂದ ತೆಗೆದುಕೊಂಡವುಗಳೇನೋ 
ಸರಿಯೇ; ಆದರೆ ಕನಕದಾಸರಿಗೆ ಯಾವ ಯಾವ ಪೌರಾಣಿಕ ವ್ಯಕ್ತಿಗಳು 
ಪ್ರಿಯರಾಗಿದ್ದರೆ೦ಬುದನ್ನೂ, ದಾಸರು ಅವರನ್ನು ವರ್ಣಿಸಿದ ಬಗೆಯನ್ನೂ 
ಕಾಣಬಹುದು. (ಅನುಬಂಧ ೨ (ಅ) ಇಲ್ಲಿ ಕೇವಲ ನಾಲ್ಕು ಪ್ರಮುಖ ದೇವತೆಗಳನ್ನು 
ಮಾತ್ರ ಕೊಟ್ಟಿದೆ - ಮಾದರಿಯಾಗಿ) 

೩. ಅ೦ತೂ ಕನಕದಾಸರ ಕೀರ್ತನೆಗಳ ಆಳವಾದ ಅಭ್ಯಾಸಕ್ಕೆ ಈ ಶಬ್ದ - ಪ್ರಯೋಗ 
ಕೋಶ ಹೇಗೆ ನೆರವಾಗುವುದೆಂಬುದರ ಬಗ್ಗೆ ಕೆಲ ಅಂಶಗಳನ್ನು ಮೇಲೆ 
ನಿವೇದಿಸಿದ್ದಾಗಿದೆ. ಮೊತ್ತಮೊದಲ ಬಾರಿಗೆ ಕಂಪ್ಯೂಟರನ್ನು ಬಳಸಿ ಸಿದ್ಧವಾದ ದು 
ಶಬ್ದ ಪ್ರಯೋಗ ಕೋಶದ ಪೂರ್ಣಪ ಪ್ರಯೋಜನ ಪಡಿಯಬೇಕೆನು ನ್ನುವುದಕ್ಕೂ 
ಮೇಲಣ ಮಾತುಗಳು ಪ್ರಚೋದನೆಯಾಗಬಹುದು. 


ಬೆ೦ಗಳೂರು ಡಾ. ಶ್ರೀನಿವಾಸ ಹಾವನೂರ 
ಡಿಸೆಂಬರ್‌ ೨೦೦೯ ವಿ. ಕೃಷ್ಣ 


ಸಂಯೋಜಕರ ಮಾತು 


ಪ್ರೊ. ಶ್ರೀನಿವಾಸ ಹಾವನೂರ ಹಾಗೂ ಶ್ರೀ ವಿ. ಕೃಷ್ಣ 


ಇವರು ಸಂಪಾದಿಸಿರುವ ಕನಕದಾಸರ ಕೀರ್ತನೆಗಳ ಶಬ್ದ-ಪ್ರಯೋಗ 
ಕೋಶ ಮಂಗಳೂರು ಎಶ್ವವಿದ್ಯಾನಿಲಯದ ಕನಕದಾಸ 
ಸಂಶೋಧನ ಕೇಂದ್ರದ ವತಿಯಿಂದ ಪ್ರಕಟಗೊಳ್ಳುತ್ತಿರುವುದು ಬಹಳ 
ಅಭಿಮಾನದ ಸಂಗತಿ ಯೆಂದು ತಿಳಿದಿದ್ದೇನೆ. ಕರ್ನಾಟಕ ಸರಕಾರ 
ಕನ್ನಡ ಸಂಸ್ಕೃತಿ ನಿರ್ದೇಶನಾಲಯದ ಮೂಲಕ ನಿರ್ವಹಿಸಿದ 50 
ಸಂಪುಟಗಳ ಸಮಗ್ರ ದಾಸ ಸಾಹಿತ್ಯದ ಯೋಜನೆಯನ್ನು ಸಂಪಾದಕ 
ಮಂಡಳಿಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಯಶಸ್ವಿಯಾಗಿ 
ಪೂರ್ಣಗೊಳಿಸಿರುವ ಹಾವನೂರರು ಕನಕದಾಸರ ಕೀರ್ತನೆಗಳ 
ಶಬ್ದ- ಪ್ರಯೋಗ ಕೋಶವನ್ನು ಪ್ರಕಟಿಸಲು ಮಂಗಳೂರು 


ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಗೆಯನ್ನು ನೀಡಿರುವುದಕ್ಕೆ ಕೃತಜ್ಞತೆಗಳನ್ನು 


ಸಲ್ಲಿಸುತ್ತೇನೆ. 

'ಪ್ರೊ.. ಶ್ರೀನಿವಾಸ. ಹಾವನೂರರು ಮಂಗಳೂರು 
ವಿಶ್ವವಿದ್ಯಾನಿಲಯ ಸ್ಥಾಪನೆಗೊಂಡ ಆರಂಭದ ಹಂತದಲ್ಲಿ ಅಂದರೆ 
೧೯೮೨ರಲ್ಲಿ ಕನ್ನಡ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿಭಾಗದ 
ಅಧ್ಯಕ್ಷರಾಗಿ ಎರಡು ವರ್ಷಗಳ ಕಾಲ ನಿಯುಕ್ತರಾಗಿದ್ದರು. 
ಪುಟ್ಟದಾಗಿದ್ದ ಕನ್ನಡ ಎಭಾಗವನ್ನು ಮೈಸೂರು ವಿಶ್ವ ವಿದ್ಯಾ ನಿಲಯದ 
ಕನ್ನಡ ಅಧ್ಯ! ಯನ ಸಂಸ್ಥೆಯಂತೆ" ಬೂಡ್‌ಹಾ? ಬೆಳೆಸಬೇಕೆಂಬ 
ಮಹತ್ವಾ ಕಾಂಕ್ಷೆಯ ಕನಸನ್ನು ಇಟ್ಟುಕೊಂಡು ಹಲವಾರು ರಚನಾತ್ಮಕ 
ವಾದ ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ಅವೆಲ್ಲವನ್ನೂ 
ಪ್ರಯತ್ನಪೂರ್ವಕವಾಗಿ ಕಾರ್ಯರೂಪಕ್ಕೆ ತಂದವರು. ಸ 
ಸರಕಾರದ ಸ ಸಂಸ್ಕೃ ತಿ ಇಲಾಖೆ, ಪತ್ರಾಗಾರ ಇಲಾಖೆಗಳ ಹಸ್ತಪ್ರ 
ಸಂರಕ್ಷಣೆ ಹಾಗೂ ಪ್ರಕಟಣಾ ಯೋಜನೆಗಳ ಆರ್ಥಿಕ ನ್ನು 
ಕನ್ನಡ ಎಭಾಗಕ್ಕೆ ಒದೆಗಸುವಲ್ಲಿ ಯಶಸ್ವಿಯಾದರು. ಈ ಯೋಜನೆ 


೧೪ 


೧೫ 


ಯಲ್ಲಿ ವೆಂಕಟರಾಜ ಪುಣಿಂಚತ್ತಾಯರು ಸಂಪಾದಿಸಿದ ತುಳುಭಾಷೆ ಲಿಪಿಯಲ್ಲಿ ಬರೆದಿರುವ 
ತುಳುವಿನ ಮೊತ್ತಮೊದಲ ಕಾವ್ಯ ಎಂದು ಗುರುತಿಸ ಲ್ಪಟ್ಟರುವ ಶ್ರೀ ಭಾಗವತೊ ಮಹಾಕಾವ್ಯ 
ವನ್ನು ಪ್ರಕಟಿಸಿದ್ದಲ್ಲದೆಯೇ, ಹಳೆಯ ತಾಡವೋಲೆ, “ಹಸ್ತ ಪ್ರತಿಗಳ ಸಂಗ್ರಹ, ಸಂರಕ್ಷಣೆ, 
ಪ್ರಕಟಣೆಯ ಯೋಜನೆಗಳಲ್ಲದೆಯೇ ಅವುಗಳ ಸೂಚಿಯನ್ನು ಸಿದ್ಧಗೊಳಿಸುವ ನಿಟ್ಟಿನಲ್ಲೂ 
ಯೋಜನೆಗಳನ್ನು ರೂಪಿಸಿದರು. ಇದರ ಜೊತೆಗೆ, ಕನ್ನಡ, ತುಳು, ಕೊಡವ ಭಾಷೆ ಸಾಹಿತ, 
ಕಲೆ, ಸಂಸ್ಕ್ರತಿ. ಈ ಮುಂತಾದ ವಿಷಯಗಳ ಕುರಿತು ನಡೆದಿರುವ ಅಧ್ಯಯನಗಳಿಗೆ 
ಸಂಬಂಧಿಸಿದ ಮಾಹಿತಿಗಳ ಕಡತಗಳನ್ನು ಸಿದ್ಧಗೊಳಿಸಿ ವಿಭಾಗೀಯ ಗ್ರಂಥಾಲಯ ಹಾಗೂ. 
ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಿರುವುದನ್ನು ಕ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಕಳೆದ 
ಶತಮಾನದ ಪೂರ್ವಾರ್ಧದಲ್ಲಿ ದಕ್ಷಿಣ ಕನ್ನಡ ಹಾಗೂ ಇತರ ಕಡೆಗಳಿಂದ ಪ್ರಕಟಗೊಳ್ಳುತ್ತಿದ್ದ 
ಕನ್ನಡದ ಅಪೂರ್ವ ಪತ್ರಿಕೆಗಳಾದ ನವಯುಗ, ಸ್ವದೇಶಾಭಿಮಾನಿ, ವಸಂತ, ಜೀವನ, ಶ್ರೀಕೃಷ್ಣ 
ಸೂಕ್ತಿ, ಕನ್ನಡ ಸಹಕಾರಿ ಹೀಗೆ ಅನೇಕ ಪತ್ರಿಕೆಗಳ ಹಳೆಯ ಸಂಪುಟಗಳು ಅಲ್ಲದೆಯೇ, ಕನ್ನಡ 
ಬರಹಗಾರರ ಬಗೆಗಿನ ಹಳೆಯ ಪತ್ರಿಕಾ ತುಣುಕುಗಳನ್ನು ಸಂಗ್ರಹಿಸಿ ಜೋಡಿಸಿರುವ ದಿವಂಗತ 
ಚಂದ್ರರಾಜ ಸೆಟ್ಟಿಯವರ ಕನ್ನಡ ಬರಹಗಾರರ ಬಳಗದ ಸಂಪುಟಗಳು, ರಾಜ್ಯದ ವಿವಿಧ 
ವಿಶ್ವವಿದ್ಯಾನಿಲಯಗಳ ಪ್ರಸಾರಾಂಗ ಪ್ರಕಟಣೆಗಳು, ಲಂಡನ್ನಿನ ಬ್ರಿಟಿಷ್‌ ಲೈಬ್ರರಿಯಿಂದ 
ತರಿಸಿಕೊಂಡ ಕನ್ನಡ, ತುಳು ಭಾಷೆ ಸಾಹಿತ್ಯ, ಸಂಸ್ಕೃತಿ ಹಾಗೂ ಪತ್ರಿಕೆಗಳಿಗೆ ಸಂಬಂಧಿಸಿದ 
ಅಪೂರ್ವ ಲೇಖನ-ಕೃತಿ ಸಂಚಿಕೆಗಳ ನೆರಳು ಪ್ರತಿಗಳು ಹೀಗೆ ಅಪೂರ್ವ ಮಾಹಿತಿ, ಆಕರಗಳನ್ನು 
ಸಂಗ್ರಹಿಸಿ ವಿಭಾಗೀಯ ಗ್ರಂಥಾಲಯವನ್ನು ವಿಸ್ತರಿಸಿದರು. ಸಾಂಸ್ಕೃತಿಕ ನೆಲೆಯಲ್ಲಿ ವಿಭಾಗವನ್ನು 
ರೂಪಿಸುವ ನೆಲೆಯಲ್ಲಿ ದಕ್ಷಿಣಕನ್ನಡ ಹಾಗೂ ಕೊಡಗು ಜಿಲ್ಲೆಗಳ ನಾನಾ ಊರುಗಳಿಂದ ಶಾಸನ, 
ನಾಣ್ಯ, ತಾಮ್ರದ ಮೂರ್ತಿಗಳಲ್ಲದೆ ಭೂತಾರಾಧನೆ, ಯಕ್ಷಗಾನ, ಕೃಷಿಗೆ ಸಂಬಂಧಿಸಿದ ಹಾಗೂ 
ತುಳು ಕೊಡವ ಸಂಸ್ಕೃತಿಗೆ ಸಂಬಂಧಿಸಿದ ಇನ್ನಿತರ ವಸ್ತುಸಾಮಗ್ರಿಗಳನ್ನು ಉತ್ಪನನದ ಮೂಲಕ 
ಸಂಗ್ರಹಿಸಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಲ್ಲೆಗಳ ಸಾಂಸ್ಕೃತಿಕ ವಸ್ತು ಸಂಗ್ರಹಾಲಯವನ್ನು 
ಆರಂಭಿಸಿದರು. 

ಕೊಡವ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ಕುರಿತು ಐಚ್ಛಿಕ ವಿಷಯದ 
ಪತ್ರಿಕೆಯೊಂದನ್ನು ಸ್ನಾತಕೋತ್ತರ ಶಿಕ್ಷಣದಲ್ಲಿ 1೭೬. *₹₹* ಪ್ರಾಥಮಿಕ ಶಿಕ್ಷಣದಲ್ಲಿ ತುಳುವಿಗೆ 
ಆದ್ಯತೆ ದೊರೆಯುವ ನಿಟ್ಟಿನಲ್ಲಿ ಹತ್ತೊಂಬತ್ತನೆಯ ಶತಮಾನದಲ್ಲಿ ಬಾಸೆಲ್‌ ಮಿಷನ್‌ನವರು 
ಶು ಪಠ್ಯಪುಸ್ತಕವನ್ನು ರಚನೆ ಮಾಡಿರುವ ಸಂಗತಿಗಳನ್ನು ಆಧಾರವಾಗಿರಿಸಿಕೊಂಡು 
ತುಳುವಿನಲ್ಲಿ ಪ್ರಾಥಮಿಕ ಶಿಕ್ಷಣದ ಅಗತ್ಯ ಮತ್ತು ಸಾಧ್ಯತೆಯ ಸಂತು ಹಕ್ಕೊತ್ತಾಯಗಳನ್ನು 
ಮಂಡಿಸಿದರು. ಹೀಗೆ ಕನ್ನಡದ ಜೊತೆಗೆ ಆಲು “ಕೊಡವದ ಪ್ರಾದೇಶಿಕ ಭಾಷೆಗಳಿಗೆ ಮಾನ್ಯತೆ 
ದೊರೆಯುವಂತೆ ಹಲವು "ಯೋಜನೆಗಳನ್ನು ರೂಪಿಸಿದರು. ಕನ್ನಡ ಎಭಾಗವನ್ನು ಕೇವಲ ಆಂ 
ಸಾಮಗ್ರಿಗಳ ಕೇಂದ್ರವನ್ನಾಗಿ ಮಾತ್ರ ವಿಸ್ತರಿಸದೆ ಬೌದ್ಧಿಕ ಚರ್ಚೆಗಳ ಮೂಲಕ ಜ್ಲಾ ನ ಉತ್ಪತ್ತಿಯ 
ಕೇಂದ್ರವನ್ನಾಗಿಯೂ ಸುವ ಪ್ರಯತ್ನವನ್ನು. ಹಾವನೂರರು ಮಾಡಿದರು. 'ಕನ್ನಡ 
ಸಹಸರ ವಿಧಿವಿಧಾನಗಳು, ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳು ಕುರಿತಂತೆ 
ಅವರು ನಡೆಸಿದ ವಿಚಾರಸಂಕಿರಣ, ಕಮ್ಮಟಗಳು ವಿಭಾಗದ ಚರಿತ್ರೆಯಲ್ಲಿ ಮಾತ್ರವಲ್ಲ ಕನ್ನಡ 
ಸಾಹಿತ್ಯ ಸಂಶೋಧನೆಯ ಚರಿತ್ರೆಯಲ್ಲೂ ಅಭೂತಪೂರ್ವ ಸ್ಥರಣೆಯಾಗಿ ಉಳಿದಿವೆ. ಪ ಎಲ್ಲ 
ಸಂಗತಿಗಳನ್ನು ಆತ್ಮೀಯತೆಯಿಂದ ಕೃತಜ್ಞತಾಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತೇನೆ. 


೧೬ 


ಕನಕದಾಸ ಸಂಶೋಧನ ಕೇಂದ್ರದ ವತಿಯಿಂದ ಈ ಗ್ರಂಥವನ್ನು ಪ್ರಕಟಿಸಲು 
ಆಸಕ್ಕಿಯನ್ನು ತೋರಿಸಿದ ನಿಕಟಪೂರ್ವ ಕುಲಪತಿಯವರಾಗಿರುವ ಪ್ರೊ. ಕೆ.ಎಂ. ಕಾವೇರಿಯಪ್ಪ 
ಇವರನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತೇನೆ. ಅಂತೆಯೇ ಪ್ರಸ್ತುತ ಕುಲಪತಿಯಾಗಿರುವ 
ಪ್ರೊ. ಟಿ.ಸಿ.ಹಸಶಂಕರಮೂರ್ತಿ ಹಾಗೂ ಕುಲಸಚಿವರಾಗಿರುವ ಪ್ರೊ. ಕೆ. ಚಿನ್ನಪ್ಪ ಗೌಡರ 
ಸಹಕಾರವನ್ನೂ ಈ ಸಂದರ್ಭದಲ್ಲಿ ವಿಶ್ವಾಸಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತೇನೆ. ಈ ಗ್ರಂಥದ 
ಪ್ರಕಟಣೆಯ ಸಂದರ್ಭದಲ್ಲಿ ಅತ್ಯಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿರುವ ಪರಿಶೀಲನ 
ಸಮಿತಿಯ ಸದಸ್ಯರುಗಳಾಗಿರುವ ಹಿರಿಯ ವಿದ್ವಾಂಸರಾಗಿರುವ ಪ್ರೊ. ಅಮೃತ ಸೋಮೇಶ್ವರ 
ಹಾಗೂ ಪ್ರೊ. ಎ.ವಿ. ನಾವಡರನ್ನು ಗೌರವದಿಂದ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. 
ಜೊತೆಗೆ, ಈ ಗ್ರಂಥದ ಪ್ರಕಟಣೆಯಲ್ಲಿ ಸಹಕರಿಸಿದ ಕೇಂದ್ರ ಸಂಶೋಧನ ಸಹಾಯಕರಾಗಿರುವ 
ಡಾ. ನದಾಫ, ರಾಧಿಕ, ಅಕ್ಷಯ ಹಾಗೂ ಕಚೇರಿ ಕೆಲಸಗಳಲ್ಲಿ ಸಹಕರಿಸಿರುವ 
ಕುಸುಮಾರವರನ್ನೂ ನೆನಪಿಸಿಕೊಳ್ಳುತ್ತೇನೆ. ಮುದ್ರಣದ ಕೆಲಸಗಳನ್ನು ನಿರ್ವಹಿಸಿರುವ 
ಮಂಗಳೂರಿನ ಆಕೃತಿ ಪ್ರಿಂಟ್ಸ್‌ನ ಕಲ್ಲೂರು ನಾಗೇಶ್‌, ಕುಮಾರಿ ಭಾರತಿ ಕೈರಂಗಳ ಹಾಗೂ 
ಕುಮಾರಿ ಅಶ್ವಿನಿ ಇವರನ್ನೂ ವಿಶ್ವಾಸಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತೇನೆ. 

ಈ ಕೃತಿಯ ಸಂಪಾದಕರಲ್ಲೋರ್ವರಾಗಿರುವ ವಿ. ಕೃಷ್ಣರನ್ನೂ ಕೃತಜ್ಞತೆಯಿಂದ 
ನೆನಪಿಸಿಕೊಳ್ಳುತ್ತೇನೆ. 


ಡಾ. ಬಿ. ಶಿವರಾಮ ಶೆಟ್ಟಿ 


ಅ 


ಸಂಖ್ಯೆ - ಶಬ್ದ (ಅರ್ಥ) - ಪ್ರಯೋಗವಾಕ್ಯ ಎ 
ಕೀರ್ತನೆಯ ಆರಂಭದ ಸಾಲು - (ಆಕರ - 
ಕೀರ್ತನೆಯ ಸಂಖ್ಯೆ - ನುಡಿಯ ಸಂಖ್ಯೆ) 


೧. ಅಂಕ (ಗುರುತು) - ಹರಿಣಾಂಕನಿಲ್ಲದಿಹ 

ಇರುಳು ಮರುಳು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

೨. ಅಂಕ (ತೊಡೆ) - ಪಂಕಜನ ತಾಯಿ ಸುತನ 

ಅಂಕದಲ್ಲಿ ಹುಟ್ಟಿ ಜಗವ ಮಂಕು ಮಾಡುತಿಪ್ಪ 

ಮಾಯೆ ಹತ್ತು ಶಂಕೆಯ 

-ಎರಡು ಸಾವಿರದ ಜಕ್ಟೆಯುರಗೆ (ಸ-೪೮-೫) 

೩. ಅಂಕ (ಮಲ್ಲ) - ಛಲದಂಕನೆಂಬುದಕೆ 

ಬಾಣನು ಹಿರಣ್ಯಕನು ಜಲಧಿ ದಶಮುಖ 

ಕಾರ್ತವೀರ್ಯ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

೪. ಅಂಕ (ಯುದ್ಧ) - ಅಂಕಕೆ ರಥವ 

ನಡಿಸಿದವರೊಳು ನಿಶ್ಶ್ಚಂಕ ಧರ್ಮವ ಗೆದ್ದ 

ಹಿರಿಯರೊಳು 

-ಶೇಷಶಯನ ನಿನ್ನ ಭಾಗವತರ (ಬೆ-೨೭-೪) 

೫. ಅಂಕಿತ (ಮುದ್ರಿಕೆ) - ಅಂಕಿತಕೆ ಗುರುತೇನು 

ಅಜನ ಗುಣವೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

೬. ಅಂಕಿತ (ಗುರುತುಮಾಡಲ್ಪಟ್ಟ) - ದುಷ್ಕಶದಿ 

ಸುತನ ಪೆಸರ್ಗೊಂಡವನ ಕಾಯ್ದೆಯೊ 

ತ್ರಿವಿಕ್ರಮಾಂಕಿತ ವೀರನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

೭. ಅಂಗಜ - ಅಂಗಜ ವಿಷಯಗಳನು 

ತೊರೆದಾತಗೆ ಅಂಗನೆಯರ ಸುಖ ಸೊಗಸೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೬) 

೮. ಅಂಗಜಪಿತ (ಕೃಷ್ಣ/ವಿಷ್ಣು) - ಅಂಗಜಪಿತ 

ನೆಲೆಯಾದಿಕೇಶವ ಅ೦ತರಂಗದೊಳಿರುವ 

ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 


"1೫ 


೯. ಅಂಗಡಿ - ದೇವರಿಲ್ಲದ ಗುಡಿಯು ಹಾಳು 
ಬಿದ್ದಂಗಡಿಯು 
- ಅಹುದಾದರಹುದೆನ್ನಿ (ಬೆ-೧೩೧-೧) 
- ಅಂಗಡಿಬೀದಿಯೊಳೊಂದು ಆಕಳ ಕರು 
ನುಂಗಿತು 
- ಎ೦ದೆ೦ದು ಇಂಥ ಚೋದ್ಯ (ಬೆ-೧೬೬-೧) 
೧೦. ಅಂಗದ (ವಾಲಿಯ ಮಗ) - ಕದನದಲಿ 
ಕಲಿ ಹನುಮ ಸುಗ್ರೀವ ಜಾ೦ಂಬವಾ೦ಗದ ಶಬರಿ 
ದ್ರೌಪದಿಯರು 
- ಪೂಸರನ ಜನಕನೇ (ಬೆ-೧೬೮-೩) 
೧೧. ಅಂಗನೆ - ಒಡಲೆರಡೊಂದಾಗದನಕ 
ಅಲ್ಲಿ ಒಡಗೂಡಿ ಅಂಗನೆ ನುಡಿಗೇಳದನಕ 
- ಸದರವಲ್ಲವೊ ನಿಜಯೋಗ (ಸ-೨೪೩-೧) 
- ಅಂಗನೆ ಸತಿ ಇರಲಿಕ್ಕೆ ಬಣಗು ಹೆಣ್ಣುಗಳೇಕೆ 
- ಮರೆಯದಿರು ಮರೆಯದಿರು (ಬೆ-೩೬-೧) 
- ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 
ಮಂದಿರದೊಳ್ಳೆವರು ನಿದ್ರೆಗೈಯ್ಯುತಿರಲು 
- ನೀನಾವ ಬಾ೦ಧವನೊ (ಬೆ-೭೮-೯) 
- ಸಕಲ ಜೀವರಾಶಿಗಳ ಕಲ್ಪಿಸುವ ಬೀಜ 
ಸುಖದಿಂದ ಮಾಯಾಂಗನೆಯರೊಡಲೊಳು 
- ಜಗದ೦ತರ್ಯಾಮಿ ಎಂತೆ೦ದು 
(ಬೆ-೫೮-೩) 
೧೨. ಅಂಗಲಿಂಗ - ಲಿಂಗಾಂಗದೊಳಗಿರುವ 
ಅನುಭವವ ತಿಳಿಯದೆ ಅ೦ಂಗಲಿಂಗದ ನೆಲೆಯ 
ಗುರುತರಿಯದೆ 
- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 
೧೩. ಅಂಗುಲಿ - ಶ್ರೀ ಕರಾಂಬುಜದಿ೦ಂ 
ಪಾದಾಂಗುಲಿಯಂ ಪಿಡಿದು ಬಾಯೊಳಿಟ್ಟು 
- ಮಗುವು ಕಾಣೀರಯ್ಯ (ಸ-೧೯೯-೨) 
೧೪. ಅಂಗೈ ದ ಅಂಗೈಯ ಒಳಗಿನ ಅನುವಾದ 
ಪಾಯಸ ಮುಂಗೈಯ ಮೇಲಿನ ಕಂಡ ಕಲೆಯ 
- ಮುಟ್ಟದಿರೊ ಎನ್ನನು (ಬೆ-೧೦೨-೩) 
೧೫. ಅಂಘ್ರಿ - ಕಾಗಿನೆಲೆಯಾದಿಕೇಶವನ 
ಅಂಫ್ರಿ ನೆನೆಯದಿಹ ಭಾಗವತರ ಸಂಗ ಬಲು 
ಭಂಗ ಎಲೊ ರಂಗ 
- ಸಣ್ಣನರ ಸರಿಗದೊಳಗಿರಿಸೆನ್ನ (ಸ-೨೪೧-೩) 
- ತಾಮರಸಾಂಫ್ರಿಯಿ೦ ಹೇಮಗರ್ಭದಲಿದ್ದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೧೮ 


ವ್ಯೋಮಗ೦ಗೆಯ ಪೆತ್ತೆ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 
(ಬೆ-೩೯-೫) 

- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನಂಫಘ್ರಿ 

ಮುಟ್ಟಿ ಮನದಲಿ ಭಜಿಸೊ ಭ್ರಷ್ಟಜೀವನವೆ 

- ಈ ಸಿರಿಯ ನ೦ಚ ಹಿಗ್ಗಲು ಬೇಡ 
(ಸ-೪೦-೩) 

- ವಿಶೇಷ ನಿಮ್ಮಂಫ್ರಿಯ ನಂಬಲಾರದೆ ಕೆಟ್ಟ 

ದೋಷಕನು ನಾನಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವನ೦ಖ್ರ 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ಮರ್ತ್ಯದೊಳು ಕಾಗೆನೆಲೆಯಾದಿಕೇಶವನಂಭ್ರ 

ಅರ್ತಿಯಿಂದಲಿ ಕೂಡಿದುದಕೆ ಫಲವೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಸಿಕ್ಕುಮಾಡದೆ ಕಾಗೆನೆಲೆಯಾದಿಕೇಶವನೆ 

ದಿಕ್ಕಾಗಿ ಎನ್ನ ನಿನ್ನ೦ಫ್ರಿಯೊಳಿರಿಸೊ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೫) 

- ರಂಗನಾಥ ನಿನ್ನಂಫ್ರಿಗೆರಗುವೆನೊ ಅಂಗ 

ವನು ನಿನಗೆ ನಾ ಸಲಿಸುವೆನು 

- ಹೂವ ತರುವರ ಮನೆಗೆ (ಬೆ-೪೩-೧) 

೧೬. ಅಂಘ್ರಿಕಮಲ/ಬಿಸಜ/ವಾರಿಜ- ಧೀರ 

ತನು ಧುರದುಂಡಿ ಹನುಮಯ್ಯರಿಂ ಸೇವಿಸಿದ 

ನಿಮ್ಮಂಫ್ರಿಕಮಲವ ದೂರ ಮಾಡದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ವಸುಧೇಶ ಕಾಗೆನೆಲೆಯಾದಿಕೇಶವನಂಫ್ರಿ 

ಬಿಸಜವನು ಕಂಡು ನೀ ಸುಖಿಯಾಗು ಮನುಜಾ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

- ಮಾರಪಿತ ಕಾಗೆನೆಲೆಯಾದಿಕೇಶವನಂಘ್ರಿ 

ವಾರಿಜವ ನೆರೆನಂಬದವನೆ ಕುರುಬ 

- ನಾವು ಕುರುಬರು (ಬೆ-೧೫೨-೫) 

- ಧೀರ ತನು ಧುರದುಂಡಿ ಹನುಮಯ್ಯರಿಂ 

ಸೇವಿಸಿದ ನಿಮ್ಮಂಫ್ರಿಕಮಲವ ದೂರ ಮಾಡದೆ 

- ಎಷ್ಟು ಪೊಗಳಆ ನಾನು (ಸ-೫೩-೩) 

೧೭. ಅಂಚ ( ವೈಕುಂಠ? ಅಂಚು?) - ಕಿಂಚಿತ್ತು 


ಹರಿಯ ನಾಮಾಮೃತ ನೆನೆಯಲು ಅ೦ಚಕೆಳೆ 

ದೊಯ್ದವರು ಎಷ್ಟುದೂತರಲ್ಲವೆ 

- ಬ್ರಹ್ಮಲಖತವ ಮೀರಿ ಬಾಸ್ಟರು (ಬೆ-೨೫-೨) 

೧೮. ಅಂಜನಾಸೂನು (ಹನುಮಂತ) - 

ಅ೦ಜನಾಸೂನು ಫಣಿಪತಿ ಗರುಡ ಪ್ರಹ್ಲಾದ 

ಕುಂಜರಾಧಿಪ ಬಲಿ ವಿಭೀಷಣ ಧ್ರುವ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) ಟ 

೧೯. ಅಂಜನೆ - ಅಂಜನೆಯ ವರಸೂನು 

ಆಶ್ರಿತ ಕಾಮಧೇನು ಮ೦ಜುಳ ಗಾನ ಗೀತ 

ಪರಮ ವಿಖ್ಯಾತ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

ಹಿದಿ ಅ೦ಜನೆಯಾತ್ಮಜ (ಹನುಮಂತ/ಭೀಮ 

ಸೇನ) - ಅಂಜನೆಯಾತ್ಮಜ ಅಗಣಿತ ಬಲವಂತ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 

(ಸ-೧೯೩-೧) 

೨೧. ಅಂಜಿಕೆ - ಅಂಜದಿದ್ದವರಿಗೆ ಅಂಜಿಕೆ 

ತೋರುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

೨೨. ಅಂಜಿಸು - ತಂದೆಯ ಮುಂದೆ ಪತ್ನಿಯ 

ಹಿಡಿದೆಳೆದು ಅಂಜಿಸಲು 

- ನಿನ್ನ ನಾಮ ವಾಲ್ಧೋಕಿಯನುದ್ದರಿಸಿದೆ 
(ಸ-೧೪೫-೧) 

- ಅಗಣಿತ ಮಹಿಮನ ಅ೦ಜಿಸಲೇಕಮ್ಮ 

ಬಗೆಯಬಾರದೆ ನಿಮ್ಮ ಮಕ್ಕಳಂತೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ಸಂಜೆ ಬೈಗಿನಲ್ಲಿ ಕರೆಯುವ ಸತಿಯರ 

ಅ೦ಜಿಸಿದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

೨೩. ಅಂಜು - ಸ೦ಜೀವನವ ತಂದ ವ್ಯೋಮ 

ಮಾರ್ಗದಿ ಬಂದ ಅಂಜದ ಗುಣವಂತನೆ 

ಹಣುವಂತನೆ 

-. ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೧೯ 


- ದಂಡಿಗ೦ಂಜುವ ಬ೦ಟ ಒಡೆದ ಹರವಿಯ 

ಕಂಟ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಗಂಡಗಂಜದ ನಾರಿಯವಳೆ ಹೆಮ್ಮಾರಿ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಅಂಜದೆ ಗೊಲ್ಲ ಪಳ್ಳಿಯೊಳಗೆ ಹಾಲ 

ನೆಂಜಲಿಸಿದ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-೧೦೧-೨) 

- ಸಾವಿಗ೦ಜದೆ ಕೊರಳನುತ್ತರಿಸಿಕೊಳಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

- ಆರಿಗಂಜೆನೊ ನಾನು ಅಧಿಕಪುರಿ ಕಾಗೆನೆಲೆ 

ಯಾದಿಕೇಶವ ರಾಯ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಸುತನ ಮೇಲಣ ಮೋಹಕಂಜಿ ಹೇಳದಲೆ 

ಇಹ ಗತಲೋಚನದ ಮಾವನು 

- ವಾಸುದೇವಾಯ ನಮೋ (ಬೆ-೯೦-೩) 

- ಪಕ್ಷಿವಾಹನ ನೀನು ಅಂಜಬೇಡ ಎನುತಲಿ 

ರಕ್ಷೆ ಇಡುವ ಪುಣ್ಯವನೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ಏಕಂಜುವಿ ಎಲೊ ಶ್ರೀ ಹರಿ ಕರುಣಿಸದಲೆ 

ಒಂದಾಗದು 

-ಬೆರೆಯದಿರು ಬೆರೆಯದಿರು (ಬೆ-೧೪೪-ಪ) 

- ಕೆಂಜಾಜಿಯ ಮಣಿಮಲ್ಲಿಗೆ ದಂಡೆಯರಂಜೆ 

ಕದ್ದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ (ಬೆ-೧೦೧-೨) 

- ತರುಣಿ ತನ್ನಿನಿಯನ ಮುಟ್ಟಲಂಜಿ ದೂರ 

ದಲಿ ಪೊರೆವರು ತನಗಾರು ಹೇಳೆಂಬಳು 

-ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೪) 

೨೪. ಅಂಡ - ತತ್ತಿಯಾದ ಬ್ರಹ್ಮನೀಗೆ ದಿಕ್ಕು 

ಅಖಿಲಾಂಡವೆಲ್ಲ ಹೆತ್ತ ತಂದೆಗಾದವನೆ ನಿತ್ಯ 

ವುಳ್ಳವ 

-ಎರಡು ಸಾವಿರದ ಜಕ್ಟೆಯುರಗ (ಸ-೪೮-೪) 

೨೫. ಅಂಡಜತುರಂಗ (ವಿಷ್ಟು) - ಪರಮಾತ್ಮ 

ಪರಿಪೂರ್ಣ ಪುಂಡರೀಕಾಕ್ಷ ರಕ್ಷಿಸು ಎಂದು 

ಮೊರೆಯಿಟ್ಟಳಂಡಜತುರಂಗಗಾಗ 

- ವಾಸುದೇವಾಯ ನಮೋ (ಬೆ-೯೦-೧) 


೨೬. ಅಂಡಲೆ (ಹಿ೦ಸಿಸು) - ಕಂಡಿಗಳು 

ಒಂಬತ್ತು ಕಳಬ೦ಟರೈವರು ಅ೦ಡಲೆವುದೊತ್ತಿ 

ನಲಿ ಷಡ್ವರ್ಗವು 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಜಕೆ 

ಯರದು (ಬೆ-೧೦.೨) 

- ಅಂಡಲೆದು ಸೀರೆಯನು ಸೆಳೆಯುತಿರೆ 

ದ್ರೌಪದಿಯು ಕಂಡು ಮನದಲಿ ಜೆದರಿ 

-. ವಾಸುದೇವಾಯ ನಮೋ (ಬೆ-೯೦-೧) 

- ಅಂಡಲೆದು ಓಡುವ ವ್ಯಾಘ್ರಾನುಚರ್ಮ 

ಕಂದ(?) 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೨೭. ಅಂತಃಕರಣ - ಸಿರಿವರದನೆ ಅಂತಃಕರಣ 

ಕೊಪ್ಪಿದ ನಿನ್ನ ಇರವನೆ ತಿಳಿಯಲು ನರರ 

ವಶವೆ ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

೨೮. ಅಂತಕ - ನಿರ್ಜರಾದಿ ಮುನಿಗಳ ಕಂಡೆ 

ದುರ್ಜನಾಂತಕನೆ ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೩) 

- ಅಕ್ಷಾಸುರಾ೦ತಕಗೆ ಅಜಪದವನಿತ್ತವನೆ 

- ವಾಸುದೇವಾಯ ನಮೋ (ಬೆ-೯೦-೭) 

೨೯. ಅಂತರ (ವ್ಯತ್ಯಾಸ) - ಅಂತರವರಿಯದಾ 

ದೇಶಿ ಹೇಸಿ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

- ರಜ ತಮ ಗುಣ ಪ್ರವರ್ತಕ ಮೂಲಾಂತರ 

ದಿ೦ದ ಯಜಮಾನತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ಇಂತೆಸೆವ ಲೀಲಾ ವಿನೋದ ರಚನೆಯಲಿ 

ಲೋಕಾಂತರಗಳೆಲ್ಲವನು ಸಂತೈಸುವ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೫) 

೩೦. ಅಂತರಂಗ - ರಂಗನಂತರಂ೦ಗ ಹಲವಂಗ 

ತಿಳಿಯದು ಬ್ರಹ್ಮಾದಿಗಳಿಗೆ 

- ರಂಗನೆಂಥವನೆ೦ಥವನೆಲೆ ತಂಗಿ 
(ಸ-೨೨೨-ಪ) 

- ಅಂತರಂಗದೊಳಗೆ ಅಪ್ಪ ಜ್ಯೋತಿಯನಿಟ್ಟು 

ದಂತಿ ಎ೦ಟನು ಪಿಡಿದು ತರಿದು ಬಿಸುಟು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಚಿಂತೆಯನೆಲ್ಲ ಒತ್ತಟ್ಟಿಗೆ ಇಟ್ಟು ಅಂತರಂಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೦ 


ದಲಿ ಧ್ಯಾನಿಸುತ 

_-ರಾಮ ನಾಮವ ನೆನೆ ಮನವೆ (ಸ-೨೨೬-೩) 

- ಅಂಗಜಪಿತ ನೆಲೆಯಾದಿಕೇಶವ ಅಂತರಂಗ 

ದೊಳಿರುವ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 

- ಅಂತರಂಗದಲೊಂದು ಅರ್ಧದೇಹ 

ದಲೊಂದು ಚಿಂತೆಯನುಗೊಳಲೇಕೊ ಪಂಚರಿವ 

ರಿರಲು 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೩) 

೩೧. ಅಂತರಾತ್ಮ - ಆಂತರ್ಯದ ಸಂತತ 

ಭೇರಿ ಶಬ್ದವ ಕೇಳಿ ಅಂತರಾತ್ಮ ಲಿಂಗವ 

ಪೂಜಿಪರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

೩೨. ಅಂತರಾತ್ಮಕ ದ ಅ೦ತರಾತ್ಮಕ ಕೃಷ್ಣ 

ದ್ವಾರಕಾಪುರದೊಳಗೆ ಕಾಂತೆ ರುಕ್ಮಿಣಿಸತ್ಯಭಾಮೆ 

ಯರ ಒಡನೆ ಏಕಾ೦ತ ಭವನದೊಳು ತಿಳಿದು 

- ವಾಸುದೇವಾಯ ನಮೋ (ಬೆ-೯೦-೯) 

೩೩. ಅಂತರ್ಯಾಮಿ - ಜಗದಂತರ್ಯಾಮಿ 

ಎಂತೆಂದು ನಿನ್ನ ನಿಗಮ ಸಾರುವ ಮಾತು 

ಪುಸಿಯೆ ಕೋನೇರಿ ತಿಮ್ಮ 

- ಜಗದ೦ತರಾ್ಯಾನ೯ಮಿ ಎಂತೆಂದು 
(ಬೆ-೫೮-ಪ) 

೩೪. ಅಂತಸ್ಥ - ಅ೦ತಸ್ಥವಿಲ್ಲದ ಪ್ರಧಾನಿ 

ಮದ್ಯಪಾನಿ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭.-೨) 

೩೫. ಅಂದುಗೆ - ಕಾಲಲಂದುಗೆ ಗೆಜ್ಜೆ ತೋಳ 

ಮಣಿಯು ದಂಡೆ ಫಾಲದ ಅರಳೆಲೆಯು 

ಕುಣಿಯೆ 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೧) 

೩೬. ಅಂಧ - ಅಂಧನ ಕೈಯಲಿ ಕೋಲಿತ್ತು 

ಕರೆದೊಯ್ವ ಮುಂದಾಡಿ ತಪ್ಪಿ ಗುಂಡಿಗೆ 

ಕೆಡಹಲು 

- ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೨) 

೩೭. ಅಂಧಂತಮಸು (ಒಂದು ನರಕ) - 


ಅಂಧಂತಮಸು ಇನ್ನಾರಿಗೆ ಗೋವಿಂದನ 

ನಿಂದಿಸುವರಿಗೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-ಪ) 

೩೮. ಅಂಧಕ (ಕುರುಡ) - ಬಂದದ್ದು 

ಬಚ್ಚಲಗುಣಿ ತಿಂದದ್ದು ಮೊಲೆ ಮಾಂಸ ಇಂಥ 

ಅಂಧಕಗೆ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೨) . 

- ಅಂಧಕನನುಜನ ಕಂದನ ತಂದೆಯ ಕೊಂದನ 

ಶಿರದಲಿ ನಿಂದವನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

- ಅಂಧಕನದು ತಪ್ಪೊ ಮುಂದಾಡಿಯ ತಪ್ಪೊ 

ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲವೋ ದೇವ 

ಪ ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೨) 

ದ ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 

ನಾನಯ್ಯ 

-. ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

೩೯. ಅಂಧನೃಪಾಲ/ಅ೦ಧರಾಯ (ಧೃತರಾಷ್ಟ 

- ಅಂಧನೃಪಾಲನ ಕಂದಗಳೆಲ್ಲರ ಕೊ೦ದೈವರ 

ಭಾವನ 

- ಘುಲ್ಲವದನೆ ಕೇಳಿ ನಿಲ್ಲಲಾರೆ (ಬೆ-೯೫-೨) 

ದ ಅ೦ಧರಾಯನಾತ್ಮಜರು ಮದಾಂಧರಾಗಿ 

ಮಲೆತು ಗೋತ್ರಬಂಧುಗಳನು ಲೆಕ್ಕಿಸದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

೪೦. ಅಂಬಕ (ಕಣ್ಣು) - ದುಃಖವಾದಡೆ 
ಸಸ್ಥಿತಿಯಲಿರಲು ಅಂಬಕದಲಿ ಜಲ ಪೋಗು 

ವದೇಕೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೧) 

- ದುಃಖವಾದಡೆ ದುಃಸ್ಥಿತಿಯಲಿರಲು ಅಂಬಕ 

ದಲಿ ಜಲ ಪೋಗುವದೇಕೊ? 

- ಬೇಕೆ೦ದರೆ ಬಾರದು (ಸ-೧೮೭-೧) 

೪೧. ಅಂಬರ (ಆಕಾಶ) - ಆಢಕದೊಳಗಂಬರ 

ವನಳೆದು ಲೆಕ್ಕ ಕೂಡಿದ ಮಿತಿಯ ಪೇಳಲು 

ಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ' ೨೧ 


- ಸುರನಾರದರು ಕೂಡಿ ನೆರೆದರಂಬರದಲ್ಲಿ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಅಡಿಯನಂಬರ ಮಾಡದನಕ ಅಗ್ನಿ 

ಕಿಡಿಯೆದ್ದು ಮೇಲಣ ಕೊಡನುಕ್ಕದನಕ 

- ಸದರವಲ್ಲವೊ ನಿಜಯೋಗ (ಸ-೨೪೩-೧) 

- ಸುರರು ಅಂಬರದಿ ಸಂದಣಿಸಿರೆ ಅಪರ 

ಸ್ತ್ರೀಯರು ಮೈಮರೆದಿರೆ ಕ 

-. ಯಾದವರಾಯ ಬೃ೦ದಾವನದೊಳು 

(ಸ-೨೨೦೬೧) 

೪೨. ಅಂಬರ (ಆಕಾಶ) - ಕಡಗ ಕೇಳಿದರಲ್ಲಿ 

ಕಡಗ? ಅಂಬರದ ಗುಡುಗ?) 

- ಎಂಥ ಟವಳಗಾರನಮ್ಮ - (ಸ-೪೩-೫) 

೪೩. ಅಂಬರ (ಬಟ್ಟೆ) - ಅಂಬರ ತೊರೆಯ 

ಲೇಕೆ. ತಾಂಬೂಲ ಬಿಡಲೇಕೆ ಡಂಭತನದಲ್ಲಿ 

ನೀನಿರಲೇತಕೆ 

- ನೇಮವಿಲ್ಲದ ಹೋಮ ವೇತಕಯ್ಯ 
(ಬೆ-೧೭-೨) 

- ನೆಟ್ಟ ಕಾವಿ ಕಾಷಾಯಾಂಬರಗಳನು 

ಉಟ್ಟವರಿಗೆ ಬ೦ಟನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೬) 

೪೪. ಅಂಬರೀಷ- ಚಿತ್ತಜಾರಿ ಕೊಲ್ಲಲಂಬರೀಷ 

ಭೂಪೋತ್ತಮನ ಕಾಯ್ದೆ ಶ್ರೀ ನಾರಾಯಣಾ 

- ಸಾರಾಯಣಾ ನಮೋ (ಬೆ-೫೧-೧) 

- ಅಖಿಳ ಸುವ್ರತ ಕ್ಷೋಣಿಯಿಂದಲಿ ಹಿರಿಯ 

ಪ್ರಕೃತಿರಹಿತಾ೦ಬರೀಷ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಶುಕ ವ್ಯಾಸ ದುರ್ವಾಸ ಕುಂಭಸಂಭವರು 

ಕೌಶಿಕ.ಪರಾಶರ ಅಂಬರೀಷ ಗೌತಮರು 

- ಪೂಸರನ ಜನಕನೇ (ಬೆ-೧೬೮-೪) 

ದ ಶರಣರಿಚ್ಛೆಯಲಿ ನೀನಿದ್ದುದಕೆ ದ್ರೌಪದಿಯು 

ಕರಿರಾಜ ಶಂಭು ಅಂಬರೀಷ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

-.ಯಷಿಯ ಶಾಪವ ತರೆದು ಅಂಬರೀಷನ 

ಕಾಯ್ದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ಅಂಬರೀಷನು ನಂಬಿ ವೈಕುಂಠವೇರಿದನು 

ಹಂಬಲಿಸಿ ಶಶಿಧರನು ಉರಿಯ ಗೆದ್ದ 

- ನಂಬು ನಾರಾಯಣನ (ಬೆ-೫೩-೨) 


-ಕಾಯ ಶುದ್ಧಿಯಲಂಬರೀಷನೋ ನೀನು 
-ಬೆರೆಯದಿರು ಬೆರೆಯದಿರು (ಬೆ-೧೪೩-೮) 
- ಅಂಬರೀಷರಾಯ ಬಲ್ಲ ಆದಿ ಪುಂಡರೀಕ 
ಬಲ್ಲ ಸಂಭ್ರಮದಿ ಮನು ಬಲ್ಲ ಸಹದೇವ ಬಲ್ಲ 
- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) 
- ಅಂಬರೀಷಗೆ ಒಲಿದ ಅಕ್ರೂರಸಖ ನೀನು 
- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 
೪೫. ಅಂಬು (ಬಾಣ) - ರಾವಣಗಾಗಿ ಅಂಬು 
ತೆಗೆದು ಹೂಡ್ದಾ 
- ನಾರಾಯಣನೆ ಈತ (ಸ-೧೩೮-೧) 
೪೬. ಅಂಬುಜಜನಯ್ಯ (ಎಷ್ಟು) - ಅಂಬುಜ 
ಜನಯ್ಯನೆ ಬಾರೊ ಆದಿಮೂರುತಿ ರಂಗ 
-ಬಾರೊ ನಮ್ಮ ಮನೆತನಕ (ಬೆ-೧೦೬-೩) 
೪೭. ಅಂಬುಜದಳಾಕ್ಷ - ಅ೦ಬುಜದಳಾಕ್ಷಗೆ 
ಮಂಗಳ ಸರ್ವ ಜೀವ ರಕ್ಷಗೆ ಮಂಗಳ 
-ಅ೦ಬುಜದಳಾಕ್ಷಗೆ ಮಂಗಳ (ಬೆ-೧೭೦-ಪ) 
೪೮. ಅಂಬುಜಭವ (ಬ್ರಹ್ಮ) - ಬೊಂಬೆಯಾಟ 
ವನಾಡಿಸಿದ ಮಹಾಭಾರತವ ಅಂ೦ಬುಜಭವಾದಿ 
ಯಾದವರು ಶಕ್ಷಿಸಲು 
- ಬೊಂಬೆಯಾಟವನಾಡಿಸಿದ (ಬೆ-೭೯-ಪ) 
೪೯. ಅಂಬುಜಷಂಡ (ತಾವರೆಯ ಗುಂಪು) 
- ಸುರವಾದ್ಯ ಮೊಳಗಲಂಬುಜಷಂಡ 
ಬೀಳ್ದಂದದಲಿ 
- ಪೂಸರನ ಜನಕನೇ (ಬೆ-೧೬೮-೨) 
೫೦. ಅಂಬುಜಾಕ್ಷಿ - ಕುಂಭಿನೀದೇವಿ ತಾ 
ಬಂಧನವ ಕಳೆದಳು ಅಂಬುಜಾಕ್ಷಿ ದ್ರೌಪದಿಯು 
ಮಾನ ಉಳುಹಿಕೊಂಡಳು 
- ಸ೦ಬು ನಾರಾಯಣನ (ಬೆ-೫೩-೨) 
೫೧. ಅಂಬುಜೋದ್ಧವ (ಬ್ರಹ - ಅಂಬು 
ಜೋದ್ಭವನ ಬರೆಹವ ಮೀರಲಾರದೆ ನರ 
ಬೊಂಬೆ ಗರ್ಭದೊಳಿದ್ದೆ ವರದಾ 
- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 
- ಅಂಬುಜೋದ್ಧವ ರುದ್ರರ ಕಂಡೆ ಶಂಬರಾರಿ 
ಹಿತನೆ ರಂಗಶಾಯಿ 
- ಇಷ್ಟು ದಿನ-ಈ ವೈಕುಂಠ (ಬೆ-೨೮-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 0 


- ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ 

ಬರೆವ ಅಂಬುಜೋದ್ಧ್ಭವ ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೨) 

೫೨. ಅಂಬುಧಿ - ಒಡೆಯ ಅಂಬುಧಿಯೊಳು 


ಪೊಕ್ಕು ವೇದವ ತಂದು ತಡೆಯದೆ ಅಜಗಿತ್ತ 


ನೆಂದೆನುತ 

- ಅರಸಿನ೦ತೆ ಬ೦ಟನೊೋ(ಬೆ-೫-೧) 

- ಅಮರ ದೈತ್ಯರು ಕೂಡಿ ಅಂಬುಧಿಯ 

ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟಿದ ಶೇಷನ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಅಂಬುಧಿಗೆ ಶರ ಹೂಡಿದನೆ ಕಮಲಾಂಬಕ 

ಗೊಲ್ಲರೊಳಾಡಿದನೆ 

-ಗೋವಿಂದ ಹರಿ ಗೋವಿಂದ (ಬೆ-೫೬-೨) 

೫೩. ಅಂಭೋಜನಾಭ (ವಿಷ್ಣು - ಅಂಭೋಜ 

ನಾಭನನು ಭಾವದಲಿ ನೆನೆದರೆ ಇಂಬುಂಟು 

ವೈಕು೦ಠಪುರದೊಳಗೆ ಅಯ್ಯ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 

೫೪. ಅಉಮ (ಓಂಕಾರ) - ಉತ್ತಮ 

ಅಉಮ ಎಂಬ ಓಂಕಾರ ಬೀಜಾಕ್ಷರ ಚಿತ್ತದಲಿ 

ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

೫೫. ಅಕಳಂಕ - ಅಕಳ೦ಕ ಶ್ರೀಹರಿ ಭಕುತಿಗೆ 

ಮನ ಬೆಳೆದು ರುಕುಮಿಣಿಯರಸ ಕೈವಶವಾದ 

ನೆನಗೆ 

-ಬದುಕಿದೆನು ಬದುಕಿದೆನು (ಸ-೧೭೧-೨) 

೫೬. ಅಕಾರ (ಅ ಎಂಬ ಅಕ್ಷರ) - ಅಕಾರ 

ಉಕಾರ ಮಕಾರ ಎಂತೆಂಬ ಓಂಕಾರಕೆ ಕೂಡಿ 

-ಆರಿಗಳವಲ್ಲಾತ್ಯ ಯೋಗಸಿದ್ಧಿ (ಬೆ-೧೨೬-೩) 

೫೭. ಅಕಾಲಮ ೃತ್ಯ್ಯು- ಸಾಲದೆ ನಿನದೊಂದು 

ದಿವ್ಯನಾಮ ಅಕಾಲಮೃತ್ಯುವಿನ ಗಂಟಲಗಾಣ 

ಹರಿಯೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-) 

೫೮. ಅಕ್ಕರ(ರು, ರೆ) (ಪ್ರೀತಿ) - ದಿಕ್ಕುದೆಸೆ 

ಯದಾರೊ ಅಕ್ಕರದಿಂದಾರ ಕರೆವೆ ಉಕ್ಕಿ ಸವಿದು 


ಮನುಜರೊಡನೆ ಸೊಕ್ಕಿ ದಿನವ ಕಳೆದೆನೆನಗೆ 

ತಕ್ಕುದಾಯಿತಯ್ಯ ಕೇಳು ಒಡೆಯ ಆದಿ ಕೇಶವ 

- ಅಹಹ ಮೋಸಹೋದೆನಯ್ಯ (ಸ-೯-೩) 
- ಅಕ್ಕರದಿ ಪಿ೦ಡಾ೦ಡಗಳ ಕಟ್ಟಿ ಬಲಿಸುವ 

ಮಕರಾಂಕನೆಂಬವನು ನಿನ್ನ ಕಿರುಮಗ ದೇವ 

- ಜಗದ೦ತರ್ಯಾ೯ಮಿ ಎಂತೆ೦ದು 
(ಬೆ-೫೮-೩) 

- ಶುಕ್ರನುಪದೇಶವನು ತವೆ ಜರಿದ ವೈಷ್ಣವರ 

ಅಕ್ಕರದಿ ಪಾಲಿಸಿದೆ ನಾರಾಯಣಾ 

-ನಾರಾಯಣಾ ನಮೋ  (ಬೆ-೫೧-೨) 

- ಅಕ್ಕರಿಲ್ಲದವಗೆ ಮಕ್ಕಳಿದ್ದು ಫಲವೇನು 

- ಆರು ಬಾಳದರೇನು (ಬೆ-೩೦-೨) 

- ಏಕ್ಕನಾತಿ ಎಲ್ಲಮ್ಮ ಮಾರಿ ದುರ್ಗಿ ಚೌಡಿಯರ 

ಅಕ್ಕರೆಯಿಂದಲಿ ಪೂಜೆಮಾಡಲೇಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

೫೯. ಅಕ್ಕಳೆ (ಬೇಲಿಯಲ್ಲಿನ ಚಿಕ್ಕ ಬಾಗಿಲು)- 

ಕಲ್ಲಿಗಟ್ಟಿ ಗೂಡೆಯಲಿ ಗೋಲಿಯ ಚೀಲವನಿಕ್ಕಿ 

ಹಿಲ್ಲಿ ಕಟ್ಟೋಗರ ಕಡಕಲಕ್ಕಳೆಯಾ ತುದಿ 

ಯಲಿ ನಿಲ್ಲಿಸಿ 

- ಮಗುವು ಕಾಣೀರಯ್ಯ (ಸ-೧೯೯-೪) 

೬೦. ಅಕ್ಕಿ - ಪಕ್ಷಿವಾಹನನ ಗುಣ ಲೆಕ್ಕಿಸಿ 

ಪೊಗಳದೆ ಬೆಕ್ಕಸ ಬೆರಗಾಗಿ ಅಕ್ಕಿಗೆ ತಿರುಗುವವ 

- ಹೇಗೆ ನೀ ದಾಸನಾದೆ (ಬೆ-೨೨-೨೦) 

- ತತ್ವಭಾಂಡವ ತೊಳೆಯಬೇಕಣ್ಣ ಸತ್ಯಾತ್ಮನಾಗಿ 

ಅರ್ತಿ ಅಕ್ಕಿಯ ಮಧಿಸಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

೬೧. ಅಕ್ರೂರ - ವಾಗಿನಿ೦ದಕ್ರೂರ ಬಲ್ಲ ವಚನಿ 

ಶೌನಕ ಬಲ್ಲ ಯೋಗೀಂದ್ರ ಕಪಿ ಬಲ್ಲ ಧ್ರುವ 

ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

- ನದಿಸುತನು ಅಕ್ರೂರ ಪಾಂಡವರು ಐವರೂ 

ಒದಗಿ ಬಂದಿಹರು 

- ಪೂಸರನ ಜನಕನೇ (ಬೆ-೧೬೮-೩) 

- ವಿದುರನಕ್ರೂರ ಮುಂಜಾವದಲಿ ಮುಮುಕ್ಟು 

ಗಳು ಬಂದರು 

-ತಂ೦ಗದಿರನನಿಮಿಷ ತಾರಕೆಗಳು (ಬೆ-೧೬೯ ೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೩ 


- ಅಂಬರೀಷಗೆ ಒಲಿದ ಅಕ್ರೂರಸಖ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

- ಸುಲಭ ಭಕುತರ ಕಾಯ್ವನೆಂಬುದಕ್ಕೆಲೊ ದೇವ 

ಫಲುಗುಣನು ವಿದುರ ಅಕ್ರೂರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

೬೨. ಅಕ್ಷ (ರಾಕ್ಷಸನ ಹೆಸರು) - ಅಕ್ಷಾಸು 

ರಾಂತಕಗೆ ಅಜಪದವನಿತ್ತವನೆ 

- ವಾಸುದೇವಾಯ ನಮೋ (ಬೆ-೯೦-೭) 

೬೩. ಅಕ್ಬ್ಷಕುಮಾರ (ರಾವಣನ ಮಗ) - 

ಧೀರತನದಲಿ ಅಕ್ಷಕುಮಾರನ ಪ್ರಾಣವನು 

ಕೊಂಡಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೧) 

೬೪. ಅಕ್ಷತೆ - ಸೋರೆಯೊಳು ಸುರೆ ತುಂಬಿ 

ಮೇಲೆ ಹೂವಿನ ಹಾರಹಾಕಿ ಗೀರು ಗಂಧ 

ಅಕ್ಷತೆಯ ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೬೫. ಅಕ್ಷಯ ದ ಅಕ್ಷಯ ಫಲದಾತ ಅಖಿಳ 

ಲೋಕೇಶ ಲಕ್ಷಣ ಪರಿಪೂರ್ಣ ಲಕ್ಷ್ಮಿಪ್ರಾಣೇಶ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೪) 

-. ಯಮಸುತನ ರಾಣಿಗಕ್ಷಯವಸನವನ್ನಿತ್ತೆ 

ಸಮಯದಲಿ ಅಜಮಿಳನ ಪೊರೆದೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

- ದುರುಳ ದುಶ್ಶಾಸ ದ್ರೌಪದಿಯ ಸೀರೆಯ 

ಸೆಳೆಯೆ ತರುಣಿಗಕ್ಷಯವಿತ್ತು ಕಾಯ್ದೆಯಂತೆ 

ಹರಿಯೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ರಾಕೇಂದುಮುಖಿಯ ದ್ರೌಪದಿಯ ಮಾನವ 

ಕಾಯ್ದೆ ಆಕೆಗಕ್ಚಯವಿತ್ತೆ ಕೃಷ್ಣ 

-ಪೂರ್ವಜನ್ಯದಅ ನಾ ಮಾಡಿದಾ (ಬೆ-೮-೩) 

- ಕೊಂತಿನಂದನರ ಸತಿ ಉಟ್ಟುದಕ್ಷಯವಾಗಿ 

ಸಂತೋಷಪಡಲೆಂದು ವರವಿತ್ತ ಶ್ರೀಕೃಷ್ಣ 

- ವಾಸುದೇವಾಯ ನಮೋ (ಬೆ-೯೦-೯) 


೬೬. ಅಕ್ಷರ (ನಾಶವಿಲ್ಲದವ) - ಅಕ್ಬರನೆ 

ಆಟದೊಳು ಜಗವ ಮೋಹಿಪ ಸ್ಥೂಲ ಸೂಕ್ಷ್ಮ 

ದೊಳು ಪರಿಪೂರ್ಣನೆ 

- ವಾಸುದೇವಾಯ ನಮೋ (ಬೆ-೯೦-ಬ) 

ಓಓ. ಅಕ್ಬರ (ಬರಹ) - ಸರಸಿಜೋದ್ಧ್ಭವಗೆ 

ಬುದ್ಧಿಯ ಪೇಳಿ ಪಣೆಯಲ್ಲಿ ಬರೆದ ಅಕ್ಷರವ 

ತೊಡೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

೬೮. ಅಕ್ಷೋಹಿಣಿ (ಒ೦ದು ಸಂಖ್ಯೆ) - 

ಹನುವೊ೦ದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೩) 

೬೯. ಅಖಂಡ (ಪರಿಪೂರ್ಣನಾದವ) - ಆರು 

ಚಕ್ರದಿ ಮೆರೆವ ಅಖಂಡನ ಮೂರು ಗುಣವ 

ತಿಳಿದು 

-ದಾಸನಾಗಬೇಕು ಸದಾಶಿವನ (ಬೆ-೨೪-೩) 

೭೦. ಅಖಿಲ (ಳ) - ತತ್ತಿಯಾದ ಬ್ರಹ್ಮನೀಗೆ 

ದಿಕ್ಕು ಅಖಿಲಾಂಡವೆಲ್ಲ ಹೆತ್ತ ತಂದೆಗಾದವನೆ 

ನಿತ್ಯವುಳ್ಳವ 

- ಲರಡು ಸಾವಿರದ ಜಕ್ಟೆಯುರಗ (ಸ-೪೮-೪) 

- ಅಕ್ಷಯ ಫಲದಾತ ಅಖಿಳ ಲೋಕೇಶ ಲಕ್ಷಣ 

ಪರಿಪೂರ್ಣ ಲಕ್ಷ್ಮಿಪ್ರಾಣೇಶ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೪) 

- ಅಖಿಳ ಸುವ್ರತ ಕ್ಷೋಣಿಯಿಂದಲಿ ಹಿರಿಯ 

ಪ್ರಕೃತಿರಹಿತಾ೦ಬರೀಷ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ನಾದದಲಿ ಅಖಿಳ ಮಹಿ ನಟಿಸು ಮಹಾತ್ಮಕ 

ನಾದ ಸಾತ್ತ್ವಿಕನಾವನು 

-ಆತನೇ ಪರಮಾತ್ಯು ಪರತತ್ವ (ಬೆ-೭೪-೩) 

- ಸಮರದಲ್ಲಖಿಳ ರಾಜರ ಕೊಂದೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

ದ ಉದ್ಯೋಗಿಸಿದರಖಿಳ ಸಾಧುಗಳು ಅರಿವಿ 

ಭಾಡನೊಲಿದುಪ್ಪವಡಿಸೊ ಹರಿಯೆ 

_ ತಂಗದಿರನಸಿಮಿಷ ತಾರಕೆಗಳು (ಬೆ-೧೬೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೪ 


-. ಭಾನು ಮೊದಲಾದಖಿಳ ಬ್ರಹ್ಮಾಂಡಗಳಿ 

ಗೊಂದು ಪಾದ ಹೊದಿಸಿದನಾವನು 

- ಆತನೇ ಪರಮಾತ್ಯು ಪರತತ್ವ (ಬೆ-೭೪-೧) 

- ಅಣುವಿಂಗೆ ಅಣುವು ಮಹತಿಂಗೆ ಮಹಿಮನು 

ಅಖಿಳ ಗುಣಭರಿತ ಪರಮ ಪಾವನ ಚರಿತ 

-. ಅಣುಮಹತ್ತಾದ ದೇವ (ಬೆ-೭೧-ಅ) 

- ವಾಸುದೇವಾಯ ನಮೋ ವಾಸುಕಿ 

ಶಯನಾಯ ವಾಸವಾದ್ಯಖಳ ಸುರನಮಿತ 

ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-೯೦-ಪ) 

- ಅರಿಯದಂತಖಳದೊಳಢಗಿರ್ಪೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೭೧. ಅಗಜ - ಅಗಜನ೦ದು ತನ್ನ ಒಡಲೊಳ 

ಗಿಟ್ಟು ಮೂರ್ಬೊಗಸೆ ಮಾಡಿದ ಮುನಿಯ 
ಡಿಸಲಿಲ್ಲ 

-ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 

೭೨. ಅಗಜೆ (ಪಾರ್ವತಿ) - ಅಗಜೆಯ ಅರಸನ 

ನಗವ ನೆಗಹಿದನ ಬಗೆಯಿಂದಪ ಸಳಿಸಿದನ 

-ಫುಲ್ಲವದನೆ ಕೇಳೆ ನಿಲ್ಲಲಾರೆ (ಜ- ೯೫-೧) 

೭೩. ಅಗಣಿತ - ಅ೦ಜನೆಯಾತ್ಮಜ ಅಗಣಿತ 

ಬಲವಂತ ಭೀಮರಾಯ 

- ಭೀಮನೆಂಖಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೧) 

-. ಅಗಣಿತ ಮಹಿಮನ ಅ೦ಜಿಸಲೇಕಮ್ಮ 

ಬಗೆಯಬಾರದೆ ನಿಮ್ಮ ಮಕ್ಕಳಂತೆ 

-ಇಂದು ಸೈೆರಿಸಿರಿ ಶ್ರಿ ಕ್ರೀಕ ಷ್ಣನ (ಬೆ-೧೦೫-೧) 

- ಪೂಸರನ ಜನಕನೇ ಶತಕೋಟಿತರಣಿಪ್ರಕಾಶ 

ಅಗಣಿತಕೋಟಿಬ್ರಹ್ಮಾಂಡನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

೭೪. ಅಗಧರ (ಕೃಷ್ಣ - ವರ ಮತ್ಸ್ಯನಗಧರನ 

ಸೂಕರನ ಸಿಂಹನ ತಿರುಕ ತಾಯ್ತರೆದಾತನ 

ವರವಿತ್ತು ಶಬರಿಗೆ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೭೫. ಅಗಸ - ಅಡಿಯ ಅಗಸನು ಎಂಬ 

ಎನಗೊಂದು ದೃಢಬುದ್ಧಿಯು ಇಲ್ಲದೆ 

- ಕಾಡುವ ದುರಿತಗಳ ನೀ ಅಡಿಸೆಂದು 
(ಬೆ-೬೦-೧) 


೭೬. ಅಗಸ್ತ್ಯ - ಯತಿಗಳೊಳಗಸ್ತ್ಯನೊ ಜೊತೆ 


ಗಳೊಳು ಹನುಮನೊ 

- ಮೆರೆಯದಿರು ಮೆರೆಯದಿರು (ಬೆ-೧೪೮-೪) 
- ಯತಿಗಳಲಗಸ್ತ್ಯನೋ ಧೃತಿಯೊಳಗೆ 
ಜಾಂಬವನೊ 


- ಬೆರೆಯದಿರು ಬೆರೆಯದಿರು (ಬೆ-೧೪೩-೭) 

೭೭. ಅಗಿ (ತೋಡು) - ಮಣ್ಣನಗಿದು ಬೇರ 

ಮೆದ್ದವನೆಂದೆನೆ ರಕ್ಕಸರೊಳು ಹೋರಾಡಿದವ 

ನೆಂದು ಹೊಗಳಿದೆನಲ್ಲದೆ 

ದ ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೧) 

೭೮. ಅಗ್ಗವಣಿ - ಮೂತೆರದ ಭೇದಗಳ ಕಡಿದು 

ಕಣ್ಣಿಯ ಮಾಡಿ ಚಿತ್‌ಲಿಂಗಕಗ್ಗವಣಿ ತಂದವರ 

ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

೭೯. ಅಗ್ಗಳ - ಯಮಳರನು ಪಡೆದ ತಾಯಿಗೆ 

ಸಹೋದರನು ಭೂರಮಣರೊಳಗಗ್ಗಳನು ಅತಿ 

ಧೈರ್ಯನು 

- ನೀನಾವ ಬಾ೦ಧವನೊ (ಬೆ-೭೮-೭) 

೮೦. ಅಗ್ನಿ - ಮುಖದಲಿಂದ್ರರು ಅಗ್ನಿ ಸಪ್ತ 

ಯಷಿಗಳು ದ್ವಿಜರು ಮುಖದ್ವಾರದುಸುರಿನಲಿ 

ಶ್ರುತಿ ಮರುತರು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಅಡಿಯನಂಬರ ಮಾಡದನಕ ಅಗ್ನಿ ಕಿಡಿ 

ಯೆದ್ದು ಮೇಲಣ ಕೊಡನುಕ್ಕದನಕ 

- ಸದರವಲ್ಲವೊ ನಿಜಯೋಗ (ಸ-೨೪೩-೧) 

- ಸುಟ್ಟಗ್ಗಿ ಹೊರಸೂಸಿ ಪಟ್ಟಣದ ಹೊರಗೆಲ್ಲ 

ನೆಟ್ಟನಾಹುತಿಗೊಂಡುವು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ನೊಸಲಗಣ್ಣಿನ ಬಲ ನಾಲ್ಕು ತೆರದಾ ಬಲ 

ತ್ರಿಶುಲ ಡಮರು ಅಗ್ನಿ ಫಣಿಯ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೧) 

ಚೆನ್ನಾಗಿ ನೀ ನೋಡು ಚೆಲುವ ಕಂಗಳಿಂದ 

ತನ ಗ್ನಿಯೊಳಗಿರುವ ಪ್ರೌಢರಿಗಲ್ಲದೆ 

- ಆರಿಗಳ ವಲ್ಲಾತ್ಯ ಯೋಗಸಿದ್ಧಿ 
(ಬೆ-೧೨೬-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೫ 


- ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 
ಹೊತ್ತೊಯ್ದು ಅಗ್ನಿಯೊಳು ಬಿಸುಟ ಬಾಹರೊ 
- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೩) 
೮೧. ಅಗ್ನಿಕುಂಡ - ಖಂಡ ಕೊಯ್ದು ಕೊಡ 
ಬೇಡ ದಳ್ಳುರಿಯಗ್ನಿಕುಂಡವನು ಹೊಕ್ಕು 
ಹೊರಡುವುದುಚಿತವೆ 
- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 
೮೨. ಅಗ್ನಿಸಾಕ್ಷಿ - ಧರೆ ಮಿತ್ರ ಬುಧ ಜನರ 
ಅಗ್ನಿಸಾಕ್ಷಿಯ ಮಾಡಿ ಕರವಿಡಿದು ಧಾರೆಯ 
ನೆರೆಸಿಕೊಂಡ 
-ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೪) 
೮೩. ಅಗ್ರ - ಮುಂದೊರೆದಿಹ ರೋಮಕೂಪ 
ದಗ್ರದಳತೆಯು ವೃಂದಗಳ ಶೋಭಿಪ ರೀತಿಯ 
ಪಡೆದೆಯೆಲೊ ಹರಿಯೆ 
- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 
೮೪. ಅಗ್ರಜ - ಹರಿಯನಗ್ರಜಕೋಟ ತೇಜನ 
ಹರಿಯವದನನೆಂಬ 
- ಭವಭಯವಿನಾಶ ಭೋ (ಬೆ-೪೧-೧) 
- ಅತ್ತ ಅಣ್ಣನ ಅಗ್ರಜನ ಕೈಯಿಂದ ಬತ್ತಲೆ 
ಮಾಡಿ ಸುಲಿಸಿಕೊಂಡಾತನ 
-ಬಲ್ಲವರು ನೀವು ಪೇಳರಯ್ಯ (ಬೆ-೧೫೦-೨) 
- ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 
ಕೆಡಹಿಸಿದ ಬಳಿಕವಗೆ ಸ್ಥಿರಪಟ್ಟ ಕಟ್ಟುವುದು 
-ಆವುದೊಳ್ಳೆಯದೊ ನಿನ್ನ೦ಗ (ಬೆ-೬೮-೨) 
೮೫. ಅಗ್ರಹಾರ - ಪುರ ಅಗ್ರಹಾರ ಕೆಡಿಸಿದವಗೆ 
ರಾಜರೋಗವೆಂದು ಅರಿವುದು ಸಕಲ ಜನರು 
- `ಧರ್ಮವೆಂದೆಸನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 
೮೬. ಅಫ (ಪಾಪ) - ಭಾವಶುದ್ಧಿಯಲಿ ಹೇಳು 
ವನೊ ಕೇಳುವನವನಘಾವಳಿಯ ಪರಿಹರಿಸಿ 
- ವಾಸುದೇವಾಯ ನಮೋ (ಬೆ-೯೦-೧೪) 
೮೭. ಅಫಹರಣ (ಪಾಪನಾಶಕ)-ಲಾಲಿ 
ಪಾವನ ಚರಣ ಲಾಲಿ ಅಘಹರಣ ಲಾಲಿ 
ವೆಂಕಟ ರಮಣ ಲಲಿತ ಕಲ್ಯಾಣ 
- ಲಾಅ ಪಾವನ ಚರಣ ಲಾಅ ಅಘಹರಣ 
(ಸ-೨೨೯-ಪ) 


೮೮. ಅಚ್ಚ - ಅಚ್ಚಸೂಕರನಾಗಿ ಬಾಳಿದನೆ ಮದ 
ಹೆಚ್ಚೆ ಹಿರಣ್ಯಕನ ಸೀಳಿದನೆ 
- ರಾಮ ಗೋವಿಂದ ಹರೆ (ಬೆ-೪೦-೧) 
- ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 
ಹಿರಣ್ಯನ ಸೀಳಿದನೆ 
-ಗೋವಿ೦ದ ಹರಿ ಗೋವಿಂದ (ಬೆ-೫೬-೧) 
ದ ಅರ್ತಿಯುಳ್ಳವರೆಲ್ಲ ಕೊಳ್ಳಿ ಬೇಕಾದರೆ ನಿತ್ಯ 
ಮಾಧವನೆಂಬ ಅಚ್ಚ ಮಾವಿನ ಹಣ್ಣು 
-ಹಣ್ಣು ಕೊ೦ಬುವ ಏಬನ್ನಿರಿ (ಬೆ-೧೫೭-೧) 
೮೯. ಅಚ್ಯುತ - ಮಚ್ಛ್ಛ ರೂಪದಿ೦ದ ಪೋಗಿ 
ಅವನ ಕೊಂದ ಅಚ್ಯುತರಾಂತುನೆಂಬ 
ಮಾಸಾಳಮ್ಮ 
-ಾ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧) 
- ಯಾದವಗಿರಿವಾಸನಹುದೋ ಶ್ರೀನಾರಸಿ೦ಂಹ 
ಆದಿನಾರಾಯಣ ಅಚ್ಯುತನಹುದೊ 
- ಯಾದವಗಿರಿವಾಸನಹುದೋ (ಸ-೨೧೯-ಪ) 
- ಸಂಚಿತಾರ್ಥ ಪಾಪಗಳನು ಕಿ೦ಚಿತಾದರಿಡ 
ದಂತೆ ಮುಂಚಿತಾಗಿ ಕಳೆಯಬೇಕು ಸ್ವಾಮಿ 
ಅಚ್ಯುತಾ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೯) 
- ಅಚ್ಯುತ ಸರ್ವೋತ್ತಮನೆ ಚಿನ್ಮಯ ಗೋವಿಂದ 
ಸಲಹೆನ್ನನು 
- ಗೋವಿ೦ದ ಸಲಹೆನ್ನನು (ಬೆ-೮೮-೧) 
- ನಾರಾಯಣ ಅಚ್ಯುತಾನಂತಾದಿಕೇಶವನ 
ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 
- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 
- ನಾರಸಿ೦ಹಾಚ್ಯುತ ಜನಾರ್ದನ ಉಪೇಂದ್ರ 
ಸಾರಸಭವ ವಂದ್ಯ ಹರಿ ಕೃಷ್ಣ 
-ಅಭ್ಯಾಸವನು ಮಾಡಬೇಕು (ಬೆ-೩೮-೪) 
- ಬಾಡದಾದಿಕೇಶವನೆ ಅನಾಥ ಬಂಧುವೆ 
ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 
ಮುಕುತಿಯನೊದಗಿಸಯ್ಯ 
- ಅಣುಮಹತ್ತಾದ ದೇವ (ಬೆ-೭೧-೩) 
- ಶರಣು ಸಿರಿ ಸನಕಾದಿವ೦ದ್ಯ ಅಚ್ಯುತ ಕೃಷ್ಣ 
ಗೋವಿಂದ ಸಲಹೆನ್ನನು 
- ಗೋವಿ೦ದ ಸಲಹೆನ್ನನು (ಬೆ-೮೮-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೬ 


- ಶತ ಸಾಹಸ್ರ ಲಕ್ಷ ಪಣತೆಯ ಗೋಫೃತ 

ದೀಪ ಬೆಳಗಲಚ್ಯುತ ನಿಳಯದಿ 

-ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 

(ಬೆ-೧೧-೪) 

- ಅಚ್ಯುತನ ನಾಮವನು ನೆನೆದು ಸುಖಿ 

ಯಾಗೊ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-ಪ) 

- ಬಲಿ ಚಕ್ರವರ್ತಿ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲ 

ಕಾಯ್ದಚ್ಯುತನು ಅನುಗಾಲದಿ 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

- ಪ್ರೇಮದಲಿ ಹೇಳೆನಗೆ ಸ್ವಾಮಿ ಅಚ್ಯುತನೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೩) 

೯೦. ಅಜ - ಅಜಜ್ಜ್ಞಾನಾಧಿಕ ಬಲ್ಲ ಅನಲ 

ಸ್ನೇಹಿತ ಬಲ್ಲ ಗಜ ಚರ್ಮಾಂಬರ ಬಲ್ಲ ಗರುಡ 

ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೧) 

- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟ 

ಶ್ರೀಹರಿಯ ಅಜಸುರೇ೦ದ್ರಾದಿಗಳು ಆದಿವಂದಿತ 

ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

- ಅಜನ ಪಡೆದ ಹಣ್ಣು ಗಜವ ಕಾಯ್ದ ಹಣ್ಣು 

-ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ಅಂಕಿತಕೆ ಗುರುತೇನು ಅಜನ ಗುಣವೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ಓಡೆಯ ಅಂ೦ಬುಧಿಯೊಳು ಪೊಕ್ಕು ವೇದವ 

ತಂದು ತಡೆಯದೆ ಅಜಗಿತ್ತನೆಂದೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

೯೧. ಅಜಪದ (ಬ್ರಹ್ಮನ ಪಟ್ಟ) - ಅಕ್ಜಾಸು 

ರಾಂತಕಗೆ ಅಜಪದವನಿತ್ತವನೆ 

-ವಾಸುದೇವಾಯ ನಮೋ (ಬೆ-೯೦-೭) 

೯೨. ಅಜಪಿತ (ವಿಷ್ಟು) - ಅಜಪಿತ ಕಾಗೆನೆಲೆ 

ಯಾದಿಕೇಶವನೆ ತ್ರಿಜಗವಲ್ಲಭ ತಾನು ಭಜಕರ 

ವಶವಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 


೯೩. ಅಜಮಿಳ/ಅಜಾಮಿಳ - ಗಾರಾದಜಮಿಳ 

ನಾರಗ ಎನಲು ಪಾರಗಾಣಿಸಿದಪರ ಗುಣ 

ನಿಧಿಯ 

- ಮರೆಯದಿರು ಹರಿಯ (ಸ-೨೦೩-೨) 

- ಘೋರ ಪಾತಕಿ ಅಜಮಿಳನ ಸಲಹಿದ ರಂಗ 

ನಾರಸಿಂಹನೆಂದರೆ ಧ್ವನಿದೋರೊ ಕೃಷ್ಣ 

- ಹೂವ ತರುವರ ಮನೆಗೆ (ಬೆ-೪೩-೨) 

- ಪೆಸರುಗೊಂಡರೆ. ಮಗನ ಅಜಮಿಳನ 

ಸಲಹಿದೆಯೊ ವಸುದೇವನ ಸುತನೆ ಸಲಹೊ 

- ವಾಸುದೇವಾಯ ನಮೋ (ಬೆ-೯೦-೬) 

-. ಯಮಸುತನ ರಾಣಿಗಕ್ಷಯವಸನವನ್ನಿತ್ತೆ 

ಸಮಯದಲಿ ಅಜಮಿಳನ ಪೊರೆದೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

- ಅತಿ ಭಕುತರಿಗೆ ಮೆಚ್ಚಿ ಗತಿಮೋಕ್ಷವಿತ್ತನು 

ಮತಿಭ್ರಷ್ಟ ಅಜಮಿಳನ ಉದ್ಭ್ಧಾರಮಾಡಿದ 

- ನ೦ಬು ನಾರಾಯಣನ (ಬೆ-೫೩-೩) 

- ಓಲಿಸಿ ನಿನ್ನನು ತುತಿಸಿ ಮುಕುತಿಯನು 

ಪಡೆದುದಕೆ ಸಲೆ ಶ್ರುತಿಯು ಗಿರಿಜೆ ಅಜಮಿಳನು 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಅಂಗದಲಿ ಅಜಮಿಳನೊ ಶೃಂಗಾರದಲಿ 

ಧ್ರುವನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೯) 

- ಅಜಮಿಳನಿಗೆ ನಿಜ ಪದವಿಯ ಕೊಟ್ಟಾನೆ 

- ಆನೆಯ ನೋಡಿರಯ್ಯಃ (ಬೆ-೧೫೬-೩) 

- ವಿದುರ ಪ್ರಹ್ಲಾದ ರುಕ್ಮಾಂಗದ ವಿಭೀಷಣರು 

ಮದಗಜ ಅಜಾಮಿಳ ರುದ್ರ 

- ಪೂಸರನ ಜನಕನೇ (ಬೆ-೧೬೮-೩) 

- ಪಂಚ ಮಹಾಪಾತಕವ ವಾಾಡಿದ 

ಅಜಾಮಿಳನ ವಂಚಿಸಿ ಯಮ ದೂತರೆಳೆ 

ದೊಯ್ಯುತಿರಲು 

-. ಬ್ರಹ್ಮಅಖತವ ಮೀರಿ ಬಾಸ್ಟರು 
(ಬೆ-೨೫-೨) 

- ಏನು ಅರಿಯದ ಅಜಾಮಿಳಗೆ ಸಾಯುಜ್ಯ 

ವನು ನೀನೊಲಿದು ಕೃಪೆ ಮಾಡಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೭ 


೯೪. ಅಜಾಂಡ (ಬ್ರಹ್ಮಾಂಡ) - ಸಟೆಯಲ್ಲ 

ಅಜಾಂಡಗಳೊಡೆವಂತೆ ಫರ್ಜಿಸೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೨) 

೯೫. ಅಜ್ಜ - ಅರಿತು ಅರಿಯದ ಹಾಗೆ ಇರುವ 

ನಮ್ಮಜ್ಜ 

- ನಾವು ಕುರುಬರು (ಬೆ-೧೫೨-೧) 

- ಕಟ್ಟಿ ದೃಢಗೋಲಿಂದ ಕಾವ ನಮ್ಮಜ್ಜ 

- ನಾವು ಕುರುಬರು (ಬೆ-೧೫೨-೨) 

- ಕಾವ ನಮ್ಮಜ್ಜ ನರಗುರಿಯ ಹಿಂಡುಗಳ 

- ನಾವು ಕುರುಬರು (ಬೆ-೧೫೨-ಪ) 

- ಹುಟ್ಟುವುದು ಮೊದಲಿಲ್ಲ ಸಾವುದಕೆ ಕಡೆಯಿಲ್ಲ 

ಹುಟ್ಟು ಸಾವಿನ ಹೊಲಬ ಅಜ್ಜ ಬಲ್ಲ 

- ನಾವು ಕುರುಬರು (ಬೆ-೧೫೨-೩) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವನ ನಮ್ಮಜ್ಜನ ಹಿ೦ಡಿನೊಳು 

- ನಾವು ಕುರುಬರು "ಜೆ೨ ೧೫೨-೪) 

- ಅಷ್ಟು ನರಪ್ರಾಣಿಗಳು ನಮ್ಮ ಮನೆಯೊಳ 

ಗಿದ್ದು ಹೊಟ್ಟೆಗೆ ಕೇಳುವುವು ನಮ್ಮಜ್ಜನಲ್ಲಿ 

- ಸಾವು ಕುರುಬರು (ಬೆ-೧೫೨-೩) 


೯೬. ಅಜ್ಞಾನ - ನೀನೇ ನಿಜವೆಂದು ನಿನ್ನ 


ಧೇನಿಸಿದರೆ ಅಜ್ಞಾನಕ್ಕೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

೯೭ ಅಟ್ಟು (ಓಡಿಸು) - ನೆಂಟರೂರಿಗೆ ಹೋಗಿ 

ನಾಲ್ಕು ದಿವಸವಿದ್ದರೆ ಎಂಟು ದಿನದಾಯಸ 

ಅಟ್ಟಬಹುದೊ 

- ಈ ಸಿರಿಯ ನ೦ಜ ಹಿಗ್ಗಲು ಬೇಡ 
(ಸ-೪೦-೧) 


- ಕೊಲ್ಲಬಾರದೆನುತ ಹೇಳಿ ಮನೆಯ ಬಿಟ್ಟು 


ಹೊರಗಟ್ಟಿದ 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೪) 

- ದಶಕಂಠನನುಜನು ಜಾನಕಿಯ ಬಿಡಹೇಳೆ 

ಅಸುರ ಕೋಪವ ತಾಳಿ ಅಟ್ಟಲಾಗ 

- ಬ್ರಹ್ಮಲಖತವ ಮೀರಿ ಬಾಶ್ಟರು 
(ಬೆ-೨೫-೪) 

- ಪಾತಾಳಕಿಳಿದು ಭೂಮಿಯನೊಯ್ದವನ 


ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ.. ಕಾಮಿನಿಕಮಲಜಖಪಿತನ 
(ಬೆ-೯೩-೩) 

ದ ಮುಟ್ಟಲಮ್ಮರು ಎನ್ನ ಸತಿ ಸುತರು 

ಬಾಂಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮-೧) 

- ಎಸೆವ ಕಾಳಿಂಗನ ಮೆಟ್ಟಿದನೆ ಬಾಧಿಸುವರ 

ಯಮಪುರಸಟ್ಟಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 

೯೮. ಅಟ್ಟುಳಿ (ಬಾಧೆ) - ಸೂರ್ಯಚಂದ್ರಮರಂತೆ 

ರಾಹುವಟ್ಟುಳಿಯಂತೆ 

- ಆರಿಗಾದರು ಪೂರ್ವ ಕರ್ಮಚಡದು 
(ಬೆ-೧೦೮-೧) 

೯೯. ಅಡಗಿಸು - ಅಲ್ಲಲ್ಲೆ ಸೊಲ್ಲಡಗಿಸಿ ವಲ್ಲಭ 

ನೆನಿಸಿದ ಬಲ್ಲಿದ ಕಲ್ಕಿಯೆ೦ಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

೧೦೦. ಅಡಗು - ಮಾಡಬೇಕೆಂಬರ ತಡೆದು 

ಕಾಡಿಪನವನು ಹಿಡಿಗೆ ಅಡಗದಾ ಹಿರಣ್ಯಗರ್ಭ 

ನವನಿರೆ 

- ಕೊಡಲು ಸೀನಾರು (ಸ-೯೨-೧) 

- ಮುಸುಕಿ ಕವಿವ ವ್ಯಾಪ್ರದಂತೆ ಅಡಗಿ 

ಮುಪ್ಪುಗೊಂಬ ರೋಗ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-()) 

- ಅರಿಯದಂತಖಿಳದೊಳಡಗಿರ್ಪೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಮಂಗಳ ಜನನಿಯ ಹಿಂಗದೆ ಕದ್ದು ಜಲಂ 

ಗಳೊಳಡಗಿಪ್ಪನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಕುಬ್ಜ ಬ್ರಾಹ್ಮಣನಾಗಿ ಕು೦ಭಿನಿ ಈರಡಿ ಮಾಡಿ 

ಹೆಜ್ಜೆಯೊಳಡಗಿಟ್ಟ ಹೆಚ್ಚಿನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

- ಜನವರಿಯದಂತೆ ಜೀವನದೊಳಡಗಿದ್ದವನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೮ 


ಮನವ ಖತಿಗೊಳಿಸಿ ಕಾತರಿಸೆ ನುಡಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೮) 

- ಕಿಡಿಕಿಡಿಸೆ ನುಡಿಯಡಗಲೊಡನೆ ಮುಡಿ 

ವಿಡಿದು 

- ಕಂಡೆ ನಾ ತಂಡತಂ೦ಡದ ಹಿ೦ಡು ದೈವ 
(ಬೆ-೮೪-೧) 

- ಹರಿಯೆನಲು ಹರಿ ರೂಪ ತಾಳಿದೆ ಹರಿ 

ಯೊಳಡಗಿದೆ ಮತ್ತೆ 

- ಭವಭಯವಿನಾಶ ಭೋ (ಬೆ-೪೧-೧) 

೧೦೧. ಅಡರು - ಸಿರಿ ದಾರಿದ್ರ್ಯವು ಸುರ 

ತತಿಗಡರುವ ತೆರನೆಂದರಿದದರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

- ರಥವನಡರಿ ಸುರಪಥದಲಿ ತಿರುಗುವ 

ಸುತನಿಗೆ ಶಾಪವನಿತ್ತವನ 

- ಮಂ೦ಗಲ೦ ಜಯ  ಮಂಗಲ೦ 
(ಬೇಔಪಿಾ ೨) 

- ಬಿಸಿಗದಿರ ಪೂರ್ವಾಚಲವನಡರಿ ಬಂದ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ತಂಗದಿರನನಿಮಿಷ ತಾರಕೆಗಳು ಮಸಳಿಸೆ 

ಪತಂಗ ಪರ್ವತವ ಅಡರಿ ಬಂದನು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಪ) 

- ಕೃಷ್ಣನಲ್ಲದಿಲ್ಲವೆ೦ದು ಅಷ್ಟ ದಿಕ್ಕನಡರಿದೇವೆ 

ದ ಸ್ಫೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

೧೦೨. ಅಡವಿ - ಅಡವಿ ಕೋತಿಗಳ ಕೂಡು 

ತಿದೆ ಚೆಲ್ವ ಮಡದಿಯರನು ಹಿಡಿದೆಳೆಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೨) 

- ನೆಗಳ ಕೈಯಲ್ಲಿ ಮಾತಂಗವು ಸಿಕ್ಕಿ ಒದರಲಾಗಿ 

ಆನೆಗಳೇನ ಮಾಡುತಿರ್ದವಡವಿಯಲ್ಲಿ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 

- ತುಪ್ಪ ಪಂಚಾಮೃತವಂದು ಅಡವಿ ಗಡ್ಡೆ 

ಗಳಿಂದು 

- ಎನ್ನ ಕ೦ದ ಹಳ್ಳಿಯ ಹನುಮಾ (ಬೆ-೬.೧) 

- ಮೂಡುಗಡೆ ಮುಗಿಲು ಕೆಂಪಾದುದಡವಿಯ 


ತಾಮ್ರಚೂಡ ಕಾಳೋದರವು ಕೋಗಿಲೆಗಳುಲಿ 

ಯುತಿರೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

- ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 

ಅಡವಿಯೊಳಗಣ ಹುತ್ತು ಮನೆಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩ 

- ನುಡಿ ನಡೆವ ಕಾಲದಲಿ ದಾನಮಾಡದೆ 

ಇರಲು ಅಡವಿಯೊಳು ಕೆರೆತುಂಬಿ ಬತ್ತಿದಂತೆ 

- ಜಪವ ಮಾಡಿದರೇನು (ಬೆ-೧೨೩-೨) 

- ಅಡವಿಯೊಳಗಾಡುವ ಮೃ್ಯಗಜಾತಿ ಪಕ್ಷಿಗಳಿಗೆ 

ಅಡಿಗಡಿಗೆ ಆಹಾರವಿತ್ತವರದಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

ದ ಶ್ರುತಿಯನುದ್ಧ ರಿಸಿ ಭೂಮಿಯ ಪೊತ್ತು 

ಅಡವಿಯ ಪಥದೊಳು ತಿರುಗಿದನ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ನುಡಿ ನಡೆವ ಕಾಲದಲಿ ದಾನಮಾಡದೆ 

ಇರಲು ಅಡವಿಯೊಳು ಕೆರೆತುಂಬಿ ಬತ್ತಿದಂತೆ 

- ಜಪವ ಮಾಡಿದರೇನು (ಬೆ-೧೨೩-೨) 

೧೦೩. ಅಡವಿಜಟ್ಟಿಂಗ - ಅಡವಿಜಟ್ಟಿಂಗನ 

ಮಾಡಲು ಸಡಗರ ಸಂಪತ್ತಿಯಿಂದ 

ದ ಸೈಯೇ ಇದು ಸ್ಫೆಯೇ ಗೋಪಿ 
(ಬೆ-೧೦೪-೩) 

೧೦೪. ಅಡಿ (ತಳ) - ಅಡಿಸತ್ತ ಮಡಕೆಗೆ 

ಜೋಡಿಸಿ ಒಲೆಗುಂಡ ಹೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-೨) 

೧೦೫. ಅಡಿ (ಪಾದ) - ಆರು ಮೂರು 

ಹದಿನಾರು ತತ್ತ್ವವ ಮೀರಿ ತೋರುವ ಕಾಗೆನೆಲೆ 

ಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಬೆಡಗಿಲಿ ಮುಗಿಲಿಗೆ ಬೆಳೆದು ಬಲಿಯನು 

ಅಡಿಯಿಂದ ಪಾತಾಳಕೊತ್ತಾನ್ಶಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೨೯ 


- ಅಡಿಯ ಅಗಸನು ಎಂಬ ಎನಗೊಂದು 

ದೃಢಬುದ್ಧಿಯು ಇಲ್ಲದೆ 

- ಕಾಡುವ ದುರಿತ ಗಳ ನೀ ಅಡಿಸೆಂದು 
(ಬೆ-೬೦-೧) 

- ಭೂಮಿಯನು ಮೂರಡಿಯ ಮಾಡಿದೆನೆಂಬ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೩) 

- ಕಾಯಜನ ಪಿತ ನಿನ್ನ ಅಡಿಯ ಬಿಡಲಾಗದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

ದ ಬಲಿಯದ್ದರದ ಸಾಲೆಗೊಂದು ವೇಷವ 

ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಗೋವಿಂದ ಸಲಹೆನ್ನ ಕುಮುದಲೋಚನ 

ನಿನ್ನ ಸೇವಕರಡಿಯ ಸೇವಕನಯ್ಯಾ ಹರಿಯೆ 

- ಗೋವಿ೦ದ ಸಲಹೆನ್ನನು (ಬೆ-೮೮-ಅ) 

- ಭೂರಮಣಿಯನೊತ್ತಿ ಅಡಿಗೆ ಬೀಗನ 

ಶಿರವನ್ನು ಕಾಯ್ದ ಶ್ರೀರಮಣ ಆದಿಕೇಶವನನ್ನು 

ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೩) 

- ಅಡಿಯನಂಬರ ಮಾಡದನಕ ಅಗ್ನಿ ಕಿಡಿ 

ಯೆದ್ದು ಮೇಲಣ ಕೊಡನುಕ್ಕದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೧) 

- ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡ 

ಲಾಗದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಪ್ರಾಣನಾಯಕನಾದ ಆದಿಕೇಶವರಾಯ 

ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೊ 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

- ನಿನ್ನಡಿಗಳ ನೆನಹನು ಕೊಡು ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಓಡೆಯ ಬಾಡದಾದಿಕೇಶವನಡಿಗಳನ್ನು ಸ್ಮರಿಸಿ 

ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಬಂದೆ ನಾನು (ಬೆ-೭೨-೫) 


- ಪೊಡವಿಗಧಿಕ ಕಾಗೆನೆಲೆಯ ಒಡೆಯ 

ವೆಂಕಟೇಶ ನಿನ್ನ ಅಡಿಗಳಿಂದ ಸಲಹೊ ಎನ್ನ 

ಕನಕನೊಡೆಯನೆ 

- ಕಣಿಯ ಹೇಳಬಂದೆ ನಾನು (ಬೆ-೭೨-೫) 

೧೦೬. ಅಡಿಕೆ ಅಡಿಕೆಯಷ್ಟು ಆಕಳಣ್ಣ 

ಹಿಡಿಕೆಯಷ್ಟು ಕೆಚ್ಚಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 

(ಸ-೭೧-೩) 

೧೦೭. ಅಡಿಗೆ - ಅಡಿಗೆಯನು ಮಾಡಬೇಕಣ್ಣ 

ನಾನೀಗ ಸುಜ್ಞಾನದ ಅಡಿಗೆಯನು ಮಾಡಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-ಪ) 

೧೦೮. ಅಡಿದಾಸ (ಪಾದಸೇವಕ) - ಭಾಳಾಕ್ಷ 

ಮುಂತಾಗಿ ಭಜಿಪ ದೇವರ ಮನೆಯ ಆಳಿನ 

ಆಳಿನ ಆಳಿನಡಿದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

೧೦೯. ಅಡಿಯಿಡು (ಹೆಜ್ಜೆಯನ್ನು ಊರು) - 

ಮನ್ನಿಸ ದಿ ಅರ್ಭಕನ ಅಡಿಯಿಟ್ಟಳೆಯೆ 

ಭೂಮಿಯನು ಕ್ಷತ್ರಿಯರ ಶಿರವ ತಡೆಗಡೆಯೆ 

- ಪೂಸರನ ಜನಕನೇ (ಬೆ-೧೬೮-೫) 

೧೧೦. ಅಡಿಯಿಡು (ನಡೆ)- ಅಡಿಯಿಡು 

ಮಗನೆ ಮೆಲ್ಲಡಿಯಿಡು ಎನುತಲಿ ನಡೆಗಲಿಸುವ 

ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

೧೧೧. ಅಡು (ಅಡುಗೆ ಮಾಡು) - ಮುಟ್ಟ 

ಬಾರದವರ ಮನೆ ಪಾಯಸ ಕಜ್ಜಾಯವ 

ಅಟ್ಟರೇನು ಅಡದಿದ್ದರೆ ಏನು 

ದ ಮುಟ್ಟ ಬಾರದವರ ಮನೆಯ 
(ಬೆ-೧೪೭-ಪ) 

- ಅಟ್ಟು ಉಣ್ಣದ ವಸ್ತುಗಳಿಲ್ಲವೊ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

- ಪರನಾರಿಯರೊಡನಾಟ ಗರಳವನಟ್ಟುಂಬಾಟ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

- ಮುಟ್ಟಬಾರದವರ ಮನೆ ಪಾಯಸ 

ಕಜ್ಜಾಯವ ಅಟ್ಟರೇನು ಅಡದಿದ್ದರೆ ಏನು 

- ಮುಟ್ಟಬಾರದವರ ಮನೆಯ (ಬೆ-೧೪೭-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೦ 


೧೧೨. ಅಡ್ಡ - ವೇಣು ಕೊರಳಿಗೆ ಇಕ್ಕಿ 

ಎವೆಯು ಅಡ್ಡಾದಾಗ ತ್ರಾಣ ನಿತ್ರಾಣ ಸತ್ರಾಣ 

ದಲಿ ಜಯ ಜಯ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೪) 

೧೧೩. ಅಡ್ಡಗಟ್ಟು - ಪಂಥಗಳನಾಡಿ ಕಳಬಂಟ 

ರಡ್ಡಗಟ್ಟಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

೧೧೪. ಅಡ್ಡಬರು - ನೀನೇ ನಿಜವೆಂದು ನಿನ್ನ 

ಧೇನಿಸಿದರೆ ಅಜ್ಞಾನಕ್ಕೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪಿ (ಬೆ-೪೮-೧) 

- ಪಂಚೇಂದ್ರಿಯಗಳು ತಮ್ಮ ದೆಸೆದೆಸೆಗೆಳೆವಾಗ 

ವಂಚನೆಯಿಲ್ಲದೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) ಶಾಂತ 

೧೧೫. ಅಣಲು - ತರಳ ಚೆಲುವ ಮುಂಗುರುಳ 

ಹುಲಿಯುಗುರ ಕೊರಳ ಉಂಗುರಗಳ ಬೆರಳ 

ಕಾಲಿಗೆ ಕಟ್ಟಣಲ ನಿಲುವುತಿಹ ದುರುಳತನದಲಿ 

ತುರುಗಳ ಕಾಯ್ದವನ 

- ನೆನೆಯೋ ಎಲೆ ಮನವೆ (ಸ-೧೫೩-೧) 

೧೧೬. ಅಣಿಮೆ - ಕುಣಿಕುಣಿದು ಮನದಣಿದು 

ಮಣಿದು ಸಜ್ಜನಪದಕೆ ಅಣಿಮಾದಿ ಅಷ್ಟಸಿದ್ಧಿಯ 

ಕೈಕೊಳ್ಳದಲೆ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೮) 

೧೧೭. ಅಣು - ಅಣುರೇಣುತೃಣಗಳಲಿ 

ಪರಿಪೂರ್ಣನೈ ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

- ಅಣುಮಹತ್ತಾದ ದೇವ 

- ಅಣುಮಹತ್ತಾದ ದೇವ (ಬೆ-೭೧-ಪ) 

ಎ ಅಣುರೇಣುತೃಣದೊಳು ಪರಿಪೂರ್ಣ 

ನಾದನ ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

-. ಇಂತು ಅಣುರೇಣುತೃಣಕಾಷ್ಠದೊಳಗೆಲ್ಲ 

ಸಂತೋಷವಾಗಿಹುದು ನಿನ್ನ ಸ್ಮರಣೆ 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-೫) 


- ಆವ ಪರಿಯಲಿ ನಿನ್ನನೊಲಿಸಿ ಮೆಚ್ಚಿಪ ವಿಧವು 
ಅಣುಮಾತ್ರ ತೋರದಲ್ಲ 
- ಆವ ಪರಿಯಲ ಸಿನ್ನನೊಲಅಸಿ (ಬೆ-೩ಒ೭-ಪ) 


_ ೨ ಅಣುವಿಂಗೆ ಅಣುವು ಮಹತಿಂಗೆ ಮಹಿಮನು 


ಅಖಿಳ ಗುಣಭರಿತ ಪರಮ ಪಾವನ ಚರಿತ 

- ಅಣುಮಹತ್ತಾದ ದೇವ (ಬೆ-೭೧-ಅ) 

- ಅಣುರೇಣು ಪರಿಪೂರ್ಣ ಮೂರುತಿಗೆ ನಾ 

ಪ್ರದಕ್ಷಿಣೆಯೆಂತು ಸುತ್ತಿ ಬರಲಿ 

- ಆವ ಪರಿಯಅ ನಿನ್ನನೊಲಸಿ (ಬೆ-೩೭-೩) 

೧೧೮. ಅಣುಗ - ಪುಂಡನು ನಿನ್ನಣುಗ 

ಕಾಗೆನೆಲೆಯ ಆದಿಕೇಶವರಾಯ 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧೧) 

- ಲೋಲಲೋಚನೆಯ ಮಾತೆಯ ಪುತ್ರ 

ನಣುಗನ ಮೇಲುಶಕ್ತಿಗೆ ಉರವಾಂತು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಉತ್ತಾನಪಾದನ ಅಣುಗಗೆ ಧ್ರುವಪದವಿ 

ಜತ್ತಯಿಸಿಕೊಟ್ಟೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

೧೧೯. ಅಣುಮಯ - ಅಣುಮಯ ರೂಪ 

ಕಾಣೆ ನಿನ್ನ ಮಗ ಚಿನುಮಯ ರೂಪ ಕಾಣೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೧೦) 

೧೨೦. ಅಣ್ಣ - ಅಡಿಕೆಯಷ್ಟು ಆಕಳಣ್ಣ 

ಹಿಡಿಕೆಯಷ್ಟು ಕೆಚ್ಚಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೩) 

- ಜತನವೆಂಬೊ ಅತ್ತೆ ಮಾವ ಜೊತೆಗೆ 

ಹುಟ್ಟಿದಣ್ಣ ತಮ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಅಣ್ಣನ ವೈರಿಯ ಮಗನ ಕೊಂದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ಪೊಡವಿಯೊಳು ಅಣ್ಣನಾಜ್ನೆಯ ಮೀರಿ 

ನಡೆಯುತಿಹ ಒಡಹುಟ್ಟಿದವಗೆ ಕೈವಲ್ಯವುಂಟೇ 

- ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೧ 


- ಅತ್ತ ಅಣ್ಣನ ಅಗ್ರಜನ ಕೈಯಿ೦ದ ಬತ್ತಲೆ 

ಮಾಡಿ ಸುಲಿಸಿಕೊಂಡಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೨) 

ದ ದನುಜೆಯಾಳ್ಜನಣ್ಣನಣ್ಣನ ಪಿತನ ಮುತ್ತಿ 

- ಈತನೀಗ ವಾಸುದೇವನು (ಬೆ-೭೫-೧) 

- ಉರಿಯೊಳು ಜನಿಸಿದವನ ನಿಜ ತಂಗೆಯ 

ಸೆರಗಪಿಡಿದ ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

ದ ವೇದಮುಖದಣ್ಣನಿರೆ ಉರಿನಯನದಿಂದ 

ಸ್ಮರನು ಬೂದಿಯಾದಾಗ ಲೆಕ್ಕಿಸಲಿಲ್ಲವೇಕೆ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೨) 

- ಕಣ್ಣನಿರಿದು ದಾನವ ಬೇಡಿದವನ ಅಣ್ಣಗಳ 

ಕಂಗಳ ಕಾಲಿಲೊತ್ತಿದನ 

- ಕರೆತಾರೆ ಕಾಮಿಸಿ ಕಮಲಜಪಿತನ 
(ಬೆ-೯೩-೪) 

- ಮೂಗನಾದರೆ ವಿಶೇಷ ಒಳ ಮೂಗಲಿ 

ನೊಡಣ್ಣ ಲೀಲಾವಿಲಾಸ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೨) 

- ಓಡನೆ ಕರದಾರ ಕರಿತೈತಿ ರಂಜಣಿಗಿ ಹಾಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೩) 

- ಇದ ಬಲ್ಲ ಜಾಣರ ದೇಹದೊಳಗೆ ನೋಡಣ್ಣ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-ಅ) 

ಎ ಕಣ್ಣಿನ ಮೂರುತಿ ಬಿಗಿದು ಒಳಗಣ್ಣಿಂದಲೆ 

ದೇವರ ನೋಡಣ್ಣ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೧) 

- ಮೂರು ಮೊಳದಾ ಬಳ್ಳಿಗೆ ಆರು ಮೊಳದ 

ಕಾಯಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

- ಆರು ಹತ್ತರ ಮೊಳದ ಕಾಯಿ ಕೊಯ್ಯುವ 

ಕುಡುಗೋಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

- ಅಡಿಕೆಯಷ್ಟು ಆಕಳಣ್ಣ ಹಿಡಿಕೆಯಷ್ಟು ಕೆಚ್ಚಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೩) 


- ಕಂದರ್ಪಪಿತ ಸೊಂಡೆಕೊಪ್ಪದ ಆದಿಕೇಶವನ 

ಮುಂದರಿತು ಭಜಿಸಿ ಮುಕ್ತಿಯ ಪಡೆಯಿರಣ್ಣ 

- ಧರ್ಮವೆಂಡೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 

- ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೨) 

- ಮಕ್ಕಳ ಪಡೆವುದು ಪುಣ್ಯ ಅದು ಕೇಳಿರಿಯಣ್ಣ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

- ಮಸ್ತಕ ಬಂದು ಪಾದಕ್ಕೆ ಬಿದ್ದು ಮುಕ್ಕಿ 

ಯಾವುದು ನೀವು ತಿಳಿದು ಹೇಳಿರಣ್ಣ 

- ಶಂಕರನಾರಾಯಣ ಚಡು 
(ಬೆ-೧೭೫-ಬ) 

- ಎಲ್ಲ ದೇವರ ಪುಟ್ಟಿಸಿ ನೆಲೆಗೊಳಿಸಿದ 

ಘುಲ್ಲನಾಭನು ಪರದೈವ ನಂಬಣ್ಣ 

- ಶ೦ಕರನಾರಾಯಣ ಚಡು 
(ಬೆ-೧೭೫-೮) 

- ಚೋಳನ ತಂದು ಚರ್ಮವ ಸುಲಿದಾಕ್ಷಣ 

ತೋಳ ಚಪ್ಪರವ ಮಾಡಿದನು ನೋಡಣ್ಣ 

- ಶಂಕರನಾರಾಯಣ ಚಡು 
(ಬೆ-೧೭೫-೪) 

- ತಂದೆಗೆ ಹಿರಿಯನೆಂದೆನಿಸಿಕೊಂಡಾತನ 

ಹೊಂದಿಸಿದವರಣ್ಣನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ, 
(ಬೆ-೯೫-೨) 

- ಗರುಡನ ಮಾತೆಯಣ್ಣನ ಮುಖ ಪಿಡಿದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಎರವಿನ ತಲೆಯವನಣ್ಣನಯ್ಯನ ಪರಮ 

ಸಖನ ಸುತನ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ದನುಜೆಯಾಳ್ಬನಣ್ಣನಣ್ಣನ ಪಿತನ ಮುತ್ತಿ 

- ಈತನೀಗ ವಾಸುದೇವನು (ಬೆ-೭೫-೧) 

ಡಂ ಬಳಿದುಣ್ಣಲೀಸದೆ ಸೆಳೆದುಂಡನಣ್ಣನ ಸಲಹಿ 

ದಾತನ ಸುತನ 

- ಏಣನಯನೆ ಏಣಭೋಜ ಮಧ್ಯಳೆ 
(ಬೆ-೯೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೨ 


- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 

ವೈರಿಯ ಹಿರಿಯಣ್ಣನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯-೫) 

- ಬ್ರಹ್ಮ ಕಪಾಲವ ಧರೆಗಿಳುಹಿದನ ತಮ್ಮ 

ಅಣ್ಣರನು ಕಡಿದಾಡಿಸಿದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 

(ಬೆ-೯೩-೧) 

೧೨೧. ಅತಿಥಿ - ಸ್ಕಂಧದಲಿ ಅತಿಥಿಗಳು 

ಎದ್ಯಾತತಿಗಳು ಮಹಾ ಚಂದದರಸುಗಳು ಭುಜ 

ತೋಳಿನಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಅತಿಥಿಯಾದರಿಸುವನು ಅತಿ ಲುಬ್ಧನು 

- ಸಹಜವಿದು ಈ ನುಡಿಯು 
(ಬೆ-೧೪೯-೧) 

೧೨೨. ಅತಿರಸ (ಒಂದು ಕರಿದ ಸಿಹಿ ತಿ೦ಡಿ) 

- ಅಪ್ಪಾಲು ಅತಿರಸ ತುಪ್ಪ ಕಜ್ಜಾಯವು ಒಪ್ಪುವ 

ಯಾಲಕ್ಕಿ ಶುಂಠಿ ಮೆಣಸು 

ದ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

೧೨೩. ಅತಿಸಾರ - ಪತಿವ್ರತೆಯರ ಪೀಡಿಸಿ 

ದವಗೆ ಅತಿಸಾರ 

- ಧರ್ಮವೆಂಡೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೨) 

೧೨೪. ಅತುಳ - ಅತುಳ ಪ್ರಪಂಚಕ್ಕೆ ಹಿತನಾಗಿ 

ದುಷ್ಟ ಸಂಗತಿಯ ನಾನರಿದಿದ್ದೆನೊ ಶ್ರೀರಂಗ 

ದಾ ಕಷ್ಟ ತನುವಿನಆ ಹುಟ್ಟ ತೊಳಲುವಂಥ 
(ಸ-೭೯-೨) 

೧೨೫. ಅತ್ತಿಗೆ - ಅತ್ತಿಗೆ ಮೇಲತ್ತಿಗೆ ಮೊಮ್ಮಗಳ 

ಮುದ್ದಾಡುತ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೧) 

-. ಮಾವ ಅತ್ತೆಯು ನೊಂದು ಅತ್ತಿಗೆಯು 

ಜರೆದು ಹೇವವನಿಕ್ಕಿ ಚೂರ್ಣವ ಮಾಡಲು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

- ಅತ್ತಿಗೆಯ ಮೈದುನ ಬಾರೋ ಹೆತ್ತ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೧) 


೧೨೬. ಅತ್ತೆ - ಅತ್ತೆ ಒಬ್ಬಳ ಕೂಡ ಆಡಿ 

ಬರುವುದ ಕಂಡೆ ಸತ್ಯ ಮಾಡದಿರೊ ಏ ಸರಿ 

ನಂಟ 

- ಮುಟ್ಟದಿರೊ ಎನ್ನನು (ಬೆ-೧೦೨-೨) 

- ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ ಬತ್ತಲೆ 

ತಿರುಗುವಗೆ ಭಯವು ಇನ್ನುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೨) 

- ಸುರರ ವಾದ್ಯದ ಪೆಸರವನ ಬಸುರಲಿ ಬಂದ 

ಉರಗನತ್ತೆಯ ಮಗನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಮಾವ ಅತ್ತೆಯು ನೊಂದು ಅತ್ತಿಗೆಯು 

ಜರೆದು ಹೇವವನಿಕ್ಕಿ ಚೂರ್ಣವ ಮಾಡಲು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

- ಅತ್ತೆಯೇ ಸೊಸೆಯಾಗಿ ಸೊಸೆಯು ಅತ್ತೆಯು 

ಆಗಿ ಪುತ್ರ ಪಿತನಾಗಿ ಪಿತ ಪುತ್ರನಾಗಿ 

- ಕಅಯೇರಿ ಬಂತು (ಬೆ-೧೩೦-೧) 

ದ ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತ 

ಒಲಿದು ಚೆನ್ನ ಆದಿಕೇಶವನೊಳು 

- ಏನೆ ಮನವಿತ್ತೆ ಲಅತಾ೦ಗಿ (ಬೆ-೧೫೪-೩) 

- ಜತನವೆಂಬೊ ಅತ್ತೆ ಮಾವ ಜೊತೆಗೆ 

ಹುಟ್ಟಿದಣ್ಣ ತಮ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

೧೨೭. ಅತ್ರಿ - ಜಲಜಾಪ್ತ ವರಗಾಲವಾನ್ವಿತ 

ಅತ್ರಿ ಶಾಂಡಿಲ್ಯ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಮೂಜಗದ ವ್ಯವಹಾರಿ ಮುಂಕೊಂಡು 

ಭರದ್ವಾಜ ರೋಮಶ ಅತ್ರಿ ಗಾರ್ಗೇಯ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

೧೨೮. ಅದಟ - ಕ್ಷತ್ರಿಯರ ಚಟುಲ ಛಲದಿ 

ಒಗೆದು ಕರುಳ ಬಗೆದು ತುಳಿದದಟರನು 

ಸಂಹರಿಸಿದ ಚೆಲವರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

೧೨೯. ಅದುಭುತ - ಬಂಧು ಹದುಳ 


2 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೩ 


ಪ್ರಹ್ಲಾದನ ಹೆದರಿಸಿದಸುರನ ಉದರವ ಬಗೆ 

ದಂಥದುಭುತ ಮಹಿಮನ 

- ಮರೆಯದಿರು ಹರಿಯ (ಸ-೨೦೩-೧) 

೧೩೦. ಅದ್ದು - ಕ್ಷೀರದೊಳದ್ದು ನೀರೊಳಗದ್ದು 

ಗೋವಿಂದ ಹೇರನೊಪ್ಪಿಸಿದ ಮೇಲ್‌ ಸುಂಕ 

ವೇತಕೆ ದೇವ 

ದ ನನ್ನಿಂದ ನಾನೇ ಜನಿಸಿ ಬಂ೦ದೆನೆ 
(ಬೆ-೫೪-೪) 

- ಕ್ಷೇರದೊಳಗದ್ದು ನೀರೊಳಗದ್ದು ನೀನೆ ಗತಿ 

ನಾರಾಯಣನೆ ರಕ್ಷಿಸೈ 

- ವಾಸುದೇವಾಯ ನಮೋ (ಬೆ-೯೦-೫) 

೧೩೧. ಅದ್ವಿತೀಯ - ಏಕೋದೇವನದ್ವಿತೀಯ 

ಬ್ರಹ್ಮ ನೀನೆಂಬುದಕೆ ಏಕಾರ್ಣವದಲಿದ್ದ ವಟಪತ್ರ 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

೧೩೨. ಅಧಮ - ಕೇವಲಾಧಮರೆಲ್ಲ ಸಿರಿ 

ಮದದಿ ಸೊಕ್ಕಿದರು ಕಾವರಾರೈ ಸಾಧುಸಜ್ಜನರ 

ನೀಗ 

- ಕಅಯೇರಿ ಬಂತು (ಬೆ-೧೩೦-೨) 

- ಅತ್ತೆ ಮಾವರ ಕೀರ್ತಿಯ ಕೊಂಡಾಡುವ 

ಧಮರ ಹೊತ್ತು ಇರಲಾರೆನೆನುತ ಮತ್ತೆ 

ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೨) 

೧೩೩. ಅಧಿಕ - ಧರೆಗಧಿಕನಾಥನಾ ತೊಡೆಯ 

ನೇರಲು ಕಂಡು ಜರೆಯಲಾ ಧ್ರುವನ ನೀ 

ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಪೊಡವಿಗಧಿಕ ಕಾಗೆನೆಲೆಯ ಒಡೆಯ 

ವೆಂಕಟೇಶ ನಿನ್ನ ಅಡಿಗಳಿ೦ದ ಸಲಹೊ ಎನ್ನ 

ಕನಕನೊಡೆಯನೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

- ಅಧಿಕವಾದ ಇನ್ನೊಂದೇನನುಸುರುವೆನು ನಾ 

ಮುನ್ನ ಸಂಪಾದಿಸುವ ಭಕುತಿ ಇನ್ನೆಂತಿಹುದೊ 

ದೇವ 

- ಎ೦ತಹುಡೊ ನಿನ್ನಯ ಭಕುತಿ 
(ಸ-೪೧-೨) 


- ದೇಶಕಧಿಕ ಕಾಗೆನೆಲೆಯಾದಿಕೇಶವನ ಲೇಸಾದ 

ಚರಣಕಮಲದ ಬಲವಿರದನಕ 

- ಆವ ಬಲವಿದ್ದರೇನು (ಬೆ-೧೩೩-೫) 

- ನೆಲೆಯಿಲ್ಲದಧಿಕ ನರಕದೊಳಿಳಿವ ಎನ್ನ ನೀ 

ನಳಿನಾಕ್ಷ ಕಾಯ್ದುಕೊಳ್ಳೂ 

- ನೊ೦ದೆನಾ ಹರಿಯೆನ್ನದೆ (ಬೆ-೧೩-೨) 

- ಉತ್ತಮರ ಸಂಗದಿಂದ ಅಧಿಕ ಧರ್ಮವುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರು೦ಟಿ 
(ಬೆ-೧೨೫-೧) 

- ಶಾಪದಿ ಬಹುಕಾಲ ಅಹಲ್ಯೆಯ ಶಿಲೆಯಾಗೆ 

ಆ ಪ್ರಾಣ ನಿರ್ಮಿಸಿದ ಅಧಿಕ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩೨) 

- ಹಿಸುಣನಿಗಿ೦ತ ಅಧಿಕಹೀನರುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರು೦ಟಿ 
(ಬೆ-೧೨೫-೪) 

- ಸುತಲಾಭದಿಂದ ಅಧಿಕ ಲಾಭವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಟೆ 
(ಬೆ-೧೨೫-೨) 

- ಧನಲಾಭದಿಂದ ಅಧಿಕ ಲಾಭವುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರುಂಟೆ 
(ಬೆ-೧೨೫-೩) 

- ಆತನಾ ಪದತೋಯ ಶಿರಸಾವಹಿಸಿ 

ಪಾನದಿಂದಧಿಕರಾದರು ಜೀವಿಗಳು ಮನುಜ 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-ಪ) 

೧೩೪. ಅಧಿಕಪುರಿ - ಆರಿಗ೦ಜೆನೊ ನಾನು 

ಅಧಿಕಪುರಿ ಕಾಗೆನೆಲೆಯಾದಿಕೇಶವ ರಾಯ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೧೩೫. ಅಧಿಕಾರಿ - ಗುರುವಿನುಪದೇಶದಲಿ 

ಪರಮ ರಹಸ್ಯವನರಿತು ಮರೆಯದಲೆ ಅಲ್ಲಿ 

ಅಧಿಕಾರಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೧) 

೧೩೬. ಅಧಿದೇಶ - ದೇಶಾಧಿದೇಶಗಳ 

ತಿರುಗುವ ಗರುಡನಿಗೆ ನಾಸಿಕದ ಕೊನೆ ಡೊಂಕ 

ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕರ೯ವಿದು (ಬೆ-೧೦೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೪ 


೧೩೭. ಅಧಿಪ/ಅಧಿಪತಿ - ಬೇಡ ಬೇಡಾ 

ಎಲೆಲೆ ದುರಿತಗಳಿರಾ ನಮ್ಮ ಬಾಡದಧಿಪನ 

ಕಿಂಕರನ ಕೂಡ ತೊಡರು 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-ಪ) 

- ದೇಶಾಧಿಪತಿ ನರಹರಿಯೆ ನಿನ್ನಯ ಪಾದ 

ದಾಸರ ದಾಸನೆಂದೆನಿಸಬೇಕೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-ಪ) 

- ವಾಸಾಧಿಪತಿ ಕಾಗೆನೆಲೆಯಾದಿಕೇಶವನ 

ದಾಸಾನುದಾಸರಿಗೆ ದಾಸ ನೀನಾಗೋ 

- ನಾರಾಯಣಿನು ಮನವೆ (ಬೆ-೧೪೧-೩) 

ತೆ ಖಗವೈರಿಯಂತೆ ಕಿಸುಕೆಲೆವುದಾವಾಟ 

ಜಗದಧಿಪತಿ ನಾಮ ಸ್ಮರಿಸು ಮರುಳೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

-.ಭುಜಗೇಶ್ವರ ಬಲ್ಲ ಭೂರಿಲೋಚನ ಬಲ್ಲ 

ತ್ರಿಜಗದಧಿಪತಿ ತ್ರಿವಿಕ್ರಮನೆಂಬುದನು 

- ಬಲ್ಲವರೆಸನಿಪರು ಬಲ್ಲವರರಿಯರು 
(ಬೆ-೭೩-೧) 

- ಮೃಗಧರವೈರಿಯ ಪೆಗಲೇರಿ ಬರುವಂಥ 

ಜಗದಧಿಪತಿಯಾದನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

೧೩೮. ಅಧೀನ - ಈರೇಳು ಜನ್ಮದಿ ನಿನ್ನಾಧೀನ 

ನಾಗಿಪ್ಪೆ ನಾನಾರ ಸೇರುವೆನೊ ನಾನೇನ 

ಮಾಡುವೆನೊ 

- ಹೂವ ತರುವರ ಮನೆಗೆ (ಬೆ-೪೩-೨) 

೧೩೯. ಅಧೀಶ - ದಾಸಾರ್ಯರ ದಾಸರ ದಾಸ 

ನಾನು ಬಾಡಧೀಶ ಕಾಯ್ದುಕೊಳ್ಳೂ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-ಪ) 

೧೪೦. ಅಧೋಕ್ಷಜ - ಎನ್ನ ಭೇದಮಾಡಿ 

ನೋಡದಿರು ಅಧೋಕ್ಷಜಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೭) 

೧೪೧. ಅಧ್ದರ (ಯಜ್ಞ) - ಬಲಿಯಧ್ದರದ 

ಸಾಲೆಗೊಂದು ವೇಷವನಾಂತು ಸಲೆ ಬಂದು 

ಧರೆಯ ಮೂರಡಿಯ ಬೇಡೆ 

ಇ ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 


೧೪೨. ಅನಂತ (ಕೊನೆಯಿಲ್ಲದ) - ಎಂತುಟು 

ತನ್ನ ನೆನೆವರ ಮೇಲೆ ಕರುಣವು ಅನ೦ತ 

ವಸ್ತಗಳಾದುವು 

- "ವಾಸುದೇವಾಯ ನಮೋ (ಬೆ-೯೦೫೯7 

೧೪೩. ಅನಂತ (ಎಷ್ಟು - ನಾರಾಯಣ 

ಅಚ್ಯುತಾನಂತಾದಿಕೇಶವನ ಸಾರಾಮೃತವನುಂಡು 

ಸುಖಿಸೊ ಲಂಡ ಜೀವವೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೧೪೪. ಅನಕ - ಕ್ಷೋಣಿಯೊಳು ಕನಕದಾಸನ 

ನೆರಳು ಅನಕ ಏನು ಬಲಿಸಿದೆಯೊ ಔಷಧಿಯ 

ಕುಣುಕ 

-. ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

- ಆವ ಬಲವಿದ್ದರೇನು ವಾಸುದೇವನಾ ಬಲವು 

ನಿಜವಾಗಿ ಇರದನಕ 

- ಆವ ಬಲವಿದ್ದರೇನು (ಬೆ-೧೩೩-ಪ) 

- ಆರು ಬಾಳಿದರೇನು ಆರು ಬದುಕಿದರೇನು 

ನಾರಾಯಣನ ಸ್ಮರಣೆ ನಮಗಿಲ್ಲದನಕ 

- ಆರು ಬಾಳದರೇನು (ಬೆ-೩೦-ಪ) 

-. ಕಂತುಪಿತ ಕಾಗೆನೆಲೆಂಯಯಾದಿಕೇಶವ 

ಲಕ್ಷ್ಮೀಕಾಂತ ತನ್ನಲ್ಲಿಗೆ ಕರೆಕಳುಹುವನಕ 

- ಒಳ್ಗೆನೆಂದರಾಗುವುದೆ (ಬೆ-೧೧೦-೩) 

- ದೇಶಕಧಿಕ ಕಾಗೆನೆಲೆಯಾದಿಕೇಶವನ ಲೇಸಾದ 

ಚರಣಕಮಲದ ಬಲವಿರದನಕ 

- ಆವ ಬಲವಿದ್ದರೇನು (ಬೆ-೧೩೩-೫) 

೧೪೫. ಅನರ್ಫ್ಯ (ಅತ್ಯಂತ ಶ್ರೇಷ್ಠನಾದವನು) 

ದ ಅನರ್ಫ್ಯನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) 

೧೪೬. ಅನರ್ಥಕ - ಊದುವ ಕಾಳೆಯ 

ದನರ್ಥಕವಾದಲ್ಲಿ ನುಡಿಸುವ ಬಿರುದು 

ಒಡೆಯಂಗಲ್ಲದೆ 

- ನಿನ್ನ ನಾಮ ವಾಲ್ಧೋಕಿಯನುದ್ದರಿಸಿದೆ 
(ಸ-೧೪೫-೩) 

೧೪೭. ಅನಲಸ್ನೇಹಿತ (ವಾಂಯು) - 

ಅಜಜ್ಞಾನಾಧಿಕ ಬಲ್ಲ ಅನಲಸ್ನೇಹಿತ ಬಲ್ಲ ಗಜ 

ಚರ್ಮಾಂಬರ ಬಲ್ಲ ಗರುಡ ಬಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೫ 


- ಬಲ್ಲವರೆಸನಿಪರು ಬಲ್ಲವರರಿಯರು 
(ಬೆ-೭೩-೧) 

೧೪೮. ಅನವರತ - ಅನವರತ ನಾಭಿಯೊಳು 

ಶತಪತ್ರವಿಹಗೆ ಮಿಕ್ಕಿನ ಪೂವ ಮುಡಿಸಲೆಂತೈ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೧) 

- ಆತನ ಪಾಡುವೆ ಅನವರತ ಪ್ರೀತಿಯಿಂದ 

ಭಾಗವತರ ಸಲಹುವ ದೇವನೆಂದು 

- ಆತನ ಪಾಡುವೆ ಅನವರತ (ಬೆ-೭೦-ಪ) 

೧೪೯. ಅನಾಥ - ಬಾಡದಾದಿಕೇಶವನೆ ಅನಾಥ 

ಬಂಧುವೆ ಅಚ್ಯುತ ಮುರಾರಿ ಹರಿ ಯೆಂಬ 

ಮಾತನಾಡಿಸಿ ಮುಕುತಿಯನೊದಗಿಸಯ್ಯ 

- ಅಣುಮಹತ್ತಾದ ದೇವ (ಬೆ-೭೧-೩) 

೧೫೦. ಅನಾಥಬಂಧು - ದಕ್ಷಸುತೆಪತಿಸಖನೆ 

ಪಕ್ಷಿವಾಹನ ದೇವ ರಕ್ಷಿಸು ಅನಾಥಬಂಧು 

- ವಾಸುದೇವಾಯ ನಮೋ (ಬೆ-೯೦-೭) 

೧೫೧. ಅನಾಥಳು - ಅನಾಥಳನು ದೇವ 

ಅಭಿಮಾನ ಕಾಯೊ 

- ವಾಸುದೇವಾಯ ನಮೋ (ಬೆ-೯೦-೨) 

- ಭಾರ ನಿನ್ನದು ಎಂದು ನಂಬಿದ ಅನಾಥಳನು 

- ವಾಸುದೇವಾಯ ನಮೋ  (ಬೆ-೯೦-೫) 

೧೫೨. ಅನಿಮಿಷ (ದೇವತೆ) - ತಂಗದಿರನ 

ನಿಮಿಷ ತಾರಕೆಗಳು ಮಸಳಿಸೆ ಪತಂಗ 

ಪರ್ವತವ ಅಡರಿ ಬಂದನು 

- ತ೦ಗದಿರನ ನಿಮಿಷ ತಾರಕೆಗಳು 
(ಬೆ-೧೬೯-ಪ) 

-. ಅನಿಮಿಷರಂದದಿ ವನವಾಸವ ಪೊಕ್ಕನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಅನಿಮಿಷರಿಗಮೃತವನ್ನೆರೆದವನ ತೃಷೆಯ 

ನೀರಿನ್ನೊಳೆಂತು ಸಂತವಿಡಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೩) 

೧೫೩. ಅನಿರುದ್ಧ - ಕಿ೦ಕರನ ಜನಕ ಅನಿರುದ್ಧ 

ಪುರುಷೋತ್ತಮ ನಾಮಂ೦ಗಳ೦ ಬಿಡದೆ 

ದಾ ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 


- ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೆ 
- ಈಶ ನಿನ್ನ ಚರಣ ಭಜನೆ (ಬೆ-೬೫- -ದಿ೫) 
೧೫೪. ಆ ಎ ವಿನತೆಯಾತ್ಮಜ ಪಕ್ಷದ 
ನಿಲನಿರೆ ಬೇರೆ ಬೀಸಣಿಗೆಯಿನ್ನೇಂ ಬೀಸಲಿ 
- ಆವ ಪರಿಯಲ ನಿನ್ನ ಸ್ನನೊಅಸಿ 
(ಬೆ-೩೭-೩) 
೧೫೫. ಅನಿಲಜ (ಭೀಮಸೇನ) - ಅನುವರ 
ದೊಳಾಯವನು ತೊಡೆಯ ಸನ್ನೆಯ ಮಾಡಿ 
ಅನಿಲಜನ ಕೈಲಿ ಕೌರವನ ಕೊಲ್ಲಿಸಿದೆ 
- ನೀನಾವ ಬಾ೦ಧವನೊ (ಬೆ-೭೮-೮) 
೧೫೬. ಅನುಗತಿ (ಸಾವು 7) - ಜನನವಾದರೆ 
ಹಾಡಿ ಹರಸಲೇತಕೆ ಅನುಗತಿಯನು ಹೇಳಿದ. 
ರಳಲೇಕೆ 
-ಬೆರೆಯದಿರು ಬೆರೆಯದಿರು (ಬೆ-೧೪೪-೩) 
ಬೇಕೆ೦ದರೆ ಬಾರದು (ಸ-೧೮೭-೩) 
೧೫೭. ಅನುಗಾಲ - ಬಲಿ ಚಕ್ರವರ್ತಿ ಭಕ್ತಿಗೆ 
ಮೆಚ್ಚಿ ಅವನ ಬಾಗಿಲ ಕಾಯ್ದಚ್ಯುತನು 
ಅನುಗಾಲದಿ 
- ಆರು ಬಲ್ಲರು ಹರಿಹರರ (ಬೆ-೮೨-೨) 
೧೫೮. ಅನುಚರ್ಮ (9) - ಅಂಡಲೆದು 
ಓಡುವ ವ್ಯಾಘ್ರಾನುಚರ್ಮ ಕಂದ(9) 
- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 
೧೫೯. ಅನುಜ - ದಶಕಂಠನ ಕೊಂದು 
ಅನುಜಗೆ ಪಟ್ಟಗಟ್ಟಿದ ದಶರಥಸುತನೆಂಬ ಮದ 
ಸೊಕ್ಕಿದಾನೆ 
- ಆನೆ ಬರುತಾದೆ ನೋಡಮ್ಮ (ಸ-೧೫-೨) 
- ಸುರಮುನಿಯನುಜನ ಪಾದವ ಪಿಡಿದನ 
ಗೋವಿಂದ ಎನ್ನಿರೋ 
- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 
- ಎರವಿನ ಮಾತಾಪಿತರನುಜರೆಂಬ ಉರಿ 
ಕಾವು ಕ್ಷಯವೆಂಬ ಸರಿಗಳನು ವಂದಿಸುವೆನು 
- ಎ೦ತಹುದೊ ನಿನ್ನಯ ಭಕುತಿ (ಸ-೪೧-೪) 
- ಚಂದ್ರವಂಶದ ರಾಯನನುಜ ಸಖನಾದವನ 
- ಕಾವನಯ್ಯನ ಕಳುಹು (ಬೆ-೧೫೩-೧) 
- ಶ್ರೀಕಾಂತ ನೀನಿತ್ತ ವರವು ಸ್ಥಿರವೆಂಬುದಕೆ 
ನಾಕೇಶಜಿತನ ಪಿತನನುಜ ಹೊಣೆಯೊ 
- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೬ 


- ಜಗವರಿಯೆ ಸೋದರನು ಮಮತೆ 

ಯುಳ್ಳವನೆನಲೆ ಜಗವರಿಯೆ ವಾಲಿಯನು 

ಅನುಜ ಕೊಲಿಸಿದ ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೨) 

- ಅಂಧಕನನುಜನ ಕ೦ದನ ತಂದೆಯ ಕೊಂದನ 

ಶಿರದಲಿ ನಿಂದವನ 

- ಮಂ೦ಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

- ವರುಷವೈದರ ಪೆಸರವನ ತಾಯನುಜನ 

ಧರಿಸಿದಾತನ ಸಖನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಗರಳಕಂಧರ ಸಖನನುಜನ ಕೊಂದನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-ಪಿ೦೦.೧) 

- ರಾಜ ಧರ್ಮಗೆ ಅನುಜನಾದಗೆ ರಾಜ 

ಪೂಜಿತ ರಾಜಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

- ಭಾವ ಮೈದುನ ಬಾರೊ ಮಾವ ಬೀಗನ 

ಅನುಜ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೨) 

- ದಶಕ೦ಠನನುಜನು ಜಾನಕಿಯ ಬಿಡಹೇಳೆ 

ಅಸುರ ಕೋಪವ ತಾಳಿ ಅಟ್ಟಲಾಗ 

- ಬ್ರಹ್ಮಅಖತವ ಮೀರಿ ಬಾಶ್ಟರು 
(ಬೆ-೨೫-೪) 

- ದಶಕಂಠನನುಜಂಗೆ ಸ್ಥಿರ ಪಟ್ಟವನು ಕೊಟ್ಟಿ 

- ವಾಸುದೇವಾಯ ನಮೋ (ಬೆ-೯೦-೬) 

- ಹಗಲೆ ಮೋಹಿಸಿದನ ಮಗನ ಅನುಜರೊಳು 

ಹಗೆಮಾಡಿಕೊಂಡಿಪ್ಪನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

- ಪಣ್ಣ ಕೊಯ್ದನನುಜಗೆ ಸಹಾಯನಾದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

೧೬೦. ಅನುಜೆ - ತನ್ನ ಅನುಜೆಯಾಳಿದವನ 


ಬೆಂಕಿ ತಿನ್ನದಂತೆ ಕಾಯ್ದ 

- ಈತನೀಗ ವಾಸುದೇವನು (ಬೆ-೭೫-೧) 

-:ರುಕ್ಕನನುಜೆಯಾಳಿದವನ ಮೂರ್ತಿಯನ್ನು 

ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೧) 

- ಕೌರವೇಶನ ಅನುಜೆಯನಾಳಿದನ ಶಿರವನ್ನು 

ಛೇದಿಸಿ 

- ಈತನೀಗ ವಾಸುದೇವನು (ಬೆ-೭೫-೧) 

೧೬೧. ಅನುದಾಸ (ದಾಸನ ದಾಸ) - ದಾಸ 

ದಾಸರ ಮನೆಯ ದಾಸಾನುದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-ಪ) 

- ವಾಸಾಧಿಪತಿ ಕಾಗೆನೆಲೆಯಾದಿಕೇಶವನ 

ದಾಸಾನುದಾಸರಿಗೆ ದಾಸ ನೀನಾಗೋ 

- ನಾರಾಯಣಿನು ಮನವೆ (ಬೆ-೧೪೧-೩) 

೧೬೨. ಅನುದಿನ - ಲಂಕೆಯ ಅನುದಿನ 

ಸ್ಥಿರರಾಜ್ಯವಾಳಿದ ಕಿ೦ಕರರೊಳಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆಿ೭ಎಳ) 

- ಶರವ ತಪ್ಪಿಸಿ ತನ್ನ ದಾಸರಿಗೆ ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಮೋಸದಿ ಬಲಿಯ ದಾನವ ಬೇಡಿ ಅನುದಿನ 

ಬೇಸರಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೩) 

- ಉನ್ನತ ಕಾಗೆನೆಲೆ ಆದಿಕೇಶವನ ಅನುದಿನ 

ನೆನೆವುದು ಭಕ್ತಿಗಾಗಿ ಪರಮುಕ್ತಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೯) 

- ಘನ ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೩) 

- ತನು ನಿನ್ನದು ಜೀವನ ನಿನ್ನದು ರಂಗ 

ಅನುದಿನದಲಿ ಬಾಹ ಸುಖದುಃಖ ನಿನ್ನದಯ್ಯಾ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೭ 


೧೬೩. ಅನುಬಂಧಿ - ತನಗೆ ದೇಹಾನು 

ಬಂಧಿಗಳೆ ಬಂಧುಗಳೆಂದು ಮನದಿ ನಿಚ್ಚಳವಾಗಿ 

ನಂಬಬೇಡ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೩) 

೧೬೪. ಅನುಭವ - ನೆಲೆಯ ಸರ್ವರಿ 


ಗನುಭವವ ಕೋಟಿ ಮನೋಹರುಷವನ್ನು 


ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೪) 

- ಲಿಂಗಾಂಗದೊಳಗಿರುವ ಅನುಭವವ 

ತಿಳಿಯದೆ ಅ೦ಗಲಿಂಗದ ನೆಲೆಯ ಗುರುತ 

ರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

೧೬೫. ಅನುಭವಗೋಷ್ಠಿ - ಬಹು ಕೋಪಿ 

ಗಳಿದ್ದಲ್ಲಿ ಅನುಭವಗೋಷ್ಠಿಯ ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-ಪಿಜೂಾ-೧) 

೧೬೬. ಅನುಭವಿಸು - ನಿತ್ಯದಲಿ ಕಳವು 

ವ್ಯಭಿಚಾರವುಳ್ಳವರೆಲ್ಲ ಅರ್ಥ ಸಂಪದರಾಗಿ 

ಅನುಭವಿಸುತಿಹರು 

- ಕಅಯೇರಿ ಬಂತು (ಬೆ-೧೩೦-೮) 

೧೬೭. ಅನುಮಾನ - ಅನುಮಾನ ಮಾಡದೆ 

ಪೇಳೋ ನರಹರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೪) 

- ಅನುಮಾನವಾಗಿ ಜೀವನ ತೊಲಗಿದಾಕ್ಷಣದಿ 

ಮನೆಯೊಳೊಂದರೆಗಳಿಗೆ ನಿಲ್ಲಿಸಿಕೊಳ್ಳರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

೧೬೮. ಅನಾುರಾಗಿಸು (ಪ್ರೀತಿಸು) - 

ಕೆಲವರನುರಾಗಿಸುತ ರತ್ನದಾರತಿಯ ತಾಳ್ಬರು 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೭) 

೧೬೯. ಅನುವರ (ಯುದ್ಧ) -. ಅನುವರ 

ದೊಳಾಯವನು ತೊಡೆಯ ಸನ್ನೆಯ ಮಾಡಿ 

ಅನಿಲಜನ ಕೈಲಿ ಕೌರವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೮) 


೧೩೦. ಅನುವು - ಅನುವರಿತು ಇಕ್ಕಬೇಕು 

ಅರಿವರ್ಗವೆಂಬ ತು೦ಟರಳಿಸಿ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೧) 

೧೭೧. ಅನುಶ್ರುತಿ (ಸ್ಮರಣೆ) - ಮುನೀಶ 

ನೆಂದೆನಿಸುವ ಕಾಗೆನೆಲೆ ಆದಿಕೇಶವನ ಅನುಶ್ರುತಿ 

ಯನು ಬಿಡದಿರು ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 
ಬೇಕೆಂದರೆ ಬಾರದು (ಸ-೧೮೭-೩) 

೧೭೨. ಅನುಷ್ಠಾನ - ಜಪತಪಾನುಷ್ಠಾನ 

ಜಪಿತನೆಂದೆನಿಸುವೆನೆ ಜಾಣತನ ಮೊದಲಿಗಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೧೭೩. ಅನುಸರಿಸು - ಅಪರಿಮಿತ ಕರ್ಮವನು 

ಅನುಸರಿಸಿ ನಡೆವುದಕೆ ನಿಪುಣತ್ವವೆನಗೆ ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೧೭೪. ಅನೃತ - ತರಣಿತನಯನ ಸುತನ 

ಬಾಯೊಳು ಅನೃತವ ಭರದಿಂದ ನುಡಿಸಿದನ 

- ತೋರೆ ಬೇಗನೆ ಸಖ (ಬೆ-೯೪-೧) 

-. ಕಪಟವರಿಯದ ನೃಪನಕ್ಕೆಯೊಳನೃತವ 

ನುಡಿಸಿ ಉಪಮೆಯಲಿ ಶಸ ಸ್ಪಪಂಡಿತನ ಕೊಲ್ಲಿಸಿದ 

- ನೀನಾವ ಬಾ೦ಧವನೊ (ಬೆ-೭೮-೫) 

೧೭೫. ಅನ್ನ - ಜೊನ್ನೆಯ ತುಪ್ಪ ಅನ್ನ ಒಲ್ಲದೆ 

ಎಲುವು ಮಾಂಸವನ್ನು ತಿಂಬ ಕುನ್ನಿಯಾದೆ 
ಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಹಸಿದವರಿಗನ್ನವಿಕ್ಕದವಗೆ ಆಮ್ಲಪಿತ್ತ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೩) 

- ಅನ್ನ ತುಪ್ಪವಿರಲಿಕ್ಕೆ ಮದ್ಯಪಾನಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

- ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವ 

ಕಾಣಲಿಲ್ಲ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೨) 

- ಅನ್ನ ವಸ್ತ್ರಗಳಿಂದ ಚೆನ್ನಾಗಿ ಬಾಳುವರು 

ಭಿನ್ನ! ತಂತ್ರವಮಾಡಿ ಕೆಡಿಸುತಿಹರು 

- ಕಅಯೇರಿ ಬಂತು (ಬೆ-೧೩೦-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೮ 


- ಓಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟ 

ದ ಬಂದೆವಯ್ಯ ಗೋವಿಂದ ಶೆಟ್ಟ 
(ಬೆ-೧೫೧-೨) 

- ಓಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಷಡುರಸದನ್ನಕೆ ನಲಿದಾಡುವ ಜಿಹ್ವೆ ಕಡು 

ರುಚಿಗೊಂಡರಾರುಚಿ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

- ಮೀಸಲ ಅನ್ನ ಕೂಸಾಗಿ ಸವಿದುಂಡ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೊ€ ಎನ್ನಿರೊ 
(ಬೆ-ಇಂ೧-೩) 

- ತೊಗಲ ಬಿಲ್ಲೆ ಕೊರಳಲಿ ಕಟ್ಟಿಕೊಂಡು 

ಹಗಲು ಇರುಳು ಅನ್ನಪಾನಕೆ ಹೋಗದೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

- ಅನ್ನದಿ೦ದ ಬ೦ದ ಕಾಮ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೧) 

- ಯೋಧಾರ್ಜುನನ ಅರೆದು ಸ್ವಾದು ಅನ್ನವ 

ತೊರೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಎ೦ಂಟುಹತ್ತರ ಅನ್ನವನು ಭಕ್ಷಿಸುವುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

- ಇಕ್ಕುವ ಅನ್ನವು ಧರ್ಮ ಇಹಪರಕದು ಅತಿ 

ಧರ್ಮ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

೧೭೬. ಅನ್ನದಾನ - ಹೊನ್ನಿದ್ದು ಅನ್ನದಾನ 

ಮಾಡದವನೆ ದ್ರೋಹಿ 

- ದ್ರೋಹಿಗಳ ವಿವರ ವನು ನಾ ಪೇಳ್ವೆನಯ್ಯ 
(ಸ-೧೨೩-೩) 

- ನಿತ್ಯ ಅನ್ನದಾನವಿರಲು ಭಯವು ಏತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-ಪ) 

- ವಸುಧೆಯೊಳನ್ನದಾನಕೆ ಸರಿಯುಂಟೆ 

- ಸಾಧು ಸಣ್ಣನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೪) 


೧೭೭. ಅನ್ಯ - ಬೆರೆತನ್ಯಜಾತಿಯ ಪರನಾರಿಯ 

ಕೂಡಿ ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೩) 

- ಮತಿಗೆಟ್ಟು ಮನಸೋತು ಅನ್ಯಪುರುಷರ 

ಕೂಡಿ ರತಿಯೊಳಗೆ ಸಿಲುಕುವರು ರಮ್ಯದೊಳಗಿಹರು 

- ಕಅಯೇರಿ ಬಂತು (ಬೆ-೧೩೦-೬) 

ಎ ಪೃಥ್ವಿಯೊಳಗೆ ಕಾಗೆನೆಲೆಯಾದಿಕೇಶವಗೆ 

ಮರ್ತೃ್ಯದೊಳನ್ಯದೇವರು ಸರಿಯುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೩) 

೧೭೮. ಅನ್ಯ - ತನ್ನ ಕಾಂತನ ಬಿಟ್ಟು ಸ್ತ್ರೀಯರು 

ಅನ್ಯರಿಗೆ ಮನವೆರಗಿ ಮೋಹಿಪರು 

- ಕಅ ಹೆಚ್ಚಿ ಬಂದಿತಲ್ಲ (ಸ-೭೮-೩) 

- ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಕರಿಗೆ 

ಆಡುವುದು ಅವಗುಣವು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-ಪ) 

೧೭೯. ಅನ್ಯಾಯ - ನಾಡಿನೊಳಗನ್ಯಾಯವ 

ಮಾಡುವನ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

ದ ನ್ಯಾಯವಾದರೆ ದುಡುಕು ನಿನ್ನದೊ ಮತ್ತ 

ನ್ಯಾಯವಾದರೆ ಪೇಳುವರಾರು 

ದ ನನ್ನಿ೦ದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೫) 

- ಬಿನ್ನಣ ಮಾತುಗಳು ಮತ್ತು ಘನ್ನ ಮತ್ಸರ 

ಕ್ರೋಧಗಳು ಅನ್ಯಾಯದಿಂದಲಿ ಅರ್ಥವ 

ಗಳಿಸುವರು 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೩) 

೧೮೦. ಅನ್ವಯ - ಆಗಮದ ಅನ್ವಯವನರಿಯ 

ದವನ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-ಜ) 

೧೮೧. ಅಪಕೀರ್ತಿ - ಇನಿತು ಪರಿಯಲಿ ನಾನು 

ಹಲುಬಿದೊಡೆ ನೀನು ಸುಮ್ಮನಿದ್ದೊಡೆ ಬಹುದು 

ಅಪಕೀರ್ತಿಯು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೩೯ 


- ನಿನಗಲ್ಲದಪಕೀರ್ತಿ ಎನಗೇನೋ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಕಂಡು ಬಿಡಿಸಿಕೊಂಬರಾರೊ ಕೀರ್ತಿಯಪ 

ಕೀರ್ತಿಯೆರಡೆ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಬಂದಿದೆ ದೂರು ಬರಿದೆ ಪಾಂಡವರಿಗೆ 

ಕಾದಿಕೊಂದರು ಕೌರವರನೆಂಬಪಕೀರ್ತಿ 

- ಬಂದಿದೆ ದೂರು ಏರಿದೆ (ಬೆ-೮೬-ಪ) 

೧೮೨. ಅಪರರಾತ್ರಿ - ಕಡೆಗೆ ಅಪರರಾತ್ರಿಯಲ್ಲಿ 

ತಿಂದು ಒರಗುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

೧೮೩. ಅಪರಾಧ - ಮೋಸದಿಂದಾತ್ಮಘಾತುಕ 

ನಾಗಿ ಅಪರಾಧವೇ ಸೊಂದು ಮಾಡಿದೆನಯ್ಯ 

ಶ್ರೀರಂಗ 

ದ ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೪) 

- ಅಪರಾಧದ ಕೋಟಿ ತ್ಯಜಿಸಬೇಕಾದರೆ ಶಿವ 

ಶಿವ ಎನ್ನಿ] ರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩ _೩) 

೧೮೪. ಅಪವಾದ - ನಿಂದಾಪವಾದ 

ಘಟಿಸುವುದೈಸೆ ಇದರಿ೦ದ ಮುಂದೆ ಮುಕ್ತಿಯು 

ನಿಮಗೆ ಸಾಧ್ಯವಹುದೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೭) 

- ಉತ್ತಮ ಗರತಿಗೆ ಅಪವಾದ ಅವಿವೇಕಿಗಳು 

ಎತ್ತ ನೋಡಲು ಹೆಚ್ಚಿ ಹೆದರಿಸಿತು ಉನ್ನತ್ರತನ 

ದಿ 

- ಕಅ ಹೆಚ್ಚಿ ಐಂದಿತಲ್ಲ (ಸ-೭೮-೧) 

೧೮೫. ಅಪಾರ - ಸಾರಸ ಹೃದಯದಿ ಕೇರಿ 

ಕೇರಿಯಲಿ ಶೃಂಗಾರದಿ ಮೆರೆವ ಅಪಾರ 

ದಯಾನಿಧಿ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-ಅ) 

೧೮೬. ಅಪಾರ್ಥ - ಭೋಗಿಸದೆ ಇಹಪರಕೆ 

ಗಳಿಸಿದರ್ಥ ಅಪಾರ್ಥ 

- ಎನ್ನ ಸುಡಿ ಪುಸಿಯಲ್ಲ (ಸ-೪೭-೩) 


೧೮೭. ಅಪ್ಪ - ಅಪ್ಪ ಜಯದರಸನ ಕೂಡೆ 

ಜನಿಸಿದಳ ಕಪ್ಪುವರ್ಣದ ಮೈಯಳ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೨) 

- ಅಪ್ಪನ ಮಿತ್ರನ ಮಗನೆಂಬ ಬೊಮ್ಮನ 

ಬೊಪ ನ ತೋರೆನಗೆ 

ದ ಏಣನಯನೆ ಏಣಭೋಜಮಧ್ಯಕೆ 
(ಬೆ-೯೯-೨) 

೧೮೮. ಅಪ್ಪಣೆ - ತಾಯಿಯಪ್ಪಣೆಗೊಂಡು 

ಸೇವೆಗೆ ರಘುಪತಿ ರಾಯನಲ್ಲಿ ನಿಂದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

೧೮೯. ಅಪ್ಪರೂಪ (ಅಪರೂಪ) - ಅಪ್ಪರೂಪ 

ವಾದ ಕಜ್ಜಾಯ ರಾಶಿಗಳ ಛಪ್ಪನ್ನ ದೇಶಕೆ 

ಮಾರುವ ಶೆಟ್ಟಿ 

ದ ಬಂದೆವಯ್ಯ ಗೋವಿಂದ ಶೆಟ್ಟ 
(ಬೆ-೧೫೧-೧) 

೧೯೦. ಅಪ್ಪಳಿಸು - ಉರದೊಳಪ್ಪಳಿಸಿ ಅರಿ 

ಶಿರವ ಸರಸರ ಸೀಳಿ 

- ಕಂಡೆ ನಾ ತಂಡ ತ೦ಡದ ಹಿ೦ಡು ದೈವ 
(ಬೆ-೮೪-೨) 

- ಅಗಜೆಯ ಅರಸನ ನಗವ ನೆಗಹಿದನ ಬಗೆ 

ಯಿಂದಪ್ಪಳಿಸಿದನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

೧೯೧. ಅಪ್ಪಾಲು (ಒಂದು ಸಿಹಿ ತಿನಿಸು) - 

ಅಪ್ಪಾಲು ಅತಿರಸ ತುಪ್ಪ ಕಜ್ಜಾಯವು ಒಪ್ಪುವ 

ಯಾಲಕ್ಕಿ ಶುಂಠಿ ಮೆಣಸು 

ಎ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

೧೯೨. ಅಪ್ಪಿಕೊಳ್ಳು -ಾ ಸ್ವರ್ಣಪಂಕದೊಳು 

ಶಿವನಪ್ಪಿಕೊಂಡನ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಮಿಸುಕದಂತೆ ಬಂದು ಸೆಳೆದಪ್ಪಿಕೊಂಡು ಕಕ್ಕಸ 

ಕುಚಗಳ ಪಿಡಿದ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೩) 

೧೯೩. ಅಪ್ಪು - ಬ೦ದು ಬೇಗದಿ ಬಿಗಿದಪ್ಪ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೦ 


ದಿರಲು ಆ ಕ೦ದನ ತಪ್ಪೋ ಮಾತೆಯ ತಪ್ಪೋ 

ಪರಮಾತ್ಮ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೩) 

೧೯೪. ಅಪ್ರಮೇಯ (ಭಗವಂತ) - ಹರಿ 

ಆದಿಕೇಶವ ಗುರು ಅಪ್ರಮೇಯ ಸಿರಿಧರ 

ಶೇಷಗಿರಿ ವರ ತಿಮ್ಮರಾಯ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೫) 

- ಕಲ್ಪನಾಕಥೆಗಳಲಿ ಕಳೆಯಪಡೆಯುವರು 

ಸಂಕಲ್ಪವದು ಎ೦ತುಟೋ ಸಿರಿ ಅಪ್ರಮೇಯ 

- ಕಆಯೇರಿ ಬಂತು (ಬೆ-೧೩೦-೫) 

೧೯೫. ಅಪ್ಸರ - ಸುರರು ಅಂಬರದಿ 

ಸಂದಣಿಸಿರೆ 'ಅಪ್ಪರ ಸ್ತ್ರೀಯರು ಮೈಮರೆದಿರೆ 

ನ ಯಾಡಜಾ ಫಂಗಾವನಢೊಳ್ಳು 
(ಸ-೨೨೦-೧) 


೧೯೬. ಅಬಲೆ - ಮೂರುಪುರದಬಲೆಯರ 


ವ್ರತಗಳನೆ ಕೆಡಿಸಲಿಕೆ ಬೇರೊಂದು ಅಶ್ವತ್ಥ 


ವೃಕ್ಷವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೧೯೭ ಅಬ್ದ (ಕಮಲ) - ಕೇಶವ ನಾರಾಯಣ 

ಮಾಧವ ಗೋವಿಂದ ಭವನಾಶ ಭಕ್ತರ 

ಹೃದಯಕಮಲಾಬ್ದಮಣಿ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೧) 

೧೯೮. ಅಬ್ಬಿ - ಸೂತಕಾಬ್ಧಿಯಲಿ ನವಮಾಸ 

ತುಂಬಿರೆ ತನ್ನ ಮಾತೆಯುದರದಿ ಬಂದು ಬೆರಸಿ 

ಬೆಳೆದು 

- ತಾನಾರು ದೇಹವಾರು (ಬೆ-೧೪-೨) 

- ಆಶಾಕ್ಷೇಶ ದೋಷವೆಂಬ ಅಬ್ಭಿಯೊಳು 

ಮುಳುಗಿ ಯಮನ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨ಅ) 

- ದೇವಕಿ ಕುವರ ನಗ್ನನು ಹಯವನೇರಿದ 

ವಿವಿಧದಬ್ಭಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

ದ ಅಬ್ಬಿಯೊಳಗೆ ಬಿದ್ದು ನಾನು ಒದ್ದುಕೊಂಬೆ 

ನಯ್ಯ "ಭವದಿ 

| ತಿ ನಿನ್ನ ಚರಣ ಭಜನೆ (ಬೆ೨ -೬೫-೧೦) 


೧೯೯. ಅಬ್ಬಿಶಯನ (ಎಷ್ಟು - ನಂದನ ಕಂದ 
ಮುಕುಂದಾಬ್ಧಿಶಯನನ ಗೋವಿಂದ ಎನ್ನಿರೋ 
- ಮಂದರಧರ ಪಾವನ ಹ 
(ಸ-೨೦೦-ಅ) 
೨೦೦. ಅಭದ್ರ - ಒಂದೊಂದಭದ್ರ ನುಡಿ 
ಒಳಗೊಳಗೆ ಹುಟ್ಟಿದುವು ಸಂದೇಹವೇಕೆ 
ಸಂಸಾರಿಗಳಿಗೆ 
- ಮಾವನ ಮನೆಯೊಳಗೆ (ಬೆ-೧೪೬-೪) 
೨೦೧. ಅಭಯ - ಪರಿಪರಿಯಲಿ ದೇವ 
ಪರಮಭಕ್ತರ ಕಾವ ಸುರರಿಗಭಯವಿತ್ತನ 
- ತೋರೆ ಬೇಗನೆ ಸಖ (ಬೆ-೯೪-೩) 
- ಹರಿಯ ಸುತನಿಗೆ ಅಭಯವನಿತ್ತೆ ಹರಿಯ 
ಮಗನಾ ಕೊಂದೆ 
- ಭವಭಯವಿನಾಶ ಭೋ (ಬೆ-೪೧-೧) 
- ಬೆದರಬೇಡೆನುತ ಅಭಯವನಿತ್ತು ಮುದ 
ದಿಂದ ಸುಧೆಯೊಳಗೆ ಬಂದು ಜನಿಸಿ 
- ನೋಡಯ್ಯ ನಿನ್ನ ದಾಸರ 
(ಬೆ-೮೫-೧೦) 
೨೦೨. ಅಭವ (ಶಿವ) - ಗೀರ್ವಾಣಪತಿ ಅಭವ 
ಕಮಲಭವರೈದಿಹರು ಸರ್ವೇಶನೊಲಿದು 
ಪ್ಷವಡಿಸು ಹರಿಯೆ 
- ಪೂಸರನ ಜನಕನೇ (ಬೆ-೧೬೮-೧) 
೨೦೩. ಅಭಿಮನ್ಯು - ಕುಸುಮಬಾಣನ ಪಡೆದ 
ದೇವ ತಾನೆಲ್ಲಿ ಶಿಶುವೆನಿಪ ಅಭಿಮನ್ಯುವೆಲ್ಲಿ 
- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-೨) 
೨೦೪. ಅಭಿಮಾನ - ದ್ರುಪದನ ಮಗಳ 
ಅಭಿಮಾನ ರಕ್ಷಕನಾರು 
- ಆತನ ಪಾಡುವೆ ಅನವರತ (ಬೆ-೭೦-೩) 
- ಅನಾಥಳನು ದೇವ ಅಭಿಮಾನ ಕಾಯೊ 
- ವಾಸುದೇವಾಯ ನಮೋ (ಬೆ-೯೦-೨) 
- ನೀನಾವ ಬಾಂಧವನೊ ನಿಖಿಳ ಯಾದವ 
ರೊಳಗೆ ಮಾನಭಿಮಾನ ಇನಿತಿಲ್ಲ ನಿನ್ನೊಳಗೆ 
- ನೀನಾವ ಬಾ೦ಧವನೊ (ಬೆ-೭೮-ಪ) 
- ಮಂಗಳಂ ತರಳೆಯಭಿಮಾನವನು ಕಾಯ್ದವನೆ 
- ವಾಸುದೇವಾಯ ನಮೋ (ಬೆ-೯೦-೧೫) 
- ಇಂದೆನ್ನ ಮಾನ ಅಭಿಮಾನವನು ತಂದೆಯೆ 
ಮಜಿದ ನಿನಗೊಪಿ ಬಸಿದೆನೊ 
ದ ವಾಸುದೇವಾಯ ನಮೋ (ಬೆ-೯೦-೮) 


ರ್ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೧ 


- ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ ಬತ್ತಲೆ 

ತಿರುಗುವಗೆ ಭಯವು ಇನ್ನುಂಟೆ 

- ಹೆತ್ತತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೨) 

- ಮಾನಾಭಿಮಾನಗಳ ಹಿಡಿಯುವನೆ ಯೋಗಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೨) 

-. ಮಾನಿನಿ ಮನಸದು ನಿಧಾನವಿರದಿರೆ 

ಮಾನಾಭಿಮಾನಗಳುಳಿದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೨೦೫. ಅಭಿಮಾನಿ - ಭಾವೆಯ ತಂದ ಮನೆ 

ಯಲಿ ಜೀವಿಪುದಕಿ೦ತ ಸಾವುದೇ ಲೇಸು 

ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಈ ಪರಿಯಲುಂಬ೦ಥ ಅಳಿಯ ಭೋಜನ 

ದಿಂದ ಗೋಪಾಳ ಲೇಸು ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

೨೦೬. ಅಭಿವೃದ್ಧಿ - ಇದ್ದೀಯಾ ಶ್ರೀಹರಿ ನೀನು 

ವೃದ್ಧಿಸಿದ್ಧಿಯ ನಡುವೆ ಪದುಮನಾಭನು 

ಅಭಿವೃದ್ಧಿ ಯಾಗಲು ತಡವೇನು 

- ಇದ್ದೀಯಾ ಶ್ರೀ ಹರಿ ಸನೀನೊಅದು 

ಬ೦ದಿದ್ದೀಯಾ (ಸ-೩೨-೧) 

೨೦೭. ಅಭೇದ - ಹರಿಹರ ಅಭೇದಗೈದವಗೆ 

ದಂತಚ್ಯುತವು 

- ಧರ್ಮವೆಂದೆನಿಪ ಮಾರ್ಗವನು ಐಟ್ದು 
(ಸ-೧೨೪-೧) 

೨೦೮. ಅಭ್ರ - ಅಭ್ರದಲಿ ಚೀರ್ವ ಭ್ರಮರಾಳಿ 

ಎರಗೆ 

- ಪೂಸರನ ಜನಕನೇ (ಬೆ-೧೬೮-೧) 

೨೦೯. ಅಮರ - ನಳಿನೋದ್ಭವನಯ್ಯ ಅಮರ 

ಚೆನ್ನಿಗರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಸಿಂಧುಮಥನವ ಮಾಡೆ ಅಮರರೆಲ್ಲರು 

ಮಂದರಗಿರಿ ನೀರೊಳು ಮುಳುಗಲು 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 


-. ಅಮರ ದೈತ್ಯರು ಕೂಡಿ ಅಂಬುಧಿಯ 
ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟಿದ ಶೇಷನ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 
- ಕಾಗೆನೆಲೆಯಾದಿಕೇಶವ ರಾಯನಮರ 
ಸಂಯೋಗಿ ಒಲಿದುಪ್ಪವಡಿಸು ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು (ಬೆ-೧೬೯-೭) 
-. ವಾಸವಮರಾಳಿ ಪರಮೇಷ್ಠಿವ೦ದಿತ 
ವೆಂಕಟೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಅಜನಕನೇ (ಬೆ-೧೬೮-ಪ) 

- ರಮಣಿ ಕೇಳೆಲೆ ಮೋಹನ ಶುಭಕಾಯನ 
ಅಮರವಂದಿತ ರವಿಶತಕೋಟಿತೇಜನ 


, ೨ ರಮಣಿ ಕೇಳೆಲೆ ಮೋಹನ (ಬೆ-೬-ಪ) 


- ಅಮರರಿಗೊಲಿದಮೃತವನಿತ್ತೆ ಗೋವಿಂದ 
ಸಲಹೆನ್ನನು 
- ಗೋವಿಂದ ಸಲಹೆನ್ನನು (ಬೆ-೮೮-೧) 
- ಅಮರರಿಗೊದಗದ ಯಾಗ ಆಡಿನ ಮೇಲಣ 
ರೋಗ 
- ಅಹುದಾದಡಹುದೆನ್ನಿ (ಬೆ-೧೩೨-೫) 
೨೧೦. ಅಮರಲೋಕ (ಸ್ಪರ್ಗ) - ನಾಗಿಣಿಯರ 
ಮರಲೋಕದ ನರ್ತಕಿಯರು ಬಾಗಿಲೊಳು 
ಮಂಗಳೋದಕವಿಡಿದು 
- ತಂಗದಿರನನಿಮಿಷ ತಾರಕೆಗಳು (ಬೆ-೧೬೯-೭) 
೨೧೧. ಅಮರವೈರಿ (ರಾಕ್ಷಸ) - ಅಮರ 
ವೈರಿಯ ಕರುಳ ಕಿತ್ತಿ ಕಡಿದಾ ಹತಿಯೊ ಕ್ಷಮೆ 
ಯನಳೆದಾ ಪಾದಕಮಲನೊಂದುವೊ ರಂಗ 
- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 
೨೧೨. ಅಮರೇಂದ್ರ (ಇಂದ್ರ) - ಯಕ್ಷ 
ಗಂಧರ್ವ ಅಮರೇಂದ್ರ ಮುನಿವಂದಿತನೆ 
- ವಾಸುದೇವಾಯ ನಮೋ (ಬೆ-೯೦-೭) 
೨೧೩. ಅವಳ - ಆತ ತನ್ನಮಳ ಹಯವನೇರಿ 
ಕೊಂಡು ಪ್ರಖ್ಯಾತ ದುಂದುಭಿಯ ರಭಸದೊಡನೆ 
- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 
೨೧೪. ಅಮಿತ - ಶಶಿಧರಾನ್ವಯ ದೂತ 
ಸೌಮಿತ್ರಿಯ ವರೂಥ ಅಸಮಾಸ್ತಧೃತವೇದ 
ಅಮಿತ ಪ್ರಖ್ಯಾತ 
- ಕದರಮಂಡಲಗಿಯ ಕರುಣಿ ಹನುಮ 
ರಾಯ (ಸ-೭೫-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೨ 


- ಮಮಕಾರ ತತ್ತ್ವದಲಿ ಮತ್ತೊಂದು ರೂಪಾಗಿ 

ಅಮಿತಗುಣಮೂರ್ತಿ ನೀನಂದು ಬೇರೆ 

ಷ್ಪೆ ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೨೧೫. ಅಮಿತವಾಹನ (ಕಲ್ಕಿ?) - ಅಮಿತ 

ವಾಹನ ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

೨೧೬. ಅಮೃತ ದ ಆತ್ಮವೆಂಬುದರೊಳಗೆ 

ಅಮೃತ ಚಿಲುಮೆಯ ತೆಗೆದು ನೀತಿ ಮಾರ್ಗ 

ವೆನ್ನುವ ಕೊಡನ ಪಿಡಿದು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

- ಕಿಂಚಿತ್ತು ಹರಿಯ ನಾಮಾಮೃತ ನೆನೆಯಲು 

ಅಂಚಕೆಳೆದೊಯ್ದವರು ವಿಷ್ಣುದೂತರಲ್ಲವೆ 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೨) 

- ಹರಿವಾಣದೊಳಗಮೃತಾನ್ನವು ಇರುತಿರೆ 

ತಿರಿದ ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

- ಸಿರಿ ಕಾಗೆನೆಲೆಯಾದಿಕೇಶವರಾಯನು 

ಸುರರಿಗಮೃತವನು ಎರೆದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೩) 

- ಅಮರರಿಗೊಲಿದಮೃತವನಿತ್ತೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ನಾರಾಯಣ ಅಚ್ಯುತಾನಂತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ದಾಸನಾಗೋ ಛವಪಾಶ ನೀಗೋ 
(ಬೆ-೨೦-೫) 

- ಸ್ವಾದು ಕಲ್ಪಿತವಾದ ಭಕ್ಷ್ಯ ಭೋಜ್ಯಗಳನು 

ಆದರದಿಂದಮೃತವನುಣಲು ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

- ಕಾಲಿಲ್ಲದೆ ಆಡಿದ ವೇದ ತಂದಿತ ಕಾಲಿಲದನ 

ಪೊತ್ತ ಅಮೃತವನಿತ್ತ ೪ ೪ 

- ಇಂದು ನೀ ಕರೆದು ತಾರೆ (ಬೆ-೯೨-೧) 

- ಅನಿಮಿಷರಿಗಮೃತವನ್ನೆರೆದವನ ತೃಷೆಯ 

ನೀರಿನ್ನೊಳೆಂತು ಸಂತವಿಡಲಿ 

- ಆವ ಪರಿಯಆಅ ನಿನ್ನನೊಅಸಿ (ಬೆ-೩೭-೩) 


೨೧೭. ಅಮೃತಮಥನ - ಜತನದೊಳಮೃತ 

ಮಥನದಿಯಂದು ಪರ್ವತವನುದ್ಳರಿಸಿದೆ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 

೨೮೮) ಅಮ್ಮ - ಅಂಗಜಪಿತ ನೆಲೆಯಾದಿ 

ಕೇಶವ ಅ೦ತರಂಗದೊಳಿರುವ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೧೧) 

- ಅಮ್ಮನ ನುಡಿ ಕೇಳದ ಹನುಮಂತ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

-. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ 

ನಿಮ್ಮೊಳಗಿಹನಾರಮ್ಮಾ 

- ನಮ್ಮಮ್ಮ ಶಾರದೆ (ಬೆ-೧-ಪ) 

- ಹೇಳುವೆ ಕೇಳೆ ಅಮ್ಮ ಇವಳು ಬೇತಾಳ 

ನಂತಿರುತಿಹಳು 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೪) 


ಃ- ನಿನಗಿಂತ ಕುಂದೇನೊ ನಮಮ ಜಯಲಕಿ 
ಜ್ರ ಛ್ರ ಉಂ 


- ನಿನಗಿ೦ತ ಕುಂ೦ದೇನೊ (ಬೆ-೮೭-ಪ) 

- ರಾಶಿ ವಿದ್ಯೆಯ ಬಲ್ಲ ರಮಣೀ ಹಂಬಲ 

ನೊಲ್ಲ ಭಾಷಿಗನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧.೩) 

- ಚಂದದಿ ಕೂರ್ಮ ರೂಹಿನಿಂದೆತ್ತಿದ 

ಗೋವಿಂದನೆಂಬುವ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 

- ರೋಷದಿ ದೈತ್ಯನ ಕರುಳ ಕಿತ್ತ ನರಕೇಸರಿ 

ರೂಪಿನ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

- ನೇಮಿಸಿ ಎರಡೇ ಹೆಜ್ಜೆಯೊಳಳಕೊಂಡ 

ವಾಮನ ರೂಪಿನ ಮಾಸಾಳಮ್ಮ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ತಾಮಸವಿಲ್ಲದೆ ಕ್ಷತ್ರಿಯರ ಸಂಹರಿಸಿದ 

ರಾಮ ಭಾರ್ಗವನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೩ 


- ಘನ ಕೋಪದಿ ದಶಶಿರನ ಕತ್ತರಿಸಿದ 

ಇನಕುಲ ರಾಮನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೭) 

- ಮಾವನ ಕೊಂದು ಮತ್ತೈವರ ಸಲಹಿದ 

ದೇವ ಕೃಷ್ಣನೆಂಬ ಮಾಸಾಳಮ್ಮ 

ಎ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೮) 

- ನುತ ಬೌದ್ಧ ರೂಪದಿ ಬಹು ಭಂಗಪಡಿಸಿದ 

ರತಿಪಿತನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

- ಮಚ್ಛ್ಯ ರೂಪದಿಂದ ಪೋಗಿ ಅವನ ಕೊಂದ 

ಅಚ್ಯುತರಾಯನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ದೂಡಿ ದಧ್ವಂಸವ ಮಾಡಿ ರೂಢಿಯ ತಂದ 

ಕಾಡು ವರಾಹ ರೂಪಿ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

- ಅಲ್ಲಲ್ಲೆ ಸೊಲ್ಲಡಗಿಸಿ ವಲ್ಲಭನೆನಿಸಿದ ಬಲ್ಲಿದ 

ಕಲ್ಕಿಯೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

- ಉತ್ತರದಿಶೆಯೊಳು ಬೆಳುದಿ೦ಂಗಳಾಯಿತಮ್ಮ 

- ಎಂದೆಂದು ಇ೦ಂಥ ಚೋದ್ಯ (ಬೆ-೧೬೬-೨) 

- ಭಾಗವತರ ಬೆಡಗಿದು ಬೆಳುದಿಂಗಳಾಯಿ 

ತಮ್ಮ 

- ಎ೦ದೆ೦ದು ಇಂಥೆ ಚೋದ್ಯ (ಬೆ-೧೬೬-೩) 

- ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ 

ಕೋರೆದಾಡೆಯನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧-೧) 

- ಉಟ್ಟ ಪಟ್ಟೆಯ ಬಿಗಿದುಟ್ಟ ಚೆಲ್ಲಣದ ದಿಟ್ಟ 

ತಾನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧-೨) 

೨೧೯. ಅಮ್ಮಮ್ಮ - ಕೈಯ ತೋರಿದ ಬಗೆಯ 

ಅಮ್ಮಮ್ಮ ಯಾದವಗಿರಿ ಕಲ್ಯಾಣಿ ನೀನು 

- ಕೈಯ ತೋರಿದ ಬಗೆಯ (ಸ-೯೧-ಪ) 


- ಗಂಧ ಕಸ್ತೂರಿ ಬೊಟ್ಟು ಗಮಕದಿಂದಲಿ 

ಇಟ್ಟು ಗೊಂದಲ ಗಡಿಬಿಡಿ ಸುರಲೋಕ 

ಅಮ್ಮಮ್ಮ 

- ಆನೆ ಬರುತಾದೆ ನೋಡಮೃ್ಯ (ಸ-೧೫-೩) 

ಧಿ ಅಮ್ಮಯ/ಅಮ್ಮಯ್ಯ ದ ಅಮ್ಮಯ್ಯ ಇಲ್ಲ 

ಕಾಣೆ ಇವಳು ಎನ್ನ ಸುಮ್ಮನೆ ದೂರುವಳೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೨) 

- ಹಸುಮಗು ನೋಡಿದರೆ ಅಮ್ಮಯ್ಯ ನಾ 

ಮೊಸರನು ಕಡೆಯುತಿದ್ದೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೩) 

೨೨೧. ಅಮ್ಮು (ಶಕ್ತನಾಗು) - ಈ ದೇಹ 

ತಾನು ಸತ್ತ ಗಳಿಗೆ ಮುಟ್ಟಲಮ್ಮರು ಬರಿದೆ ನಾವು 

ವ್ಯಥೆಗೆ ಸಿಕ್ಕಿದೆವೆಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸಿಮಿ) 

ದ ಮುಟ್ಟಲಮ್ಮರು ಎನ್ನ ಸತಿ ಸುತರು 

ಬಾಂಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 

ಎ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮-೧) 

೨೨೨. ಅಯ್ಯ - ಪಂಚಬಾಣನಯ್ಯ ಕಾಯೊ 

ಎನ್ನವವಗುಣಗಳನೆಣಿಸದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-ಪ೨) ` 

ವ ನಳಿನೋದ್ಭವನಯ್ಯ ಅಮರ ಚೆನ್ನಿಗರಾಯ 

- ಯಾದವಗಿರಿವಾಸನಹುದೋ (ಸ-೨೧೯-೧) 

- ಯಾತರವನೆಂದುಸರಲಿ ಜಗನ್ನಾಥ ಮಾಡಿದ 

ಒಂದು ನರರೂಪವಯ್ಯ 

- ಯಾತರವನೆಂದುಸುರಅ (ಸ-೨೧೮-ಪ) 

- ನಿಚ್ಚ ಕಾಗಿನೆಲೆಯಾದಿಕೇಶವನ ಹುಚ್ಚಗೆ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೫) 

- ಪಕ್ಷಿವಾಹನ ನೀನು ಅಂಜಬೇಡ ಎನುತಲಿ 

ರಕ್ಷೆ ಇಡುವ ಪುಣ್ಯವನೆ೦ತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ನರದೇಹ ಹೊತ್ತು ತಿರುಗುವಂಥ ತಿರುಕ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೪ 


- ಬೆಲ್ಲವು ಕರದೊಳಗಿರುತಿರೆ ಕಾಡಿನ ಕಲ್ಲನು 

ಕಡಿಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

- ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯ ದೊರಕುವ ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭) 

- ಹಿರಿಯಣ್ಣನಯ್ಯನ ಮೊಮ್ಮನ ಮಾವನ 

ತರೆದೊಟ್ಟಿದನ ಹಗೆಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

--ಧಾರಿಣಿಯ ಭಾರವನು ತಾಳಲಾರದೆ ದೇವಿ 


ಶ್ರೀರಾಮ ರಾಮೆಂದು ಶಿರವ ತೂಗುವಳಯ್ಯ 


- ಕಅಯೇರಿ ಬಂತು (ಬೆ-೧೩೦-೪) 

- ದಾಸರ ದಾಸನಯ್ಯ ರಂಗಯ್ಯ ಕರ್ಮಪಾಶ 

ಗಳ ಮೋಚನೆ ಮಾಡೊ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-೩) 

- ನಡತೆ ಹೀನನಾದರೇನಯ್ಯ ಜಗದೊಡೆಯನ 

ಭಕುತಿ ಇದ್ದರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-ಪ) 

- ನಮಗೆಲ್ಲಿ ಮನೆಗಳಯ್ಯ ನಾರಾಯಣ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಪ) 

- ಕಂಡಿಯೊಳು ಕೈಸನ್ನೆ ಮಾಡದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 


- ಕೊಂಡೆಗಾತಿಯರುಂಟು ದುಡುಕದಿರಯ್ಯ 


- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

- ಮೇಳದವರ ಬಿಟ್ಟು ಮೇರೆದಪ್ಪುವರಯ್ಯ 

-. ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 

- ದ್ರೋಹಿಗಳ ವಿವರವನು ನಾ ಪೇಳ್ಬಿನಯ್ಯ 
(ಸ-೧೨೩-ಪ) 

- ಬೇಳುವೆಯ ಮಾತಾಡಿ ಗಾಳ ಹಾಕದಿರಯ್ಯ 

- ಚೀದಿಯೊಳು ಯಾತರಾ ನಂಟು ಬೇಡ. 
(ಸ-೧೮೫-೨) 


- ನೋಡುವರು ಜನರೆಲ್ಲ ನಾಚಿಕೆ ಇಲ್ಲವೇನಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೩) 

- ಭೇದಿಸಿ ನೋಡುವವರುಂಟು ಬೆಂಬತ್ತಿ 

ಬಾರದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-ಅ) 

- ಕಂಡ ಕಂಡ ಠಾವಿನಲ್ಲಿ ಕಣ್ಣೆತ್ತಿ ನೋಡದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

- ಗ೦ಂಡನುಳ್ಳವಳ ಜೊತೆ ಭಂಡಾಟವ್ಯಾಕಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

- ಆಳುವ ಅರಸಾಗಿ ನಿನಗಾವ ಬರವಯ್ಯ 

- ಚೀದಿಯೊಳು ಯಾತರಾ ಸನ೦ಟು ಬೇಡ 
(ಸ-೧೮೫-೨) 

- ಕೂಡಿದ ಕನಕ ಆದಿಕೇಶವ ನೀನಹುದಯ್ಯ 

- ಚೀದಿಯೊಳು ಯಾತರಾ ಸ೦ಟು ಬೇಡ 
(ಸ-೧೮೫-೩) 

- ಕಾಮಿತ ಫಲಗಳ ಕೊಟ್ಟು ನೀ ಸಲಹಯ್ಯ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 

- (ಸ-೧೯೩-೨ಅ) 

- ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಕ್ಕಿ ಬಲು 

ಕಟ್ಟಳೆಯ ಕಾಣಿಸಿದರಯ್ಯ ಹರಿಯೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

- ಸಂಖ್ಯೆಯಿಲ್ಲದಾಭರಣಗಳ ತೊಡಿಸಿ 

ಯಲಂಕರಿಸುವ ಪುಣ್ಯವೆಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

- ನೆಂಟರಿಷ್ಟರು ನೀನೆ ರಂಗಯ್ಯ ನಿನ್ನ ಬಂಟ 

ರಿಗೆ ಬಂಟನಯ್ಯ ರಂಗಯ್ಯ 

- ಯಾತಕೆ ದಯ ಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-೨) 

- ಮಿಂಡಿ ಪೆಣ್ಣನು ಸಭೆಯಲ್ಲಿ ಸೀರೆ 

ಸುಲಿಯಲು ಗಂಡರೈವರು ನೋಡಿ ಏನು 

ಮಾಡುತಿರ್ದರಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೫ 


ಎ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಅಡಿಯಿಡು ಮಗನೆ ಮೆಲ್ಲಡಿಯಿಡು ಎನುತಲಿ 

ನಡೆಗಲಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ಆಗಮ ನಿಗಮಗಳರಸಿ ಕಾಣದ ವಸ್ತುವನು 

ತೂಗಿ ಪಡುವ ಪುಣ್ಯವೆಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

ದ ನೀಲದುಡುಗೆಯುಟ್ಟ ಬಾಲನೆ ಬಾರೆಂದು 

ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

ದ ಇಷ್ಟರೊಳಗೆ ಒಂದು ವಿವರವರಿಯದಿಂಥ 

ಭ್ರಷ್ಟಗೆ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೧) 

- ಇಂಬಿಲ್ಲದೆ ಹೊಲೆಗೊಂಡ ಠಾವಿನಲಿ 

ಬಂದಂಥ ಡಂಬಕ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೩) 

- ಬಂದದ್ದು ಬಚ್ಚಲಗುಣಿ ತಿಂದದ್ದು ಮೊಲೆ 

ಮಾಂಸ ಇಂಥ ಅಂಧಕಗೆ ನನಗಿನ್ಯಾತರ 

ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೨) 

- ಮೂಲ ವೃಕ್ಷದಲಾರ ಮುಂದೆಯ ದಾನವ 

ರಿರ್ದಾಲಯ ದಹಿಪನೆಂಬುದಯ್ಯನ 

- ಚೆಲ್ವ ಕಂಗಳ ಚೆಲ್ಟಕಾರ - (ಸ-೯೯-೩) 

- ಬಾಡದಾದಿಕೇಶವನೆ ಅನಾಥ ಬಂಧುವೆ 

ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 

ಮುಕುತಿಯನೊದಗಿಸಯ್ಯ 

- ಅಣುಮತ್ತಾದ ದೇವ (ಬೆ-೭೧-೩) 

- ಭರದಿ ಹಾರೈಸುತಿಹರು ಜಲಕ್ರೀಡೆಗೇಳಯ್ಯ 

ಸ್ಮರನ ಹಿತನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೨) 

- ಭಾರವು ನಿನ್ನದೊ ದೂರು ನಿನ್ನದೊ ಕೃಷ್ಣ 

ನಾರಿ ಮಕ್ಕಳು ತನು ಮನ ನಿನ್ನವಯ್ಯ 

ನ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 


- ಲೋಲಕಮಲನಾಭನಾದರೆ ಆಕೆ ಬಾಲ 

ಕಮಲಮುಖಿಯಾದಳಯ್ಯ 

- ನಿನಗಿ೦ತ ಕು೦ಡೇನೊ (ಬೆ-೮೭-೨) 

- ಸರ್ವೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೩) 

- ದಿಟ್ಟ ಶೇಷನ ನೀ ತುಳಿದರೆ ಆಕೆ ಕಟ್ಟಿ ಬಾಸೆಗೆ 

ಶೇಷನ ನಿಲಿಸಿಹಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೩) 

- ನವಮೋಹನಾಂಗಿಯರ ರೂಪವ ಕಣ್ಣಿಂದ 

ಎವೆಯಿಕ್ಕದಲೆ ನೋಡುವ ನೋಟ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

- ನಾರಾಯಣ ನಿನ್ನ ನಾಮವೊಂದಿರುತಿರೆ 

ಬೇರೊಂದು ನಾಮವಿನ್ನೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-ಪ) 

- ನಕುಲ ಸಹದೇವಕರು ಬಂದರೇಳೈ ಭೃತ್ಯ 

ನಿಕರಕೊಲಿದು ಉಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ನೇಮವಿಲ್ಲದ ಹೋಮವೇತಕಯ್ಯ ರಾಮ 

ನಾಮವಲ್ಲದೆ ಮತ್ತೆ ನಮಗೆ ಬೇರೊಂದೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-ಪ) 

- ನೆರಹಿದಾ ಫಣೆಪತಿಯ ಸ್ತೋತ್ರದೂರನ 

ನಾನು ಸ್ಮರಿಪೆನೆಂತಯ್ಯ ದೇವ ದೇವ 

- ಆವ ಪರಿಯಆ ಸಿನ್ನನೊಅಸಿ 
(ಬೆ೨೩೭ ೨) 

- ನೆಟ್ಟನ ದಾರಿಯ ಬಟ್ಟೆಯೊಳಿರುತಿರೆ ಬೆಟ್ಟವ 

ಬಳಸಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 

- ನಿಜವಾದ ಸಿಂಹ ನೀನಾದರೆ ನಿನ್ನ ಭಜಿಸಿ 

ಸಿಂಹಮಧ್ಯೆಯಾಗಿಪ್ಪಳಯ್ಯ 

- ನಿನಗಿಂತ ಕು೦ದೇನೊ (ಬೆ-೮೭-೪) 

- ಪಶುವಿನ ಮಾಂಸದೊಳುತ್ಪತ್ತಿ ಕ್ಷೀರವ 

ವಸುಧೆಯೊಳಗೆ ಭೂಸುರರುಣ್ಣರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೬ 


- ಪರಶು ನೇವಾಳಂಗಳಿರುತಿರೆ ಬೀದಿಯ 
ಬರಿಗಲ್ಲ ತೊಳೆಯಲಿನ್ನೇಕಯ್ಯ 
- ನಾರಾಯಣ ನಿನ್ನ ಸಾಮವು 

(ಬೆ-೫೨-೨) 

- ಪಾರುವತಿಪತಿಯಾದ ಕೈಲಾಸದೊಡೆಯನಿಗೆ 
ಊರ ಹೊರಗಣ ಮಸಣ "ಮನೆಯಾಯಿತಯ್ಯ 
- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

(ಬೆ-೧೦೯-೪) 

- ಪಥ ನಡೆಯದಯ್ಯ ಪರಲೋಕಕ್ಕೆದುವಡೆ 
- ಪಥ ನಡೆಯದಯ್ಯ (ಬೆ-೯_ಪ) 

- ಬಲ್ಲವರು ನೀವು ಪೇಳಿರಯ್ಯ 

- ಬಲ್ಲವರು ನೀವು ಪೇಳರಯ್ಯ 

(ಬೆ-೧೫೦-ಪ) 

- ಬಲ್ಲಿದ ಕಾಗೆನೆಲೆಯಾದಿಕೇಶವನಿರೆ ಚಿಲ್ಲರೆ 
ದೈ ವದ. ಹಂಬಲೇತಕಯ್ಯ 
ದಾ ಖ್‌ ನಿನ್ನ ಬಾವ 

(ಬೆ-೫೨-೩) 

- ಬೀಜಾಕ್ಷರದ ಕೀರ್ತನೆಗೈಯ್ದು ಇನಕೋಟಿ 

ತೇಜನೊಲದುಪ ಸವಡಿಸಯ್ಯ ಹರಿಯೆ 

ದ ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 


ದ ಷಡುರಸದನ್ನಕೆ ನಲಿದಾಡುವ ಜಿಹ್ವೆ 


ಕಡುರುಚಿಗೊಂಡರಾರುಚಿ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

- ವಾಸವಮರಾಳಿ ಪರಮೇಷ್ಠಿವಂದಿತ 

ವೆಂಕಟೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ- _೧೬೮-ಪ) 

- ವನಜಲೋಚನ ನಾನಿನ್ನವನಯ್ಯ ಗೋವಿಂದ 

ಸಲಹೆನ್ನನು 

ದ ಗೋಪಿಂಡ ಸಲಹೆನ್ನನು (ಬೆ-೮೮-೨) 

- ಮುಕುತಿ ದೇಹಿಕ ಸಿಲೀಮುಖನಯ್ಯ ಧ್ರುವ 

ದೇವ 

- ಸಿ೦ಗರದ ಸಿರಿಧರನೆ (ಜೆ-೧೬೭-೨) 

- ಮಂಡುಕನಂದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಎಳ್ಳು ಕಾಳನಷ್ಟು ಭ್ರ (ಬೆ-೧೨-೧) 


- ಮತ್ತೆ ಗಂಡನಿಗೆ ಹೆಂಡತಿಯೆ ಗಂಡನು ಆಗಿ 

ವರ್ತಿಸುವರಯ್ಯ ತಮಗೆದುರಿಲ್ಲವೆಂದು 

- ಕಅಯೇರಿ ಬಂತು (ಬೆ-೧೩೦-೧) 

- ಮದನನಯ್ಯ ನಿನ್ನ ಮಹಿಮೆ ವದನದಲಿಯೆ 

ಇರುವಂತೆ ಹೃದಯದಲ್ಲಿ ಸದನ ಮಾಡು 

ಮುದದಿ ಶ್ರೀಧರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 

- ಮಾನವಮೃಗೇಂದ್ರ ರಾಮಚಂದ್ರ ರಕ್ಷಿಸಯ್ಯ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-ಪ) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಾಯ 

ಕಾರಣಕೆ ಕರ್ತ ನೀ ಕಡೆಹಾಯಿಸಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

ದ ಮಾಣಿಕ್ಯದ ರಾಶಿಯಲ್ಲಿ ಅ೦ಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 

ನಾನಯ್ಯ 

-. ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

- ವಾರ್ತೆ ಕೀರ್ತಿಯೆಂಬವೆರಡು ಬಂದುವಯ್ಯ 

ಸತ್ತಮೇಲೆ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಮೊರೆಯ ಇಡುವೆನಯ್ಯ ನಿನಗೆ ಸೆರೆಯ 

ಬಿಡಿಸು ಭವದ ಎನಗೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

ಎ ಅನರ್ಫ್ಯನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

ದ ಅಬ್ಭಿಯೊಳಗೆ ಬಿದ್ದು ನಾನು ಒದ್ದುಕೊಂಬೆ 

ನಯ್ಯ ಭವದಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೦) 

-. ಅಷ್ಟೆ ಯಶ್ರರ್ಯದ ಮೃಷ್ಟಾನ್ನವಿರುತಿರೆ ಬಿಟ್ಟ 

ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು (ಬೆ-೫೨-೧) 

- ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬು೦ಟು ವೈಕುಂಠಪುರದೊಳಗೆ ಅಯ್ಯ 

ದ ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೭ 


- ಅಂಬುಜಜನಯ್ಯನೆ ಬಾರೊ ಆದಿಮೂರುತಿ 

ರಂಗ 

- ಖಾರೊ ನಮ್ಮ ಮನೆತನಕ (ಬೆ-೧೦೬-೩) 

- ಜನನಿ ಜನಕ ನೀನೆಯೆಂದು ಎನುವೆನಯ್ಯ 

ದೀನಬಂಧು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೫) 

- ಆನೆಯ ನೋಡಿರಯ್ಯ ನೀವೆಲ್ಲರು ಆನಂದ 

ಪಡೆಯಿರಯ್ಯ 

- ಆನೆಯ ನೋಡಿರಯ್ಯ (ಬೆ-೧೫೬-ಪ) 

- ಆನೆಯ ನೋಡಿರಯ್ಯ ನೀವೆಲ್ಲರು ಆನಂದ 

ಪಡೆಯಿರಯ್ಯ 

- ಆನೆಯ ನೋಡಿರಯ್ಯ (ಬೆ-೧೫೬-ಪ) 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

ಬೇರೆ ಬಯಸಿದರೆ ಬರಲರಿಯದಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-) 

- ಆರಿಗೆ ಆರಿಲ್ಲವಯ್ಯ ಆಪತ್ತುಕಾಲಕೆ ವಾರಿಜ 

ನಾಭನ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-ಪ) 

-. ಆತ್ಮನು ಕಾಗೆನೆಲೆಯಾದಿಕೇಶವನೊಲಿದ 

ಭಕ್ತರಿಗೆ ಕುಲವಾವುದು ಹೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

- ಇಳೆಯ ಭಾರವನಿಳುಹಿದನಾರಯ್ಯ 

- ಆತನ ಪಾಡುವೆ ಅನವರತ (ಬೆ-೭೦-೨) 

- ರಸಪೂರಿತ ಶ್ರುತಿ ಮಸುಳಿಸದಲೆ ತಂದೆ 

ಬಿಸಜಸಂಭವನಯ್ಯ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧) 

- ರಮೆಯ ಗಂಡನೊಲಿದುಪ್ಪವಡಿಸಯ್ಯ 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ರುಕುಮಿಣಿಯರಸು ನೀನಿಂದುಪ್ಪವಡಿಸಯ್ಯ 

ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೪) 

- ಎರವಿನ ತಲೆಯವನಣ್ಣನಯ್ಯನ ಪರಮ 

ಸಖನ ಸುತನ 

- ಹರಿಮುಖ ಹರಿವಾಣಿ (ಬೆ-೯೮-೧) 


-. ಹನ್ನೆರಡನೆಯ ತಾರೆಯ ಪೆಸರಾಕೆಯ 

ಕನ್ನೆಯಯ್ಯನ ಮನೆಯ 

- ರಾಜವದನೆ ಸುರ ರಾಜನ (ಬೆ-೯೭- ೩) 

- ಹರಿನಾಮವನು ಪಾಡಿ ಪೊಗಳುವುದ 

ಕರುಣಿಸಯ್ಯ 

- ಅಣುಮತ್ತಾದ ದೇವ (ಬೆ-೭೧-೧) 

-. ಹರಿವಾಣದೊಳಗಮೃತಾನ್ನವು ಇರುತಿರೆ 

ತಿರಿದ ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು (ಬೆ-೫೨-೨) 

ದ ಹೆಚ್ಚಿನ ಶಂಖವ ಪಿಡಿದರೆ ಆಕೆ ನಿಚ್ಚ ಶಂಖದ 

ಕಂಠಳಾದಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೧) 

- ಕಲುಬಗಿರಿ ರಂಗನೊಲಿದುಪ್ಪವಡಿಸಯ್ಯ 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ಕಲಿಯೇರಿ ಬಂತು ನಾ ಕಡೆಹಾಯ್ವು 

ದೆ೦ತಯ್ಯ ಜಲಜನೇತ್ರನ ಕೃಪೆಯ ಪಡೆದವರು 

ಕೇಳಿ 

- ಕಅಯೇರಿ ಬಂತು (ಬೆ-೧೩೦-ಪ) 

- ಕಷ್ಟ ದಾರಿದ್ರ್ಯವನು ಪರಿಹರಿಸದಿರೆ ದೂರು 

ಮುಟ್ಟುವುದು ನಿನಗಯ್ಯ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮-೧) 

- ಕಾಳುದಾಸರ ಮನೆಯ ಆಳು ದಾಸ ನಾನಯ್ಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

- ಕಾಶಿಯಾವಾಸವನು ಬಯಸಿ ಬಹು 

ದಿನದಿ೦ದ ಆಸೆಯೊಳಗಿದ್ದೆನಯ್ಯ ಕೃಷ್ಣ 

- ಪೂರ್ವಜನ್ಯದಅ ನಾ ಮಾಡಿದಾ (ಬೆ-೮-೨) 

- ಕಂಸಮರ್ದನನೆ ನೀ ಕಾಯಬೇಕಯ್ಯ ಹರಿ 

ವಾಸುದೇವನೆ ಮುದ್ದುಕೃಷ್ಣ 

- ಪೂರ್ವಜನ್ಯದಅ ನಾ ಮಾಡಿದಾ (ಬೆ-೮-೨) 

- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-ಪ) 

- ಕುರಿಕೋಣ ನೈವೇದ್ಯ ಧೂಪ ದೀಪಗಳಿಂದ 

ಪರಮ ಭಕ್ತಿಯ.ಮಾಡಿ ಪೂಜಿಸುವರಯ್ಯ 

- ಕಆಯೇರಿ ಬಂತು (ಬೆ-೧೩೦-೧೦) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೪೮ 


- ಕಾರುಣ್ಯನಿಧಿಯೆನ್ನ ಕಾಯಬೇಕಯ್ಯ ಹರಿ 

ವಾರಿಜನಾಭನೇ ಮುದ್ದು ಕೃಷ್ಣ 

ಕ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮-ಅ) 

ಸ ಕತ್ತಲೆಯೊಳು ಕಾದಿ ಅಳಿದಯ್ಯನ ಶಿರವ 

ಕತ್ತರಿಸಿದ ಧೀರನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಕೆಸರೊಳು'ತಾವರೆ ಪುಟ್ಟಲು ಅದ ತಂದು 

ಕುಸುಮನಾಭನಿಗೆ ಅರ್ಪಿಸರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

- ಗಜರಾಜವರದ ನೀನಾದರೆ ಆಕೆ ಗಜಗ 

ಮನೆಯು ತಾನಾದಳಯ್ಯ 

- ನಿನಗಿ೦ತ ಕುಂದೇನೊ (ಬೆ-೮೭-೪) 

- ಗೋವಿಂದ ಸಲಹೆನ್ನ ಕುಮುದಲೋಚನ 

ನಿನ್ನ ಸೇವಕರಡಿಯ ಸೇವಕನಯ್ಯಾ ಹರಿಯೆ 

- ಗೋವಿ೦ದ ಸಲಹೆನ್ನನು (ಬೆ-೮೮-ಅ) 

- ತನು ನಿನ್ನದು ಜೀವನ ನಿನ್ನದು ರಂಗ 

ಅನುದಿನದಲಿ ಬಾಹ ಸುಖದುಃಖ ನಿನ್ನದಯ್ಯಾ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-ಪ) 

- ತಂದೆ ಕಾಗೆನೆಲೆಯಾದಿಕೇಶವನ ನಾಮ 

ಒಂದೇ ವೈಕುಂಠವನೈದಿಪುದಯ್ಯ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೭) 

- ದನುಜರ ಜಡತೆಯಂತಿಹೆನಯ್ಯ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ದಾಸಿಯ ನಂದನ ನಾರದೆನಿಪನು ಕಾಶ್ಯಪ 

ಪೌತ್ರನ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

- ಚೇತನಾತುಮಕೆ ನಿನ್ನಯ ಬಳಿಗೆ ಬಂದರು 

ವಿಶ್ವನಾಥನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

ಪಿತ ಅಯ್ಯೋ - ಇಟ್ಟಲ್ಲಿ ಸೀರೆಗಳಿಲ್ಲ 

ಕೆಟ್ಟೆವಯ್ಯಯ್ಯೊ 


ದ್‌ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

೨೨೪. ಅರಣ್ಯ - ಕ್ರೂರ ಖಳನ ತರಿದು ಆ 

ಪಾಂಡವರ ಅರಣ್ಯದಿ ಪೊರೆದ 

- ಮರೆಯದಿರು ಹರಿಯ (ಸ-೨೦೩-೨) 

೨೨೫. ಅರಮನೆ - ತಿರುಗಿ ಪೋದನು ತನ್ನ 

ಅರಮನೆಯ ಬಾಗಿಲಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಪಂಚಪ್ರಾಣಗಳ ಗೊತ್ತು ಗುರಿ ಜಾಡನು 

ತಿಳಿದು ಪಂಚಾಕ್ಟರಿಯೆ೦ಬ ಅರಮನೆಯೊಳಗೆ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 

(ಸ-೧೪೨-೨) 

೨೨೬. ಅರವಿಂದ - ಅರವಿಂದವಿಲ್ಲದಿಹ 

ಕೊಳವು ತಾ ಕಂಗಳವು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

೨೨೭. ಅರವಿಂದನಯನ - ಅರವಿ೦ಂದನಯನ 

ಆದಿಕೇಶವ ರಾಯ ಕರುಗಳ ಸಹಿತ ಗೋವ್ಗಳ 

ತಿರುಹುತ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦೩) 

೨೨೮. ಅರವಿಂದನಾಭ (ಶ್ರೀಹರಿ)- ಅರವಿಂದ 

ನಾಭ ಸಿರಿವಿಧಿಭವಾದಿಗಳೊಡೆಯ ಹಿರಿದಾಗಿ 

ಕೋಳಿ ಕೂಗಿತೇಳಯ್ಯ ಹರಿಯೇ 

- ಏಳು ನಾರಾಯಣ (ಸ-೫೯-೨) 

೨೨೯. ಅರಸ - ವಾಣಿಯರಸನ ಪೆತ್ತ ವೈಕುಂಠ 

ಪತಿ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

- ಅಗಜೆಯ ಅರಸನ ನಗವ ನೆಗಹಿದನ 

ಬಗೆಯಿ೦ದಪ್ಪಳಿಸಿದನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-೧) 

- ಶಪಥದಲಿ ರಣದೊಳರಸನ ಹಿಡಿವನೆಂದು 

ಬಲು ತಪಸಿಗಳ ಕಳುಹಿ ತತ್ತ್ವ ಬೋಧಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೫) 

- ಅಪ್ಪ ಜಯದರಸನ ಕೂಡೆ ಜನಿಸಿದಳ 

ಕಪ್ಪುವರ್ಣದ ಮೈಯಳ 

- ಓಣನಯನೆ ಏಣಭೋಜಜಮಧ್ಯಳೆ 
(ಬೆ-೯೯-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 2 


- ಪನ್ನಗಶಯನ ಬೇಲಾಪುರದರಸನು ತನ್ನ 

ನೆನೆವ ಭಕ್ತನ 

- ರಾಜವದನೆ ಸುರರಾಜನ (ಬೆ-೯೭-೩) 

ದ ಯಮದೂತರಿನ್ನೇನ ಮಾಡುವರು ಪೇಳೊ 

ರಮೆಯರಸನೆ ನಿನ್ನ ಅರಿಕೆಯುಳ್ಳವರಿಗೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-ಪ) 

- ದೊರೆ ನೋಡುತ್ತಿದ್ದಂತೆ ಬಂಟನನು ಪರರು 

ಕೊಂಡೊಯ್ಯಲು ಕುಂದು ಅರಸಗಲ್ಲದೆ 

ಆಳಿಗೇನು 

- ನಿನ್ನ ನಾಮ ವಾಲ್ಯೀಕಿಯನುದ್ಳರಿಸಿದೆ 
(ಸ-೧೪೫-೨) 

೨೩೦. ಅರಸಿ - ಬಾಲಕನ ವಂದರಿಸಿ ಬಹು 

ಬಭಾಗ್ಯವಂತನೆನಿಸಿ ಎಲ್ಲರೊಳು ಸಲಿಗೆ 

ನಿಲಿಸಿದಳೊ ನಿಮ್ಮರಸಿ 

- ಯಾಕೆಲೊ ರಂಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೧) 

- ಅರಸಿ ಜಯಜಯವೆಂದು ದ್ರೌಪದಿಯ ಸಿರಿ 

ಮುಡಿಗೆ ಸುರಿಸಿದರು ಪೂಮಳೆಗಳ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಕುಂಜರದಗಮನೆ ಕೋವಿದನರಸಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

ದ ಸಕಲೈಶ್ವರ್ಯದ ಶ್ರೀದೇವಿ ನಿನ್ನರಸಿ ಬಹು 

ಮುಕುತಿಯಿ೦ದಲಿ ಲೋಕ ಪುಟ್ಟಿಸುವ 

- ಸಿರಿಯ ಮದವೆ ಮುಕುಂದ (ಬೆ-೬೯-೧) 

- ತನ್ನ ತಾ ಮರೆಮಾಡಿಕೊಂಡಿಪ್ಪರರಸಿಯ 

ಬಣ್ಣವ ಕಾಯ್ದಿಹನ 

- ರಾಜವದನೆ ಸುರ ರಾಜನ (ಬೆ-೯೭-೩) 

- ನಿನ್ನರಸಿಯು ಅರಿಯದಂತಿಹೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೨೩೧. ಅರಸು (ರಾಜ) - ಆಳುವ ಅರಸಾಗಿ 

ನಿನಗಾವ ಬರವಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

- ದಂತಿಯಿಲ್ಲದ ಅರಸು ಮುರಿದ ಕಾಲಿನ 

ಗೊರಸು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 


ದ ಸ್ಮಂಧದಲಿ ಅತಿಥಿಗಳು ವಿದ್ಯಾತತಿಗಳು ಮಹಾ 

ಚಂದದರಸುಗಳು ಭುಜ ತೋಳಿನಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಧರ್ಮವಿಲ್ಲದ ಅರಸು ಮುರಿದ ಕಾಲಿನ 

ಹೊರಸು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

- ಮರಕತನಗರಿಯ ಬಾಡ ಬಂಕಾಪುರದರಸು 

ಭಕ್ತರಕ್ಷಕ ಆದಿಕೇಶವನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ದಿಟ್ಟ ವರ ಕೆಟ್ಟಿ ಮುನಿ ದೈವಗಳ ಪಟ್ಟದರಸು 

ಅದಾವನು 

- ಆತನೇ ಪರಮಾತ್ಮ ಪರತತ್ವ 
(ಬೆ-೭೪-೨) 

- ಸಾರತತ್ತ್ವದ ಮತವು ಮೀರಿ-ಹೋಹುತಲಿದೆ 

ಆರೈದುಕೊ೦ಬ ಅರಸುಗಳಿಲ್ಲವು 

- ಕಅಯೇರಿ ಬಂತು (ಬೆ-೧೩೦-೪) 

- ಬಲಿ ನಂಬಿ ಪಾತಾಳ ಲೋಕಕರಸಾದನದೆ 

ಕುಲದ ಪ್ರಹ್ಲಾದನು ನಿಜವ ಕಂಡ 

- ನಂಬು ನಾರಾಯಣನ (ಬೆ-೫೩-೧) 

- ಅರಸಿನಂತೆ ಬಂಟನೊ ಹನುಮರಾಯ 

ದೊರೆಯಂತೆ ಸೇವಕನೊ 

- ಅರಸಿನ೦ಂತೆ ಬ೦ಟನೊ (ಬೆ-೫_ಪ) 

- ಅರಸಿನಂತೆ ಬ೦ಟನೆಂಬುದು ನಿನ್ನೊಳು 

ಕುರುಹು ತೋರಿತು ಮೂರು ಲೋಕಕೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_ಅ) 

೨೩೨. ಅರಸು (ಹುಡುಕು) - ಆಗಮ ನಿಗಮ 

ಗಳರಸಿ ಕಾಣದ ವಸ್ತುವನು ತೂಗಿ ಪಡುವ 

ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

ದಾ ವಿತ್ತವನರಸುವಂಗೆ ಮುಕ್ತಿಯೆಂಬುದುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಟೆ 
(ಬೆ-೧೨೫-೧) 

- ಕುಲಸತಿಯ ಅರಸಿ ಕಾಣದೆ ತೆರೆದೆಯೋ 

ಬಾಯ 

- ಏನು ಕಾರಣ ಬಾಯ ತೆರೆದಿ (ಬೆ-೧೫೫-೨) 


ಕನಕದಾಸರ ಕೀರ್ತನೆಗಳ ಶಬ್ಬ - 


- ಪ್ರಳಯ ಕೋಟಿ ಪ್ರಾಣಿಗಳಿಗೆ ಹೊಳವು 

ಗಾಣಲೀಸದಂತೆ ಬೆಳೆದು ಹೋಗುವ ಗತಿ 

ಯೆಂಬುದಿತ್ತಲರಸುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಬ 

೨೩೩. ಅರಸುತನ - ಇಭಪುರಿಯನಾಳಿದ 

ನೃಪತಿ ಕೌರವೇಂದ್ರನರಸುತನವು ತೊಡೆಯದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

೨೩೪. ಅರಳು (ಹೂವು) - ಅಂದವಹ 

ಸಂಪಿಗೆಂತು ಅರಳ ಪರಿಮಳವುಂಡು 

ಮುಂದುವರಿಯದೆ ಬೀಳ್ವ ಮಧುಪನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

- ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ 

ಸುರರು ತಂದಿದ್ದಾರೆ ಬಲು ಭಕುತಿಯಿಂದ 

- ಏಳು ನಾರಾಯಣ (ಸ-೫೯-೨) 

೨೩೫. ಅರಳೆಲೆ (ಒಂದು ಆಭರಣ) - 

ಕಾಲಲಂದುಗೆ ಗೆಜ್ಜೆ ತೋಳ ಮಣಿಯು ದಂಡೆ 

ಫಾಲದ ಅರಳೆಲೆಯು ಕುಣಿಯೆ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

೨೩೬. ಅರಿ (ಕತ್ತರಿಸು) - ಉರದೊಳಪ್ಪಳಿಸಿ 

ಅರಿ ಶಿರವ ಸರಸರ ಸೀಳಿ 

- ಕಂಡೆ ನಾ ತಂಡತ೦ಡದ ಹಿಂಡು ರ 
(ಬೆ-೮೪-೨) 

- ಧರಣಿಜಾತನ ಶಿರವರಿದು ನಾರಿಯರನು 

ಪುರಕೆ ತಂದವನ ತೋರೆ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಪ್ರಕಟದಿಂದರಿದು ಕರಿಯನು ಸೀಳಿ ತನಗೆ 

ಸಮ್ಮುಖರಾದ ಮಲ್ಲರನು ಇರಿದೊರಗಿಸಿ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಕ್ಷೂಣವಿಲ್ಲದೆ ತಾಯ ಶಿರವರಿದು ತಂದೆ 

ಯನು ಪ್ರಾಣಹತ್ಯವ ಮಾಡಿದರ ಕುಲವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಮಡದಿಯನು ಕದ್ದು ಪೋದಸುರನಾ 

ಶಿರವರಿದು ಬಿಡದೆ ಸಾಸಿರ ಗೋಪರೊಡನೆ 

ಬಳಲಿದೆಯೊ 


ಪ್ರಯೋಗ ಕೋಶ ೫೦ 


- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ಕೂಡಿದ ಶಿರವರಿದು ರೂಢಿಗೀಶ್ವರ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

೨೩೭. ಅರಿ (ತಿಳಿ) - ಅಂತರವರಿಯದಾ ದೇಶಿ 

ಹೇಸಿ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭.-೨) 

- ಭವರೋಗದ ವೈದ್ಯ ಬಾಡದಾದಿಕೇಶವನ 

ವಿವರವರಿತು ಭಾವಿಸಿ ಭಕ್ತಜನರು 

-ಶ೦ಕರನಾರಾಯಣ ಜಡು (ಬೆ-೧೭೫-೯) 

- ಸನ್ನೆಯರಿತು ನಡೆಯದಂಥ ಸತಿಯಿದ್ದೇತಕೆ 

ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೫) 

- ಸೇವೆಯರಿಯದ ಧಣಿಯು ಕಲ್ಲಿನಾ ಖಣಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಸೋದರತ್ತೆಯ ಸೊಸೆಯ ಮಗ ನಿನಗೆ 

ಭಾವಿಸಲು ಸೋದರಳಿಯನು ಮೂರು ಲೋಕ 

ವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

- ಶ್ರುತಿ ಸ್ಮೃತಿಗಳನರಿತು ನಡೆವೆನೆನಬೇಡ 

ಶ್ರೀಪತಿಯ ಶ್ರೀನಾಮವೊ೦ದೇ ಸಾಕು ಮರುಳೆ 

- ಸಂಸಾರವೆಂಬ ಸಾಗರವನು 
(ಬೆ-೧೮-೧) 

- ನರಿಯ ಬುದ್ಧಿಯಲಿ ನಡೆದುಕೊಂಡರು ಇಲ್ಲ 

ಅರಿಯದೆ ಹಲವ ಹಂ೦ಬಲಿಸಿದರಿಲ್ಲ 

- ಕಷ್ಟ ಪಟ್ಟರೂ ಇಲ್ಲ (ಬೆ-೧೧೧-೧) 

- ನಾಡೊಳಗೆ ಕೆಟ್ಟವರ ಪರಿಯ ನೀನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-ಪ) 

- ನೆಲೆಯನರಿತು ನೀ ಹರಿಯ ನೆನೆ ಮನುಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨ಪ) 

- ನಿನ್ನರಸಿಯು ಅರಿಯದಂತಿಹೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ನೀ ದಯಾಪಾತ್ರನೆಂಬುದ ಕೇಳಿ ನಾನರಿತೆ 

ಭೂಧರೆಯ ಸುರರ ನೀ ಸಲಹಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ನಿಗಮತತಿ ಕಾಣದ ಮಹಾ ಮಹಿಮನನು 

ನಮಿಪ ಬಗೆಯನಾನರಿವೆನೆಂತೈ ದೇವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೧ 


- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೪) 

-. ಪ್ರಾಚೀನಕರ್ಮವಿದು ಬಿಡಲರಿಯದು 

ಯೋಚನೆಯ ಮಾಡಿ ಬಳಲುವುದೇಕೊ 

ಮನುಜ 

- ಪ್ರಾಚೀನ ಕರ್ಮವಿದು (ಬೆ-೧೦೭-ಪ) 

- ಪರಮಮುನಿಶಾಪದಿ೦ದವನಂಗದಲ್ಲಿ ಸಾಸಿರ 

ಕಣ್ಗಳಾಗಿರ್ದ ಪರಿಯ ನೀನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಪಟ್ಟೆನಾಮವನಿಟ್ಟು ಪತ್ರೆ ಕೈಯಲಿ ಪಿಡಿದು 

ಗುಟ್ಟಿನಲಿ ಜಪಿಸುವ ಗುರುತರಿಯದೆ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ಬಲ್ಲವರೆನಿಪರು ಬಲ್ಲವರರಿಯರು 

ಫುಲ್ಲಲೋಚನ ಪೂರ್ಣಬ್ರಹ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವಪರರಿಯರು 
(ಬೆ-೭೩-ಪ) 

- ಬಲ್ಲಿದರಿಗೆಲ್ಲ ಬಲ್ಲಿದನೆಂಬ ಅರಿ ಹೃದಯ 

ದಲ್ಲಣನೆಂಬ ಧೈರ್ಯವು ಸಾಹಸ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

- ಬರೆದೂ ಅರಿಯದ ಲೆಕ್ಕ ಕಡೆಯಲಿ ಬಹು 

ದುಃಖ 

- ಅಹುದಾದಡಹುಡೆನ್ನಿ (ಬೆ-೧೩೨-೪) 

-. ಬಣ್ಣಿಸಲರಿಯೆ ನಾನಿವನ ಮಹಿಮೆಯ 

ಶ್ರೀಕೃಷ್ಣ ಎನ್ನಿರೊ 

-. ವನಜಮುಖಯರ ಮನದಿಷ್ಟಾರ್ಥವ 

(ಬೆ-೮೦-೧) 

- ಭಿನ್ನವರಿತು ನಡೆಯದಂಥ ಸ್ನೇಹವೇತಕೆ 

-ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೫) 

- ಲಿಂಗಾಂಗದೊಳಗಿರುವ ಅನುಭವವ 

ತಿಳಿಯದೆ ಅಂಗಲಿಂಗದ ನೆಲೆಯ ಗುರುತರಿ 

ಯದೆ 

- ತೀರ್ಥ ಪಿಡಿದವರು ತಿರುನಾಮ ಧಾರಿಗಳೆ 

(ಬೆ-೧೩೮-೪) 

- ಸಿರಿ ದಾರಿದ್ಯವು ಸುರ ತತಿಗಡರುವ 

ತೆರನೆಂದರಿದದರಿಂದಲಿ 

- ಬೆರೆಯದಿರು ಬೆರೆಯದಿರು (ಜಿ-೧೪೪-೨) 


- ವಾಸನೆಯ ಗುರುತಿನಾ ಹೊಲಬನರಿಯದ 

ಇಂಥ ವೇಷಧಾರಿಗಳು ಸಂನ್ಯಾಸಿಗಳು ಅಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

- ಮುಂದರಿತು ಹರಿಪದ ಹೊಂದುವುದು 

ಲೇಸು ಸ 

-. ಎ೦ದಿದ್ದರೀ ಕೊ೦ಪೆ ಎನಗೆ ನ೦ಚಕೆ 

ಯರದು (ಬೆ-೧೦_ಪ) 

-. ಮುಂದರಿದು. ನೋಡು ನರರ ತನುವು 

ದೊರಕಲರಿಯದು 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಮುಂದೆ ಉಪಮಿತರೋರ್ಮಿತರರಿಯದ 

ಜಪವಿದು ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೩) 

- ಮಂಡಲಕೆ ಹೊಸಪರಿಯು ಮನ್ಮಥನ ಠಾಣ್ಯ 

ವಿದು ಮಂಡೆಹೋಗುವುದನ್ನು ಅರಿಯದೀ 

ಕೊಂಪೆ 

ದಾ ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಜಕೆ 

ಯರದು (ಬೆ-೧೦.೨) 

- ಮರೆಯ ಮಾತೇಕಿನ್ನು ಅರಿತು ಪೇಳುವೆನು 

- ತೊರೆದು ಜೀವಿಸಬಹುದೆ (ಬೆ-೫೫-ಪ) 

- ಮಗಳ ಮಗಗೆ ಮೈದುನನಾಗಿ ಮಾವನ 

ಜಗವರಿಯಲು ಕೊಂದ ಕುಲಗೇಡಿ ಗೋವಳ 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೨) 

- ಮೇಲ ತಾನರಿಯದೆ ನಿಂದೆ ಹೊಂದಿರು 

ವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಮೇಲನರಿತು ವಿಷ್ಣುಭಕುತಿಯ ಮಾಳ್ಪ 

ಚಾಂಡಾಲರ ಮನೆಯ ಬಾಗಿಲ ಕಾಯಿಸೆನ್ನನು 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

- ಅಲ್ಲಾ ಖುದಾ ಎಂಬ ಅರ್ಥವನು ಅರಿಯದೆ 

ಮುಲ್ಲಾಶಾಸ್ತ್ರದ ನೆಲೆಯ ಮುನ್ನ! ರಿಯದೆ 

ದ ತೀಥೇ `ಡಿದವರು ತರಾ ಿಯರಿಗಳಿ 
(ಬೆ-೧೩೮-೩) 

- ಅಲ್ಲಾ ಖುದಾ. ಎಂಬ ಅರ್ಥವನು ಅರಿಯದೆ 

ಮುಲ್ಲಾಶಾಸ್ತ್ರದ ನೆಲೆಯ ಮುನ್ನರಿಯದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೨ 


- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

- ಅನುವರಿತು ನೀರೊಳಗೆ ಬಿಡದೆ ಮುಳುಗಲು 

ಬೇಡ ವನಜಾಕ್ಷನಾಮವೊಂದೇ ಸಾಕು ಮರುಳೆ 

- ಸಂಸಾರವೆಂಬ ಸಾಗರವನು 
(ಬೆ-೧೮-೨) 

- ಅರಿಯದಂತಖಿಳದೊಳಡಗಿರ್ಪೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಅರಿಯದಂತೆ ವಿಮಲಜ್ಯೋತಿ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಅರಿಯದಂತೆ ಬಂದು ಮಗ್ಗುಲೊಳಗೆ ಬಿಟ್ಟು 

ಇರದೆ ಓಡಿ ಪೋದನೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಲ) 

- ಅರಿಯೆನು ನಾನು ನಿನ್ನವನಯ್ಯ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಅರಿತು ಅರಿಯದ ಹಾಗೆ ಇರುವ ನಮ್ಮಜ್ಜ 

- ನಾವು ಕುರುಬರು (ಬೆ-೧೫೨-೧) 

- ಅರಿತವರಿರೆ ಮನೆಯೊಳು ಅದು ಸ್ವರ್ಗವು 

ಕೇಳು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಅತಿಬೇಗ ಚಲಿಸೆಂದು ಬೆಸಸಲಾ ಮುನಿ 

ಯಿಂದ ಗತಿಗೆಟ್ಟು ಉರಗನಾಗಿರ್ದ ಪರಿಯರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೧) 

- ಅರ್ಥವಿಷಯಂಗಳ ಫಲವನರಿತು ಪುಣ್ಯ 

ತೀರ್ಥಯಾತ್ರೆಗಳ ಮಾಡುವುದ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ಆದಿ ಗುರುವರಿಯದೆ ಅತಲಿತಲು ತೊಳಲಿ 

ವೇದಶಾಸ್ತವನೋದಿ ಬಾಯಾರಲು 

- ಜಪವ ಮಾಡಿದರೇನು (ಬೆ-೧೨೩-೧) 

- ಜನವರಿಯದಂತೆ ಜೀವನದೊಳಡಗಿದ್ದವನ 

ಮನವ ಖತಿಗೊಳಿಸಿ ಕಾತರಿಸೆ ನುಡಿಸಿ 

- ನೀನಾವ ಬಾಂಧವನೊ (ಬೆ-೭೮-೮) 

ಜ೦ಗಮಸ್ಥಾವರದ ಹೊಲಬನರಿಯದ 

ಇಂಥ ಭಂಗಿಮುಕ್ಕುಗಳೆಲ್ಲ ಲಿಂಗವಂತರಹುದೆ 


- ತೀರ್ಥ ಪಿಡಿದವರು ತಿರುಸಾಮಧಾರಿಗಳೆ 
(ಬೆ-೧೩೮-೪) 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

ಬೇರೆ ಬಯಸಿದರೆ ಬರಲರಿಯದಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-) 

- ಆಗಮಮಹಾತ್ತ ವನು ಅರಿಯದಾತನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೫) 

- ಜಗವರಿಯಲು ಕುರುವಂಶಕೆ ಕೇಡನು 

ಬಗೆದು ಕೊ೦ದವನು ದ್ರೋಣನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

- ಜಗವರಿಯೆ ಸೋದರನು ಮಮತೆಯುಳ್ಳವ 

ನೆನಲೆ ಜಗವರಿಯೆ ವಾಲಿಯನು ಅನುಜ 

ಕೊಲಿಸಿದ ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೨) 

- ಜಗವರಿಯೆ ಪೇರುರವಿರಿದ ಪ್ರಹಲ್ಹಾದವರದ 

ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆದೆದಿ (ಬೆ-೧೫೫-೧) 

- ಆತನೇ ಪರಮಾತ್ಮ ಪರತತ್ವ ಪ್ರಣವ 

ನೆಂದರಿತು ಪೂಜಿಸಬಾರದೆ 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-ಪ) 

- ಇಷ್ಟರೊಳಗೆ ಒ೦ದು ವಿವರವನರಿಯದ 

ಭ್ರಷ್ಟಗೆ ನನಗೆ ಇನ್ನೇತರ ಕುಲವೊ 

- ಏತರವನೆ೦ದು ಪೇಳಅ (ಬೆ-೧೨೨-೧) 

- ಇಂದ್ರಿಯಸೂತಕ ದುರ್ಗಂಧದ ಮಲಮೂತ್ರ 

ನಿಂದ ಠಾವಲಿ ತನ್ನ ನಿಜವರಿಯದೆ 

- ಏತರವನೆಂದು ಪೇಳಅ (ಬೆ-೧೨೨-೨) 

- ಇರಬಂದುದಿಲ್ಲ ಸಂಸಾರ ಇದನರಿತು 

ಹರಿಯ ಸ್ಮರಣೆಯನು ಮಾಡು ಮನುಜ 

- ಇರಬಂ೦ದುದಿಲ್ಲ ಸಂಸಾರ (ಬೆ-೧೧೩-ಪ) 

- ರೂಢಿಗೀಶನ ಸೇವೆ ಮಾಡಿದ ಮುಕ್ತರ 

ಈಡಿಲ್ಲವೆ೦ಬುದನು ಇತರರರಿವರೆ ಸ್ವಾಮಿ 

ದ ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

- ನಾನರಿಯೆನೀ ದಂದುಗವ ನೀ ಬಲ್ಲೆ 

- ನೊ೦ಂದೆನಾ ಹರಿಯೆನ್ನದೆ (ಬೆ-೧೩-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೩ 


- ಏನು ಅರಿಯದ ಅಜಾಮಿಳಗೆ ಸಾಯುಜ್ಯ 

ವನು ನೀನೊಲಿದು ಕೃಪೆ ಮಾಡಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಏನಿದೆತ್ತ್ವಣ ಬಯಕೆ ಎಲೊ ಮಂಕುಜೀವ 

ನೀನು ಅರಿತರೆ ಪೇಳು ನಿಜವನೆನಗೆ 

- ಏನಿದೆತ್ತಣ ಬಯಕೆ (ಬೆ-೧೩೬-ಪ) 

- ಓಲಿಸುವುದನರಿಯೆ ಮೆಚ್ಚಿಸುವ ಬಗೆಯ 

ರಿಯೆ ಹೊಗಳುವ ಹೊಲಬನ್ನರಿಯೆನು 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೫) 

- ಹರಹರನೆಂಬ ಸಾವಿರ ತೋಳ ಕೊಯ್ದನ 

ತರೆದು ಒಟ್ಟಿದ ನಮ್ಮ ಹರಿಯೆ ನೀನರಿಯೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೩) 

- ಔಚಿತ್ಯ ವಿದ್ಯೆಯನರಿಯದ ದೊರೆ ತಾನು 

ಮೆಚ್ಚಿದರೇನು ಮೆಚ್ಚದಿದ್ದರೆ ಏನು 

ದ ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೧) 

-. ಕಪಟವರಿಯದ ನೃಪನಕೈಯೊಳನೃತವ 

ನುಡಿಸಿ ಉಪಮೆಯಲಿ ಶಸ್ತ್ರಪಂಡಿತನ ಕೊ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೫) 

- ಕರೆಬರಲರಿಯದ ಗಂಡ ಅವ ನಾಚಿಕೆ ಭಂಡ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

- ಗುರು ಲಿಂಗ ಜ೦ಗಮವ ಅರಿಯಬೇಕಾದರೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೬) 

- ಗುರುವಿನುಪದೇಶದಲಿ ಪರಮ ರಹಸ್ಯ 

ವನರಿತು ಮರೆಯದಲೆ ಅಲ್ಲಿ ಅಧಿಕಾರಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೧) 

- ಗುರುಹಿರಿಯರ ಅರಿಯದವನ ಅರಿವದೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೧) 


ಎ ಗರುವದಲ್ಲಿಹೆನೆಂಬುದರಿತೆನ್ನ ನಿನ್ನ ದಾಸರಿಗೆ : 


ಮಾರಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ಗೋವಿಂದ ಗೋವಿಂದ ಎನ್ನಲರಿಯದೆ 

ವೃಥಾ ನೋವಿಂದ ಭಂಗವ ಪಡುವುದುಚಿತವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಪ) 


- ತಾನು ತನ್ನನರಿಯದಂಥ ಪ್ರೌಢನೇತಕೆ 

ದಾ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೪) 

- ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಕರಿಗೆ 

ಆಡುವುದು ಅವಗುಣವು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-ಪ) 

- ತಮ್ಮ ಹವಣನರಿಯದೆ ಗರ್ವ ಪಿಶಾಚಿಗಳು 

ಎಮ್ಮ ಮನೆಯೊಡೆವಂತೆ ಕಲ್ಲಲಿಟ್ಟು 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೩) 

- ತರಹರಿಸಲು ಸುಂದರಿಗೆ ಪತಿವ್ರತ ಸುರರರಿ 

ಯದೆ ಕೊಟ್ಟೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

- ತತ್ತ್ವವನರಿತು ಸುತತ್ತ್ವವ ಬೋಧಿಸಿ ಉತ್ತರ 

ವಿತ್ತವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ಧುರದೊಳಗೆ ರಘುವರನು ಶರದಿಂದ 

ಈರೈದು ಶರಗಳನೆ ಹೋಗಾಡಿಸಿದ ಪರಿಯ 

ನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಮೊರೆಯ ಕೇಳುವರಿಲ್ಲ ಸಿರಿವಂತ ನಾನಲ್ಲ 

ಪರಮಾತ್ಮ ನಿನ್ನೊಳಗ ನಾನರಿತಿಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೨) 

- ಅರಿತು ನಡೆಯಲಿ ಬೇಕು ನರಕಾಯವೆತ್ತಿದ 

ಮೇಲೆ 

- ಅರಿತು ನಡೆಯಅಬೇಕು (ಸ-೭-ಪ) 

- ಅರಿತು ಭಜಿಪರ್ಯಾರಯ್ಯ ರಂಗಯ್ಯ ನಿನ್ನ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 


(ಸ-೮-ಪ) 


- ನಿಜವರಿತು ಲಿಂಗವನು ಪೂಜೆ 

ಮಾಡುವರಾರು 

- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-ಪ) 


- ಪಂಥ ಪಾಡುಗಳನರಿಯದ ಬಂಟನವ 
ತುಂಟ 
- ಎನ್ನ ನುಡಿ ಪುಸಿಯಲ್ಲ (ಸ-೪೭.-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೪ 


- ಇಷ್ಟರೊಳಗೆ ಒಂದು ವಿವಠವರಿಯದಿಂಥ 

ಭ್ರಷ್ಟಗೆ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೧) 

- ಆಗಮದ ಅನ್ವಯವನರಿಯದವನ ಸಂಗ 

- ಸಣ್ಣನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

- ಪರಹಿತಾರ್ಥದ ಧರ್ಮವರಿಯದವರ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ಜಲದ ಸುಗಂಧವ ಜಲವರಿಯದು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

- ಅರಿಯದಿದ್ದರೆ ನರಕವೇ ಪ್ರಾಪ್ತಿ 

- ಅರಿತು ನಡೆಯಅಬೇಕು (ಸ-೭-ಪ) 

- ಆಯುಷ್ಯವನರಿಯದಿರುವ ಕಾಯ ಸೌಖ್ಯದಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಆ ಮಹಾಸಿರಿಯ ಗರ್ವದಿ ಮುಂದರಿಯದೆ 

ಭೂಮಿಯನು ಬಲಿ ತಾನಾಳುತಿರೆ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ಇಂದ್ರಿಯ ಸೂತಕ ದುರ್ಗಂಧದ ಮಲ 

ಮೂತ್ರ ನಿಂದ ಠಾವಲಿ ತನ್ನ ನಿಜವರಿಯದೆ 

- ಯಾತರವನೆಂದುಸುರಅ (ಸ-೨೧೮-೨) 

- ಇಂದಿರಾದೇವಿಯು ಅರಿಯಲಾರಳು ದೇವ 

ಬೃ೦ದಾರಕರೆಲ್ಲ ನಿಂದು ಯೋಚಿಪರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

- ಸಿರಿದೇವಿಯು ಕಿರಿಬೆರಳಲ್ಲಿರುವ ಸೊಬಗನ್ನು 

ಅರಿಯಲಾರಳೋ ದೇವ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-ಅ) 

- ನುಡಿವ ನುಡಿಯ ತಾತ್ಟರ್ಯವನರಿವ ನಾಡಿ 

ನರಗಳಂತೊಲಿಹ ಆದಿಕೇಶವರಾಯ 

- ಕೊಡಲು ನೀನಾರು (ಸ-೯೨-೨) 

- ಪುರ ಅಗ್ರಹಾರ ಕೆಡಿಸಿದವಗೆ ರಾಜರೋಗ 

ವೆಂದು ಅರಿವುದು ಸಕಲ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಜಟು 
(ಸ-೧೨೪-೧) ಸ 


ದ ಸ್ಮರನ ಶರತಾಪವನು ಪರಿಹರಿಸಲರಿಯದೆ 

ದುರುಳ ಕೀಚಕನು ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಭೂರಿ ಭೂತಗಳೆ ಭೂಸತಿಯಕಾಂತನ 

ನಾಮಧಾರಿಗಳ ತೊಡರು ನಿಮಗಳವಡದು 

ನಾನರಿವೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೧) 

- ಕ್ಷೋಣಿಯೊಳು ಕ್ಷೀಣ ದೈವ ಬ್ರಹ್ಮಾಂಡ 

ಕೋಟಿಗಳು ದಾನವಾರಿಯ ದಾಸಗಳವಡವು 

ನಾನರಿವೆ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

- ಸರಸಿಜೋದ್ಧವನು ಪಣೆಯಲಿ ಬರೆದು 

ನಿರ್ಮಿಸಿದ ತೆರನೊಂದು ಬೇರುಂಟು 

ತಾನರಿಯದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

೨೩೮. ಅರಿ (ಶತ್ರು - ಎರಡು ನಂದಿಯ 

ಹೂಡಿ ಗರುಡವಾಹನನಾಗಿ ಬರುತ ಭೋರಿಡು 

ತಿದೆ ಅರಿಗೆ ಮೀರಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೩) 

- ಮನಸಿಜನರಿಯ ತಂದೆಯ ಭಕ್ಷಿಪನ ಪೊತ್ತನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರಲ್ಲ 
(ಬೆ-೮೧-೧) 

- ಅನುವರಿತು ಇಕ್ಕಬೇಕು ಅರಿವರ್ಗವೆಂಬ 

ತುಂಟರಳಿಸಿ ಫ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೧) 

- ಅರಿಯಂತೆ ಬಂದೆನ್ನ ನಡವಳಿಯಲಿ ಶ್ವಾನ 

ದುರಿತಂಗಳೆಲ್ಲ ಕಾಡುತಿವೆ ಪರಿಹರಿಸು ಎಲೆ 

ದೇವ 

ನಾ ನಿನ್ನ ನಾಮ ವಾಲ್ಯೋಕಿಯನುದ್ಳರಿಸಿದೆ 

' (ಸ-೧೪೫-೨) 

೨೩೯. ಅರಿಕೆ - ಯಮುದೂತರಿನ್ನೇನ 

ಮಾಡುವರು ಪೇಳೊ ರಮೆಯರಸನೆ ನಿನ, 

ಅರಿಕೆಯುಳ್ಳವರಿಗೆ ಡಿ 

ನ ಯಮದೂತರಿನ್ನೇನ ಮಾಡುವರು 
(ಬೆ-೪೪-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೫ 


ದ ಮಂಡಲದೊಳಗೊಬ್ಬ ಜಾರಸೀಯಳು ತನ 
ಸಿ ವ 

ಗಂಡನರಿಕೆಯಿಂದ ವ್ಯಭಿಚಾರಗೈಯೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

೨೪೦. ಅರಿವಿಭಾಡ (ಶತ್ರುಮರ್ದನ) - 

ಉದ್ಯೋಗಿಸಿದರಖಿಳ ಸಾಧುಗಳು ಅರಿವಿಭಾಡ 

ನೊಲಿದುಪ್ಪವಡಿಸೊ ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

೨೪೧. ಅರಿವು - ಪರಮಮೂರ್ಜನು ನಿನ್ನ 

ಅರಿವಿದ್ದ ದಾಸರಿಗೆ ಶರಣೆನದ ರಾಜಸವೊ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ಸಂದೇಹವ ಮಾಡದಿರು ಅರಿವು ಎಂಬ 

ದೀಪ ಹಿಡಿದು ಇಂದು ಕಾಣೊ ದೇಹದಲಿ 

ಪಿ೦ಡಾ೦ಂಡ ಹಾಗೆ ಬ್ರಹ್ಮಾಂಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಗುರುಹಿರಿಯರ ಅರಿಯದವನ ಅರಿವದೇತಕೆ 

- ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೧) 

೨೪೨. ಅರಿವೆ (ಬಟ್ಟೆ) - ಫಣಿರಾಜನಾಸನದಿ 

ಮಲಗಿದವಗೆ ಅರಿವೆಯಾಸನವೆಂತು ನಾ 

ಹಾಸಲಿ 

- ಆವ ಪರಿಯಅ ನಸಿನ್ನನೊಅಸಿ 
(ಬೆ-೩೭-೧) 

- ನಾಯ ಬಾಯ ಅರಿವೆಯಂತೆ ನಾನಾ 

ಕೋಟಲೆಯಲಿ ಬಿದ್ದು ಬಾಯ ಬಾಯ ಬಿಡುತಲಿ 

ಸಾವುದೇನೊ ನೀ ನೋವುದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

ದ ಸುರುಚಿರೋಜ್ಜ್ವಲಪೀತವಾಸನಿಗೆ 

ಉಡುಗೊರೆಯ ಅರಿವೆ ಏನನು ಪೊದಿಸಲಿ 

- ಆವ ಪರಿಯಅ ನಿನ್ನನೊಲಸಿ 
(ಬೆ-೩೭-೨) 

-. ಮೈಮೇಲ್‌ ಗೇಣರಿವೆಯಿಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

೨೪೩. ಅರಿಷಡ್ವರ್ಗ - ನೊಂದೆ ನಾನು 


ಅರಿಷಡ್ವರ್ಗದಾಟಗಳಿಂದ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-ಅ) 

೨೪೪. ಅರುಣ - ಆಕಾಶಮಾರ್ಗದಲಿ ತೊಳಲಿ 

ಬಹ ಅರುಣನಿಗೆ ಬೇಕೆಂಬ ಚರಣಗಳ 

ಕೊಡಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 

೨೪೫. ಅರುಪಿಸು (ಅರ್ಪಿಸು) - ಹರಿ ಚರಣ 

ಯುಗಳಕ್ಕೆ ಅರುಪಿಸಿದಾ ಬಳಿಕ ಪರಿಮಳವ 

ನಾಘ್ರಾಣಿಸೆಂದೊಡೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೨೪೬. ಅರುವತ್ತು - ನೊಂದೆ ಮುನ್ನೂರು 

ಅರುವತ್ತು ವ್ಯಾಧಿಗಳಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

೨೪೭. ಅರುಹು (ತಿಳಿವಳಿಕೆ) - ಅಂದಿಗೊ 

ಇಂದಿಗೊ ಒಮ್ಮೆ ಸಿರಿ ಕಮಲೇಶನನ್ನು ಒಂದು 

ಬಾರಿ ಅರುಹಿಂದ ನೆನೆಯಲಿಲ್ಲ ಮನ 

ತಣಿಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಅರುಹಿನಾ ಮರೆಯಲ್ಲಿ ಕುರಿಯ ಮುರಿವುದ 

ಕಂಡು 

- ನಾವು ಕುರುಬರು (ಬೆ-೧೫೨-೧) 

- ಅರುಹೆಂಬ ನರಗುರಿಯು ತೆರೆಯೆಂಬ 

ಜಾವಲಿಯು 

- ನಾವು ಕುರುಬರು (ಬೆ-೧೫೨-೧) 

೨೪೮. ಅರುಹು (ತಿಳಿಸು) - ಭರದಿಂದ ಬಂದು 

ಯಶೋದೆಗೆ ಚಾಡಿಯ ಅರುಹಿದರತಿ ವೇಗದಿ 

-ನೆರೆದು ಗೋಪಿಯರೆಲ್ಲರು (ಬೆ-೧೦೩-ಪ) 

೨೪೯. ಅರೆ (ಅರ್ಧ) - ಆನೆ ಮೊಸಳೆಗೆ 

ಸಿಲುಕಿ ಅರೆಬಾಯ ಬಿಡುತಿರಲು ಮೌನದಲಿ 

ಬಂದು ಕಾಯ್ದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಅನುಮಾನವಾಗಿ ಜೀವನ ತೊಲಗಿದಾಕ್ಷಣದಿ 

ಮನೆಯೊಳೊಂದರೆಗಳಿಗೆ ನಿಲ್ಲಿಸಿಕೊಳ್ಳರೊ 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೬ 


೨೫೦. ಅರೆ (ನುರಿಸು) - ಯೋಧಾರ್ಜುನನ 

ಅರೆದು ಸ್ವಾದು ಅನ್ನವ ತೊರೆದು 

- ಸಿಂಗರದ ಸಿರಿಧರನೆ (ಬೆ-೧೬೭-೫) 

೨೫೧. ಅರೆಮುತಿ (ಅಜ್ಡಾನ)- ಗುರು 

ಹಿರಿಯರನು ಕಂಡು ಮುರುಕಿಸುವ ಮೋರೆ 

ಯಲಿ ಅರೆಮತಿಯ ಕೊಂಕು ಮಾತುಗಳನಾಡಿ 

- ಏಕೆ ನಡುಗಿದೆ ತಾಯೆ (ಸ-೫೬-೧) 

೨೫೨. ಅರ್ಚನೆ - ಗೌರೀಮನೋಹರನ 

ಘನತರಾರ್ಚನೆಗೈದು ಚಾರುತರ ಚಕ್ರವನು 

ಪಡೆದನಾ ಶೌರಿ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

೨೫೩. ಅರ್ಜುನ - ಸುಕೃತಿವಂತನು ಯಮನ 

ತನಯ ಭೀಮಾರ್ಜುನರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ 

ಬಲ್ಲ ಕಾಗೆನೆಲೆಯಾದಿಕೇಶವ ಕೈವಲ್ಯನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

- ಅರ್ಜುನನ ಶಿರವ ಕಾಯಲು ಬಾಣದಿಂದ 

ರಥವ ಗುಜ್ಜೆಯಲೂರಿ ನೆಲಕೊತ್ತಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

- ಯೋಧಾರ್ಜುನನ ಅರೆದು ಸ್ವಾದು ಅನ್ನವ 

ತೊರೆದು 

-. ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಅತಿ ಸ್ನೇಹದಿಂದ ಅರ್ಜುನಗೆ ಸಾರಥಿಯಾಗಿ 

ರಥವ ನಡೆಸಿದವನಾರು 

- ಆತನ ಪಾಡುವೆ ಅನವರತ (ಬೆ-೭೦-) 

- ದೇವಿ ಕೇಳನ್ನ ಭಾಷೆಯ ಮುಂದೆ ಅರ್ಜುನಗೆ 

ನಾವೆ ಸಾರಥಿಯಾಗಿ ಸಲಹುವೆವು 

- ವಾಸುದೇವಾಯ ನಮೋ (ಬೆ-೯೦-೧೪) 

೨೫೪. ಅರ್ಣವ (ಸಮುದ್ರ) - ಬಳಿಕ ಅಳುವ 

ನಯನಜಲವು ತಿಳಿದು ನೋಡಿದರೆ 

ಲವಣಾರ್ಣವಕೆ ಮೂರು ಮಡಿ 

-; ನೊ೦ದೆನಾ ಹರಿಯೆನ್ನದೆ (ಬೆ-೧೩-೩) 

ನ ಏಕೋದೇವನದ್ವಿಶೀಯ ಬ್ರಹ್ಮ ನೀನೆಂಬುದಕೆ 

ಏಕಾರ್ಣವದಲಿದ್ದ ವಟಪತ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 


೨೫೫. ಅರ್ತಿ (ಪ್ರೀತಿ) - ಅರ್ತಿಯಿಂದ 

ಪಾತಾಳಕೆ ದೂಡ್ಬಾ 

- ನಾರಾಯಣನೆ ಶತ (ಸ-೧೩೮-೧) 

- ಮರ್ತ್ಯದೊಳು ಕಾಗೆನೆಲೆಯಾದಿಕೇಶವನ೦ವ್ರ 

ಅರ್ತಿಯಿಂದಲಿ ಕೂಡಿದುದಕೆ ಫಲವೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಅರ್ತಿಯಳ್ಳವರೆಲ್ಲ ಕೊಳ್ಳಿ ಬೇಕಾದರೆ ನಿತ್ಯ 

ಮಾಧವನೆಂಬ ಅಚ್ಚ ಮಾವಿನ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೧) 

-. ಕೃತಕಮಯ ಪಣ್ಯಾಂಗನೆಯರರ್ತಿಗೆ 

ಮನೋರಥ ಸಿದ್ಧಿಯಲಿ ನಿರೀಕ್ಷಿಪೆನೆಂದು ಕುಜನ 

ಸಮ್ಮತವೆರಸಿ 

ದ ಧರ್ಮೇಂ೦ದಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೪) 

೨೫೬. ಅರ್ಥ (ಅಭಿಪ್ರಾಯ, ಅಭಿದೇಯ) - 

ಚಿತ್ರದ ಹೂವಿನ ಹವಳ ಕಾಯಾಗುವ ಅರ್ಥವು 

ತಿಳಿದು ಪೇಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 

- ಅರ್ಥವಿಷಯಂಗಳ ಫಲವನರಿತು ಪುಣ್ಯ 

ತೀರ್ಥಯಾತ್ರೆಗಳ ಮಾಡುವುದ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ಕ್ಷೀಣ ಶಾಸ್ತ್ರಾರ್ಥವ ಪರಿಗ್ರಹಿಸುತೆ ಕುರಿ 

ಕೋಣಗಳ ತಲೆ ಚೆಂಡನಾಡಿ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೧) 

-ಅಲ್ಲಾ ಖುದಾ ಎಂಬ ಅರ್ಥವನು ಅರಿಯದೆ 

ಮುಲ್ಲಾಶಾಸ್ತ್ರದ ನೆಲೆಯ ಮುನ್ನರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

- ಭಾವದುಭಯಾರ್ಥವಿದು ಎಲ್ಲರಿಗೆ ಸಮ್ಮತ 

ವಾದುದೀ ನಾಮ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-ಪ) 

- ಮಗನಿಂದೆ ಗತಿಯುಂಟೆ ಜಗದೊಳು 

ನಿಗಮಾರ್ಥಸಾರ ವಿಚಾರದಿಂದಲ್ಲದೆ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೭ 


೨೫೭. ಅರ್ಥ (ಹಣ) - ಆಯಾಸಪಟ್ಟು 

ಗಳಿಸಿದರ್ಥ ಹೇಯವೆನದೆ ಭೋಗಿಸುತ್ತ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಭೋಗಿಸದೆ ಇಹಪರಕೆ ಗಳಿಸಿದರ್ಥ 

ಅಪಾರ್ಥ 

- ಎನ್ನ ನುಡಿ ಮಸಿಯಲ್ಲ (ಸ-೪೭-೩) 

- ಅರ್ಥದಾಸೆಯಲಿ ಪೃಥ್ವಿಯೊಳಗೆ ಸುತ್ತಿ 

ಮತ್ತನಾಗಿ ಬಲು ಕೃತ್ಯಗಳನು ಮಾಡಿ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಅಲ್ಲ 
(ಸ-೨೩೧-ಅ) 

- ನಿತ್ಯದಲಿ ಕಳವು ವ್ಯಭಿಚಾರವುಳ್ಳವರೆಲ್ಲ ಅರ್ಥ 

ಸಂಪದರಾಗಿ ಅನುಭವಿಸುತಿಹರು 

- ಕಅಯೇರಿ ಬಂತು (ಬೆ-೧೩೦-೮) 

- ಸತ್ತುಹೋದಮೇಲೆ ನಿಮ್ಮ ಅರ್ಥವಾರಿಗೊ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಪರರ ಅರ್ಥಕಾಗಿ ಆಸೆಮಾಡಿ ನ್ಯಾಯ 

ಮಾಡುವರೊ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಎಮ್ಮ ಅರ್ಥ ಎಮ್ಮ ಮನೆಯು ಎಮ್ಮ 

ಮಕ್ಕಳೆಂಬುವ ಹಮ್ಮು ನಿನಗೆ ಏಕೋ ಜೀವನವೆ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೨) 

೨೫೮. ಅರ್ಥಿ (ಪ್ರೀತಿ) - ಸತ್ಯವಾದ ನಾಮ 

ಗಳನು ನಿತ್ಯದಲ್ಲಿ ಪಠಿಸುವವನ ಅರ್ಥಿಯಿಂದ 

ಸಲಹುವನು ಕರ್ತು ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೪) 

- ಕರ್ತು ಕಾಗೆನೆಲೆಯಾದಿಕೇಶವ ನಾರಾಯಣನ 

ಅರ್ಥಿಯಿಂದ ಭಜಿಸಿ ನೀವು ಸುಖದಿ ಬಾಳಿರೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

೨೫೯. ಅರ್ಧ - ಕಟ್ಟಿದರ್ಧ ಕರೆವ ಎಮ್ಮೆ 

ಕೊಂಡುಕೊಂಡ ಸಾಲಕದನು ಪೋಟು ಮಾಡಿ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಅರ್ಧದೇಹನ ಕೈಯ ತಲೆಯ ಕಪಟದಿಂದ 

ಕದ್ದು ಬಿಸುಟ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೧) 


-.ಅಂತರಂಗದಲೊಂದು ಅರ್ಧದೇಹದ 

ಲೊಂದು ಚಿಂತೆಯನುಗೊಳಲೇಕೊ ಪಂಚ 

ರಿವರಿರಲು 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೩) 

೨೬೦. ಅರ್ಧಾಂಗಿ - ಭೇದವಿಲ್ಲದೆ ಸಕಲ 

ಜೀವರನು ಪೊತ್ತಿಹಳು ಭೂದೇವಿಯೆಂಬಾಕೆ 

ನಿನ್ನ ಅರ್ಧಾಂಗಿಯು 

- ಜಗದ೦ತರ್ಯಾಮಿ ಎಂ೦ತೆಂದು 
(ಬೆ-೫೮-೧) 

೨೬೧. ಅರ್ಪಣ - ಒಂದೆರಡು ಪರುಠವಿಸಿ 

ದಶಮಿ ದ್ವಾದಶಿ ಶ್ರೀಮುಕುಂದಾರ್ಪಣವ ಮಾಡಿ 

ಮನೆಯಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೨೬೨. ಅರ್ಪಿಸು - ಬಲು ಬೇಡಿದುದನೀವ 

ಬಲಿಚಕ್ರವರ್ತಿಯಲ್ಲ ನಲಿನಲಿದು ಅರ್ಪಿಸಲು 

ವಿದುರನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಮನವಚನದಲಿ ಮಾಡಿದ ಪುಣ್ಯ ಪಾಪವ 

ನಿನಗರ್ಪಿಸುವೆ ಕಾಲಕಾಲದಲಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ಕೆಸರೊಳು ತಾವರೆ ಪುಟ್ಟಲು ಅದ ತಂದು 

ಕುಸುಮನಾಭನಿಗೆ ಅರ್ಪಿಸರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ (ಬಿ-೧೨೦-೧) 

- ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿಂಗದೆ ಶ್ರೀತುಲಸಿಯ ರ೦ಗಗರ್ಷಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

- ನೇಮದಿ ಉಪವಾಸ ಆ ಮಹಾ ಏಕಾದಶಿ 

ಕಾಮಜನಕನಿಗೆ ನೀನರ್ಷಿಸದೆ ಬರಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೧) 

೨೬೩. ಅರ್ಭಕ (ಮಗು) - ಮನ್ನಿಸಲೈದಿ 

ಅರ್ಭಕನ ಅಡಿಯಿಟ್ಟಳೆಯೆ ಭೂಮಿಯನು 

ಕ್ಷತ್ರಿಯರ ಶಿರವ ತಡೆಗಡೆಯೆ 

- ಪೂಸರನ ಅಜನಕನೇ (ಬೆ-೧೬೮-೫) 

- ಮಡದಿಯ ಮನೆಯ ಅರ್ಥ್ಭಕನಾಗಿ 

ಬಲುಗಡಿಯ ದಾನವನ ಕೊ೦ಂದನ ಸೂನು 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೮ 


೨೬೪. ಅಲಂಕರಿಸು - ಸಂಖ್ಯೆಯಿಲ್ಲದಾ 

ಭರಣಗಳ ತೊಡಿಸಿಯಲಂಕರಿಸುವ ಪುಣ್ಯ 

ವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

೨೬೫. ಅಲಂಕಾರ - ಧೀರ ರಾಹುತ ಪರಿವಾರ 

ದಹಂಕಾರ ಭಾರವನು ತೆಗೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೨೬೬. ಅಲರಂಬು (ಹೂವಿನ ಬಾಣ) - 

ಅಲರಂಬಿಗೆ ನಲಿವೇನು ನಲಿವಿಗೆ ಗೌಪ್ಯವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧ಂ೨೯-೩ 

೨೬೭. ಅಲೆ (ತರಂಗ)- ನಾಲಗೆಯಿರದ ಫಂಟಿ 

ನಾದದಲೆಯನು ಕೇಳಿ ಸಲೆ ಸೂರ್ಯ ಚಂದ್ರರೆಡೆ 

ಸುಳಿದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

೨೬೮. ಅಲೆದಾಡು (ತಿರುಗಾಡು)- ಕೊಳ್ಳಿ 

ದೆವ್ವಗಳಂತೆ ಅಲೆದಾಡುತಿರುವಂಥ ಸುಳ್ಳು 

ಮನುಜರ ಹೊರಲಾರೆನೆಂದು ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೩) 

೨೬೯. ಅಲ್ಪ - ನಿತ್ಯನೇಮವು ನಿಂತಿತು ಹೋಯಿ 

ತಲ್ಪ ಜಾತಿಗೈಶ್ಚರ್ಯ ಭೋಗಭಾಗ್ಯ ದಾತರಾದವರಿಗೆ 

ಧಾರಣೆ ಪಾರಣೆ 

- ಕಅಆ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

- ಅಲ್ಪ ದೊರೆಗಳ ಜೀತ ಎಷ್ಟು ಮಾಡಿದರೇನು 

- ಆರು ಬಾಳದರೇನು (ಬೆ-೩೦-೩) 

- ಅಲ್ಪ ಚಿ೦ತನಕೆ ವೇಗವು ಹೆಚ್ಚು ಫಲ ಪಯಿರು 

ಕಲ್ಪಾಂತವಾಗಿಹುದು ಕಾರ್ಯ ಸವಿಯು 

-ಕಅಆಯೇರಿ ಬಂತು (ಬೆ-೧೩೦-೫) 

- ಕಲ್ಪಕಲ್ಪಿತ ಕಾಗೆನೆಲೆಯಾದಿಕೇಶವನ ಅಲವೂ 

ನೆನೆಯದ ನರನಿದ್ದರೇನು 

- ಆರು ಬಾಳದರೇನು (ಬೆ-೩೦-೩) 

೨೭೦. ಅಲ್ಯೊ ತಾಳಲ್ಲಲ್ಲಲ್ಲಲ್ಯೊ 

ಮಾಸಾಳಲ್ಲಲ್ಲಲ್ಲಲ್ಯೋ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦- 

೨೭೧. ಅಲ್ಲ - ವ್ಯರ್ಥವಾಯಿತಲ್ಲ ಜನ್ಮ 


ಸಾರ್ಥಕಾಗಲಿಲ್ಲ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-ಪ) 

- ಮಗುವಿನ ಮರುಳಿದು ಬಿಡದಲ್ಲ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-ಪ) 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ, 

ನ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦- 

- ಕಳ್ಳಗಿಂತ ಮಹಾಕಳ್ಳ ಕಲ್ಲನು ಮರೆ ಮಾಡಿ 

ಕೊಂಡಿಹನಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

- ದೃಢದೊಳಿದ್ದರು ಬವಣೆ ಬಂದೊಡನೆ 

ಕಾಡುವುವು ಒಡೆಯ ಕಂಡೂ ಕಂಡೂ ಕಾಣ 

ದಿರುವುದುಚಿತವಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 

- ಹರಿಯ ನೆನೆಯಲಿಲ್ಲ ಹರುಷದಿ ಗರುವ 

ಪುಟ್ಟಿತಲ್ಲ 

ದ ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) 

-. ಭೂಮಿ ನೆಗಹುದ ಬಲ್ಲ ಪುಟ್ಟ ಮಗು 

ಪ್ರಹ್ಲಾದಗೊಲಿದನಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

- ಕಲ್ಲೊಳು ವಿಷಯ ಪುಟ್ಟಿಸಿದನಾ ಶುಭವಲ್ಲದ 

ದಿವಸದೊಳಿರಾ ನೋಡಿ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೧) 

- ಮುಸುಕುವುದು ವಿಶ್ವಾಸಘತಕಗೆ ನರರೋಗ 

ಪುಸಿಯಲ್ಲವಿದು ಕೇಳಿ ಜನರು 

- ಧರ೯ಂವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

- ಸದರವಲ್ಲವೊ ನಿಜಯೋಗ ಸಚ್ಚಿದಾನಂದ 

ಸದಮಲ ಗುರು ದಿಗಂಬರನ ಸಂಯೋಗ 

- ಸದರವಲ್ಲವೊ ನಿಜಯೋಗ (ಸ-೨೪೩- 

೨೭೨. ಅಲ್ಲದೆ - ಇಷ್ಟಲ್ಲದಿನ್ನೆನಗೆ ತೃಪ್ತಿ 

ಇನ್ನೆಂತಹುದೀ ಕಷ್ಟ ಶರೀರದೊಳು ತೊಳಲ 

ಲಾರೆನು ಹರಿಯೆ 

- ಎ೦ತಹುದೊ ನಿನ್ನಯ ಭಕುತಿ (ಸ-೪೧-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೯ 


- ಕುಂದು ಗಂಡಗಲ್ಲದೆ ಹೆಂಡತಿಗುಂಟಿ ನಿಂದನೆ 

ಎಲೆ ದೇವ 

- ನಿನ್ನ ನಾಮ ವಾಲ್ಯಾಕಿಯನುದ್ಧರಿಸಿದೆ 
(ಸ-೧೪೫-೧) 

- ಮೃಗ ಮಾನವಾಕಾರ ಕಾಗಿನೆಲೆಯ 

ಆದಿಕೇಶವನಲ್ಲದೆ ಮಿಗು ಬಂಧುಗಳದಾರಿಗಾರಿ 

ದ್ದರೇನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

- ವಿಶ್ವದೊಳ ಹೊರಗು ನೀನಲ್ಲದೆ ಬೇರೆ 

ಎಿಶ್ವನಾಟಕ ಸೂತ್ರಧಾರರುಂಟೆ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

- ಖಂಡಿಸಿದರು ರಣದೊಳು ಗುರುಹಿರಿಯರ 

ಪುಂಡರೀಕಾಕ್ಷನ ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೬೭-೧) 

- ಹೇಯವಾದ ದೇಹವನ್ನು ಶ್ಲಾಘನೀಯ 

ವೆಂದು ನಾಲ್ವರೊಡನುಪಾಯದಿಂದ ಹೇಮ 

ದಂತೆ ಬಣ್ಣಗಟ್ಟಿ ಬಾಯಬಡಿದು ತಂದು ತಂದು 

ಕಾಯ ಕಳೆದೆನಲ್ಲದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-೧) 

- ದೊರೆ ನೋಡುತ್ತಿದ್ದಂತೆ ಬಂಟನನು ಪರರು 

ಕೊಂಡೊಯ್ಯಲು ಕುಂದು ಅರಸಗಲ್ಲದೆ 

ಆಳಿಗೇನು 

ದ ನಿನ್ನ ನಾಮ ವಾಲ್ಧೀಕಿಯನುದ್ಧರಿಸಿದೆ 
(ಸ-೧೪೫-೨) 

- ಊದುವ ಕಾಳೆಯದನರ್ಥಕವಾದಲ್ಲಿ 

ನುಡಿಸುವ ಬಿರುದು ಒಡೆಯಂಗಲ್ಲದೆ 

- ನಿನ್ನ ನಾಮ ವಾಲ್ಧೋಕಿಯನುದ್ಧರಿಸಿದೆ 
(ಸ-೧೪೫-೩) 

೨೭೩. ಅಲ್ಲಲ್ಲಿ - ಅಲ್ಲಲ್ಲೆ ಸೊಲ್ಲಡಗಿಸಿ ವಲ್ಲಭ 

ನೆನಿಸಿದ ಬಲ್ಲಿದ ಕಲ್ಕಿಯೆ೦ಂಬ ಮಾಸಾಳಮ್ಮ 

ಎ ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

೨೭೪. ಅಲ್ಲಾ (ಮುಸಲ್ಮಾನರ ದೇವರು) - 

ಅಲ್ಲಾ ಖುದಾ ಎ೦ಬ ಅರ್ಥವನು ಅರಿಯದೆ 


ಮುಲ್ಲಾಶಾಸ ಸ್ವದ ನೆಲೆಯ ಮುನ್ನರಿಯದೆ 

- ತೀರ್ಥ `ಡಿದವರು ತಿಕನಾಸಸರಾಕಗಳ 
(ಬೆ-೧೩೮-೩) 

೨೭೫. ಅಲ್ಲಾಡು - ಬಣ್ಣ ಸರವಲ್ಲಾಡೆ ವರ 

ರನ್ನ ನೇವಳದ ಹೊನ್ನ ಗಂಟೆಯು ಘಣ 

ಘಣರೆನಲು 

-. ಮಗನೆ೦ಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೨) 

೨೭೬. ಅಲ್ಲಲ್ಲೊ ೭೭ 7 ಜಗನ್ನಾಥ ನಿನ್ನ 

ನಂಬಿದೆನಲ್ಲೊ ರಂಗಯ್ಯ 

- ಯಾತಕೆ ದಯ ಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-ಅ) 

೨೭೭. ಅವಗುಣ - ಪಂಚಬಾಣನಯ್ಯ ಕಾಯೊ. 

ಎನ್ನವಗುಣಗಳನೆಣಿಸದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-ಪ೨) 

- ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಫರಿಗೆ 

ಆಡುವುದು ಅವಗುಣವು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-ಪ) 

- ಕ್ಷಣಕ್ಷಣಕೆ ಅವಗುಣದ ಕರ್ಮಿ ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

೨೭೮. ಅವತರಿಸು - ಅಂದು ತ್ರೇತೆಯಲಿ 

ಹನುಮನಾಗಿ ಅವತರಿಸಿ ಬ೦ದು ದಾಶರಥಿಯ 

ಪಾದಕೆರಗಿ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭. ೧) 

೨೭೯. ಅವತಾರ - ಕಾಳಮ್ಮನವತಾರ ಕಡೆ 

ಯಲ್ಲಿ ಸಂಸಾರ ಮಾಳಿಗೆ ಮನೆಯಂತೆ 

ಇಂದೇನು ನಾಳೇನು 

- ಶಂಕರನಾರಾಯಣ ಚಡು 
(ಬೆ-೧೭೫-೨) 

- ದಿಕ್ಕಿನಲ್ಲಿ ಕಾಗೆನೆಲೆಯಾದಿಕೇಶವನ ಮುಕ್ಕಣ್ಣ 

ನವತಾರ ಹನುಮಂತ ಬಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 

- ಶೇಷಗಿರಿಯ ಮೇಲೆ ಸವುತೆಯ ಬಿತ್ತಿ 

ದೇವಗಿರಿಯ ಮೇಲೆ ಅವತಾರವಿಕ್ಕಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೦ 


- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೧) 

- ಈ ತೆರದಿ ಅವತಾರವೆಷ್ಟು 

- ಇರಬಂದುದಿಲ್ಲ ಸ೦ಸಾರ 
(ಬೆ-೧೧೩-೩) 

- ಮೂಲಕವತಾರಕ್ಕೆ ಭೇದವು ಮುಖ್ಯ ಶೀಲ 

ಪಂಡಿತರೊಳಗೆ ಅತಿ ವಾದವು 

- ಅ೦ಧ೦ತ ಮಸು ಇನ್ನಾರಿಗೆ 
(ಬೆ-೮೯-೨) 

- ಭಕುತಿಯಿಂದ ನಮೊ ಎಂಬೆ ದಶ ಅವತಾರದ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಬಾರಿಬಾರಿಗೆ ಸತ್ತು ಹುಟ್ಟುವನೆಂದೆನೆ 

ಆದಿಕೇಶವ ಹತ್ತವತಾರದ ಹರಿಯೆಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೧-೩) 

- ಮೊದಲ ಭಾಷೆಯನು ದಿವಿಜರಿಗಿತ್ತೆವೇಗದಲಿ 

ಚದುರ ಕಲ್ಯ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

-. ಮೇದಿನಿಯ ತಾಳ ಕೂರ್ಮಾವತಾರನೆ 

ಬಾಡದಾದಿಕೇಶವರಾಯ ಬೆನ್ನಲೆತ್ತಿಕೊಂಡು 

- ಕಡಹಾಂಯಸೊ ಕಮಲಲೋಚನನೆ 
(ಬೆ-೬೨-೩) 

೨೮೦. ಅವನಿ - ಅದರೊಳ್ಳೆವರನುಳುಹಿ 

ಅವನಿಭಾರವನಿಳುಹಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 

- ಆವಿನ ಕಳ್ಳನ ಕೊ೦ದು ಭೂಮಿಯ ಅವನಿಯ 

ಸುರರಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭.೬) 

- ಕೂಡಿ ನಕ್ಷತ್ರ ಸೂಸಿದುವು ಅವನಿಯಲಿ 

ಮಾತಾಡಿದುವು ಅಶರೀರ ವಾಕ್ಯಗಳು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಸವಿದು ಬೇರನು ಬಾಲಗೊಲಿದನ 

ಅವನಿಕುಬ್ಬನ ಕೊಡಲಿ ಪಿಡಿದನ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

೨೮೧. ಅವಯವ - ನಿನ್ನ ಅವಯವದಲ್ಲಿ 

ಸಕಲವಂ ಪಡೆದ ಪ್ರಸನ್ನ ಕಾಗಿನೆಲೆಯಾದಿ 


ಕೇಶವರಾಯ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩) 

೨೮೨. ಅವಸಾನ - ದಿವ್ಯ ಜ್ಞಾನವನಿತ್ತು 

ದೇಹಾವಸಾನದಲ್ಲಿ 


- ವಾಸುದೇವಾಯ ನಮೋ (ಬೆ-೯೦-೧೪) 

೨೮೩. ಅವಿಚಾರಿ (ಅಜ್ಜಾನಿ) - ಸಿರಿಕಾಗೆನೆಲೆ 

ಯಾದಿಕೇಶವನ ಚರಣವನು ನಿರುತದಲಿ 

ಸ್ಮರಿಸುವನೆ ಅವಿಚಾರಿಪುರುಷ 

- ಸಹಜವಿದು ಈ ನುಡಿಯು (ಬೆ-೧೪೯-೩) 

೨೮೪. ಅವಿರಳಾಪುರಿ (9) - ಅವಿರಳಾ 

ಪುರಿಯ ಸಿರಿ ಕಾಗೆನೆಲೆಯಾದಿ ಕೇಶವನ 

ಸುತನಿಗೆ ಸನ್ನುತದ ರಾಣಿವಾಸೆ 

- ವರವ ಕೊಡು ಎನಗೆ ವಾಗ್ದೇವಿ 
(ಬೆ-೨-೩) 

೨೮೫. ಅವಿವೇಕಿ - ಉತ್ತಮ ಗರತಿಗೆ 

ಅಪವಾದ ಅವಿವೇಕಿಗಳು ಎತ್ತ ನೋಡಲು ಹೆಚ್ಚಿ 

ಹೆದರಿಸಿತು ಉನ್ನತ್ತತನದಲಿ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೧) 

೨೮೬. ಅಶನ (ಆಹಾರ) - ಅಶನವ ತೊರೆದ 

ಯೋಗಿಗೆ ಭಯವುಂಟೆ 

- ಸಾಧು ಸಣ್ಣನ ಸತ್ಯಗುಣಕಿದುರುಂಟೆಿ 
(ಬೆ-೧೨೫-೪) 

- ಹಸಿದು ಬ೦ದವರಿಂಗೆ ಅಶನವೀಯಲು 

ಬೇಕು 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೧) 

೨೮೭. ಅಶರೀರ - ಕೂಡಿ ನಕ್ಷತ್ರ ಸೂಸಿದುವು 

ಅವನಿಯಲಿ ಮಾತಾಡಿದುವು ಅಶರೀರ 

ವಾಕ್ಯಗಳು 

- ವಾಸುದೇವಾಯ ನಮೋ (ಬೆ-೯೦-೧೨) 

೨೮೮. ಅಶ್ರುಜಲ - ಹಲವು ಬಗೆಯಲಿ ಅಳುವ 

ಅಶ್ರುಜಲವನು ಕೂಡಿ ಅಳೆದು ನೋಡಿದರೆ 

ಲವಣಾರ್ಣವಕೆ ಮೂರು ಮಡಿ 

- ಮುಂದೆ ದಯವಿರಆ ಶ್ರೀಹರಿಯೆ 
(ಸ-೨೧೪-೪) 

೨೮೯. ಅಶ್ವ - ದಿಗಿದಿಗಿ ಎಂದು ಅಶ್ವ್ಚನೇರ್ದಾ 

- ನಾರಾಯಣನೆ ಈತ (ಸ-೧೩೮-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೧ 


- ಒಂದೆ ನೆಗೆತಕೆ ನೆಗೆವ ಅಶ್ವವನೇರಿದೆ 

-. ಯಾದವಗಿರಿವಾಸನಹುದೋ 
(ಸ-೨೧೯-೩) 

ದ ಶ್ವೇತಗಜ ಮಹಿಷ ಮಾನವ ನೆಗಳು 

ವೇಣುಸಂಜಾತಾಶ್ವ ವೃಷಭವಾಹನರು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೪) 

- ಉತ್ತಮ ಅಶ್ವವ ಕತ್ತೆ ಹೋಲುವುದುಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-ಪ) 

- ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೊ ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

೨೯೦. ಅಶ್ಚತ್ಥ - ಮೂರುಪುರದಬಲೆಯರ 

ವ್ರತಗಳನೆ ಕೆಡಿಸಲಿಕೆ ಬೇರೊಂದು ಅಶ್ವತ್ಥ 

ವೃಕ್ಷವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೨೯೧. ಅಶ್ವಾರೂಢ - ತುರುಗಾಯ್ದ ನಿರ್ವಾಣನ 

ಅಶ್ವಾರೂಢನ ಧರೆಯ ಕಾಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

ದರಿ ಅಶ್ವಿನೀದೇವತೆ - ವಿಕಟ ಕಿವಿಯಲಿ 

ಅಶ್ವಿನೀದೇವತೆಗಳೆಲ್ಲ ಸಕಲ ಧರ್ಮವ 

ಪಡೆದೆಯೆಲೊ ಹರಿಯೆ 

ದಾ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೨೯೩. ಅಷ್ಟ - ಅ೦ತರಂಗದೊಳಗೆ ಅಷ್ಟ 

ಜ್ಯೋತಿಯನಿಟ್ಟು ದಂತಿ ಎಂಟನು ಪಿಡಿದು 

ತರಿದು ಬಿಸುಟು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಅಷ್ಟೆ ಶ್ವರ್ಯದ ಮೃಷ್ಟಾನವಿರುತಿರೆ ಬಿಟ್ಟ 

ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ಸಾಮವು 
(ಬೆ-೫೨-೧) 

ದ ಅಷ್ಟದಿಕ್ಟಾಲಕರ ಮಧ್ಯದಲಿ ವೈಕುಂಠ ಪಟ್ಟಣದ 

ಐಶ್ವರ್ಯದೋಲಗವು ನಿತ್ಯ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 


- ಅಷ್ಟದಿಕ್ಟಾಲಕರು ಸೆರೆಯಾಗಿರುವರಂತೆ 

- ಆರಿಗಾದರು ಪೂರ್ವಕರ್ಮಚಟಡದು 
(ಬೆ-೧೦೮-೨) 

- ಕೃಷ್ಣನಲ್ಲದಿಲ್ಲವೆ೦ದು ಅಷ್ಟ ದಿಕ್ಕನಡರಿದೇವೆ 

ದ ಸ್ಫೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

೨೯೪. ಅಷ್ಟಮದ - ಅಷ್ಟಮದ ಮತ್ತರ 

ಗಳೆಂತೆಂಬ ಟಗರುಗಳು ಸೃಷ್ಟಿಯೊಳು 

ಪರಮಾತ್ಮನೆಂಬ ಆಡು 

- ನಾವು ಕುರುಬರು (ಬೆ-೧೫೨-೨) 

-. ಅಷ್ಟಮದದಿಂದ ಮೆರೆವವಗೆ ಬೆರಗಿನ ರೋಗ 

- ಧರ೯ವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೪) 

- ಅಷ್ಟಮದದಿ ಮೆರೆಯದಿರು ನಷ್ಟಕೆ 

ಗುರಿಯಾಗದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೨) 

೨೯೫. ಅಷ್ಟಸಿದ್ಧಿ (ಎ೦ಟು ಯೋಗಸಿದ್ಧಿಗಳು) 

- ಕುಣಿಕುಣಿದು ಮನದಣಿದು ಮಣಿದು ಸಜ್ಜನ 

ಪದಕೆ ಅಣಿಮಾದಿ ಅಷ್ಟಸಿದ್ಧಿಯ ಕೈಕೊಳ್ಳದಲೆ 

ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೮) 

೨೯೬. ಅಷ್ಟಾಂಗಯೋಗ - ಆರು ಚಕ್ರದ 

ನೆಲೆಯು ಅಷ್ಟಾಂಗಯೋಗದೊಳು ಮೂರು 

ಮೂರ್ತಿಯ ಮೂರು ಈಕಡೆಗೆ ನಿಲಿಸಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

೨೯೭ ಅಷ್ಟಾಕ್ಷರಿ - ನಾಲಗೆಗೆ ನಿನ್ನ ವಿಶಾಲ 

ಅಷ್ಟಾಕ್ಷರಿಯನಿತ್ತು ಪಾಲಿಸೋ ಶ್ರೀ ಕಾಗಿನೆಲೆ 

ಯಾದಿ ಕೇಶವನೆ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

೨೯೮. ಅಸತ್ಯ - ಎತ್ತಿ ಜಗವ ನುಂಗಿ ತನ್ನ 

ಹೊಟ್ಟೆಯೊಳಿಂಬಿಟ್ಟುಕೊ೦ಡು ಕತ್ತಲೆಗೆ ಕರ್ತೃ 

ವೆ೦ಬ ಜಗವಸತ್ಯ ಕೇಳಿರೋ ಎಂದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೪) 

೨೯೯. ಅಸದಳ - ದಾಂಟುವುದು ಅಸದಳವೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೨ 


ಎರಡೊಂದು ಬಲೆಗಳಲಿ ಕಂಟಕದಿ ಬಲು 

ತಾಪದಿಂದ ಬಳಲುವರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

೩೦೦. ಅಸಮ - ಅಸಮ ಪಟುಬಲಿಯ 

ಕಾಳೆಗದಿ ನುಂಗಿದ ಪಾದ 

ದಾ ಅಭ್ಯಾಸವನು ಮಾಡಬೇಕು 
(ಬೆ-೩೮-೫) 

- ಸಾಧಿಸುವಸಮ ಚಕ್ರವ್ಯೂಹವನೆ ಬಲಿದು 

ರಿಪು ಸಾಧಕರ ಷಡುರಥರ ಕೈಲಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

೩೦೧. ಅಸಮಜಚವ (ಅದ್ವಿತೀಯ) ದ 

ಅಸಮಭವ ಕಾಗೆನೆಲೆಯಾದಿಕೇಶವರಾಯ 

- ನೀ ಮಾಯೆಯೊಳಗೋ (ಬೆ-೪೭-೩) 

೩೦೨. ಅಸಮಯ (ಅಕಾಲ) - ಸಮಯಾ 

ಸಮಯವುಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ 

ಕಾಗೆನೆಲೆಯಾದಿಕೇಶವನೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

೩೦೩. ಅಸಮಾನ (ಎಣೆ ಇಲ್ಲದ) - ಏನೆ 

ಮನವಿತ್ತೆ ಲಲಿತಾಂಗಿ ಅಸಮಾನ ಗೋವಳ 

ಕುಲವಿಲ್ಲದವನೊಳು 

- ಏನೆ ಮನವಿತ್ತೆ ಲಅತಾಂಗಿ (ಬೆ-೧೫೪-ಪ) 

೩೦೪. ಅಸಮಾನ (ವಿಷಮ ಸ್ಥಿತಿ) - ಅಸಮಾನ 

ಬಂದಾಗ ಅತಿ ಭೀತಿಗೊಂಡಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

೩೦೫. ಅಸಮಾಸ್ತ್ರ (ಮನ್ಮಥ) - ಶಶಿಧರಾನ್ವಯ 

ದೂತ ಸೌಮಿತ್ರಿಯ ವರೂಥ ಅಸಮಾಸ್ತ 

ಧೃತವೇದ ಅಮಿತ ಪ್ರಖ್ಯಾತ ಸ 

- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

೩೦೬. ಅಸಹಾಯ - ಅಸಹಾಯ ಶೂರ ವೀರ 

ವಿಕ್ರಮನೆಲ್ಲಿ ವಸುಮತಿ ಹಿರಣ್ಯ್ಯಾಕ್ಷನೆಲ್ಲಿ 

ದ ಇರಬಂ೦ದುದಿಲ್ಲ ಸಂಸಾರ 
(ಬೆ-೧೧೩-೨) 

- ಕುಶಲತನದಲಿ ಕೌರವಾದಿಗಳ ಸಂಹರಿಸಿದ 

ಸಹಾಯ ವೀರ ಶ್ರೀ ಭೀಮಸೇನನಿಗೆ 

- ಜಯ ಮಂಗಲಂ ನಿತ್ಯ 
(ಬೆ-೧೭೧-೨) 


೩೦೭. ಅಸು - ಹಸಿವು ತೃಷೆಯು ಶೋಕ 

ಮೋಹ ಅಸುವಗೊ೦ಂಬ ಜನನ ಮರಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ಕ್ರೋಧಿಯಸುವೀ೦ಟಿ ತ್ರಿಪುರವ ಮುರಿದು 

ಹಯವೇರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ನಿಶಿವೆಸರಸುರನ ಅಸುವ ತೊಲಗಿಸಿದೆ 

ಕುಸುಮಶರನ ಪಿತ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 
(ಬೆ-೩೯-೧) 

- ದೇವಕೀ ದೇವಿಯುದರದಿ ಜನಿಸಿ ಬಾಲ್ಯದಲಿ 

ಓವಿ ಮೊಲೆಯೂಡಿದವಳಸುವ ಸೆಳೆದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

- ಹೊದ್ದಿ ಮೊಲೆಯನುಂಡವಳಸುವನೆ ಕೊಂಡ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ (ಬೆ-೧೦೧-೧) 

೩೦೮. ಅಸುರ - ಬಂಧು ಹದುಳ ಪ್ರಹ್ಲಾದನ 

ಹೆದರಿಸಿದಸುರನ ಉದರವ ಬಗೆದಂಥದುಭುತ 

ಮಹಿಮನ 

- ಮರೆಯದಿರು ಹರಿಯ (ಸ-೨೦೩-೧) 

- ಇಳೆಯೊಳು ಸುರಾಸುರರೈತಂದು ಬೆರೆಯಲು 

-ಯಾದವಗಿರಿವಾಸನಹುದೋ (ಸ-೨೧೯-೧) 

- ಅಸುರ ಬೆನ್ನಟ್ಟ ಬರೆ ಪಶುಪತಿಯ ರಕ್ಷಿಸಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 

ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೧) 

- ದಶಕಂಠನನುಜನು ಜಾನಕಿಯ ಬಿಡಹೇಳೆ 

ಅಸುರ ಕೋಪವ ತಾಳಿ ಅಟ್ಟಲಾಗ 

-ಬ್ರಹ್ಮಅಖತವ ಮೀರಿ ಖಾಕ್ಟರು (ಬೆ-೨೫-೪) 

- ಮಡದಿಯನು ಕದ್ದು ಪೋದಸುರನಾ ಶಿರ 

ವರಿದು ಬಿಡದೆ ಸಾಸಿರ ಗೋಪರೊಡನೆ 

ಬಳಲಿದೆಯೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ನಿಶಿವೆಸರಸುರನ ಅಸುವ ತೊಲಗಿಸಿದೆ 

ಕುಸುಮಶರನ ಪಿತ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 
(ಬೆ-೩೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೩ 


- ಶಕಟ ಕುಕ್ಕುಟ ಧೇನುಕಾಸುರರ ಪೂತನಿಯ 

ಬಕ ವತ್ಸಹಕ ವೃಷಾಸುರ ಮುಖ್ಯರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಅಕ್ಷಾಸುರಾಂತಕಗೆ ಅಜಪದವನಿತ್ತವನೆ 

- ವಾಸುದೇವಾಯ ನಮೋ (ಬೆ-೯೦-೭ಬ್ರ 

- ಓಲಿದು ಇತ್ತಪೆನೆನಲು ಧಾರೆಯನೆರೆಯಲ 

ಸುರಕುಲಗುರುವು ಜುಳಿಗೆಯೊಳು ತಡೆದು 

ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಮೇರೆಯಿಲ್ಲದೆ ಅಸುರರ ಸಂಹರಿಸಿದ ರಣ 

ಶೂರಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೧) 

- ನೀ ದಯಾಪಾತ್ರನೆಂಬುದ ಕೇಳಿ ನಾನರಿತೆ 

ಭೂಧರೆಯ ಸುರರ ನೀ ಸಲಹಲಾಗ 

- ನೋಡಯ್ಯ ಸಿನ್ನ ದಾಸರ (ಬೆ-೮೫-೧) 

- ಬಾಲತನದಲಿ ಬಹಳ ಅಸುರರನು ಸೀಳಿದನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

೩೦೯. ಅಸ್ತಮಯ/ಅಸ್ತಮಾನ (ಸೂರ್ಯಾಸು) 

- ದುಸ್ತರದ ಲೆತ್ತ ಚದುರಂಗ ಪಗಡೆಯೊಳು 

ದಯಾಸ್ತಮಯ ತನಕ ಕುಳಿತು ಏಳದಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಮಧ್ಯಮ ವಸ್ತು ಏರುತಿಳಿಯುತುದಯ 

ಅಸ್ತಮಾನದಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

೩೧೦. ಅಸ್ತಿ (ಅಸ್ಥಿ, ಮೂಳೆ) - ಅಸ್ತಿ ಚರ್ಮ 

ರಕ್ತ ಮಾಂಸ ವಿಸ್ತರವಾದ ಹೇಯ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

೩೧೧. ಅಸ್ಥಿಪಂಜರ ದ ಅಸ್ಥಿಪಂಜರದ ನರಗಳ 

ತೊಗಲ ಹೊದಿಕೆಯ ವಿಸ್ತರಿಸಿ ಬಿಗಿದ ಮಾಂಸದ 

ಬೊಂಬೆಯು 

- ತಾನಾರು ದೇಹವಾರು (ಬೆ-೧೪-೧) 

೩೧೨. ಅಸ್ಥಿರ - ತನುವು ಅಸ್ಥಿರವೆನ್ನುತ ತಿಳಿದು 

ಶಂಕರನ ಹೃದಯವ ಕಾಣುತ 

- ದಾಸನಾಗಬೇಕು ಸದಾಶಿವನ (ಬೆ-೨೪-೨) 

೩೧೩. ಅಹಂಕಾರ/ಅಹಂಕೃತಿ - ಮರೆವು 

ತಾಮಸ ಅಹಂಕಾರ ದುರ್ಮತಿಯೆಂಬ 


ದುರಿತವನು ಹೊರಡಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ರಜ ತಮ ಗುಣ ಪ್ರವರ್ತಕ ಮೂಲಾಂತರ 

ದಿಂದ ಯಜಮಾನತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

ದ ನರಜನ್ಮವೆಂಬ ಪಾತಕದ ಪಂಜರದೊಳಗೆ 

ಸ್ಥಿರವೆ೦ಬೊ ಅಹಂಕೃತಿ ಜೀವನವ ನಿರ್ಮಿಸಿ 

- ಎ೦ತಹುದೊ ಸಿನ್ನಯ ಭಕುತಿ 
(ಸ-೪೧-೪) 

೩೧೪. ಅಹಲೈ - ಕಲಿಗಳೊಳು ದ್ರೋಣ 

ಫಲುಗುಣ ಭೀಷ್ಮ ನಾನಲ್ಲ ನಳಿನಮುಖಿ 

ದ್ರೌಪದಿಯಹಲೈಯಲ್ಲವೊ ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಶಾಪದಿ ಬಹುಕಾಲ ಅಹಲ್ಕೆಯ ಶಿಲೆಯಾಗೆ 

ಆ ಪ್ರಾಣ ನಿರ್ಮಿಸಿದ ಅಧಿಕ ಪಾದ 

- ಎ೦ಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

೩೧೫. ಅಹಹ - ಅಹಹ ಮೋಸಹೋದೆನಯ್ಯ 

ಹರಿಯೆ ನಿನ್ನ ನೆನೆಯದೆ 

- ಅಹಹ ಮೋಸ ಹೋದೆನಯ್ಯ 

(ಸ-೯-ಪ) 

೩೧೬. ಅಹಿ (ಹಾವು) - ಮೇಣದಹಿಕೋಟಿ 

ದಳ್ಳುರಿಯ ಗರುಡನ ಕೂಡ ತ್ರಾಣದಿಂ ಕಾದಿ 

ಜಯಿಸುವುದೆ ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

- ದುರಿತಾಹಿವೈನತೇಯ ದುರಿತಮೃಗವ್ಯಾಘನೆ 

ದುರಿತವನದಾವಶಿಖಿ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೩೧೭. ಅಹೋಬಲ (ಊರಿನ ಹೆಸರು) - 

ಜಗವರಿಯೆ ಪೇರುರವಿರಿದ ಪ್ರಹಲ್ಲಾದವರದ 

ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆಡೆದಿ (ಬೆ-೧೫೫-೧) 

- ಶ್ರೀನಾಥ ಭವನಾಶ ಪೇಳೋ ಪೇಳಿಲ್ಲೇತಕೆ 

ಅಹೋಬಲ ನರಸಿಂಹನೆ 

-ಏನು ಕಾರಣ ಬಾಯ ತೆರೆದಿ (ಬೆ-೧೫೫-೩) 

- ಏನು ಕಾರಣ ಬಾಯ ತೆರೆದಿ ಪೇಳೆಲೊ 

ದಾನವಾಂತಕ ಅಹೋಬಲ ನಾರಸಿಂಹನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೪ 


- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-ಪ) 

- ಉಗ್ರಾಹಿ ಅಹೋಬಲಪತಿರಾಜ ಕನಕಗೆ 

ಭಾಗ್ಯವನೀವ ಕಾಗೆನೆಲೆಯಾದಿಕೇಶವನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಹರಿಯ ನಂದನ ಸಖನೆನಿಪ ಅಹೋಬಲದ 

ಹರಿಯ ನೀ ತ೦ದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-ಅ) 

೩೧೮. ಅಳಕೊ ( ಆಅಳೆದುಕೊ) - ವಾಮನ 

ನಾಗಿ ನಿಸ್ತೀಮ ಬಲಿಯ ಕೈಯ ಭೂಮಿಯನಳ 

ಕೊಂಡೆ ಗೋವಿಂದ 

- ಪರಮಪುರುಷ ಹರಿ 

(ಬೆ-೩೯-೫) 

- ಜನನವಾದರೆ ಹಾಡಿ ಹರಸಲೇಶಕೆ ಅನುಗತಿ 

ಯನು ಹೇಳಿದರಳಲೇಕೆ 

-ಬೆರೆಯದಿರು ಬೆರೆಯದಿರು (ಬೆ-೧೪೪-೩) 

- ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೊ ಬಾಯ 

-ಏನು ಕಾರಣ ಬಾಯ ತೆಡೆದಿ (ಬೆ-೧೫೫-೩) 

- ನೇಮಿಸಿ ಎರಡೇ ಹೆಜ್ಜೆಯೊಳಳಕೊಂಡ 

ವಾಮನ ರೂಪಿನ ಮಾಸಾಳಮ್ಮ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

೩೧೯. ಅಳವಡಿಸು - ಧರಣೀಶರೆಂಬ ನರ 

ಪ್ರತಿಮೆಗಳನಳವಡಿಸಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೧) 

೩೨೦. ಅಳವಡು - ಕ್ಷೋಣಿಯೊಳು ಕ್ಷೀಣ 

ದೈವ ಬ್ರಹ್ಮಾಂಡಕೋಟಿಗಳು ದಾನವಾರಿಯ 

ದಾಸಗಳವಡವು ನಾನರಿವೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೨) 

- ಭೂರಿ ಭೂತಗಳೆ ಭೂಸತಿಯಕಾಂತನ 

ನಾಮಧಾರಿಗಳ ತೊಡರು ನಿಮಗಳವಡದು 

ನಾನರಿವೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೧) 

೩೨೧. ಅಳವು - ಉಸುರಲೆನ್ನಳವಲ್ಲ ಬೆಸನಿತ್ತು 

ಸಲಹೆನ್ನ ಬಿಸರುಹಾಕ್ಷನೆ ಕಂಚಿ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 


ಗೋವಿಂದ 


(ಸ-೨೧೩-೪) 

- ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೩) 
- ತುಂಬಿವರ್ಣನ ತೆತ್ತವೆ ನಾಲ್ಕು ರವೆ ಎಂಟು 
ಜಾಂಬವರು ಮೆಚ್ಚುವರು ಜಾಣರಿಗಳವಲ್ಲ 
-ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೨) 
- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳ 
ವಲ್ಲದಿಹ ಸ್ಮರಣೆ ಜಿಹ್ವೆಗೆ ಬರೆದೆಯೋ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಜೆ-೧೭೩-೩) 
- ಮೀರಲಳವಲ್ಲವೋ ಮುನ್ನ ಮಾಡಿದ್ದುದನು 
ಆರು ಪರಿಹರಿಸಿಕೊ೦ಬವರಿಲ್ಲವೊ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 
ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 
- ಕಅಆಯೇರಿ ಬಂತು (ಬೆ-೧೩೦-೧೧) 
- ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 
ನೊಸಲ ಬರೆಹವ ತೊಡೆದು ತಿದ್ದಲಳವೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 
- ಅಳವಿಗೆ ಕಳವಳವೇನು ಕಳವಳದಲಿ 
ಕನಸೇನು 

-ಹೆಣ್ಣುಗಳೊಳು ಹೆಮ್ಮೆಕಾರಿಕೆ (ಬೆ-೧೨೯-೨) 
- ಆರಿಗಳವಲ್ಲಾತ್ಮ ಯೋಗಸಿದ್ಧಿ ಸೇರಿ ಸುಜ್ಜಾನ 
ದಲಿ ಸವಿದುಂಬಗಲ್ಲದೆ 

-ಆರಿಗಳವಲ್ಲಾತ್ಯ್ಯ ಯೋಗಗಸಿದ್ಧಿ (ಬೆ ೧೨೬-ಪ) 
-. ಗುಡ್ಡದೊಳಿರುವುದು ದೊರೆಗಳಿಗ೦ಂಜದು 
ಹೆಡ್ಡರಿಗಳವಲ್ಲ ಹೇಮವರ್ಣದ ಪಕ್ಷಿ 
-ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೪) 
- ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 
ಕೆಂಪುಬಣ್ಣಗಳಿಂದ ಚೆನ್ನಾಯಿತು 

-. ಲಎಂದಿದ್ದರೀ ಕೊಂಪೆ ಎನಗೆ ನ೦ಜಕೆ 
ಉರದು (ಬೆ-೧೦-೩) 

- ನೆನೆದರೆ ನಂಬಿಗೆಯೇನು ನಂಬಿದರೆ 
ಅಳವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ (ಬಿ-೧೨೯-೨) 
ದ ಪೇಳಲೆನ್ನಳವೆ ಬಾಡದಾದಿ ಕೇಶವನೊಲವಿ 
ನಾಳು ಸಂಗಡ ಬರಲು ಆವ ಭಯವಿಲ್ಲ 

- ಪಥ ನಡೆಯದಯ್ಯ (ಬೆ-೯೩) 


ಷ್ಟ 


ಕನಕದಾಸರ ಓಟ್‌ ಶಬ್ದ - ಪ್ರಯೋಗ ಕೋಶ ೬೫ 


- ಚಿನ್ಮಯನೆ ಸಕಲ ಅ ಂತಸಟಿತರು 

ಬಣ್ಣಿಸಲು ಎನ್ನಳವೆ ಪನ್ನಗೇ೦ದ್ರನು ಹೊಣೆಯೆ 

ಎ ನನ್ನ ಬ್‌ ಮಹಿಮೆಗೆ (ಬೆ-೫೦-ಅ) 

೩.೨೨. ಕೆ (ನಾಶಮಾಡು) - ದಾಸನಾಗ 

ಬೇಕು ಕ್ಷೇಶಪಂಚಕವಳಿದು ಆಸೆಯಲ್ಲಿ ಮನ 

ಸೂಸೆ ಸರ್ವದಾ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಅ).' 

- ರಂಗರೂಪವ ತೋರಿ ಭಂಗ ಭವಗಳನಳಿದು 

ಡಂಗುರವ ಹೊಯ್ಯೊ ನಿನ್ನ ಡಿಂಗರಿಗನೆಂದು 

- ಹೂವ ತರುವರ ಮನೆಗೆ (ಬೆ-೪೩-೧) 

- ವಸುಧೆ ಈರಡಿಗೆಯ್ದಗೆ ಮಂಗಳ ವಸುಧಿಪರ 

ನಳಿದಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೨) 

- ಮೂಲ ವಾಸನೆಯಳಿದು ಕಾಯ ವಾಸನೆ 

ಕಳೆದು ಮೇಲೆ ಕಾರುಣ್ಯ ನೆಲೆಯೆಂಬುದನು 

ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಪತಿವ್ರತೆಯರ ವ್ರತವಳಿಯಬೇಕೆನುತಲಿ 

ಅತಿಶಯದಿ ತ್ರಿಪುರದ ಸ್ತ್ರೀಯರ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

- ಸುಜನರಿಗೆ ಬಂದ ಕಷ್ಟವಳಿಯಲೈ ನೀ 

ಸುರಕಾಮಧೇನು 

- ಎಷ್ಟು ಪೊಗಳಆ ನಾನು (ಸ-೫೩-ಪ) 

- ತಲೆ. ಹುಳಿತ. ನಾಯಂತೆ ಹಲವು 

ಬೀದಿಯ ತಿರುಗಿ. ಗೆಲವಿನಿಂದಲಿ ಮೂಲ 

ಮಲವನಳಿಯದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

- ತನ್ನ ಗುರುವನ್ನು ನೆನೆಯಬೇಕಣ್ಣ ತನುಭಾವ 

ವೆಂಬ ಭಿನ್ನ ಕಲ್ಮಷವಳಿಯಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೧) 


- ದುಷ್ಟರನೆಲ್ಲ ಅಳಿದಿಹನೆ ನಮ್ಮ ಬಿಟ್ಟ 


ಆದಿಕೇಶವರಾಯ ಕಾಣಕ್ಕ 
- ರಂಗನೆಂಥವನೆಂಥವನೆಲೆ ತ೦ಗಿ 
(ಸ-೨೨೨-೩) 


- ತ್ರಿಪುರದೊಳು ಸತಿಯ ವ್ರತವಳಿದು ಬತ್ತಲೆ 

ನಿಂತು ಚಪಲತ್ವದಿ೦ಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ತರಣಿಯೊಡನೆ 'ಪಂಥಮಾಡಿ ತಿರುಗಿದನ 

ತನಯನಳಿದನ ತೋರಿಸೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ಮೇದಿನಿಯ ನೆಗಹಿ _ ತಾಮಸನ 

ಜೀವವನಳಿದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಚಿತ್ತಜಕೋಟಿ ಲಾವಣ್ಯ ್ಯಮುಪ್ಪುರದೊಳು 

ಉತ್ತಮ ಸ್ತ್ರೀಯರ ವ್ರತವಳಿದೆ 

ದಾ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ೨೯೧- ೩) 

- ಕಥೆಯ ನಿರ್ಮಿಸಿ ಪತಿವ್ರತೆಯರೆಲ್ಲರ ಘನ 

ವ್ರತಗಳನಳಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

೩೨೩. ಅಳಿ (ನಾಶವಾಗು) - ಒಳಗೆ ಹೊರಗೆ 

ತೋರುತಿಹುದು ಅಳಿದ ವಸ್ತು ಮುಟ್ಟದಿಹುದು 

ಕಳವಳಂಗೆ ಎರಡು ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೩) 

- ಮೀಸಲಳಿಯದ ಪುಷ್ಪಮಾಲೆ ಧರಿಸಿ 

ಜಗದೀಶನೆಂಬ ಬಿರುದ ಪೊಗಳಿಸಿಕೊಳುತಿಪ್ಪೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ಶೇಷ ವಿಶೇಷವೆಂದೆನಿಪ ಪರಮಾರ್ಥದೊಳು 

ಮೀಸಲಳಿಯದ ಪಾಪರಹಿತನಾಗು 

- ನಾರಾಯಣಿನು ಮನವೆ (ಬೆ-೧೪೧-೩) 

- ತುಡುಗು ತಿಂದು ಮೀಸಲಳಿದು ಎಡೆಗೆಡಿಸಿ 

ಓಡಿಹೋದ ನೋಡು 

-ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

- ಹೀನ ಮನುಜನಿಗೆ ಜ್ಞಾನವ ಬೋಧಿಸೆ ಹೀನ 

ವಿಷಯ ಅಳಿದ್ದೋದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

- ಕತ್ತಲೆಯೊಳು ಕಾದಿ ಅಳಿದಯ್ಯನ ಶಿರವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೬ 


ಕತ್ತರಿಸಿದ ಧೀರನ 

- ರಾಜವದನೆ ಸುರರಾಜನ (ಬೆ-೯೭-೧) 

೩೨೪. ಅಳಿಯ - ಈ ಪರಿಯಲುಂಬಂಥ 

ಅಳಿಯ ಭೋಜನದಿಂದ ಗೋಪಾಳ ಲೇಸು 

ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

- ಹರಿಗೆ ಮಾವನು ಆದ ಹರಿಗಳಿಯ ತಾನಾದ 

ಹರಿಯು ತನ್ನೊಳಗೆ ತಾ ಹರಿಯೊಳಗೆ ಇಪ್ಪ 

- ಮೂವರೇರಿದ ಬಂಡಿ (ಬೆ-೧೬೦-೩) 

- ಚಳಿಯ ಮಗಳ ತಾಯಳಿಯನ ತನಯನ 

ಇಳುಹದೆ ಪೊತ್ತಿಹನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯-೧) 

- ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿ 

ಜಭವನು ಖಗರಾಜವಾಹನನು ತನ್ನಳಿಯನು 

- ಆರು ಸಮಯಕ್ಕೊದಗಲಅಲ್ಲ 
(ಬೆ-೩೨-೧) 

- ಮಗಗೆ ಮೈದುನನಾದ ಮಗಳಿಗೆ ಪತಿಯಾದ 

ಮಗಳಿಗಳಿಯನಾದ ಅಳಿಯಗಳಿಯನಾದ 

- ಏನೆ ಮನವಿತ್ತೆ ಲಅತಾಂಗಿ 
(ಬೆ-೧೫೪-೧) 

- ಜತೆ ಅಳಿಯರು ಬ್ರಹ್ಮ ಮನ್ಮಥರಿವರಿರಲು 

ಕ್ಷಿತಿಯೊಳಗೆ ಶಶಿ ತಾನು ಹತವಹ ಸಮಯದಲಿ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೩) 

೩೨೫. ಅಳಿಲಸೇವೆ - ಅಳಿಲಸೇವೆಯ 

ನೊಪ್ಪಿಕೊಂಡು ಸಲಹೈ ಕಾಗೆನೆಲೆಯಾದಿ 

ಕೇಶವನೆ ಸ್ವಾಮಿ ಪ್ರೇಮಿ 

- ಆವ ಪರಿಯಅ ನಿನ್ನನೊಅಸಿ (ಬೆ-೩೭-೫) 

೩೨೬. ಅಳಿವು - ದಿನಕರನಳಿವಿನಲಿ ಪಗೆಯ 

ಗೆದ್ದಾತನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

೩೨೭. ಅಳಿಸು - ಧರೆಯನಳಿಸಿದವಗೆ 

ಸರ್ವಾಂಗ ಪರಿಶ್ವೇತವು 

- ಧರ್ಮವೆಂದೆಸಿಪ ಮಾರ್ಗವನು ಬಟ್ಟು 
(ಸ-೧೨೪-೧) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 


- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

೩೨೮. ಅಳು - ಬಿಟ್ಟು ಪ್ರಾಣವು ಪೋಗೆ 

ಪೆಣನೆಂದು ಮೂಲೆಯೊಳು ಕಟ್ಟಿ ಕುಳ್ಳಿರಿಸಿ 

ಹೊಟ್ಟೆಯ ಹೊಯ್ದುಕೊಂಡಳುತ 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೧) 

- ಬಳಿಕ ಅಳುವ ನಯನಜಲವು ತಿಳಿದು 

ನೋಡಿದರೆ ಲವಣಾರ್ಣವಕೆ ಮೂರು ಮಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ನಿಂದಳುತ ಜ್ಯೇಷ್ಠರು ಕನಿಷ್ಠ ಭ್ರಾತರು ಪುತ್ರ 

ಬಂಧು ಮಿತ್ರರು 

-  ಅಣುಮಹತ್ತಾದ ದೇವ (ಬೆ-೭೧-೨) 

- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯ್ತಂದೆ ಅತ್ತು 

ಕರೆದುಳಿವರು ಮತ್ತೆ ಬೆನ್ನಲೆ ಬಾಹರೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ಹಾಳೂರಿನೊಳಗೊಬ್ಬ ಕುಂಬಾರ ಸತ್ತ 

ಗೋಕರ್ಣದೊಳಗೊಬ್ಬ ಪರದೇಶಿ ಅತ್ತ 

- ಲಟಪಟ ನಾ ಸಟೆಯಾಡುವನಲ 
(ಬೆ-೧೫೯-೧) 

- ಸತ್ತರಿಲ್ಲ ಅತ್ತರಿಲ್ಲ ಹೊತ್ತುಕೊಂಡು 

ಹೋಹರಲ್ಲಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಹಲವು ಬಗೆಯಲಿ ಅಳುವ ಅಶ್ರುಜಲವನು 

ಕೂಡಿ ಅಳೆದು ನೋಡಿದರೆ ಲವಣಾರ್ಣವಕೆ 

ಮೂರು ಮಡಿ 

- ಮುಂದೆ ದಯವಪಿರಲಅ ಶ್ರೀಹರಿಯೆ 
(ಸ-೨೧೪-೪) 

೩೨೯. ಅಳುಕು - ಶಿವನ ಉಪಟಳಕಳುಕಿ 

ಗೋಕುಲ ಶಿವನ ಕರದಲಿ ಪೊತ್ತೆ 

- ಭವಭಯ ವಿನಾಶ ಭೋ (ಬೆ-೪೧-೨) 

೩೩೦. ಅಳುಪು - ಪರಸತಿಯರಿಗೆ ಅಳುಪಿ 

ದಾತಗೆ ಮೂತ್ರಕೃಚ್ಛ 

- ಧರ್ಮವೆಂದೆಸಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

- ನೋಡಿದಾಗಲೆ ಬೃಹಸ್ಪತಿ ಸತಿಗೆ ಅಳುಪಿದನ 

ಸೂಡಿದಾತನ ಸ್ನೇಹವನು ಮಾಡಿಕೊಂಡಿರ್ಪೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೭ 


-ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೩) 

೩೫೧. ಅಳೆ (ಅಳತೆಮಾಡು) - ಹಲವು 

ಬಗೆಯಲಿ ಅಳುವ ಅಶ್ರುಜಲವನು ಕೂಡಿ 

ಅಳೆದು ನೋಡಿದರೆ ಲವಣಾರ್ಣವಕೆ ಮೂರು 

ಮಡಿ 

- ಮುಂದೆ. ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

- ಆನೆವಾಹನ ಪಿತನ ತಾಯನಳೆದೋನು 

ಭಾನುಸುತಗೆ ಶಾಪವನಿತ್ತವನು 

- ಶತನೇನೆ ನಿನ್ನ ಮಗನು (ಸ-೩೮-೨) 

- ಪೊಡವಿಯ ಕೊಟ್ಟರೆ ಅಳೆಯುತಿದೆ ತನ್ನ 

ಕೊಡಲಿಯೊಳು ಭೂಪರ ಕಡಿಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೨) 

- ಧರೆಯ ಈರಡಿ ಮಾಡಿ ಅಳೆದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

ದ ಅಮರವೈರಿಯ ಕರುಳ ಕಿತ್ತಿ ಕಡಿದಾಹತಿಯೊ 

ಕ್ಷಮೆಯನಳೆದಾ ಪಾದಕಮಲನೊಂದುವೊ ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ಗಜವನೇರಿದನ ತಂದೆಯ ತಾಯನಳೆದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಹನಿ ನೆಲಕೆ ಬಿದ್ದುದು ಕೂಡಿ ಅಳೆಯೆ 

ಕ್ಷೀರಾಂಬುಧಿಗೆ ಇಮ್ಮಿಗಿಲೊ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

- ಕ್ಹ್ಷಮೆಯನಳೆಯೆ ಬ್ರಹ್ಮಚಾರಿಯಾದೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

ದ ಮನ್ನಿಸಲೈದಿ ಅರ್ಭಕನ ಅಡಿಯಿಟ್ಟಳೆಯೆ 

ಭೂಮಿಯನು ಕ್ಷತ್ರಿಯರ ಶಿರವ ತಡೆಗಡೆಯೆ 

- ಪೂಸರನ ಜನಕನೇ (ಬೆ-೧೬೮-೫) 

- ಸಲಿಲವರ್ಜಿತನಯನನನು ಮಾಡಿ ಆಕಾಶ 

ನೆಲವೆರಡು ಪಾದವನ್ನಳೆದ ಬಳಿಕ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ದಾನಮುಖದಲಿ ಬಲಿಯ ಬೇಡಿ ಭುವನವ 


ನೊಂದು ಪದದಿ ಅಳೆದವನಾವನು 

-ಆತನೇ ಪರಮಾತ್ಯ ಪರತತ್ತ್ವ (ಬೆ-೭೪-೧) 

- ಅಳೆದು ನೋಡಿದರೆ ಕ್ಷೀರಾಂಬುಧಿಗೆ 

ಇಮ್ಮಿಗಿಲು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಆಢಕದೊಳಗ೦ಬರವನಳೆದು ಲೆಕ್ಕ ಕೂಡಿದ 

ಮಿತಿಯ ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

- ವಾದಿಸುವ ಹಿರಣ್ಯಕನ ಕರುಳ ನಖದಲಿ 

ಬಗಿದು ಪಾದದಲಿ ಧರೆಯನಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೩೩.೨. ಅಳೆ (ಮಜ್ಜಿಗೆ) - ಗಂಧಶಾಲ್ಯನ್ನ ಸದ್ಭೃತ 

ತೋಯೆ ಪಳಿದ್ಯವ ಮಂದವಾದ ಅಳೆಯ ಸ್ವಾದು 

ಸೀಕರಣಿಗಳನು 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 

(ಬೆ-೧೧-೨) 

೩೩೩. ಅಳ್ಳಾಚಾರಿ (ಡಂಬಾಚಾರಿ) - 

ಅಳ್ಳಾಚಾರಿ ಗೊಂಬೆಯಂತೆ ಆಡಿಹೋಯಿತು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 


ಆ 


೩೩೪. ಆಂತರ್ಯ - ಆಂತರ್ಯದ ಸಂತತ 
ಭೇರಿ ಶಬ್ದವ ಕೇಳಿ ಅಂತರಾತ್ಮ ಲಿಂಗವ 
ಪೂಜಿಪರ ತೋರು 

- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೪) 

೩೩೫. ಆಕಳು - ಅಡಿಕೆಯಷ್ಟು ಆಕಳಣ್ಣ 
ಹಿಡಿಕೆಯಷ್ಟು ಕೆಚ್ಚಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ಸವಗಾಯ 
(ಸ-೭೧-೩) 

- ಅಂಗಡಿಬೀದಿಯೊಳೊಂದು ಆಕಳ ಕರು 
ನುಂಗಿತು 

-ಎ೦ದೆ೦ಂದು ಇಂಥ ಚೋದ್ಯ (ಬೆ-೧೬೬-() 
- ಆಕಳೊಳಾಡಿ ಪರಲೋಕಕೆ ನಡೆದಂಥ 
ಆಕೆವಾಳ ಕಳ್ಳ ಕೋ ಎನ್ನಿರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೮ 


-ಕೋ ಕೋ ಕೋ ಎನ್ನಿರೊ (ಬೆ-೧೦೧-೪) 

೩೩೬. ಆಕಾರ-ನಂದಗೋಪಕುಮಾರ ನವನೀತ 

ಚೋರ ಮಂದಾಕಿನೀಜನಕ ಮೋಹನಾಕಾರ 

- ಲಾಅ ಪಾವನಚರಣ ಲಾಆ ಅಘಹರಣ 

(ಸ-೨೨೯-೩) 

- ಎರಡಿಲ್ಲದ ಸಾಕಾರ ಕಾಗೆನೆಲೆಯಾದಿ ಕೇಶವನ 

ಆಕಾರದೊಡನಾಡುವರಿಗಲ್ಲದೆ 

-ಆರಿಗಳವಲ್ಲಾತ್ಮ ಯೋಗಸಿದ್ಧಿ (ಬೆ-೧೨೬-೩) 

- ಧಾರಿಣಿ ಹಲ್ಲಲಿ ಎಳೆಯುತಿದೆ ದೊಡ್ಡ 

ಭೈರವಾಕಾರದಿ ಕೂಗುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೧) 

೩೩೭. ಆಕಾಶ - ಆಕಾಶಮಾರ್ಗದಲಿ ತೊಳಲಿ 

ಬಹ ಅರುಣನಿಗೆ ಬೇಕೆಂಬ ಚರಣಗಳ 

ಕೊಡಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 

- ಸಲಿಲವರ್ಜಿತನಯನನನು ಮಾಡಿ ಆಕಾಶ 

ನೆಲವೆರಡು ಪಾದವನ್ನಳೆದ ಬಳಿಕ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಕುಗ್ಗಿದುವು ಕುಮುದ ಕುಂದ ಚಕೋರಾದಿ 

ಗಳು ಭುಜ ಹಿಗ್ಗಿದುವು ಚಕ್ರವಾಕಾಕಾಶದಲಿ 

ನೆರೆದು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೩೩೮. ಆಕೆವಾಳ (ಶೂರ) - ಆಕಳೊಳಾಡಿ 

ಪರಲೋಕಕೆ ನಡೆದಂಥ ಆಕೆವಾಳ ಕಳ್ಳ ಕೋ 

ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ (ಬೆ-೧೦೧-೪) 

೩೩೯. ಆಕ್ರಮಿಸು - ಎಂಟೆರಡು ಮಾರುತರು 

ಎಡೆಯೆಡೆಗೆ ಬರುತಿರಲು ನಂಟರೈವರು ಕೂಡಿ 

ಆಕ್ರಮಿಸುತಿಹರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

-. ಸಾಕಾರನಾಗಿ ಈ ಲೋಕವನೆಲ್ಲವ 

ಆಕ್ರಮಿಸಿದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ (ಬೆ-೧೦೧-೪) 

೩೪೦. ಆಕ್ಷಣ - ಆ ಕ್ಷಣ ಲೋಕಮಾತೆಯ 

ನೊಡಗೂಡಿಸಿದೆ ಶ್ರೀವಾಸುದೇವರಿಗೆ 

- ಎಷ್ಟು ಪೊಗಳಅ ನಾನು (ಸ-೫೩-೨) 


- ಕರಿರಾಜ ಕಷ್ಟದಲಿ ಆದಿಮೂಲ ಎಂದು 

ಕರೆಯಲಾಕ್ಷಣ ಬ೦ದು ಒದಗಿದೆಯೊ 

ನರಹರಿಯೆ 

- ಬಾಗಿಲನು ತೆರೆದು 
(ಬೆ-೪೬-೧) 

೩೪೧. ಆಗಮ - ಆಗಮ ನಿಗಮಗಳರಸಿ 

ಕಾಣದ ವಸ್ತುವನು ತೂಗಿ ಪಡುವ ಪುಣ್ಯವೆಂತು 

ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

- ಆಗಮವ ತಂದಿಹನೆ ರಂಗ ಬೇಗದಿ ಗಿರಿಯ 

ಪೊತ್ತಿಹನೆ 

- ರ೦ಂಗನೆಂಥವನೆ೦ಥವನೆಲೆ ತಂಗಿ 

(ಸ-ಪಿಪಿಪಿ-೧) 

- ಆಗಮಮಹಾತ್ತ ವನು ಅರಿಯದಾತನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 

(ಬೆ-೧೧೯-೫) 

- ಆಗಮ ಸಿದ್ಧಾಂತ ಮೂಲದ ಜಪವಿದು 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩-೧) 

- ಆದಿಕೇಶವ ದೈವವವಲ್ಲದಿನ್ನಿಲ್ಲವೆಂದು 

ಆಗಮವು ನುಡಿವುದಾವನನು. 

-ಆತನೇ ಪರಮಾತ್ಯ ಪರತತ್ತ್ವ (ಬೆ-೭೪-೩) 

೩೪೨. ಆಗಮಶೀಲ - ಗಾನರಸಲೋಲ 

ಆಗಮಶೀಲ ಭಕ್ತಪರಿಪಾಲ ಗೋಪಾಲಬಾಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

೩೪೩. ಆಫ್ರಾಣಿಸು - ಹರಿ ಚರಣ ಯುಗಳಕ್ಕೆ 

ಅರುಪಿಸಿದಾ ಬಳಿಕ ಪರಿಮಳವನಾಫಘ್ರಾಣಿಸೆಂ 

ದೊಡೊಲ್ಗೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 

(ಬೆ-೧೧-೩) 

೩೪೪. ಆಚರಿಸು - ಹಲವು ಮಾತಾಡಿ 

ಆಚರಿಸದವನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 

(ಬೆ-೧೧೯-೩) 

೩೪೫. ಆಜ್ಞಾಪಿಸು - ಶ್ರೀ ವಾಸುದೇವನಾ 

ಜ್ಞಾಪಿಸಿದ ರುಕ್ಮಿಣಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೪) 


ಸೇವೆಯನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೯ 


೩೪೬. ಆಜ್ಞೆ, ಎ 

'ಪಾತಕಿಯು 

- ಸಹಜವಿದು ಶಃ ನುಡಿಯು 

(ಬೆ-೧೪೯-೧) 

- ಪೊಡವಿಯೊಳು ಅಣ್ಣನಾಜ್ನೆಯ ಮೀರಿ 
ನಡೆಯುತಿಹ ಒಡಹುಟ್ಟಿದವಗೆ ಕೈವಲೃವುಂಟೇ 
-ಆವುದೊಳ್ಳೆಯದೊ ನಿನ್ನ ್ನಿ೦ಗ (ಬೆ-೬೮-೨) 
ದ ರೇಣುಕೆಯ ಬಿಸುರಿಸಲಿ ಜನಿಸಿ ಪಿತನಾಜ್ಞೆ 
ಯನು ಮಾಣಬಾರದು ಎಂಬ ಮತವ ಹಿಡಿದು. 
ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 
ದ ಒಡೆಯನಾಜ್ಞೆಯಿಂದ ಒಳ್ಳೆ ಸಡಗರದಿ ಈ 
ಮನೆಯ ಸಾರಿಸಿ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨ಅ) 
೩೪೭. ಆಟ - ನೊಂದೆ ನಾನು ಅರಿಷಡ್ಬರ್ಗ 
ದಾಟಗಳಿಂದ 

- ಮುಂದೆ ದಯವಿರಅ ಶ್ರೀಹರಿಯ 
(ಸ-೨೧೪-ಅ) 

- ಶ್ರೀಲತಾಂಗಿಯರ ಲೋಲ ಮಾರನಾಟವಾಡಿ 
ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 


ಪತಿಯಾಜ್ಞೆಯಿಂದಿಹಳೆ ಪರಮ 


- ನಸುನುಡಿಯನು ಕಲಿತು ನಸುನಗೆಗಳ ನಕ್ಕು 


ಈ ಕುಶಲದಾಟವ ಕಲಿತೆ ವರದಾ 

- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

(ಸ-೨೧೩-೩) 

- ಕಡೆಯ ಆಟ ಕಮಲನೇತ್ರೆಯರೆಡೆಯು ಆಗಿ 

ಹೋಗಿ ನಿಲ್ಲಿರಿ 

- ಸೈಯೇ ಇದು ಸೈಯೇ ಗೋಪಿ 

(ಬೆ-೧೦೪-೧೦) 

- ಭಂಡರಂದದಿ ಬತ್ತಲೆ ಬಹುದಾವಾಟ 

ಪುಂಡರೀಕಾಕ್ಷನ ನೆನೆ ಕಾಣೊ ಮನವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 

(ಬೆ-೧೬-೨) 

ಎ ಗುಳ್ಳೆ ಒಡೆದ ತೆರನು ಕಾಣೋ ಸಂಸಾರದಾಟ 

-ಡಿ೦ಚನೊಳು ಪ್ರಾಣವಿರಲು (ಬೆ-೧೧೭-೩) 

- ನಾಟಕಧರ ಕಾಗೆನೆಲೆಯಾದಿಕೇಶವ ನಿನ್ನಾಟ 

ದೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 


- ಅಕ್ಷರನೆ ಆಟದೊಳು ಜಗವ ಮೋಹಿಪ 
ಸ್ಥೂಲ ಸೂಕ್ಷ್ಮದೊಳು ಪರಿಪೂರ್ಣನೆ 
- ವಾಸುದೇವಾಯ ನಮೋ (ಬೆ-೯೦-ಬ್ರ 
- ಖಗವೈರಿಯಂತೆ ಕಿಸುಕೆಲೆವುದಾವಾಟ 
ಜಗದಧಿಪತಿ ನಾಮ ಸ್ಮರಿಸು ಮರುಳೆ 
- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 
-ಪರನಾರಿಯರೊಡನಾಟ ಗರಳವನಟ್ಟುಂಬಾಟ 
- ಅಹುದಾದಡಹುಡೆನ್ನಿ (ಬೆ-೧೩೨-೪) 
೩೪೮. ಆಡಿಸು - ಮಗನೆಂದಾಡಿಸುವಳು 
ಮೊಗನೋಡಿ ನಗುವಳು 
-. ಮಗನೆಂದಾಡಿಸುವಳು ಮೊಗನೋಡಿ 
ನಗುವಳು (ಸ-೧೯೫-ಪ) 
- ಕಂದನ ತಾಯಿಯು ಆಡಿಸುತಿರೆ ಪೋಗಿ 
ಕಂದ ಬಾವಿಯ ಕಂಡು ನೋಡುತಿರೆ 
- ನನ್ನಿ ಸ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ- “೫೪೨ ಪು 
- ಬಾಡದಾದಿಕೇಶವನೆ ಅನಾಥ ಬಂಧುವೆ 
ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 
ಮುಕುತಿಯನೊದಗಿಸಯ್ಯ 
- ಅಣುಮಹತ್ತಾದ ದೇವ (ಬೆ-೭೧-೩) 
- ಹದಿನೆಂಟು ಕೋಣಿ ಮಾರ್ಬಲವ 
ಹದಿನೆಂಟು ದಿನ ಕದನ ನಾಟ್ಯದ ಕೇಳಿಕೆ 
ಯನಾಡಿಸಿ 
- ಬೊಂಬೆಯಾಟವನಾಡಿಸಿದ (ಬೆ-೭೯-೩) 
- ಬೊಂಬೆಯಾಟವನಾಡಿಸಿದ ಮಹಾಭಾರತವ 
ಅಂಬುಜಭವಾದಿಯಾದವರು ಈಕ್ಷಿಸಲು 
- ಬೊಂಬೆಯಾಟವನಾಡಿಸಿದ (ಬೆ-೭೯-ಪ) 
೩೪೯. ಆಡು (ಕ್ರೀಡಿಸು, ನರ್ತಿಸು, ವರ್ತಿಸು) 
- ಚಾಡಿ ಕೊಂಡೆಗಳನಾಡಿ ನಡೆವವನೆ ದ್ರೋಹಿ . 
- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೧) 
- ನೆರೆದ ಕಪಿ ಹಿಂಡು ಕೂಡಿದನೆ ಫಣಿಶಿರದಲಿ 
ಕುಣಿಕುಣಿದಾಡಿದನಕ್ಕ 
- ರಂಗನೆಂಥವನೆಂಥವ ನೆಲೆ ತ೦ಗಿ 
(ಸ-೨೨೨-೨) 
- ಅಂಧಕನದು ತಪ್ಪೊ ಮುಂದಾಡಿಯ ತಪ್ಪೊ 
ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲವೋ ದೇವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೦ 


- ನನ್ನಿಂದ ನಾನೇ ಜನಿಸಿ ಬಂಡೆನೆ 
(ಬೆ-೫೪-೨) 

- ಅಡವಿಯೊಳಗಾಡುವ ಮೃಗಜಾತಿ ಪಕ್ಷಿಗಳಿಗೆ 

ಅಡಿಗಡಿಗೆ ಆಹಾರವಿತ್ತವರದಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 

(ಬೆ-೩೪-೨) 

- ಬಿಟ್ಟು ಆಡುವ ಗೆಣೆಯು ಹರಕು ತೊಗಲಿನ 

ಮಿಣಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ಆಕಳೊಳಾಡಿ ಪರಲೋಕಕೆ ನಡೆದಂಥ 

ಆಕೆವಾಳ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ (ಬೆ-೧೦೧-೪) 

- ಆಡಿದ ಮಾತಿಗೆ ಬಲಿ ನೀಡಲಾಗಿ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಪುಸಿಯನಾಡುವ ಪುರುಷಗೆ ರಕ್ತಕಾಳಿ 

-. ಧರ್ಮವೆಂದೆನಿಪ ಮಾರ್ಗವನು ಅಟ್ಟು 

(ಸ-೧೨೪-೩) 

- ಎರಡೆಂಟಾಡೆನೆಂದು ಹರಿಶ್ಚಂದ್ರ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ನಟನೆಯಾಡುವ ವಿದ್ಯೆಯನೆಲ್ಲಿ ಕಲಿತೆಯೊ 

ಕಪಟ ನಾಟಕ ಸೂತ್ರಧಾರಿ ನೀನಹುದು 

-ಯಾದವಗಿರಿವಾಸನಹುದೋ (ಸ-೨೧೯-೨ 

- ತರುಣತನದಿ ದಿನ ದಾಟಿತು ಸುಮ್ಮನೆ 

ಶರೀರದೊಳು ಸ್ವರವಾಡುತಲೆ 

-ರಾಮನಾಮವ ನೆನೆ ಮನವೆ (ಸ-೨೨೬-೧) 

-. ನೀರನು ಕಂಡರೆ ಮುಳುಗುತಿದೆ ತನ್ನ 

ಮೋರೆಯ ತೋರದೆ ಆಡುತಿದೆ 

- ಮಗುವಿನ ಮರುಳದು ಜಡದಲ್ಲ 

(ಸ-೧೯೮-೧) 

ದ ಗೆಜ್ಜೆಯ ಕಟ್ಟಿ ಆಡೊ ಲಜ್ಜೆಯ ಬಿಟ್ಟು ಪಾಡೊ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 

(ಸ-೨೫೯-೨) 

- ಕೈಕಾಲಿಲ್ಲದೆ ಆಡ್ದಾ 

- ನಾರಾಯಣನೆ ಈತ (ಸ-೧೩೮-೧) 

- ನೆಗೆನೆಗೆದಾಡಲು ಕುಣಿಯಲು ನಿನಗಿನ್ನು 

ಮಿಗಿಲಾದ ಮುಕುತಿಯುಂಟೇ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 


- ನೀರಾಟವಾಡಲಿಕೆಂದು ಸರವ ಧುಮುಕಿದೆವೆ 

ನ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

- ಹುತ್ತದೊಳಾಡುವ ಸರ್ಪ ಮತ್ತಗಜವ 

ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೨) 

- ಸಂಭ್ರಮದಿ ಜಗಳವಾಡುವನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೨) 

- ಹುಲಿಯ ಮೀಸೆಯ ಪಾಶವಿಡಿದು ಗೋವತ್ಸ 

ಗಳು ನಲಿದು ಉಯ್ಯಲೆಯನಾಡುವವೆ ಹೇಳಾ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೩) 

- ಕಂಜವದನೆಯರ ಕರದಿ ನಲಿದಾಡುವುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ಪಾಡುವೆ ನಿನ್ನ ನಾಮ ಸೀತಾರಾಮ ಆಡುವೆ 

ಮನದಣಿಯ 

- ಕಾಡುವ ದುರಿತಗಳ ನೀ ಚಡಿಸೆ೦ದು 
(ಬೆ-೬೦-೩) 

- ಸೂಳಾದಿಯಲಿ ನಾಮ ಕೀರ್ತನೆಗಳ ಪಾಡಿ 

ಮೇಳೈಸಿ ವಾದ್ಯ ನೃತ್ಯಗಳಾಡುತಿಹರು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

- ಹಾದಿಗಾಣದೆ ತೊಲಗಿ ಪೋಪೆನೆಂದರೆ 

ಭಾವ ಬೂದಿಯೊಳಗಾಡಿ ಮುಳುಗಾಡುತಿಹೆನೊ 

- ಕಡಹಾಯಸೊ ಕಮಲಲ ಲೋಚನನೆ 
(ಬೆ-೬೨-೩) 

- ಕುಣಿದಾಡುತಿದೆ ಹರಿಯ ತಲೆ ತುರಗವೇರಿ 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

- ಗಂಜಿಯ ಸೆಲ್ಯವ ಎನಗೆ ಮುಸುಕನಿಟ್ಟು 

ಮುದ್ದನಾಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೧ 


ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

- ಆಡಿ ಪೊತ್ತವನೊಬ್ಬ ನೋಡಿ ತಿರುಗಿದವ 

ನೊಬ್ಬ ಓಡಾಡಿದನು ಒಬ್ಬ ಈ ಮೂವರನು 

- ಮೂವರೇರಿದ ಬಂಡಿ (ಬೆ-೧೬೦-೧) 

- ಪಂಥಗಳನಾಡಿ ಕಳಬ೦ಟರಡ್ಡಗಟ್ಟಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ನೆಟ್ಟನೆ ನೀರಾಟವನಾಡಿ ನಾಲ್ಕು ದಿಕ್ಕ ನೋಡಿ 

ದೇವೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

- ಶುಂಡಿಲಾಪುರದೊಳಗೆ ದುರುಳ 

ದುರ್ಯೋಧನನು ಪಾಂಡುನಂದನರೊಡನೆ 

ಕಪಟ ಜೂಜವನಾಡಿ 

- ವಾಸುದೇವಾಯ ನಮೋ (ಬೆ-೯೦-೧) 

- ದೇವಕಿ ಕುವರ ನಗ್ನನು ಹಯವನೇರಿದ 

ಎವಿಧದಬ್ಧಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

ಎ ಆತ್‌ ಒಬ್ಬಳ ಕೂಡ ಆಡಿಬರುವುದ ಕಂಡೆ 

ಸತ್ಯ ಮಾಡದಿರೊ ಏ ಸರಿನಂಟ 

- ಮುಟ್ಟದಿರೊ ಎನ್ನನು (ಬೆ-೧೦೨-೨) 

- ಅಳ್ಳಾಚಾರಿ ಗೊಂಬೆಯಂತೆ ಆಡಿಹೋಯಿತು 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೩) 

- ಕಾಲಿಲ್ಲದೆ ಆಡಿದ ವೇದ ತಂದಿತ್ತ ಕಾಲಿಲ್ಲದನ 

ಪೊತ್ತ ಅಮೃತವನಿತ್ತ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಕೋಡಗ ಕೊರವನಿಗೆ ಸಿಲ್ಕಿ ಆಡಿದ 

ತೆರನಾಡಿದೆವೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

ದ ಎವೆಯಿಕ್ಕದಲೆ ನೋಡಿದ ತಲೆಯ ತಗ್ಗಿಸಿ 

ಕವಲುದಾರಿಯೊಳಾಡಿದ ಕಂಬದಿ ಮೂಡಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣಿಯ ತಲೆಯ ಮೇಲಾಡಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 


- ಮತ್ಸ್ಯಾವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳಗಾಂತವನೆ 

- ರಾಮ ಗೋವಿಂದ ಹರೆ (ಬೆ-೪೦-೧) 

- ಮತಾ )ಿವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳು ತಾಳಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೧) 

- ಅಂಬುಧಿಗೆ ಶರ ಹೂಡಿದನೆ ಕಮಲಾಂಬಕ 

ಗೊಲ್ಲರೊಳಾಡಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೨) 

- ಜಲನಿಧಿಗೆ ಬಿಲ್ಲ ಹೂಡಿದನೆ ಕಾಮಕೊಲಿದು 

ಗೊಲ್ಲತಿಯೊಳಾಡಿದನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೨) 

- ಕರಕೊಂಡು ಕಂಡವರ ಕೂಡೆ ತಾನಾಡಿದರೆ 

ನೆರೆ ದುಃಖವಿದು ಬಿಟ್ಟು ಕಡೆಗೆ ತೊಲಗುವುದೆ 

- ತನ್ನ ಪ್ರಾಪ್ತಿಯ-ಫಲವ (ಬೆ-೧೧೨-೧) 

- ಕೋಡಗ ಕೊರವನಿಗೆ ಸಿಲ್ಕಿ ಆಡಿದ 

ತೆರನಾಡಿದೆವೆ 

ದಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ಹೊಳೆಯ ಒರತೆಯಲಿ ಮಳಲು ಚೆಲ್ಲಿದಂತೆ 

ಕೆಳದಿಯರ ಕೂಡಾಡಿ ಕಲಿತೆಯೊ ಬೆಡಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

೩೫೦. ಆಡು (ಮೇಕೆ) - ಅಮರರಿಗೊದಗದ 

ಯಾಗ ಆಡಿನ ಮೇಲಣ ರೋಗ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

ದ ಅಷ್ಟಮದ ಮತ್ತರಗಳೆಂತೆಂಬ ಟಗರುಗಳು 

ಸೃಷ್ಟಿಯೊಳು ಪರಮಾತ್ಮನೆಂಬ ಆಡು 

- ನಾವು ಕುರುಬರು (ಬೆ-೧೫೨-೨) 

- ನುಸಿಯೊಂದು ರೊಟ್ಟಿಯ ಸುಡುವುದ ಕಂಡೆ 

ಆಡೊಂದು ಮದ್ದಳೆ ಬಡಿವುದ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 

(ಬೆ-೧೫೯-೩ 

೩೫೧. ಆಡು (ಮಾತನಾಡು, ಹೇಳು) - 

ಲಿಂಗವೆ ಗತಿಯೆಂದು ಹೆಚ್ಚು ಕುಂದಾಡುವ 

ಸಂಗನ ಶಿವಶರಣರು ಕೇಳಿರೊ: 

- ಶಂಕರನಾರಾಯಣ ಅಡು (ಬೆ-೧೭೫-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೨ 


- ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯ 

ದಲ್ಲಿ ರಸಿಕನೆಂದು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 

- ಆಡಿದ ಮಾತಿಗೆ ಬಲಿ ನೀಡಲಾಗಿ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೨) 

- ಪುಸಿಯನಾಡುವ ಪುರುಷಗೆ ರಕ್ತಕಾಳಿ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

- ಎರಡೆಂಟಾಡೆನೆಂದು ಹರಿಶ್ಚಂದ್ರ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೩) 

- ಆಡದಿರು ಮಾತುಗಳ ಗರ್ವದಿಂದ 

ದ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಲಟಪಟ ನಾ ಸಟೆಯಾಡುವನಲ್ಲ ವಿಠಲನ 

ನಾಮ ಮರೆತು ಪೋದೆನಲ್ಲ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-ಪ) 

- ಆವಾಗ ನೋಡಿದರೂ ಎನಗೆ ಹಿತರಿಲ್ಲೆಂದು 

ಮಾವ ಹೊರಗಾಡುವನು ಚಿಕ್ಕ ನುಡಿಗಳನು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

- ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಕರಿಗೆ 

ಆಯುವುದು "ಅವಗುಣವು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-ಪ) 

- ವ್ಯಾಸರ ಮಾತುಗಳಾಡುತ ವಿಶ್ವಾಸಘಾತಕತನ 

ಮಾಡುತ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 


- ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ 


ರಸಿಕನೆಂದು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 
- ಆಡಿದಗೆ ಕಿವಿಯಿಲ್ಲ ನೋಡಿದನ ಮಗ ಪಾಪಿ 
ಓಡಾಡಿದವನೊಬ್ಬ ಓಡನಯ್ಯ 

- ಮೂವರೇರಿದ ಬಂಡಿ (ಬೆ-೧೬೦-೧) 

೩೫೨. ಆಢಕ (ಬಳ್ಳ, ಅಳತೆಯ ಒಂದು ಮಾನ) 
- ಆಢಕದೊಳಗಂಬರವನಳೆದು ಲೆಕ್ಕ ಕೂಡಿದ 
ಮಿತಿಯ ಪೇಳಲುಬಹುದು 

ದ ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 
೩೫೩. ಆಣಿ - ಆಣಿ ಎಲ್ಲಹುದೆಂದು ತೋರ್ದ, 
ಆನಂದದಿಂದಲಿ ಬೆರೆದ 


- ಎ೦ಥ ಟವಳಗಾರನಮ್ಮ (ಸ-೪೩-೭) 

೩೫೪. ಆಣಿಮುತ್ತು - ಶ್ರೀನಿಧಿ ಆದಿಕೇಶವನು 

ಎಂಬೊ ಆಣಿಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

ಎ ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 

ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

- ನೀರ ಸ೦ಗವ ಬಿಟ್ಟು ಆಣಿಮುತ್ತಾದ ಕ್ರಿಯೆ 

ಸೇರಿದೆನೊ ನಿನ ಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೩೫೫. ಆಣೆ - ಮೂರೆರಡನೀಡಾಡಿ 

ತೋರುವುದು ಎನ್ನಾಣೆ 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ಹರಿದಾಸ ಕನಕನು ಹಾಕಿದ ಮುಂಡಿಗೆ ಸಿರಿ 

ಆದಿಕೇಶವನಾಣೆ ಬಲ್ಲವರು ಪೇಳಿ 

- ಚೀಜ ಮೂರನು ಅತ್ತಿ (ಬೆ-೧೬೨-೩) 

- ಗಟ್ಟಿಯಾಗಿ ಕಾಗೆನೆಲೆಯಾದಿಕೇಶವ ರಂಗ 

ಬಿಟ್ಟು ಹೋದರೆ ನಿನಗೆ ಹರಿದಾಸರಾಣೆ 

- ಹೂವ ತರುವರ ಮನೆಗೆ (ಬೆ-೪೩-೩) 

- ಆದಿಕೇಶವನ ಮೇಲೆ ಆಣೆಯಿಟ್ಟು ಕರೆತಂದ 

- ಎಂಥ ಟವಳಗಾರನಮ್ಮ (ಸ-೪೩-೭) 

೩೫೬. ಆತಪತ್ರ (ಕೊಡೆ, ಛತ್ರಿ - ಮಿಗೆ ಫಣಿಯ 

ಫಣದಾತಪತ್ರವಿರುವವಗೆ ನೆರಳಿಗೆ ಕೊಡೆ 

ಯನೇಂ ಪಿಡಿಯಲಿ 

-ಆವ ಪರಿಯಅ ನಿನ್ನನೊಅಸಿ (ಬೆ-೩೭-೪) 

೩೫೭. ಆತುಮ/ಆತ್ಮ - ಚೇತನಾತುಮಕೆ 

ನಿನ್ನಯ ಬಳಿಗೆ ಬಂದರು ವಿಶ್ವನಾಥನೊಲಿದು 

ಪ್ಲವಡಿಸಯ್ಯ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

- ಆದಿಕೇಶವನ್ನ ಮುಟ್ಟಿ ಭಜಿಸಿ ಕಡೆಗೆ ಬಿಡುವರೆ 

ಆತ್ಮ 

_ ಯಾರಿಗಾರು ಬಹರು ಸಂಗಡ (ಸ-೨೨೧-೩) 

ದ ಆತ್ಮವೆ೦ಂಬುದರೊಳಗೆ ಅಮೃತ ಚಿಲುಮೆಯ 

ತೆಗೆದು ನೀತಿ ಮಾರ್ಗವೆನ್ನುವ ಕೊಡನ ಪಿಡಿದು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 


ಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೩ 


ದಾ ಹೇಗಿದ್ದು ಹೇಗಾದೆಯೊ ಆತ್ಮಾ ಯೋಗೀಶ 

ನಾನಂದಪುರದಲಿರುವುದ ಬಿಟ್ಟು 

ದ ಹೇಗಿದ್ದು ಹೇಗಾದೆಯೊ ಆತ್ಮಾ 
(ಬೆ-೧೯-೨) 

- ಆರಿಗಳವಲ್ಲಾತ್ಮ ಯೋಗಸಿದ್ಧಿ ಸೇರಿ ಸುಜ್ಜಾನ 

ದಲಿ ಸವಿದುಂಬಗಲ್ಲದೆ 

- ಆರಿಗಳವಲ್ಲಾತ್ಶ್ಯ ಯೋಗಸಿದ್ಧಿ. 
(ಬೆ-೧೨೬-ಪ) 

ನ ಆತ್ಮನಾವ ಕುಲ ಜೀವನಾವಕುಲ 

ತತ್ತ್ವೇ೦ದ್ರಿಯಗಳ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

- ನೆಲೆಗೊಳಿಸಿ ಆತ್ಮನಿಗೆ ನಿತ್ಯ ಸುಖಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೨) 

- ತನ್ನಾತ್ಮ ಸುಖ ಬಯಸೆನೆಂದು ಶ್ರೀಹರಿಗೆ 

ನುಡಿದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಈ ದೇಹ ತಾನು ಸತ್ತಗಳಿಗೆ ಮುಟ್ಟಲಮ್ಮರು 

ಬರಿದೆ ನಾವು ವ್ಯಥೆಗೆ ಸಿಕ್ಕಿದೆವೆಂಬರು ಆತ್ಮ 

- ಯಾರಿಗಾರು ಬಹರು. ಸ೦ಗಡ 
(ಸ-೨೨೧-೨) 

- ಸುಟ್ಟಬಳಿಕ ಭರದಿ ಬಂದು ಮನೆ 

ಯೊಳೆಂಬರು ಪಾಹಿ ಸತ್ತ ತರುಣಿ ಕೆಟ್ಟಳೆಂದು 

ಕೊಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಆತ್ಮನು ಕಾಗೆನೆಲೆಯಾದಿಕೇಶವನೊಲಿದ 

ಭಕ್ತರಿಗೆ ಕುಲವಾವುದು ಹೇಳಿರಯ್ಯ 


_ 5. ಕುಲ ಕುಲ ಕುಲವೆನ್ನುತಿಹರೊ 


(ಬೆ-೧೨೦-೩) 
೩೫೮. ಆತುರ - ದರಿದ್ರವು ಬಂದರೆ ಧಾತು 
ಗೆಟ್ಟು ದೇಹಾತುರ ಹೊಂದುವಿರೇತಕೆ ದುಗುಡದಿ 
-. ಬೇಕೆ೦ದರೆ ಬಾರದು (ಸ-೧೮೭-೨) 
೩೫೯. ಆತ್ಮಘಾತುಕ -. ಮೋಸದಿಂದಾತ್ಮ 
ಘಾತುಕನಾಗಿ ಅಪರಾಧವೇಸೊಂದು 
ಮಾಡಿದೆನಯ್ಯ ಶ್ರೀರಂಗ 
- ಕಷ್ಟ ತನುವಿನಅ ಹುಟ್ಟಿ ತೊಳಲುವಂಥ 

(ಸ-೭೯-೪) 


೩೬೦. ಆತ್ಮಜ/ಆತ್ಮಸಂಭವ - ಅಂಧರಾಯ 

ನಾತ್ಮಜರು ಮದಾ೦ಂಧರಾಗಿ ಮಲೆತು ಗೋತ್ರ 

ಬಂಧುಗಳನು ಲೆಕ್ಕಿಸದೆ 

-. ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ರಂಜಕದ ಮೋಹಿನಿಯ . ಗೆಲಿದ 

ರುಕುಮಾಂಗದನು ಧನಂಜಯನಾತ್ಮಸಂಭವನ 

ಸಂಜಾತ 

- ತ೦ಗದಿರಸನಿಮಿಷ ತಾರಕೆಗಳು 
(ಬೆ-೧೬೯-೩) 

೩೬೧. ಆತ್ಮಜೆ ದ ಬೆಟ್ಟದಾತ್ಮಜೆ ಬೆನಕ 

ಪೆಸರ್ಗೊಂಡು ತನ ನಾಮ ಗುಟ್ಟಿನಲಿ ನೆನೆಸಿದು 

ದಾವನು 

- ಆತನೇ ಪರಮಾತ್ಮ ಪರತತ್ತ್ವ 
(ಜೆ-೭೪-.೨) 

೩೬.೨. ಆದರ - ಸ್ವಾದು ಕಲ್ಪಿತವಾದ ಭಕ್ಷ ಸ 

ಭೋಜ್ಯಗಳನು ಆದರದಿಂದಮೃತವನುಣಲು 

ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

೩೬೩. ಆದರಿಸು - ಆದರಿಸು ನಿನ್ನ ಲೆಂಕನ 

ಪ್ರತಿಲೆಂಕನ ಭೇದವೇಶಕೆ ನಿನ್ನ ದಾಸ ನಾನು 

- ನಿನ್ನ ನಾಮ ವಾಲ್ಯೋಕಿಯನುದ್ಧರಿಸಿದೆ 
(ಸ-೧೪೫-೩) 

- ಅತಿಥಿಯಾದರಿಸುವನು ಅತಿ ಲುಬ್ಬನು 

- ಸಹಜವಿದು ಈ ನುಡಿಯು 
(ಬೆ-೧೪೯-೧) 

೩೬೪. ಆದಿ (ಮೂಲ/ಮೊದಲಾದ) - 

ಬಾಡದಾದಿ ಪ್ರಸನ್ನ ಕೇಶವನೆ ಎನಗಾದ 

ದುರ್ಮತಿಯ ಪರಿಹರಿಸು ಎಲೆ ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ಶರಣು ಸಿರಿ ಸನಕಾದಿವಂದ್ಯ ಅಚ್ಯುತ ಕೃಷ್ಣ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಬೊಂಬೆಯಾಟವನಾಡಿಸಿದ ಮಹಾಭಾರತವ 

ಅಂಬುಜಭವಾದಿಯಾದವರು ಈಕ್ಷಿಸಲು 

- ಬೊಂಬೆಯಾಟವನಾಡಿಸಿದ (ಬೆ-೭೯-ಪ) 

- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೪ 


ಶ್ರೀಹರಿಯ ಅಜಸುರೇ೦ದ್ರಾದಿಗಳು ಆದಿವಂದಿತ 

ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-ಪ) 

- ವೇದ ಶಾಸ್ತ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವಾನ ನಮ್ಮಜ್ಜನ ಹಿಂಡಿನೊಳು 

- ನಾವು ಕುರುಬರು (ಬೆ-೧೫೨-೪) 

- ಅಂಬರೀಷರಾಯ ಬಲ್ಲ ಆದಿ ಪುಂಡರೀಕ 

ಬಲ್ಲ ಸಂಭ್ರಮದಿ ಮನು ಬಲ್ಲ ಸಹದೇವ ಬಲ್ಲ 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) 

- ಆದಿಯಲಿ ವೇದಗಳ ಕದ್ದುಕೊ೦ಡೊಯ್ದವನ 

ಸಾಧನಂಗೆಯ್ತೆನೆಂದಾಕ್ಷಣದೊಳು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ವಿಷ್ಣು ವನಮಾಲಿ ಆದಿ ಮೂರುತಿಯ 

ದಿವ್ಯನಾಮಂಗಳನು ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೪) 

- ಕುಶಲತನದಲಿ ಕೌರವಾದಿಗಳ ಸಂಹರಿಸಿದ 

ಸಹಾಯ ವೀರ ಶ್ರೀ ಭೀಮಸೇನನನಿಗೆ 

- ಜಯಮಂಗಲಂ ಸಿತ್ಯ (ಬೆ-೧೭೧-) 

- ಮೂಗುಹಿಡಿಯುತೆ ನೀರೊಳಗೆ ಮುಳುಗಿ 

ಜಪಮಾಡಿ ಭಾಗವತ ಶಾಸ್ತ್ರಾದಿಗಳನೆ ಓದಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

- ಗರುಡ ಶೇಷಾದಿಗಳು ಪೊತುಕೊಂಡಿಹ 

ಪಾದ ಸ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಅತಿಕ್ಷೇಶಗೊಳುತಿಹರು ವಿದುರ ಭೀಷ್ಮಾದಿಗಳು 

- ವಾಸುದೇವಾಯ ನಮೋ (ಬೆ-೯೦-೩) 

- ಕುಗ್ಗಿದುವು ಕುಮುದ ಕುಂದ ಚಕೋರಾದಿ 

ಗಳು ಭುಜ ಹಿಗ್ಗಿದುವು ಚಕ್ರವಾಕಾಕಾಶದಲಿ 

ನೆರೆದು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) 

-. ಸಗರತನಯಾರ್ಜ್ಚಿತ ಸನಕಾದಿ ವಿನುತ 

ರಘುವಂಶಕುಲತಿಲಕ ರಮಣೀಯಗಾತ್ರ 

- ಲಾಆ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೨) 


- ಕಂಜಭವಾದಿಗಳ ಶಿರಸಾವಹಿಸುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

- ಅಂದು ಕೌಸಲ್ಯಗರ್ಭ ಚಂದ್ರಮನಾಗಿ ಬೆಳಗಿ 

ಕೊಂದೆ ರಾವಣ ಕುಂಭಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ 
(ಸ-೨೧೯-೩ 

- ರಂಗನಂತರಂಗ. ಹಲವ೦ಗ ತಿಳಿಯದು 

ಬ್ರಹ್ಮಾದಿಗಳಿಗೆ 

- ರಂಗನೆಂಥವನೆಂಥವನೆಲೆ ತ೦ಗಿ 
(ಸ-೨೨೨-ಪ) 

- ಆದಿ ಗುರುವರಿಯದೆ ಅತ್ತಲಿತ್ತಲು ತೊಳಲಿ 

ವೇದಶಾಸ್ತ್ರವನೋದಿ ಬಾಯಾರಲು 

_ ಜಪವೌಮಾಡಿದರೇನು (ಬೆ-೧೨೩-೧) 

- ಪೋದ ನಿಗಮಂಗಳನು ತಂದು ಸಲೆ ರಕ್ಷಿಸಿದೆ 

ಆದಿಮತ್ಸ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಆದಿಯಲಿ ಜಗಗಳಿರದ೦ಂದು ವಟಪತ್ರಶಯ 

ನಾದ ಮೂಲವದಾವನು 

- ಆತನೇ ಪರಮಾತ್ಯ ಪರತತ್ತ್ವ (ಬೆ-೭೪-೩) 

೩೬೫. ಆದಿಕುಂಭ - ಆದಿಕುಂಭ ಕಾಣದನಕ 

ಅಲ್ಲಿ ಸಾಧಿಸಿ ಭೇದಿಸಿ ಸವಿಯುಣ್ಣದನಕ 

- ಸದರವಲ್ಲವೊ ಸಿಜಯೋಗ 
(ಸ-೨೪೩-೩) 

೩೬೬. ಆದಿಕೇಶವ - ಉನ್ನತ ಕಾಗೆನೆಲೆ 

ಆದಿಕೇಶವನ ಅನುದಿನ ನೆನೆವುದು ಭಕ್ತಿಗಾಗಿ 

ಪರಮುಕ್ತಿಗಾಗಿ 

- ಲಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 

(ಬೆ-೧೩೪೨೯) 

- ವರಕಾಗೆನೆಲೆಯಾದಿಕೇಶವಗೆ ಮಂಗಳ ಸಿರಿ 

ಹರಿಗೀಗ ಶುಭ ಮಂಗಳ 

-ಅ೦ಬುಜದಳಾಕ್ಷಣೆ ಮ೦ಗಳ (ಬೆ-೧೭೦-೩) 

- ಶ್ರೀಲತಾಂಗಿಯ ರಮಣ ಆದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

- ಭರದಿ ಭಕ್ಷಿಸುವನ ಶಿರದಲಿ ನಟಿಸಿದ 

ವರಕಾಗೆನೆಲೆಯಾದಿಕೇಶವ ರಾಯಗೆ 

-ಮಂಗಲ೦ ಜಯ ಮಂಗಲಂ (ಬೆ-೧೭೨-೩) 

- ಮದ್ವಶಾಸ್ತ್ರವನೆಲ್ಲ ಸಜ್ಜನರಿಗೊರೆದಗೆ ಮುದ್ದು 


ಶ್ರೀ ಆದಿಕೇಶವನ ಭಜಕನಿಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೫ 


- ಜಯ ಮಂಗಲಂ ನಿತ್ಯ (ಬೆ-೧೭೧-೩) 

- ನೀವು ತತ್ತ್ವಪತಿ ಆದಿಕೇಶವನ ಕೂಡ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩._೭) 

- ಶೇಷಾವತಾರಿ ಮುನೀಶವಂದಿತ ಆದಿಕೇಶವ 

ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪-೩) 

-. ಅರವಿಂದನಯನ ಆದಿಕೇಶವ ರಾಯ 

ಕರುಗಳ ಸಹಿತ ಗೋವ್ಗಳ ತಿರುಹುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ಶ್ರೀನಿಧಿ ಆದಿಕೇಶವನು ಎಂ೦ಬೊ ಆಣಿಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

- ನಾಡಾಡಿ ದೈವಗಳೆಲ್ಲ ನಮ್ಮ ಬಾಡದಾದಿ 

ಕೇಶವನೊಬ್ಬನೆ ಬಲ್ಲ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೫) 

- ನಾಲಗೆಗೆ ನಿನ್ನ ವಿಶಾಲ ಅಷ್ಟಾಕ್ಷರಿಯನಿತ್ತು 

ಪಾಲಿಸೋ ಶ್ರೀ ಕಾಗಿನೆಲೆಯಾದಿ ಕೇಶವನೆ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

- ತಂದೆ ಶ್ರೀ ಕಾಗಿನೆಲೆಯ ಆದಿಕೇಶವರಾಯ 

ಬಂದೆನ್ನ ಹೃದಯದಲಿ ನೆಲೆಯಾಗಿ ನಿಂತ 

ಬದುಕಿದೆನು ಬದುಕಿದೆನು (ಸ-೧೭೧-೩) 

- ವರದಾದಿಕೇಶವನಲ್ಲದೆ ದೈವವು ಉಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೫) 

- ಸಲೆ ಆದಿಕೇಶವ ನಿನಗೆ ಸೋಲು ಏನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಲೋಲ ಆದಿಕೇಶವನ ಭಕ್ತನಾಗೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

- ಉರಗಾದ್ರಿವಾಸ ನಾರಾಯಣಾದಿ ಕೇಶವನ 

ಚರಣಕಮಲವನು ಸೇರಿಕೊಳ್ಳದೆ 

- ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೩) 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 


ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

- ಕರುಣಾಳು ಕಾಗೆನೆಲೆಯಾದಿಕೇಶವ ಹಣ್ಣು 

ಎ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೩) 

- ಮರ್ತ್ಯದೊಳು ಕಾಗೆನೆಲೆಯಾದಿಕೇಶವನ೦ಭ್ರ 

ಅರ್ತಿಯಿಂದಲಿ ಕೂಡಿದುದಕೆ ಫಲವೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ದಿಕ್ಕಿನಲ್ಲಿ ಕಾಗೆನೆಲೆಯಾದಿಕೇಶವನ ಮುಕ್ಕಣ್ಣ 

ನವತಾರ ಹನುಮಂತ ಬಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 

- ಯೋಗಮಾರ್ಗಿ ಕಾಗೆನೆಲೆಯಾದಿಕೇಶವ 

ರಾಯ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೩) 

- ಭವರೋಗದ ವೈದ್ಯ ಬಾಡದಾದಿಕೇಶವನ 

ವಿವರವರಿತು ಭಾವಿಸಿ ಭಕ್ತಜನರು 

- ಶಂಕರನಾರಾಯಣ ಚಡು 
(ಬೆ-೧೭೫-೯) 

- ಓಲಿದು ಭಕ್ತರನು ಪಾಲಿಪ ಕಾಗೆನೆಲೆಯಾದಿ 

ಕೇಶವ ಜಗದೊಡೆಯ 

- ಪೂಸರನ ಜನಕನೇ (ಬೆ-೧೬೮-೫) 

- ಆರಿಗಂಜೆನೊ ನಾನು ಅಧಿಕಪುರಿ ಕಾಗೆನೆಲೆ 

ಯಾದಿಕೇಶವ ರಾಯ ಹರಿಯೆ 

-. ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಬೆಡಗ ಬಲ್ಲರೆ ಪೇಳಿ ಕನಕದಾಸ ಎನ್ನೊಡೆ 

ಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 

(ಬೆ-೧೫೮-೩) 

ನ ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತ 

ಒಲಿದು ಚೆನ್ನ ಆದಿಕೇಶವನೊಳು 

- ಏನೆ ಮನವಿತ್ತೆ ಲಅತಾಂಗಿ (ಬೆ-೧೫೪-೩) 

- ರಂಜಿಪ ಮಣಿಯ ಸಿಂಹಾಸನದ ಮೇಲಿಪ್ಪ 

ಕುಂಜರವರದಾದಿಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ಓದಿ ಕೇಳಿದರಿದೇ ಕಥೆಯಾಗುತಿದೆ ದೂರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೬ 


ಆದಿಮೂರುತಿ ಕಾಗೆನೆಲೆಯಾದಿಕೇಶವನೆ 

- ಸಾಲದೆ ನಿನದೊಂ೦ಂದು ದಿವ್ಯನಾಮ 
(ಬೆ-೧೭೪-೫) 

- ಹರಿಯ ರೂಪವ ತಾಳಿ ಇರುಳು ದೈತ್ಯನ 

ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 

- ಕಪ್ಪೆ ತತ್ಕೈಯೆಂದು ಕುಣಿವುದ ಕಂಡೆ 

ಬಾಡದಾದಿಕೇಶವನ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೩) 

- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-ಪ) 

- ಕಾಗಿನೆಲೆಯಾದಿಕೇಶವ ಖಳನ ಗರ್ಭವಿಚ್ಛನ 

ಪ್ರಹ್ಲಾದಗೆ ಪ್ರಸನ್ನವಾದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೩) 

- ಕಾಗಿನೆಲೆಯ ಆದಿಕೇಶವ ಹದುಳದಿಂದ 

ಬಾರೊ ಭಾಗ್ಯದ ನಿಧಿಯೆ 

-ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

- ಹರಿ ಆದಿಕೇಶವ ಗುರು ಅಪ್ರಮೇಯ ಸಿರಿಧರ 

ಶೇಷಗಿರಿ ವರ ತಿಮ್ಮರಾಯ 

- ಲಾಅ ಪಾವನ ಚರಣ ಲಾಅ ಅಘಹರಣ 

(ಸ-೨೨೯-೫) 

- ತಂತ್ರ ಮಾಡಿ ಆದಿಕೇಶವ ಶ್ರೀಹರಿಯು ತಾನೆ 

ಬಂದು 

- ಒಡವೆ ಹೋಯಿತು ಮನ ಧೃಡವಾಯಿತು 

(ಸ-೬೯-೫) 

- ಅಂಗಜಪಿತ ನೆಲೆಯಾದಿಕೇಶವ ಅಂತರಂಗ 

ದೊಳಿರುವ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 

(ಸ-೧೧೦-೧೧) 

- ಕೂಡಿದ ಕನಕ ಆದಿಕೇಶವ ನೀನಹುದಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 

(ಸ-೧೮೫-೩) 

- ಪಂಚಬಾಣನ ಪಡೆದ ನೆಲೆಯ ಆದಿಕೇಶವ 

ಈ ಪ್ರಪಂಚವನು ಬಿಡಿಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 


(ಸ-೨೧೩-೮) 

- ಊರ್ವಿಯೊಳು ವರ ದೇವತೆ ಆದಿಕೇಶವ 

ದೊರೆ ದಾಸಗೆ 

- ಶರಣು ಶರಣು ದಶರಥ ರಾಮದೂತಗೆ 

(ಸ-೨೩೬-೩) 

- ಭೇದವು ಲಯವಾಗದನಕ ಬಾಡದ 

ಆದಿಕೇಶವ ನಿಮ್ಮ ನೆಲೆಗಾಣದನಕ 

-ಸದರವಲ್ಲವೊ ನಿಜಯೋಗ (ಸ-೨೪೩-೩) 

- ಎನ್ನ ಸಲಹಯ್ಯ ಕರುಣಾವಾರಿಧಿ ಕಾಗಿನೆಲೆ 

ಯಾದಿಕೇಶವ ಮುತ್ತತ್ತಿ ದೊರೆಯೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ಶೇಷನನ್ನು ಪೂಜಿಸೆಂದ ಶ್ರೀಶ ಬಾಡದ 

ಆದಿಕೇಶವ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ಸೃಷ್ಟಿಯೊಳು ಭೂಸುರರ ಪೊರೆ ಜಗಜಟ್ಟಿ 

ಆದಿಕೇಶವ ರಾಯನಂತೆ 

-. ಮಗುವಿನ ಮರುಳದು 

(ಸ-೧೯೮-೩ 

- ಎನ್ನ ಕಾಯೋ ಇಂದಿರಾಪ್ರಿಯ ಬಾಡದಾದಿ 

ಕೇಶವ ರಾಯ 

- ಯಾದವಗಿರಿವಾಸನಹುದೋ (ಸ-೨೧೯-೩) 

- ದುಷ್ಪರನೆಲ್ಲ ಅಳಿದಿಹನೆ ನಮ್ಮ ಬಿಟ್ಟಾದಿ 

ಕೇಶವರಾಯ ಕಾಣಕ್ಕ 

- ರಂಗನೆ೦ಥವನೆಂಥವನೆಲೆ ತಂಗಿ 
(ಸ-೨೨೨-೩) 

- ನಿನ್ನ ಮಾಯದೊಳು ಸಿಲ್ಕಿದ ಎನ್ನನುದ್ಧರಿಸೊ 

ಸುಪ್ರಸನ್ನ ಆದಿಕೇಶವರಾಯ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ನಿನ್ನ ಅವಯವದಲ್ಲಿ ಸಕಲವಂ ಪಡೆದ ಪ್ರಸನ್ನ 

ಕಾಗಿನೆಲೆಯ ಆದಿಕೇಶವರಾಯ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ಉರೆ ಪೂತನಿಯ ಹೀರಿ ಮಾವ ಕಂಸನ 

ಕೊಂದ ಸಿರಿಯಾದಿಕೇಶವನವೆಂಬ ಮದ 

ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

- ಯೋಗ್ಯದಿಂದ ಬಳಪತಿತನವನಿಗೆ ಭಾಗ್ಯ 


ಚಡದಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೭ 


ವನಿತ್ತ ಕಾಗಿನೆಲೆಯಾದಿಕೇಶವ 

- ಶಃತನೇನೆ ನಿನ್ನ ಮಗನು (ಸ-೩೮-೩) 

- ಕಳವಿನವರು ಬ೦ದು ಇಳೆಯ ಮೇಲೆ ನಿಂದು 

ಬಿಳಿಗಿರಿವಾಸ ತಿರುಮಲೇಶ ಆದಿಕೇಶವ 

ತಾನೆಯೆಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

- ನೀನಿದ್ದರೆ ಕನಕ ಪ್ರಾಣ ತೆರಳುವ ತನಕ 

ಶ್ರೀನಿಧೇ ಆದಿಕೇಶವ ಎನ್ನ ಜನಕ 


- ಕದರ ಮಂಡಲಗಿಯ ಕರುಣಿ ಹನುಮ 


ರಾಯ (ಸ-೭೫-೩) 

- ಬಿನ್ನಹವನು ಕೇಳು ನೆರೆಗೂಡಿ ಸುಖಬಾಳು 

ಚೆನ್ನ ಬಾಡದ ಆದಿಕೇಶವ ದಯಾಳು 

-. ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೩) 

- ನಿನ್ನ ದಾಸಗೊಲಿದು ಸಲಿಸಯ್ಯ ಮನದಿಷ್ಟ 

ಕನಕಾದ್ರಿಯೊಳು ನೆಲಸಿದಾದಿಕೇಶವರಾಯ 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೫) 

- ನುಡಿವ ನುಡಿಯ ತಾತ್ಟ್ಪರ್ಯವನರಿವ ನಾಡಿ 

ನರಗಳಂತೊಲಿಹ ಆದಿಕೇಶವರಾಯ 

- ಕೊಡಲು ನೀನಾರು (ಸ-೯೨-೨) 

ದ ದಿಕ್ಕುದೆಸೆಯದಾರೊ ಅಕ್ಕರಿದಿ೦ದಾರ ಕರೆವೆ 

ಉಕ್ಕಿ ಸವಿದು ಮನುಜರೊಡನೆ ಸೊಕ್ಕಿ ದಿನವ 

ಕಳೆದೆನೆನಗೆ ತಕ್ಕುದಾಯಿತಯ್ಯ ಕೇಳು ಒಡೆಯ 

ಆದಿಕೇಶವ 

- ಅಹಹ ಮೋಸಹೋದೆನಯ್ಯ (ಸ-೯-೩) 

- ಭವಭಯಹರ ಕಾಗಿನೆಲೆಯ ಆದಿಕೇಶವಗೆ 

ನಮೊ ನಮೋ 

- ನಾನಿಮ್ಮ ದಾಸರ ದಾಸ (ಸ-೧೩೪-೫) 

- ಕಾಗಿನೆಲೆಯಾದಿಕೇಶವನ ಭಕ್ತ ಮುಕ್ತ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

- ಕಾಗಿನೆಲೆಯ ಆದಿಕೇಶವನ ಅ೦ಖಬ್ರ 

ನೆನೆಯದಿಹ ಭಾಗವತರ ಸಂಗ ಬಲು ಭಂಗ 

ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

- ಚೆನ್ನ ಆದಿಕೇಶವನ ಪಾದವನ್ನು ನೀನು ನಂಬು 


ಮನವೆ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೫) 

- ಭೂಸುರಪ್ರಿಯ ಕಾಗಿನೆಲೆಯಾದಿಕೇಶವನ 

ಮೀಸಲಿನ ಪಾದಭಜನೆ ಕಡುಲೇಸು ಮನವೆ 

- ಅರಿತು ನಡೆಯಅಬೇಕು (ಸ-೭-೩) 

- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನಂಫ್ರಿ 

ಮುಟ್ಟಿ ಮನದಲಿ ಭಜಿಸೊ ಭ್ರಷ್ಟಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 

- ಸನ್ನುತಾಂಗ ಕಾಗಿನೆಲೆಯ ಆದಿಕೇಶವನ 

ತನ್ನೊಳು ತಾ ತಿಳಿದು ಸುಖಿಸದವ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಜ್ಛೆನಯ್ಯ 
(ಸ-೧೨೩-೩) 

- ಕಂದರ್ಪಪಿತ ಸೊಂಡೆಕೊಪ್ಪದ ಆದಿಕೇಶವನ 

ಮುಂದರಿತು ಭಜಿಸಿ ಮುಕ್ತಿಯ ಪಡೆಯಿರಣ್ಣ 

- ಧರ್ಮವೆಂದೆನಿಪ ಮಾರ್ಗವನು ಏಐಟ್ವು 
(ಸ-೧೨೪-೫) 

-. ಪರಬ್ರಹ್ಮ ಕಾಗಿನೆಲೆಯ ಆದಿಕೇಶವನ 

ಮರೆಯದೆ ಭಜಿಪರ ಕಾಯುವವನ 

- ನೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ಮಾರಜನಕ ಕಾಗಿನೆಲೆಯ ಆದಿಕೇಶವನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ನಿಚ್ಚ ಕಾಗಿನೆಲೆಯ ಆದಿಕೇಶವನ ಹುಚ್ಚಗೆ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೫) 

- ಕಂತುಪಿತ ಕನಕಾದಿಕೇಶವನ ಎಂತಾದರೂ 

ನೀ ಬಿಡಬೇಡ ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೩) 

- ವರ ಬಾಡ ಬಂಕಾಪುರದ ಆದಿಕೇಶವನ 

ಕುರಿತು ತಿಳಿಯೊ ಹಳೆಗನ್ನಡದ ಸೊಬಗ 

- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೫) 

- ಬೇಲೂರು ಪುರವಾಸ ನೆಲೆಯ ಆದಿಕೇಶವನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೮ 


ಆಳಾಗು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 
- ನಮ್ಮ ತಂದೆ ಬಾಡದ ಆದಿಕೇಶವನ 
ಸ್ಮರಣೆಯ ಬಿಡಬಾರದು 

- ವರಕವಿಗಳ ಮುಂಡೆ ನರಕವಿಗಳ ವಿದ್ಯೆ 
(ಸ-೨೩೨-೫) 

- ಉನ್ನಂತ ಗುಣದವನ ಚೆನ್ನ ಆದಿಕೇಶವನ 
- ಹಿ೦ಗದೆ ಮನದಣಿಯ ರಂಗನ ಭಜಸೊ 
(ಸ-೨೫೯-೩) 

- ಸಾಸಿರನಾಮದೊಡೆಯ ಕೃಷ್ಣ ಬಾಡದಾದಿ 
ಕೇಶವನ ಭಕುತಿಯೊಂದಿದ್ದರೆ ಸಾಲದೆ 
-ನಡತೆ ಹೀನನಾದರೇನಯ್ಯ (ಸ-೧೨೭-೩) 


- ತಂದೆ ಕದರುಮಂಡಲಗಿ ಹನುಮಯ್ಯ 


ನೊಡೆಯ ಚಂದ ಆದಿಕೇಶವನ ನೆನೆದವ 
ರೆಂದಿಗು ಧನ್ಯರು 


- ಮರೆಯದಿರು ಹರಿಯ (ಸ-೨೦೩-೩) 
ಡಾ ಪನ್ನಗಾರಿ ವಾಹನ ದೇವರ ದೇವನಹ ಚೆನ್ನ 


ಆದಿಕೇಶವನನು ಎಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 
ನಗುವಳು (ಸ-೧೯೫-೭) 

- ಭರದಿ ಕಾಗಿನೆಲೆಯಾದಿಕೇಶವನೆಂದ 

- ನಾರಾಯಣನೆ ಈತ (ಸ-೧೩೮-೩) 


- ಚೆನ್ನಿಗ ವರದ ವೆಂಕಟ ಆದಿಕೇಶವನು ತನ್ನ 


ನಂಬಿದ ಭಕ್ತರಾಶ್ರಿತ ಕಾಮಧೇನು 

- ಕೈಯ ತೋರಿದ ಬಗೆಯ (ಸ-೯೧-೫) 

- ಮೃಗ ಮಾನವಾಕಾರ ಕಾಗಿನೆಲೆಯಾದಿ ಕೇಶವ 

ನಲ್ಲದೆ ಮಿಗು ಬಂಧುಗಳ ದಾರಿಗಾರಿದ್ದರೇನು 

ದಾ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

ಬೆಳ್ಳಿಕಣ್ಣಿನವರು ತಿಳಿಯಲಾರದ ಮಾತು ಬಲ್ಲ 

ಆದಿಕೇಶವನು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೫) 

- ಕಂತುಪಿತ ಕಾಗಿನೆಲೆಯಾದಿಕೇಶವನೆ 

ನಿಶ್ಚಿಂತನಾಗಿ ನಿಮ್ಮ ಗುಡಿಯಲಿಪ್ಪೆನು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೫) 

- ತಂದೆ ನೆಲೆಯ ಆದಿಕೇಶವನೆ ನಿನ್ನ 

ಪದದ್ದಂದ್ವವನು ಬಿಡೆನು ಬಿಡೆನೊ 


- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೫) 

- ಶೇಷಗಿರಿವಾಸ ರಂಗಯ್ಯ ಆದಿಕೇಶವನೆ 

ರಕ್ಷಿಸೊ ರಂಗಯ್ಯ 

- ಯಾತಕೆ ದಯ ಮಾಡಲೊಲ್ಗೆ ರಂಗಯ್ಯ 
(ಸ-೨೧೭-ಗ) 

- ನೆಲೆಯ ಕಂಡವರ್ಯ್ಕಾರು ನೆಲೆಯಾದಿಕೇಶವನೆ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

ದ ಆದಿಕೇಶವನ್ನ ಮುಟ್ಟಿ ಭಜಿಸಿ ಕಡೆಗೆ ಬಿಡುವರೆ 

ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಚೆಂದ ಆದಿಕೇಶವನ್ನ ಒಂದು ಬಾರಿ ನೆನೆಯ 

ದವಗೆ 

ದ್ದ ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೩ 

- ದಾಸಪಟ್ಟವೋ ಸನ್ಯಾಸಪಟ್ಟವೋ ಆಸೆಯಿಂದ 

ನೆಲೆಯಾದಿಕೇಶವನ್ನ ನೆನೆಯದವಗೆ 

ನ ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-ಪ) 

- ಕಾಗಿನೆಲೆಯ ಕನಕದಾಸ ಹೇಳಿದಂಥ 

ಮುಂಡಿಗೆಯ ಮಿಗೆ ಒಳ ಹೊರಗೆಲ್ಲ ಬಲ್ಲ 

ಬಾಡದಾದಿಕೇಶವರಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೬) 

- ಹಿನಾಕಿಸಖನಾದಿಕೇಶವನೆ ಉಡುಪಿಯ ವಾಸ 

ಸಾಕಿ ಸಲಹೈ ಎನ್ನ ಕೃಷ್ಣ 

ಎ ಪೂರ್ವಜನ್ಯದಲ ನಾ ಮಾಡಿದಾ 
(ಬೆ-೮-೩) 

- ಬಾರಿಬಾರಿಗೆ ಸತ್ತು ಹುಟ್ಟುವನೆಂದೆನೆ 

ಆದಿಕೇಶವ ಹತ್ತವತಾರದ ಹರಿಯೆಂದೆನಲ್ಲದೆ 

ದ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ- “೨ ೩) 

- ಬಾಡದಾದಿಕೇಶವನೆ ಅನಾಥ ಬಂಧುವೆ 

ಅಚ್ಯುತ ಮುರಾರಿ ಹರಿಯೆ೦ಬ ಮಾತನಾಡಿಸಿ 

ಮುಕುತಿಯನೊದಗಿಸಯ್ಯ 

- ಅಣುಮತ್ತಾದ ದೇವ (ಬೆ-೭೧-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೭೯ 


- ಬೇಡಿಕೊಂಬೆನೊ ನಿನ್ನ ಭಕ್ತರ ಸೇವೆಯ 

ಬಾಡದಾದಿಕೇಶವ ಭಕ್ತವತ್ಸಲ 

- ಕಾಡುವ ದುರಿತಗಳ ನೀ ಅಡಿಸೆಂದು 
(ಬೆ-೬೦-೩) 

- ಭೂವಲಯದೊಳು ಕೀರ್ತಿಪಡೆದು ಸಲಹಿದ 

ನಮ್ಮ ದೇವ ವರ ಕಾಗೆನೆಲೆಯಾದಿಕೇಶವ ರಾಯ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

- ಭೂರಮಣಿಯನೊತ್ತಿ ಅಡಿಗೆ ಬೀಗನ 

ಶಿರವನ್ನು ಕಾಯ್ದ ಶ್ರೀರಮಣ ಆದಿಕೇಶವನನ್ನು 

ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೩) 

- ಭೂರಿ ವಾರ್ತಿಯ ಪಡೆದೆ .. ವರ 

ಕಾಗೆನೆಲೆಯಾದಿಕೇಶವನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

- ಭಾಗವತರ ಸಮ್ಮೇಳವ ಕಂಡೆ ಕಾಗೆನೆಲೆ 

ಯಾದಿಕೇಶವ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 

- ಭೋಗಿಶಯನನ ಪಾದ ರಾಗದಿ ಭಜಿಸದೆ 

ಕಾಗೆನೆಲೆಯಾದಿಕೇಶವನ ದಾಸ ನೀನು 

- ಹೇಗೆ ನೀ ದಾಸನಾದೆ (ಬೆ-೨೨-೨೧) 

- ಭೇದದಿ ವಿಶ್ವವ ಗೆಲಿದವನೆ ಬಾಡದಾದಿಕೇಶವ 

ನಮಗೊಲಿದವನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೩) 

- ಲೇಸಾಗಿ ಜನರ ಸಲಹುವ ಕಾಗೆನೆಲೆಯಾದಿ 

ಕೇಶವನದಾಸ ಕಾಣೆ 

- ನಮ್ಮಮ್ಮ ಶಾರದೆ (ಬೆ-೧-೩) 

- ಲೋಕದೊಳು ಕಾಗೆನೆಲೆಯಾದಿಕೇಶವ ಭಕ್ತ 

ಸಾಕಾರನೆಂಬುದಕೆ ಸಕಲ ಭುವನವೆ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಸಲೆಮುಕ್ತಿ ಪಾಲಿಸೊ ಆದಿಕೇಶವರಾಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಸಾಧಿಸಿ ಸಕಲವ ತಿಳಿದವನೆ ಬಾಡದಾದಿ 

ಕೇಶವ ಭಕ್ತಿಗೊಲಿದವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 


ಎ ಸನಕಾದಿಗಳೋಲೈಪ ಆದಿಕೇಶವ ನಮ್ಮ 


ಹನುಮೇಶ ರಾಘವ ಕ್ಷೇಮದಲೈದಾರೆ 

- ಎನ್ನ ಕ೦ದ ಹಳ್ಳಯ ಹನುಮಾ 
(ಬೆ-೬-೩) 

- ಸಾಸಿರ ನಾಮದೊಡೆಯ ಬಾಡದಾದಿ 

ಕೇಶವನ ಬೇಸರದೆ ಹೆಗಲ ಮೇಲಿಟ್ಟುಕೊಂಡು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ಸವುಶಯವಿಲ್ಲದೆ ಕುರುವಂಶ ಸವರಿದ 

ಹಿವುಸಕನಾದಿಕೇಶವನೊ ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೭) 

- ಸಮಯಾಸಮಯವುಂಟೆ ಭಕ್ತವತ್ಪಲ ನಿನಗೆ 

ಕಮಲಾಕ್ಷ ಕಾಗೆನೆಲೆಯಾದಿಕೇಶವನೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

- ಸುಕೃತ ಶರಣರು ನಿಮ್ಮ ನೆನೆವರೈ ಶೇಷಗಿರಿ 

ಪ್ರಕಟವಾಸಾದಿಕೇಶವ ವೆಂಕಟೇಶ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ಸುಗುಣರನ್ನ ಕಾಗೆನೆಲೆಯಾದಿಕೇಶವನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-ಬ) 

- ಸಂತತವು ಭಕ್ತ ಸಂಸಾರವನು ಪೊರೆವ 

ವೇದಾಂತನುತ ಕಾಗೆನೆಲೆಯಾದಿಕೇಶವ ರಾಯ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೫) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವ ರಾಯ 

ಕೊಟ್ಟವರಿಗೆ ಉ೦ಟು ಕೊಡದವರಿಗೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವನಂಫ್ರಿ 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ಸಾಧು ಸಜ್ಜನ ಸತ್ಯಗುಣಕಿದಿರುಂಟೆ 

ಆದಿಕೇಶವನಲ್ಲದೆ ದೈವವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಟೆ 
(ಬೆ-೧೨೫-ಪ೧) 

- ಸಾಧು ನರಸಿಂಹ ಕಾಗೆನೆಲೆ ಆದಿಕೇಶವ 

ಮುಂದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಸಾಧುಗಳಿಗೆ ಸುಖವೈದಿಪೆಕಾಗೆನೆಲೆ ಆದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೦ 


ಕೇಶವ ಕೃಷ್ಣ ಗೋವಿಂದ 

- ಪರಮ ಪುರುಷ ಹರಿ ಗೋವಿ೦ದ 
(ಬೆ-೩೯-೧೧) 

- ಶರಣು ಸಿರಿವರ ಕಾಗೆನೆಲೆಯಾದಿಕೇಶವ 

ಶ್ರೀಕೃಷ್ಣ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಶೇಷಶಯನ ಆದಿಕೇಶವರಾಯನ 

ದಾಸರೊಡೆಯ ಮಧ್ವದ್ವೇಷಿಗಳಿಗಲ್ಲದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

- ಶೇಷಶಯನ ಕಾಗೆನೆಲೆಯಾದಿಕೇಶವದಾಸರ 

ಮಹಿಮೆ ಕಾಣಲಿಕಾಗದು ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

- ಶೇಷಗಿರಿ ಕಾಗೆನೆಲೆಯಾದಿಕೇಶವನ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೫) 

- ಹಿಂಗದೆ ಕಾಗೆನೆಲೆಯಾದಿಕೇಶವ ನರಸಿ೦ಗನ 

ತೋರೆನಗೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಧೀರ ಕಾಗೆನೆಲೆಯಾದಿಕೇಶವ ರಘುವೀರನ 

ಕರೆದು ತೋರೆ 

- ಏಣನಯನೆ ಏಣಭೋಜ ಮಧ್ಯಳೆ 
(ಬೆ-೯೯-೫) 

- ನ್ಯಾಯದಿ ಕನಕನೊಡೆಯ ಆದಿಕೇಶವರಾಯ 

ನೀನಲ್ಲದೆ ನರರು ಸ್ವತಂತ್ರರೆ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ನರಪತಿಯ ಯದುವೀರ ಬೌದ್ಧನ 

ತುರಗವೇರಿದ ಆದಿಕೇಶವನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ನಾರಾಯಣ ಅಚ್ಯುತಾನಂತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ಎಲೊ ಭಂಡಜೀವವೆ 

- ದಾಸನಾಗೋ ಭವಪಾಶ ನೀಗೊ€ 
(ಬೆ-೨೦-೫) 

- ನಾಟಕಧರ ಕಾಗೆನೆಲೆಯಾದಿಕೇಶವ ನಿನ್ನಾಟ 

ದೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಗವ (ಬೆ-೨೭-೫) 


- ನೆರೆ ಮಹಾಮೂರ್ತಿಯೊಡೆಯ ಪರಮ 

ಬಾಡದಾದಿಕೇಶವ(ನ) 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೫) 

- ನೆರೆಯಾದಿಕೇಶವನು ತಾ ಬೆಣ್ಣೆಗಳ್ಳನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೫) 

- ನಿಶ್ಚಿತ ಕಾಗೆನೆಲೆಯಾದಿಕೇಶವನ ಹುಚ್ಚಗೆ 

ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೫) 

- ನಿರ್ಣಯವಿದು ಕಾಗೆನೆಲೆಯಾದಿಕೇಶವನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಪುಂಡನು ನಿನ್ನಣುಗ ಕಾಗೆನೆಲೆಯ 

ಆದಿಕೇಶವ ರಾಯ 

ದ ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧೧) 

- ಪ್ರಾಣನಾಯಕನಾದ ಆದಿಕೇಶವರಾಯ 

ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೊ 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

- ಪ್ರಣವಗೋಚರ ಕಾಗೆನೆಲೆಯಾದಿಕೇಶವನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಪೃಥ್ವಿಯೊಳಗೆ ಕಾಗೆನೆಲೆಯಾದಿಕೇಶವಗೆ 

ಮರ್ತ್ಯದೊಳನ್ಯದೇವರು ಸರಿಯುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೩) 

- ಪೃಥ್ವಿಯೊಳು ಕಾಗೆನೆಲೆಯಾದಿಕೇಶವ ನಿನ್ನ 

ಭಕ್ತಿಯಿಲ್ಲದ ನರಗೆ ಮುಕ್ತಿಯಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ಪರಬ್ರಹ್ಮ ಕಾಗೆನೆಲೆಯಾದಿಕೇಶವನ ಸ್ಮರಣೆ 

ಗೆಯ್ವವರನ್ನು ನಿಲಿಸಲಾಪೆಯಾ ರಂಗ 

ದ ನೀನೇನ ಮತತತ ರಂಗಯ್ಯ 
(ಬೆ-೪೮-೩) 

ದ ಪರಮಾತ್ಮ ಕಾಗೆನೆಲೆಯಾದಿಕೇಶವ ರಾಯ 

ಪರಹಿತಕೆ ಸಖನೆಂದು ಭಜಿಸೆಲೈ ಮನುಜಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೧ 


- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ಪೊಡವಿಪತಿ ಕೇಳು ಶ್ರೀ ಆದಿಕೇಶವನೆ 

ಹಿ೦ಂಗಡೆಯಲ್ಲಿ ಮನೆಯ ಕಟ್ಟಿಸಬಾರದೆ 

ದ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೫) 

- ಪೊಡವಿಯಲಿ ಕಾಗೆನೆಲೆಯಾದಿಕೇಶವ 

ನೊಲುಮೆ ಪಡೆದವರಿಗಿನ್ನು ಸಕಲಾರ್ಥ 

ಪದವುಂಟು 

- ಕಅಯೇರಿ ಬಂತು (ಬೆ-೧೩೦-೧೧) 

- ಬಲ್ಲಿದ ಕಾಗೆನೆಲೆಯಾದಿಕೇಶವವನಿರೆ ಚಿಲ್ಲರೆ 

ದೈವದ ಹಂಬಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

- ಬಲ್ಲಿದನು ಕಾಗೆನೆಲೆಯಾದಿಕೇಶವ ರಾಯ 

ನಿಲ್ಲದೇ ರಕ್ಷಿಪನು ಇದಕೆ ಸ೦ದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೩) 

- ಬಂದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವುವು 

ಚೆಂದಾಗಿ ಕಾಗೆನೆಲೆಯಾದಿಕೇಶವನ ನೆನೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

- ಬಿಸಜಾಕ್ಷ ಕಾಗೆನೆಲೆಯಾದಿಕೇಶವನ ದಿವ್ಯ 

ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೫) 

- ಬಿಡದೆ ಶ್ರೀನಾಥ ಆದಿಕೇಶವನ ಭಜಿಸಿರೊ 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೩) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಚ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ಸಿರಿ ಕಾಗೆನೆಲೆಯಾದಿಕೇಶವನು ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 

- ಸಿರಿ ಕಾಗೆನೆಲೆಯಾದಿಕೇಶವರಾಯನು 

ಸುರರಿಗಮೃತವನು ಎರೆದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫-೩) 


ತೆ 


-. ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೩) 

- ಸಿರಿಯಾದಿಕೇಶವ ರಾಯನ ನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

-.ಸಿರಿಕಾಗೆನೆಲೆಯಾದಿಕೇಶವನ ಚರಣವನು 

ನಿರುತದಲಿ ಸ್ಮರಿಸುವನೆ ಅವಿಚಾರಿಪುರುಷ 

- ಸಹಜವಿದು ಈ ನುಡಿಯು 
(ಬೆ-೧೪೯-೩) 

- ಸಿರಿಕಾಗೆನೆಲೆಯಾದಿಕೇಶವ ರಾಯನ ಚರಣ 

ಕಮಲವನು ಕೀರ್ತಿಸುವನೆ ಕುಲಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೩) 

-. ಸಿರಿಧರನೆ ಕಾಗೆನೆಲೆಯಾದಿಕೇಶವ. ನಿನ್ನ 

ಪರಮ ಡಿಂಗರಿಗರ ಪಂಕ್ತಿ ಸೇರಿಸೊ ಎನ್ನ 

- ಕಾಯೊ ಕರುಣಾಕರನೆ (ಬೆ-೫೯-೩) 

-. ಸಿಕ್ಕುಮಾಡದೆ ಕಾಗೆನೆಲೆಯಾದಿಕೇಶವನೆ 

ದಿಕ್ಕಾಗಿ ಎನ್ನ ನಿನ್ನಂಫ್ರಿಯೊಳಿರಿಸೊ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೫) 

- ಶ್ರೀಪತಿ ಕಾಗೆನೆಲೆಯಾದಿಕೇಶವ ಚರಣ ಈ 

ಪರಿಯಲಿ ಭಜಿಸಿ ಸುಖಿಯಾಗೊ ಮನವೆ 

_- ಮಾವನ ಮನೆಯೊಳಗೆ (ಬೆ-೧೪೬-೫) 

- ವಾಸಾಧಿಪತಿ ಕಾಗೆನೆಲೆಯಾದಿಕೇಶವನ 

ದಾಸಾನುದಾಸರಿಗೆ ದಾಸ ನೀನಾಗೋ 

- ಸಾರಾಯಣಿನು ಮನವೆ (ಬೆ-೧೪೧-೩) 

- ವಾಸುಕಿಶಯನ ಕಾಗೆನೆಲೆಯಾದಿಕೇಶವನ 

ದಾಸರಾ ದಾಸರಾ ದಾಸನೆಂತೆಂಬವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩&) 

- ವಸುಧೇಶ ಕಾಗೆನೆಲೆಯಾದಿಕೇಶವನ೦ಭ್ರ 

ಬಿಸಜವನು ಕಂಡು ನೀ ಸುಖಿಯಾಗು ಮನುಜಾ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

- ಮನ್ನಿಸಿ ಕಾಯುವ ಚೆನ್ನಾದಿಕೇಶವ ಪ್ರಸನ್ನನ 

ತೋರೆನಗೆ 

- ರಾಜವದನೆ ಸುರರಾಜನ (ಬೆ-೯೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೨ 


- ಮುನೀಶನೆಂದೆನಿಸುವ ಕಾಗೆನೆಲೆ ಆದಿಕೇಶವನ 

ಅನುಶ್ರುತಿಯನು ಬಿಡದಿರು ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

- ಮಂಗಳಂ ಕಾಗೆನೆಲೆಯಾದಿಕೇಶವ ರಾಯ 

ಮಂಗಳಂ ಗಿರಿವಾಸನೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

ದ ಮಂದರೋದ್ಧರ ಮಧುಸೂದನ ಮಾಧವ 

ಗೋವಿಂದ ರಕ್ಷಿಸು ಬಾಡದಾದಿಕೇಶವ ರಾಯ 

- ಆ ವೇಳೆಯಲ್ಲಿ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ಮಂದೆಗಾಯ್ದವನ ಮನ್ಮಥನ ಪೆತ್ತವನ ತಂದೆ 

ಶ್ರೀ ಬಾಡದಾದಿಕೇಶವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೫) 

- ಮರಕತನಗರಿಯ ಬಾಡ ಬಂಕಾಪುರದರಸು 

ಭಕ್ತರಕ್ಷಕ ಆದಿಕೇಶವನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಮರೆದು ಬಿಡದೆ ಹರಿಯ ನಾಮ ಬರೆದು 


ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ 


ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೫) 

- ಮತ್‌ ಕಾಗೆನೆಲೆಯಾದಿಕೇಶವರಾಯನ 

ಮುದ್ದು ನಾಮಸ್ಕ `ರಣೆಯನು ಮಾಡಿ 

ಇ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

ದ ಮಧ್ವಶಾಸ್ತ್ರವನೆಲ್ಲ ಸಜ್ಜನರಿಗೊರೆದಗೆ ಮುದ್ದು 

ಶ್ರೀ ಆದಿಕೇಶವನ ಭಜಕನಿಗೆ 

- ಜಯ ಮಂಗಲಂ ನಿತ್ಯ (ಬೆ-೧೭೧-) 

- ವರ ಕಾಗೆನೆಲೆಯಾದಿಕೇಶವ ರಾಯನ 

ಮರೆಯಲಾರೆನೆ ಮನದಿ ಎಂದೆಂದಿಗು 

- ತೋರೆ ಬೇಗನೆ ಸಖ. (ಬೆ-೯೪-೩) 

- ವರ ಕಾಗೆನೆಲೆಯಾದಿಕೇಶವನ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೩) 

- ವರಕಾಗೆನೆಲೆಯಾದಿಕೇಶವಗೆ ಮಂಗಳ ಸಿರಿ 

ಹರಿಗೀಗ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ (ಬೆ-೧೭೦-೩) 


- ವರದಾದಿಕೇಶವನಲ್ಲದೆ ದೈವವು ಉ೦ಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೫) 

- ಮಾರಪಿತ ಕಾಗೆನೆಲೆಯಾದಿಕೇಶವ 

ಪಾದವಾರಿಜವ ನಂಬಿದವ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೩) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಾಯ 

ಕಾರಣಕೆ ಕರ್ತ ನೀ ಕಡೆಹಾಯಿಸಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಂಗ 

ಧೀರ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

-ಮಾರಪಿತ ಕಾಗೆನೆಲೆಯಾದಿಕೇಶವನ೦ಫ್ರಿ 

ವಾರಿಜವ ನೆರೆನಂಬದವನೆ ಕುರುಬ 

- ನಾವು ಕುರುಬರು (ಬೆ-೧೫೨-೫) 

- ಚಿಂತೆಯೇತಕೆ ಕಾಗೆನೆಲೆಯಾದಿಕೇಶವನ 

ನಿಶ್ಚಿಂತೆಯಲ್ಲಿ ನೆನೆದು ಸುಖಿಯಾಗೊ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

- ಮೇದಿನಿಯ ತಾಳ್ವ ಕೂರ್ಮಾವತಾರನೆ 

ಬಾಡದಾದಿಕೇಶವರಾಯ ಬೆನ್ನಲೆತ್ತಿಕೊಂಡು 

- ಕಡಹಾಂಯುಸೊ ಕಮಲಲೋಚನನೆ 
(ಬೆ-೬೨-೩) 

- ಯಂತ್ರವಾಹಕನೆಂಬ ಬಿರುದು ಸಲುವುದು 

ನಿನಗೆ ಕಂತುಪಿತ ಕಾಗೆನೆಲೆಯಾದಿಕೇಶವನೆ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೫) 

-. ಯೋಗಮಾರ್ಗಿ ಕಾಗೆನೆಲೆಯಾದಿಕೇಶವ 

ರಾಯ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೩) 

- ಅಸಮಭವ ಕಾಗೆನೆಲೆಯಾದಿಕೇಶವರಾಯ 

- ನೀ ಮಾಯೆಯೊಳಗೋ (ಬೆ-೪೭-೩) 

- ಅವಿರಳಾಪುರಿಯ ಸಿರಿ ಕಾಗೆನೆಲೆಯಾದಿ 

ಕೇಶವನ ಸುತನಿಗೆ ಸನ್ನುತದ ರಾಣಿವಾಸೆ 

- ವರವ ಕೊಡು ಎನಗೆ ವಾಗ್ದೇವಿ 
(ಬೆ-೨-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೩ 


ದ ಅಳಿಲಸೇವೆಯನೊಪ್ಪಿಕೊಂಡು ಸಲಹೈ 

ಕಾಗೆನೆಲೆಯಾದಿಕೇಶವನೆ ಸ್ವಾಮಿ ಪ್ರೇಮಿ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೫) 

- ಅಜಪಿತ ಕಾಗೆನೆಲೆಂರಾದಿಕೇಶವನೆ 

ತ್ರಿಜಗವಲ್ಲಭ ತಾನು ಭಜಕರ ವಶವಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

- ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತ 

ಒಲಿದು ಚೆನ್ನ ಆದಿಕೇಶವನೊಳು 

- ಏನೆ ಮನವಿತ್ತೆ ಲಅತಾ೦ಂಗಿ 
(ಬೆ-೧೫೪-೩) 

- ಆಶೆಯಿಂದ ಹಣಕಾಸ ಗಳಿಸುವ ಆದಿಕೇಶವ 

ನಾರಾಯಣನೆಂಬ ಶೆಟ್ಟಿ 

ದ ಬ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೩) 

- ಆದಿಕೇಶವ ದೈವವಲ್ಲದಿನ್ನಿಲ್ಲವೆಂ೦ದು 

ಆಗಮವು ನುಡಿವುದಾವನನು 

- ಆತನೇ ಪರಮಾತ್ಯ ಪರತತ್ತ್ವ 
(ಬೆ-೭೪-೩) 

- ಆದಿಕೇಶವ(ನ) ಭಕ್ತ ಅವ ಜೀವನ್ಮುಕ್ತ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

- ಆರು ಮೂರು ಹದಿನಾರು ತತ್ತ್ವ್ವವ ಮೀರಿ 

ತೋರುವ ಕಾಗೆನೆಲೆಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಆರಿಗಂಜೆನೊ ನಾನು ಅಧಿಕಪುರಿ 

ಕಾಗೆನೆಲೆಯಾದಿಕೇಶವ ರಾಯ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಆಗು ಕಾರಣಕಾರ್ಯ ಕರ್ಮಾದಿ ರೂಪಕ್ಕೆ 

ಕಾಗೆನೆಲೆಯಾದಿಕೇಶವನ ಮಹಿಮೆಯನು 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

- ಆತ್ಮನು ಕಾಗೆನೆಲೆಯಾದಿಕೇಶವನೊಲಿದ 

ಭಕ್ತರಿಗೆ ಕುಲವಾವುದು ಹೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

- ಇಂಪಿನಲಿ ಕಾಗೆನೆಲೆಯಾದಿಕೇಶವನನ್ನು 

ಸೊಂಪಿನಲಿ ನೆನೆನೆನೆದು ಸುಖಿಯಾಗೊ 

ಮನುಜಾ 


-. ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೩) 

- ಜಾಣತನದಿಂ ಕಾಗೆನೆಲೆಯಾದಿಕೇಶವನ 

ಮಾನಸದಲಿ ನೆನೆದು ಸುಖಿಯಾಗೊ ಮನವೆ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಉನ್ನತ ಕಾಗೆನೆಲೆ ಆದಿಕೇಶವನ ಅನುದಿನ 

ನೆನೆವುದು ಭಕ್ತಿಗಾಗಿ ಪರಮುಕ್ತಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೯) 

- ಉನ್ನತದ ಕಾಗೆನೆಲೆಯಾದಿಕೇಶವ ರಾಯ 

ಚೆನ್ನ ಶ್ರೀರಂಗಪಟ್ಟಣದ ರಂಗೇಶ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

- ರಂಜಿಪ ಮಣಿಯ ಸಿಂಹಾಸನದ ಮೇಲಿಪ್ಪ 

ಕುಂಜರವರದಾದಿಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ಉರಗಗಿರಿಯ ಕಾಗೆನೆಲೆಯಾದಿಕೇಶವನ 

ಗರತಿ ನೀ ಕರೆದು ತಾರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಉಗ್ರಾಹಿ ಅಹೋಬಲಪತಿರಾಜ ಕನಕಗೆ 

ಭಾಗ್ಯವನೀವ ಕಾಗೆನೆಲೆಯಾದಿಕೇಶವನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಎರಡಿಲ್ಲದ ಸಾಕಾರ ಕಾಗೆನೆಲೆಯಾದಿ ಕೇಶವನ 

ಆಕಾರದೊಡನಾಡುವರಿಗಲ್ಲದೆ 

ದ ಆರಿಗಳವಲ್ಲಾತ್ಮ ಯೋಗನಸಿದ್ಧಿ 
(ಬೆ-೧೨೬-೩) 

- ಓಲಿದು ಭಕ್ತರನು ಪಾಲಿಪ ಕಾಗೆನೆಲೆಯಾದಿ 

ಕೇಶವ ಜಗದೊಡೆಯ 

- ಪೂಸರನ ಜನಕನೇ (ಬೆ-೧೬೮-೫) 

- ಒಲಿದವರ ಕಾಗೆನೆಲೆಯಾದಿಕೇಶವ ರಾಯನ 

ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-೫) 

- ಒಡೆಯ ಬಾಡದಾದಿಕೇಶವನಡಿಗಳನ್ನು ಸ್ಮರಿಸಿ 

ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೪ 


- ಓದಿ ಕೇಳಿದರಿದೇ ಕಥೆಯಾಗುತಿದೆ ದೂರ 

ಆದಿಮೂರುತಿ ಕಾಗೆನೆಲೆಯಾದಿಕೇಶವನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 

- ಹರಿಯ ರೂಪವ ತಾಳಿ: ಇರುಳು ದೈತ್ಯನ 

ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 

- ಹರಿಹರಿಯೆ ಶರಣೆಂದು ಸ್ತುತಿಸಿ ಶಿಶು 

ಮೊರೆಯಿಡುವ ಕರುಣಾಳು ಕಾಗೆನೆಲೆಯಾದಿ 

ಕೇಶವನ 

- ಕಂಡೆ ಸಾ ತಂಡತ೦ಡದ ಹಿ೦ಡು ದೈವ 

(ಬೆ-೮೪-೩) 

- ಹರಿದಾಸ ಕನಕನು ಹಾಕಿದ ಮುಂಡಿಗೆ ಸಿರಿ 

ಆದಿಕೇಶವನಾಣೆ ಬಲ್ಲವರು ಪೇಳಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೩) 

ದ ಹೊಕ್ಕುಳ ಹೂವಿನ ಬಾಡದಾದಿಕೇಶವನ 

ಮೊರೆ ಹೊಕ್ಕೆನಿಂದು ಕಾಯ್ದುಕೊಳ್ಳೂ ದೇವಾಧಿ 

ದೇವೋತ್ತಮನೆ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ಕನಕನೊಡೆಯನು ಕಾಗೆನೆಲೆಯಾದಿಕೇಶವನ 

ಜನಕೆ ನಿತ್ಯವು ಪ್ರಸಾದವನು ಕೊಡುತಿಹುದು 

- ಬಲ್ಲವರು ಪೆಳರಿ (ಬೆ-೧೬೪-೩) 

-. ಕಪ್ಪೆ ತತ್ಕೈಯೆಂದು ಕುಣಿವುದ ಕಂಡೆ 

ಬಾಡದಾದಿಕೇಶವನ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೩) 

- ಕಲ್ಪಕಲ್ಪಿತ ಕಾಗೆನೆಲೆಯಾದಿಕೇಶವನ ಅಲ್ಪವೂ 

ನೆನೆಯದ ನರನಿದ್ದರೇನು 

- ಆರು ಬಾಳದರೇನು (ಬೆ-೩೦-೩) 

- ಕಲಿ ಬಾಡದಾದಿಕೇಶವರಾಯ ಚಕ್ರದಲಿ 

ತಲೆಗಳನು ಚೆಂಡಾಡಿಸುವ ಕಾಣೊ ಬೇಡ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೩) 

- ಕಳವಳಿಸಿ ನೂರೆಂಟು ಹಲುಬಿ ಬಳಲಲು 

ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

- ಕಂಬದೊಳೊಡೆದು ಮೂಡಿದ ಆದಿಕೇಶವ 


ರಂಗ 

-ಬಾರೊ ನಮ್ಮ ಮನೆತನಕ (ಬೆ-೧೦೬-೩) 

- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-ಪ) 

- ಕಮಲಮುಖಿಯಳ ಕಾಯ್ದ ಕಾಗೆನೆಲೆ 

ಆದಿಕೇಶವನೆಂಬ 

- ಭವಭಯವಿನಾಶ ಭೋ (ಬೆ-೪೧-೩) 

- ಕಾಯಜಪಿತ ಕಾಗೆನೆಲೆಯಾದಿಕೇಶವರಾಯ 

ನೀ ಕಾಯಯ್ಯ ತಪ್ಪುಗಳೆಣಿಸದೆ 

ಎ ನನ್ನಿಂದ ನಾನೇ ಅನಿಸಿ ಬ೦ದೆನೆ 
(ಬೆ-ಜ೪-೫) 

- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೫) 

- ಕಂತುಪಿತ ಕಾಗೆನೆಲೆಯಾದಿಕೇಶವ ಲಕ್ಷ್ಮೀ 

ಕಾಂತ ತನ್ನಲ್ಲಿಗೆ ಕರೆಕಳುಹುವನಕ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೩) 

- ಕಂತುಪಿತ ಕಾಗೆನೆಲೆಯಾದಿಕೇಶವನ 

ನಿರಂತರದಿ ಭಜಿಸಿ ನೀ ನಿತ್ಯಸುಖಿಯಾಗು 

- ನೋಡಿ ಮರುಳಾಗದಿರು (ಬೆ-೧೨೭-೫) 

- ಕರುಣಿ ಕೃಪಾಳು ಕಾಗೆನೆಲೆಯಾದಿಕೇಶವ 

ಚರಣಕಮಲವ ನಂಬಿ ಸುಖಿಯಾಗು ಮನವೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೫) 

- ಕಾರುಣ್ಯನಿಧಿ ಕಾಗೆನೆಲೆಯಾದಿಕೇಶವನ ಸೇರಿ 

ಭಜಿಸಿದವರಿಗೆ ಯಮನ ಕೊಲೆಯುಂಟೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 

(ಬೆ-೧೩೮-೬) 

- ಕಾರಣಾತ್ಮಕ ಕಾಗೆನೆಲೆಯಾದಿಕೇಶವ ಕ್ಷೀರ 

ಬೆಣ್ಣೆಯ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ (ಬೆ-೧೦೧-೫) 

- ಕಟ್ಟಿದ ನೆಲುವಿನ ಬೆಣ್ಣೆಯನೀವೆನು ಬಿಟ್ಟು 

ಕಳುಹಿರಮ್ಮ ಆದಿಕೇಶವನ 

-ಇಂದು ಸೈರಿಸಿರಿ ಶ್ರೀಕೃಷ್ಣನ (ಬೆ-೧೦೫-೩) 

- ಕಾಗೆನೆಲೆಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೫ 


- ಕಾಗೆನೆಲೆಯಾದಿಕೇಶವ ಬಿಡಿಸು ಈ ಭಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೫) 

- ಕಾಗೆನೆಲೆಯಾದಿಕೇಶವ ರಾಯನಮರ 

ಸಂಯೋಗಿ ಒಲಿದುಪ್ಪವಡಿಸು ಹರಿಯೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೭) 

- ಕರ್ತು ಕಾಗೆನೆಲೆಯಾದಿಕೇಶವ ನಾರಾಯಣನ 

ಅರ್ಥಿಯಿಂದ ಭಜಿಸಿ ನೀವು ಸುಖದಿ ಬಾಳಿರೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಕ್ಷಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿಯ 

ಧ್ಯಾನಿಪಗೆ ಸದ್ಗತಿಯಿರದೆ ಹೋಹುದೆ 

- ಮಗ ನಿಂದೆ ಗತಿಯುಂಟಿ 
(ಬೆ-೧೪೫-೫) 

-. ಕ್ಷಿತಿಯೊಳು ರಾವುತನಾದ ಬಾಡದಾದಿ 

ಕೇಶವನ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಕ್ಷಿತಿಯೊಳಗೆ ಕಾಗೆನೆಲೆಯಾದಿಕೇಶವನಾದ 

ಪತಿತಪಾವನ ಪರಮ ಪುರುಷೋತ್ತಮನನು 

- ನ೦ಬು ನಾರಾಯಣನ (ಬೆ-೫೩-೩) 

- ಖಿಲವಾದ ಮಧ್ವಮತವನೆ ನಿಲಿಸಿ ಕಾಗೆನೆಲೆ 

ಯಾದಿಕೇಶವ ಪರದೈವನೆಂದೆನಿಸುವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

- ಗಂಗೆಯನು ಪಡೆದಾದಿಕೇಶವನ ದಿವ್ಯ 

ಕಮಲಾಂಫ್ರಿಯನು ಭಜಿಸಿ ಪಾವನನಾಗು 

ಮರುಳೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೯) 

- ಗಟ್ಟಿಯಾಗಿ ಕಾಗೆನೆಲೆಯಾದಿಕೇಶವ ರಂಗ 

ಬಿಟ್ಟು ಹೋದರೆ ನಿನಗೆ ಹರಿದಾಸರಾಣೆ 

- ಹೂವ ತರುವರ ಮನೆಗೆ (ಬೆ-೪೩-೩) 

- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 

- ನಿನಗಿ೦ತ ಕುಂದೇನೊ (ಬೆ-ಲೇ೭-೫) 

- ತನುಮಾಯಾ ರೂಪವ ತೋರಿದನಾ 

ಕಾಗೆನೆಲೆಯಾದಿಕೇಶವನು 


- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧೦) 

- ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ 

ಬಲ್ಲ ಕಾಗೆನೆಲೆಯಾದಿಕೇಶವ ಕೈವಲ್ಯ ನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೫) 

- ತಂದೆ ಸಿರಿ ಕಾಗೆನೆಲೆಯಾದಿಕೇಶವನ ಪದ 

ದ್ವಂದ್ಹವನು ಬಿಡೆನು ಬಿಡೆನೈ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ತಂದೆ ಕಾಗೆನೆಲೆಯಾದಿಕೇಶವನ ನಾಮ 

ಒಂದೇ ವೈಕುಂಠವನೈದಿಪುದಯ್ಯ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೭) 

- ಘನ ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೩) 

- ಘನ ಕೃಪಾಂಬುಧಿ ಕಾಗೆನೆಲೆಯಾದಿಕೇಶವ 

ಎನಗೊಬ್ಬರೇನ ಮಾಡುವರು ಕೇಳೆಲೊ ಹರಿ 

ವ ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ದಾಸನೆಂದೆನಿಸಿ ಡಂಗರ ಹೊಯ್ಸುವೆನು 

ಆದಿಕೇಶವನೆ ನೀನು ಎಂದು ಇಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ದುರಿತಮರ್ದನ ಕಾಗೆನೆಲೆಯಾದಿಕೇಶವನೆ 

ದುರಿತಬಂಧವ ಪರಿದೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ದಂತಿರಾಜನ ಪೊರೆದು ದಾನವಾಡಿಗೆ 

ಬಂದು ನಿಂತಾದಿಕೇಶವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 

- ಚೆನ್ನ ಆದಿಕೇಶವನಿರಲು ಭಿನ್ನ ದೈವವೇತಕೆ 

ನ ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೫) 

- ಚೆನ್ನ ಆದಿಕೇಶವನಿರೆ ಬಿನುಗುದೈವಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

- ದೇಶಕಧಿಕ ಕಾಗೆನೆಲೆಯಾದಿಕೇಶವನ ಲೇಸಾದ 

ಚರಣಕಮಲದ ಬಲವಿರದನಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೬ 


- ಆವ ಬಲವಿದ್ದರೇನು (ಬೆ-೧೩೩-೫) 


ಎ ದೈತ್ಯಮರ್ದನ ಬಾಡದಾದಿಕೇಶವ ನಿನ್ನ 


ಕೀರ್ತನೆಗೈವರ ಸ್ತುತಿಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ಧೂರ್ತಭಂ೦ಜನ ಕಾಗೆನೆಲೆಯಾದಿಕೇಶವನ 

ಸಂಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೩) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ಬೆಡಗ ಬಲ್ಲರೆ ಪೇಳಿ ಕನಕದಾಸ 

ಎನ್ನೊಡೆಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ಭವರೋಗದ ವೈದ್ಯ ಬಾಡದಾದಿಕೇಶವನ 

ವಿವರವರಿತು ಭಾವಿಸಿ ಭಕ್ತಜನರು 

- ಶಂಕರನಾರಾಯಣ ಚಡು 
(ಬೆ-೧೭೫-೯) 

- ಭರದಿ ಭಕ್ಷಿಸುವನ ಶಿರದಲಿ ನಟಿಸಿದ 

ವರಕಾಗೆನೆಲೆಯಾದಿಕೇಶವ ರಾಯಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೩) 

- ಲೋಲ ಆದಿಕೇಶವನ ಭಕ್ತನಾಗೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

- ಸಲೆ ಆದಿಕೇಶವ ನಿನಗೆ ಸೋಲು ಏನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಶೇಷಾವತಾರಿ ಮುನೀಶವಂದಿತ ಆದಿಕೇಶವ 

ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪-೩) 

- ದಿಕ್ಕಿನಲ್ಲಿ ಕಾಗೆನೆಲೆಯಾದಿಕೇಶವನ ಮುಕ್ಕಣ್ಣ 

ನವತಾರ ಹನುಮಂತ ಬಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 


- ನೀವು ತತ್ತ್ವಪತಿ ಆದಿಕೇಶವನ ಕೂಡ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೭) 

ದ ಪೇಳಲೆನ್ನಳವೆ ಬಾಡದಾದಿ ಕೇಶವನೊಲವಿ 

ನಾಳು ಸಂಗಡ ಬರಲು ಆವ ಭಯವಿಲ್ಲ 

- ಪಥ ನಡೆಯದಯ್ಯ (ಬೆ-೯.೩) 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 

ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

- ಶ್ರೀಲತಾಂಗಿಯ ರಮಣ ಆದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

- ಮರ್ತ್ಯದೊಳು ಕಾಗೆನೆಲೆಯಾದಿಕೇಶವನಂಫ್ರಿ 

ಅರ್ತಿಯಿಂದಲಿ ಕೂಡಿದುದಕೆ ಫಲವೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

೩೬೭. ಆದಿತ್ಯ - ದಶದಶನಂದ ಏಕಾದಶ 

ಚಂದ್ರಶೇಖರ ದ್ವಾದಶಾದಿತ್ಯರು ಮಾರುತರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೩೬೮. ಆದಿನಾರಾಯಣ - ಯಾದವನಗಿರಿ 

ವಾಸನಹುದೋ ಶ್ರೀ ನಾರಸಿಂಹ ಆದಿ 

ನಾರಾಯಣ ಅಚ್ಯುತನಹುದೊ 

-. ಯಾದವಗಿರಿವಾಸನಹುದೋ 
(ಸ-೨೧೯-ಪ) 

೩೬೯. ಆದಿಮೂರುತಿ/ಆದಿಮೂರ್ತಿ - 

ಅ೦ಬುಜಜನಯ್ಯನೆ ಬಾರೊ ಆದಿಮೂರುತಿ 

ರಂಗ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೩) 

- ವೇದಮುಖದವನ ಅತಿ ಮೋದದಲಿ 

ಪುಟ್ಟಿಸಿದ ಆದಿಮೂರುತಿ ಆವನು 

- ಆತನೇ ಪರಮಾತ್ಮ ಪರತತ್ತ್ವ 
(ಬೆ-೭೪-೩) 

-. ಶ್ರುತಿತತಿಗೆ ಗೋಚರಿಸದ ಅಚ್ಯುತನು 

ಭುವನಾದಿಮೂರ್ತಿ ರತಿಪತಿ ಪಿತನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

೩೭೦. ಆದಿಮೂಲ - ಕರಿರಾಜ ಕಷ್ಟದಲಿ 

ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೭ 


ಒದಗಿದೆಯೊ ನರಹರಿಯೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

೩೭೧. ಆಧಾರ - ಸಂಕೆಕಾರ ಶತ್ರುಮಿತ್ರರಿಬ್ಬರಿ 

ಗಾಧಾರವೆಂದು ಕುಂಕರದಿಪ್ಪತ್ತೊಂದು ಕೋಟಿ 

ಪಾಶವು 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೫) 

- ಚಿನ್ಮಯನೆ ಸಕಲ ಭುವನಾಧಾರನೆಂಬುದನು 

ಬಣ್ಣಿಸಲು ಎನ್ನಳವೆ ಪನ್ನಗೇಂದ್ರನು ಹೊಣೆಯೆ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-ಅ) 

- ವೇದವಿಪ್ರರು ತಮ್ಮ ವೃತ್ತಿ ಸ್ವಾಸ್ಥ ಕವಕಳೆದು 

ಆಧಾರವಿಲ್ಲದಲೆ ತಿರಿದು ತಿನ್ನುವರು 

- ಕಅಯೇರಿ ಬಂತು (ಬೆ-೧೩೦-೯) 

ದ ಜ೦ಗಮಸ್ಕಾವರಕಾಧಾರವಾಗಿಹಳು 

ಭಂಗಿಸುತ ಜನರ ಕರ್ಮವ ಕಳೆವಳು 

- ಜಗದ೦ತಯಾರಮಿ ಎಂತೆ೦ದು 
(ಬೆ-೫೮-೪) 

೩೭೨. ಆನ್‌/ಆನು (ತಡೆ, ಹಿಡಿ, ಧರಿಸು) - 

ಜಲಧಿಯನ್ನು ಪೀರ್ದ ಮುನಿಯ ಜನನಿ 

ಪೆಸರ್ಗೆ ಕಿವಿಯನಾಂತ ' 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಮಂಡೆಯಲಿ ಕೊಂಡಾಂತು ಮೈ ಜುಮ್ಮು 

ತಾಳಲು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಬಲಿಯಧ್ವರದ ಸಾಲೆಗೊಂದು ವೇಷವ 

ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಲೋಲಲೋಚನೆಯ ಮಾತೆಯ ಪುತ್ರ 

ನಣುಗನ ಮೇಲುಶಕ್ತಿಗೆ ಉರವಾಂತು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಸುಮತವನು ಬೆನ್ನಲ್ಲಿ ಸಲೆ ಆತು ರಕ್ಷಿಸಿದೆ 

ಕಮಠ ಮೂರುತಿ ನಿನಗೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಸಾಮಜವನ್ನೇರಿ ಬಪ್ಪನನ್ನು ಕಾಣುತ 

ಪ್ರೇಮದಿಂದ ಉರದೊಳಾಂತು ಡಿಂಗರಿಗನನ್ನು 


ಕಾಯ್ದ 

- ಶಃತನೀಗ ವಾಸುದೇವನು (ಬೆ-೭೫-೨) 

- ಮತ್ತ್ಯಾವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳಗಾಂತವನೆ 

- ರಾಮ ಗೋವಿಂದ ಹರೆ (ಬೆ-೪೦-೧) 

೩೭೩. ಆನ್‌ ಪಡೆ- ದಾನವಾ೦ತ ಸತ್ಪಾತ್ರರಿಗೆ 

ನೀ ದೀನತ್ಚವ ಪಡೆದೆ 

-೮ಛಲೀ ನಿನ್ನ ಮೋರೆ ಮೇಲೆ 
(ಸ-೧೦೦-೩) 

೩೭೪. ಆನಂದ - ನಡು ಬೆರಳುಂಗುರದಿಂದ 

ಕೈಯ ಬೆಡಗ ನೋಡಿದ ಜನರಿಗೆ ಪುಟ್ಟಿತಾನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ಆನೆಯ ನೋಡಿರಯ್ಯ ನೀವೆಲ್ಲರು ಆನಂದ 

ಪಡೆಯಿರಯ್ಯ 

- ಆನೆಯ ನೋಡಿರಯ್ಯ (ಬೆ-೧೫೬-ಪ) 

- ನೊಂದು ಮನದಾನಂದದಿಂದಲಿ ಸಂದಣದ 

ಮಾತಿಂದ ಸಂಧಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 

- ಎಂದಿಗಗಲದಾನಂದದಿಂದಲಿ ಹೊಂದು 

ಗೂಡಿಸೆ ಮಂದಗಾಮಿನಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 

- ಸಿರಿಬಂದರೆ ಸಿರಿಗಾನಂದವ ಮಾಡುವಿ 

ರೇತಕೆ ಮನ ನಿರ್ಮಳ ದ್ವನಿಯಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

ನಾ ಧ್ವನಿಮುಖಾರ್ಭ್ಛಟ ಮನಸಿಗಾನಂದವಪ್ಪ 

ದುರ್ಗುಣವನೆಲ್ಲವ ಕಳೆದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೩೭೫. ಆನಂದತೀರ್ಥ - ಆನಂದತೀರ್ಥರ 

ಮನದೊಳೊಪ್ಪುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

- ನಂದತೀರ್ಥರ(ಆನಂದತೀರ್ಥರ) ಮತ 

ದೊಳಗೆ ಬಂದವರೆಲ್ಲ ಎಂದಿಗಾದರು 

ಪರಮಾನಂದ ಪೊಂದುವರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 

(ಸ-೮-೧) 

೩೭೬. ಆನಂದಪುರ - ಹೇಗಿದ್ದು ಹೇಗಾದೆಯೊ 

ಆತ್ಮಾ ಯೋಗೀಶನಾನಂದಪುರದಲಿರುವುದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೮ 


ಬಿಟ್ಟು 

ದ ಹೇಗಿದ್ದು ಹೇಗಾಡೆಯೊ ಆತ್ಮಾ 
(ಬೆ-೧೯-) 

೩೭೭. ಆನಂದಮೂರುತಿ - ಕಂಬದಲಿ ಬಂದ 

ಆನಂದಮೂರುತಿ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 

(ಬೆ-೬೩-೩) 

೩೭೮. ಆನೆ - ಆನೆ ಬರುತಾದೆ ಎಲ್ಲರು 

ನೋಡಿರಿ ಒಂದಾನೆಯ ಕೊಂದ ಮದ್ದಾನೆ 

-ಆನೆ ಬರುತಾದೆ ನೋಡಮ್ಮ (ಸ-೧೫-ಅ) 

- ನೆಗಳ ಕೈಯಲ್ಲಿ ಮಾತಂಗವು ಸಿಕ್ಕಿ ಒದರಲಾಗಿ 

ಆನೆಗಳೇನ ಮಾಡುತಿರ್ದವಡವಿಯಲ್ಲಿ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೬೩-೧) 

- ಆನೆ ಮೊಸಳೆಗೆ ಸಿಲುಕಿ ಅರೆಬಾಯ 

ಬಿಡುತಿರಲು ಮೌನದಲಿ ಬಂದು ಕಾಯ್ದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಡಿಂಡೀರ ಸರ್ವಕೃತ್‌ ಆನೆ ವಾಹನ... 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಆನೆಯ ನೋಡಿರಯ್ಯ ನೀವೆಲ್ಲರು ಆನಂದ 

ಪಡೆಯಿರಯ್ಯ 

- ಆನೆಯ ನೋಡಿರಯ್ಯ (ಜೆ-೧೫೬-ಪ) 

- ಲಂಡರಿಗೆ ಎದೆಗೊಡುವ ಪುಂಡ ಆನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

- ಪಾಲುಂಡು ವಿದುರನ ಸಲಹಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಖೂಳ ಶಿಶುಪಾಲನ ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಕುಜನರೆಲ್ಲರನು ವರ್ಜಿಸಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

- ಹಿಂಡುಗೋವಳರೊಳು ಹಿರಿಯನ 

ಕಳೆಯದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

ಎ ಲೋಲಾಕ್ಷಿಯ ಮಾನಭಂಗಕ್ಕೊದಗಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಅಜಮಿಳನಿಗೆ ನಿಜ ಪದವಿಯ ಕೊಟ್ಟಾನೆ 

ಆನೆಯ ನೋಡಿರಯ್ಯ (ಬೆ-೧೫೬-೩) 

ಬಾಲಕನ ನುಡಿ ಕೇಳಿ ಖಳನ ಸೀಳಿದಾನೆ 


- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಕ್ರೂರ ಚಿತ್ರಗುಪ್ತನೊಡನೆ ಕಾರುಬಾರಿಗಿಳಿದ 

ಜಾರ ಕೃಷ್ಣನೆಂಬ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 

- ಆನೆ ಬರುತಾದೆ ನೋಡಮ್ಮ ಮದ್ದಾನೆ 

ಬರುತಾದೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಪ) 

೩೭೯. ಆನೆವಾಹನ (ಭಗದತ್ರ) - ಆನೆವಾಹನ 

ಪಿತನ ತಾಯನಳೆದೋನು ಭಾನುಸುತಗೆ 

ಶಾಪವನಿತ್ತವನು 

- ಈತನೇನೆ ನಿನ್ನ ಮಗನು (ಸ-೩೮-೨) 

- ಆನೆವಾಹನ ಪಿತನ ತಾಯನಳೆದವನು 

ಭಾನುಸುತಗೆ ಶಾಪವನಿತ್ತು ಜರೆದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

೩೮೦. ಆಪತ್ಕಾಲ - ಆಪತ್ಕಾಲದಿ ಗಜೇಂದ್ರನ 

ಸಲಹಿದರಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

೩೮೧. ಆಪತ್ತು - ಆರಿಗೆ ಆರಿಲ್ಲವಯ್ಯ 

ಆಪತ್ತುಕಾಲಕೆ ವಾರಿಜನಾಭನ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-ಪ) 

- ಆರು ಹಿತವರು ಎಂದು ನಂಬಬೇಡ 

ಆರಿಗಾರಿಲ್ಲ ಆಪತ್ತು ಬಂದೊದಗಿದಡೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-ಪ) 

೩೮೨. ಆಪೆ (ಆಆರ್‌ ಇ ಸಮರ್ಥನಾಗು) 

- ನೀನೇನ ಮಾಡಲಾಪೆ ರಂಗಯ್ಯ ನಾ ಮುನ್ನ 

ಮಾಡಿದ ಫಲವಿದೆ ಸಾಕು 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-ಪ) 

ಎ ಸರಸಿಜೋದ್ಧ್ಭವಗೆ ಬುದ್ಧಿಯ ಪೇಳಿ ಪಣೆ 

ಯಲ್ಲಿ ಬರೆದ ಅಕ್ಷರವ ತೊಡೆಯಲಾಪೆಯಾ 

ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೯ 


- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ನೀನೇ ನಿಜವೆಂದು ನಿನ್ನ ಧೇನಿಸಿದರೆ 

ಅಜ್ಜಾನಕ್ಕೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ಪಂಚೇ೦ದ್ರಿಯಗಳು ತಮ್ಮ ದೆಸೆದೆಸೆಗೆಳೆವಾಗ 

ವಂಚನೆಯಿಲ್ಲದೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

- ಸಂಚಿತದ ಪ್ರಾರಬ್ಧದಿಂದಲಿ ಎನ್ನ ಕಿಂಚಿತು 

ವನು ಕಳೆಯಲಾಪೆಯ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

- ಪರಬ್ರಹ್ಮ ಕಾಗೆನೆಲೆಯಾದಿಕೇಶವನ 

ಸ್ಮರಣೆಗೆಯ್ವವರನ್ನು ನಿಲಿಸಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

೩೮೩. ಆಪ್ತ - ಸಾರಿದರೆ ಪೊರೆವ ಕಂಸಾರಿ 

ನೀನಲ್ಲದಿನ್ನಾರು ಎನಗಾಪ್ತ ಬಂಧು 

- ವಾಸುದೇವಾಯ ನಮೋ (ಬೆ-೯೦-೫) 

- ಸುರನದಿಯ ಸುತನು ಪಾಂಡವರಿಗಾಪ್ತನು 

ನಿನಗೆ ಪರಮ ಭಕ್ತನು ಸ್ವ ಇಚ್ಛಾಮರಣಿಯು 

- ನೀನಾವ ಬಾ೦ಧವನೊ (ಬೆ-೭೮-೨) 

- ಮುಂದಾವ ಪಥವ ಸೇರುವೆ ಮರುಳೆ 

ಸಾಕಿನ್ನು ಹಿ೦ದೆ ನಿನ್ನವರಾರು ಆಪ್ತರುಂಟೆ 

- ಲಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) ೆ 

೩೮೪. ಆಭರಣ - ಸಂಖ್ಯೆಯಿಲ್ಲದಾಭರಣಗಳ 

ತೊಡಿಸಿಯಲಂಕರಿಸುವ ಪುಣ್ಯವೆಂತು 

ಪಡೆದಳಯ್ಯ 

- ಮಗನೆಂ೦ದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೫) 

- ನರರಂಗಕೆ ಬಹುದು ರಕ್ಷಣ ಮಾಡುವ 

ಕಾಶಿಪೀತಾಂಬರ ಮಕರ ಕುಂಡಲಾಭರಣನ 

ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 


- ವರಕೌಸ್ತುಭವು ಕೊರಳಿನೊಳಗೆ ಇಪ್ಪವಗೆ 

ಆಭರಣವಾವುದ ತೊಡಿಸಲಿ 

- ಆವ ಪರಿಯಆ೦ ನಿನ್ನನೊಅಸಿ 
(ಬೆ-೩೭-೨) 

- ಹರಿಯ ಶ್ರೀ ಮುದ್ರೆ ಆಭರಣವಾಯಿತು 

- ಬದುಕಿದೆನು ಬದುಕಿದೆನು (ಸ-೧೭೧-೧) 

೩೮೫. ಆಮ್ನಾಯ (ವೇದ) - ಜಲಧಿ 

ಯೊಳಾಮ್ನಾಯ ತಂದಗೆ ಮ೦ಗಳ ಕುಲಗಿರಿಯ 

ತಾಳ್ಪಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

೩೮೬. ಆಮ್ಲಪಿತ್ತ - ಹಸಿದವರಿಗನ್ನವಿಕ್ಕದವಗೆ 

ಆಮ್ಲಪಿತ್ತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 

(ಸ-೧೨೪-೩) 

೩೮೭. ಆಯ - ಅನುವರದೊಳಾಯವನು 

ತೊಡೆಯ ಸನ್ನೆಯ ಮಾಡಿ ಅನಿಲಜನ ಕೈಲಿ 

ಕೌರವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೮) 

೩೮೮. ಆಯತ - ನೊಂದೆನಾ ವೈರಿ ಷಡ್ವರ್ಗ 

ದಾಯತದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

೩೮೯. ಆಯಾಸ - ಆಯಾಸಪಟ್ಟು ಗಳಿಸಿದರ್ಥ 

ಹೇಯವೆನದೆ ಭೋಗಿಸುತ್ತ 

-. ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ನೊಂದೆನಾ ವೈರಿ ಷಡ್ವರ್ಗದಾಯತದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

೩೯೦. ಆಯು (ಆಯುಸ್ಸು) - ನಿನ್ನಾಯು 

ಮುಗಿಯಲು ಯಮದೂತರು ಬಂದು 

ಎಳೆಯುವರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೩) 

೩೯೧. ಆಯುಧ - ಭುಜಗಧರನ ಕೈಯ 

ಆಯುಧವನು ತಂದನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

೩೯೨. ಆಯುಪ್ಯ ದ ಆಯುಷ್ಯವನರಿಯದಿರುವ 

ಕಾಯ ಸೌಖ್ಯದಿ 

2 ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೦ 


ಕ್ಷ ದಿನದಿನಕಾಯುಷ್ಯ ನಡೆಯಿತೊ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

೩೯೩. ಆರ್‌ (ಸಮರ್ಥನಾಗು) - ವರ ಕಾಗೆ 

ನೆಲೆಯಾದಿಕೇಶವ ರಾಯನ ಮರೆಯಲಾರೆನೆ 

ಮನದಿ ಎಂದೆಂದಿಗು 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಓ೦ದು ಕ್ಷಣ ಯಮನ ಬಾಧೆಯ ತಾಳಲಾರೆನೈ 

ಇಂಬಿಟ್ಟುಕೊಳು ಮುರಾರಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

ಎ ಅ೦ಬುಜೋದ್ಭವನ ಬರೆಹವ ಮೀರಲಾರದೆ 

ನರಬೊಂಬೆ ಗರ್ಭದೊಳಿದ್ದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ವಿಶೇಷ ನಿಮ್ಮಂಫ್ರಿಯ ನಂಬಲಾರದೆ ಕೆಟ್ಟ 

ದೋಷಕನು ನಾನಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಓ೦ದು ಕ್ಷಣವೂ ಯಮನ ಬಾಧೆ ತಾಳಲಾರೆ 

ಹಿ೦ದಿಟ್ಟುಕೋ ಮುರಾರೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

೩೯೪. ಆರತಿ - ಕೆಲವರನುರಾಗಿಸುತ 

ರತ್ನದಾರತಿಯ ತಾಳ್ಜರು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೭) 

- ಭಾಗವತ ಜನ ನಿವಹ ಸುಮನಸ 

ಸುದತಿಯರು ರತ್ನದಾರತಿಯಂ ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 

೩೯೫. ಆರಾಧ್ಯ ಎ ಶೇಷಾದ್ಯಾರಾಧ್ಯನು ಕ್ಷಿತಿಗಧಿಕ 

ವೇಲಾಪುರದ ಪತಿ ವೈಕುಂಠ ಕೇಶವನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

೩೯೬. ಆರು (ಒಂದು ಸಂಖ್ಯೆ) - ಆರುಚಕ್ರದಿ 

ಮೆರೆವ ಅಖಂಡನ ಮೂರು ಗುಣವ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಆರು ಚಕ್ರದ ನೆಲೆಯು ಅಷ್ಟಾಂಗಯೋಗ 

ದೊಳು ಮೂರು ಮೂರ್ತಿಯ ಮೂರು *ಡೆಗೆ 


ನಿಲಿಸಿ 

- ತೀರ್ಥ ಪಿಡಿದವರು ತಿರುನಾಮ ಧಾರಿಗಳೆ 

(ಬೆ-೧೩೮-೬) 

- ಎಂಟಾರು ಲೋಕವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 

(ಬೆ-೧೫೮-೨) 

- ಆರು ಜೋಡಿನ ಓಲೆಯಿತ್ತು ಮೂರು 

ಮುತ್ತಿನ ಮೂಗುತಿಯಿತ್ತು 

- ಓಡವೆ ಹೋಯಿತು ಮನ ಧೃಡವಾಯಿತು 

(ಸ-೬೯-೧) 

- ಮೂರು ಮೊಳದಾ ಬಳ್ಳಿಗೆ ಆರು ಮೊಳದ 

ಕಾಯಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 

(ಸ-೭೧-೪) 

- ಆರು ಮೂರು ಹದಿನಾರು ತತ್ತ್ವವ ಮೀರಿ 

ತೋರುವ ಕಾಗೆನೆಲೆಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಆರೆರಡು ದ೦ಂತಿಗಳು ದಾರಿಯೊಳು 

ನಿಂತಿಹವು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ಆರುಮೂರು ತುರಗಗಳು ದಾರಿಯನು 

ಕೊಡವು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ಆರು ಹತ್ತರ ಮೊಳದ ಕಾಯಿ ಕೊಯ್ಯುವ 

ಕುಡುಗೋಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 


(ಜಾ ್‌ 


೩೯೭. ಆರೈ (ಕಾಪಾಡು) - ಸಾರತತ್ವ್ವದ 
ಮತವು ಮೀರಿ ಹೋಹುತಲಿದೆ ಆರೈದುಕೊಂಬ 
ಅರಸುಗಳಿಲ್ಲವು 

- ಕಅಯೇರಿ ಬಂತು (ಬೆ-೧೩೦-೪) 
೩೯೮. ಆರೋಗಣೆ ಮೃಷ್ಟಾನ್ನವ 
ಸುವರ್ಣಕದ ಹರಿವಾಣದೊಳು 
ಆರೋಗಣೆಯ ಮಾಡು 

- ಪೂಸರನ ಜನಕನೇ (ಬೆ-೧೬೮-೪) 
ರೀ. ಆರ್ಭಟ - ದ್ವನಿಮುಖಾರ್ಭಟ 
ಮನಸಿಗಾನಂದವಪ್ಪ ದುರ್ಗುಣವನೆಲ್ಲವ ಕಳೆದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೧ 


ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೪೦೦. ಆಲಯ - ಮೂಲ ವೃಕ್ಷದಲಾರ 

ಮುಂದೆಯ ದಾನವರಿರ್ದಾಲಯ ದಹಿಪ 

ನೆಂಬುದಯ್ಯನ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೩) 

- ಬಯಲು ಆಲಯವೆರಡು ನಯನದೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೧) 

- ಬಯಲು ಆಲಯದೊಳಗೊ ಅಲಯ 

ದೊಳಗೆ ಬಯಲೊ 

- ನೀ ಮಾಯೆಯೊಳಗೋ (ಬೆ-೪೭-೧) 

೪೦೧. ಆಲವಟ್ಟಿಗೆ (ಬೀಸಣಿಗೆ) - ಆಲವಟ್ಟಿಗೆ 

ಚಾಮರವ ಬೀಸುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೨) 

೪೦೨. ಆಲಸ್ಯ - ಎಲ್ಲಿಂದ ಬ೦ದೆ ಮುಂದೆತ್ತ 

ಪಯಣ ಇಲ್ಲಿ ನಿನಗೆಷ್ಟು ದಿನವಾಲಸ್ಯ ಮರುಳೆ 

- ಲಲ್ಲ೦ದ ಬಂದೆ ಮುಂದೆತ್ತ ಪಯಣ 

(ಬೆ-೧೩೫-ಪ) 

- ವೇಲಾಪುರದ ಚೆನ್ನಕೇಶವನ ಸೇವೆಗೆ ಆಲಸ್ಯ 

ವನು ಮಾಡದೆ ಕೋಲಹಿಡಿದು ದ್ವಾರಪಾಲಕ 

ನಾಗುವೆ ನೀಲಕುಂತಳೆ ಕಲ್ಲ ಬಿಟ್ಟು ಆ ಕಡೆ 

ಸಾರೆ 

- ನನ್ನವ್ವ ಕಲ್ಲಚಡೆ (ಸ-೧೩೦-೩) 

೪೦೩. ಆಲಿಂಗಿತ - ಸತತ ಕಾಂಠತೊ 

ಕಮಲಾಲಿಂಗಿತ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೪೦೪. ಆವಳಿ - ಮಠದೊಳಗೆ ಪ್ರಹ್ಲಾದ ಹರನ 

ನಾಮ ಸ್ಕರಿಸದೆ ದಿಟದಿ ಹರಿಯ ನಾಮಾವಳಿಯ 

ನುತಿಪುದ ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಮುಕುಟ ಮಂಡೆಯಲಿ ಧ್ರುವಲೋಕ 

ಭುವನಾವಳಿಯು ನಿಖಿಲ ಶ್ರುತಿ ನವರತುನ 

ನಿಟಿಲದಲ್ಲಿ 

- ವಿಶ್ವಲೋಕೇಶ ವಿಶ್ವಯಲೋಕೇಶ 
(ಸ-೨೩೪-೧) 

ದ ಭಾವಶುದ್ಧಿಯಲಿ 'ಹೇಳುವನೊ ಕೇಳುವನವನ 


ಘಾವಳಿಯ ಪರಿಹರಿಸಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

೪೦೫. ಆವು (ಹಸು) - ಆವಿನ ಕಳ್ಳನ ಕೊಂದು 

ಭೂಮಿಯ ಅವನಿಯ ಸುರರಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೬) 

- ತಾಯ ಮಾತನು ಕೇಳಿ ಸಾವಿರ ತೋಳಿನ 

ಆವಿನ ಕಳ್ಳನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೬) 

೪೦೬. ಆವೇಶ - ಕೋಪಾವೇಶದಲಿ 

ದುಃಶಾಸನನನು ಸೀಳಿ ಭೂಪರ ಬಲದೊಳಗೆ 

ಜರೆಜರೆದು ಕರೆದವನ 

- ಪರಮ ಪದವಿಯ ನೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೨) 

೪೦೭. ಆಶಾಪಾಶ - ಒಪ್ಪವಿತ್ತ ಹಸ್ತಕಡಗ 

ಆಶಾಪಾಶವೆರಡಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

- ಆಶಾಪಾಶಗಳು ಎ೦ಬ ಬಹುಪರಿ ಯಮ 

ಪಾಶಕ್ಕೆ ಒಳಗಾದೆನೊ 

- ಕಾಡುವ ದುರಿತಗಳ ನೀ ಚಡಿಸೆ೦ದು 
(ಬೆ-೬೦-೨) 

೪೦೮. ಆಶಾರಹಿತ - ಆಶೆಕಾರರ ಮನೆಯ 

ವಿಲಾಸ ಸುಖಕಿಂತ ಆಶಾರಹಿತರ ಮನೆಯ 

ನಿರ್ಗತಿಕ ದೈನ್ಯ ಲೇಸು 

- ಅರಿತು ನಡೆಯಅ ಬೇಕು (ಸ-೭-೩) 

೪೦೯. ಆಶೆ/ಆಸೆ - ಆಶೆಯಿಂದ ಹಣಕಾಸ 

ಗಳಿಸುವ ಆದಿಕೇಶವ ನಾರಾಯಣನೆಂಬ ಶೆಟ್ಟಿ 

ದ ಬಂ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೩) 

- ಈಶ ನಿನ್ನ ಚರಣ ಭಜನೆ ಆಶೆಯಿಂದ 

ಮಾಡುವೆನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

- ಆಶೆಯು ತರವಲ್ಲ ಸ್ಥಿರವಲ್ಲ ಮುಂದೆ 

ಬಾಹೋದಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಅ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೨ 


- ಕಾಸಿಗಾಸೆಯ ಪಟ್ಟು ಸಹಸ್ರ ಲಕ್ಷದ ಪುಸಿಯ 


ಬೇಸರಿಸದೆ ಬೊಗಳಿದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 

(ಸ-೨೧೩-೬) | 

- ಅರ್ಥದಾಸೆಯಲಿ' 

ಮತ್ತನಾಗಿ ಬಲು ಕೃತ್ಯಗಳನು ಮಾಡಿ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಅಲ್ಲ 

(ಸ-೨೩೧-ಅ) 

- ಆಶಾಕ್ಷೇಶ ದೋಷವೆಂಬ ಅಬ್ಭಿಯೊಳು 

ಮುಳುಗಿ ಯಮನ 

- ದಾಸನಾಗೋ ಭವಪಾಶ ನೀಗೋ 

(ಬೆ-೨೦-ಅ) 

- ದಾಸಪಟ್ಟವೋ ಸನ್ಯಾಸಪಟ್ಟವೋ ಆಸೆಯಿಂದ 

ನೆಲೆಯಾದಿಕೇಶವನ್ನ ನೆನೆಯದವಗೆ 

- ದಾಸಪಟ್ಟವೊ ಸನ್ಯಾಸಪಟ್ಟವೋ 
(ಸ-೧೧೮-ಪ) 

- ಪರರ ಅರ್ಥಕಾಗಿ ಆಸೆಮಾಡಿ ನ್ಯಾಯ 

ಮಾಡುವರೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

ಎ ಬೊಮ್ಮ ಪಣೆಯಲಿ ಬರೆದ ಬರೆಹ 

ತಪ್ಪುವುದುಂಟೆ ಸುಮ್ಮನೆ ಬಯಲಾಸೆ ವ್ಯರ್ಥ 

ಜೀವನವೆ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೨) 

- ಆಸೆಯ ಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 


ದೋಷಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 


- ಹೇಗೆ ನೀ ದಾಸನಾದೆ (ಬೆ-೨೨-೧) 

ನ ಬಣ್ಣಗೆಟ್ಟಾರಣ್ಯ ತಿರುಗುವನು ನಾನಲ್ಲ 
ಹೆಣ್ಣಿನಾಸೆಯ ಬಡು ಹನುಮನಲ್ಲವೊ ಸ್ವಾಮಿ 
ಎ ಕಾಮೂ ಕರುಣಾಕರನೆ (ಬೆ-೫೯- ಒದಿ): 

- ಆಸೆಯನು ಬಿಡದೆ ಕಡುಮೋಸದಲಿ 
ಸಿಲುಕಿರ್ದು ವಾಸಿಯಿರದವನನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

ದ ವೇಷಭಾಷೆಯ ಕಲಿತು ಗೋಸನಿಯ ಕಡೆಗಿಟ್ಟು 
ಆಸೆಯನು ತೊರೆಯದೆ ತಪವ ಮಾಡಿ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

- ಈಷಣತ್ರಯವ ಬಯಲಾಸೆಯಲಿ ಭ್ರಮೆ 


ಪೃಥ್ವಿಯೊಳಗೆ ಸುತ್ತಿ 


ಗೊಂಡು ಬೇಸರದಿ ಮನದಿ ನೊಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ದಾಸನಾಗಬೇಕು ಕ್ಷೇಶಪಂಚಕವಳಿದು 

ಆಸೆಯಲ್ಲಿ ಮನ ಸೂಸೆ ಸರ್ವದಾ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಅ) 

- ಭ್ರಮೆಯಿ೦ದ ಮನವೆ ನಿನಗೆ ಬಯಲಾಸೆ 

ಯೇಕೊ 

- ಒಲ್ಲೆನೆ೦ಂದರಾಗುವುದೆ (ಬೆ-೧೧೦-೧) 

- ಚೇತನವು ಕುಂದಿ ನಾಲಗೆ ಬೀಳ್ವ ಸಮಯ 

ದಲಿ ಏತರಾಸೆಯು 

- ಅಣುಮತ್ತಾದ ದೇವ (ಬೆ-೭೧-೩) 

- ತಾಯಿ ತೀರಿದ ಮೇಲೆ ತವರಾಸೆಯೆ 

- ಬಾಯ ನಾರಿದ ಮೇಲೆ (ಬೆ-೧೪೨-ಪ) 

- ಕಾಶಿಯಾವಾಸವನು ಬಯಸಿ ಬಹು ದಿನ 

ದಿಂದ ಆಸೆಯೊಳಗಿದ್ದೆನಯ್ಯ ಕೃಷ್ಣ 

ದಾ ಪೂರ್ವಜನ್ಯದಅ ನಾ ಮಾಡಿದಾ 

(ಬೆ-೮-೨) 

- ಓಡಲ ಆಸೆಗಾಗಿ ನೊಣವು ಕೊಡದ 

ಜೇನಿನಲ್ಲಿ ಬಿದ್ದು ತೊಡಕಿದಂತೆ ಪಾಶದಲ್ಲಿ ಬಿದ್ದು 

ಬಾಯ ಬಿಡುತಲಿಹೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ನಿನ್ನ ನಿಜವ ನಂಬದಿರು ಉನ್ನತಾಸೆ 

ಮಾಡದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೫) 

೪೧೦. ಆಶೆಕಾರ - ಆಶೆಕಾರರ ಮನೆಯ 

ವಿಲಾಸ ಸುಖಕಿಂತ ಆಶಾರಹಿತರ ಮನೆಯ 

ನಿರ್ಗತಿಕ ದೈನ್ಯ ಲೇಸು 

- ಅರಿತು ನಡೆಯಅ ಬೇಕು (ಸ-೭-೩) 

೪೧೧. ಆಶ್ರಮ - ಕಲಿಯುಗದಲಿ ತುರೀಯಾ 

ಶ್ರಮವನೆ ಧರಿಸಿ ಕಲುಷದ ಮಾಯಿಗಳನು 

ಸೋಲಿಸಿ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೩) 

೪೧೨. ಆಶ್ರಿತ - ಅಂಜನೆಯ ವರಸೂನು ಆಶ್ರಿತ 

ಕಾಮಧೇನು ಮಂಜುಳ ಗಾನ ಗೀತ ಪರಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೩ 


ವಿಖ್ಯಾತ 

- ಕದರಮಂ೦ಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಚೆನ್ನಿಗ ವರದ ವೆ೦ಕಟ ಆದಿಕೇಶವನು ತನ್ನ 

ನಂಬಿದ ಭಕ್ತರಾಶ್ರಿತ ಕಾಮಧೇನು 

- ಕೈಯ ತೋರಿದ ಬಗೆಯ (ಸ-೯೧-೫) 

೪೧೩. ಆಸನ - ಫಣಿರಾಜನಾಸನದಿ ಮಲಗಿ 

ದವಗೆ ಅರಿವೆಯಾಸನವೆಂತು ನಾ ಹಾಸಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೧) 

೪೧೪. ಆಸೆಪಡು - ಪರಹೆಣ್ಣಿಗಾಸೆಪಟ್ಟು ಕೀಚಕ 

ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೧) 

೪೧೫. ಆಸ್ಥಾನ - ನಾಡಿಗಳು ಸ್ಪಸ್ಥಾನದಾಸ್ಥಾನ 

ಛೇದಿಸಲು 

-. ಅಣುಮಹತ್ತಾದ ದೇವ (ಬೆ-೭೧-೧) 

೪೧೬. ಆಹುತಿ - ಗಾಣದ ತುದಿಯೊಳಿರ್ಪ 

ಭೂನಾಗನ ಕಂಡು ಪ್ರಾಣಾಹುತಿಯೆ೦ದು ಸವಿವ 

ಮೀನಂತೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 

(ಬೆ-೧೧೮-೩) 

- ಸುಟ್ಟಗ್ಗಿ ಹೊರಸೂಸಿ ಪಟ್ಟಣದ ಹೊರಗೆಲ್ಲ 

ನೆಟ್ಟನಾಹುತಿಗೊಂಡುವು 

- ವಾಸುದೇವಾಯ ನಮೋ (ಬೆ-೯೦-೧೧) 

೪೧೭ ಆಹ್ಲಾದ - ಹರಿ ನಿನ್ನ ಪಾದವು ಪವಿತ್ರ 

ತರವೆಂಬುದಕೆ ಧರಣಿ ಬಲಿ ವಿಧಿ ಭವಾಹ್ಲಾದ 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

೪೧೮. ಆಳ್‌/ಆಳು (ಅಧಿಕಾರ ನಡೆಸು) - 

ಧರಣಿಯ ಮುನ್ನಾಳ್ಬ ನಹುಷ ಸಗರರೆನಿಪ 

ಭೂಪತಿಗಳು ಸಿರಿಯ ಜಯಿಸಲಿಲ್ಲ 

- ನಂಬಬೇಡಿ ಸಿರಿಯು ತನ್ನದೆ (ಬೆ-೧೧೫) 

- ನಗರಾಜ ವೈರಿಯ ಮಗನ ಬೀಗನ ನಗವ 

ಬೆನ್ನಲಿ ಪೊತ್ತು ಜಗವನಾಳುವವನ 

- ಕರೆತಾರೆ ಕಾಮಿಸಿಕಮಲಜಪಿತನ 

(ಬೆ-೯೩-೨) 

- ಈ ತೆರದಿ ಧರೆಯನಾಳಿ ಹೋದವರೆಷ್ಟು 

- ಇರಬ೦ದುದಿಲ್ಲ ಸ೦ಸಾರ (ಬೆ-೧೧೩-೩) 


- ಆಳಿದೊಡೆಯನಿಗೆರಡನೆಣಿಸುವಾತಗೆ ಒಳ್ಳೆ 

ಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

- ಇಭಪುರಿಯನಾಳಿದ ನೃಪತಿ ಕೌರವೇಂದ್ರನರ 

ಸುತನವು ತೊಡೆಯದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ರುಕ್ಕನನುಜೆಯಾಳಿದವನ ಮೂರ್ತಿಯನ್ನು 

ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೧) 

- ಆ ಮಹಾಸಿರಿಯ ಗರ್ವದಿ ಮುಂದರಿಯದೆ 

ಭೂಮಿಯನು ಬಲಿ ತಾನಾಳುತಿರೆ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

ದ ದನುಜೆಯಾಳ್ದನಣ್ಣನಣ್ಣನ ಪಿತನ ಮುತ್ತಿ 

- ಈತನೀಗ ವಾಸುದೇವನು (ಬೆ-೭೫-೧) 

- ಬೇಲೂರು ಪುರವಾಸ ನೆಲೆಯ ಆದಿಕೇಶವನ 

ಆಳಾಗು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

ಅಭ್ರದಲಿ ಚೀರ್ವ ಭ್ರಮರಾಳಿ ಎರಗೆ 

- ಪೂಸರನ ಜನಕನೇ (ಬೆ-೧೬೮-೧) 

ದ ದ್ವಾರಕೆಯನಾಳುವ ಉಭಯದಾಸರ ತನ್ನ 

ಊರಿಗೊಯ್ವ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೫) 

ಎ ಕಣ್ಣಿಂದ ಕೇಳ್ವನ ಹಗೆಯನಾಳುವನ ಕಣ್ಣಿಂದ 

ತಿಳಿದು ಕಲ್ಪಿಸಿದವನ 

- ಕರೆತಾರೆ ಕಾಮಿನಿ ಕಮಲಜಪಿತನ 
(ಬೆ-೯೩-೪) 

- ಧರಣಿಪ ತ್ರಿಶಂಕು ಆಳಿದ ರಾಯ ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೧) 

- ಲಂಕೆಯ ಅನುದಿನ ಸ್ಥಿರರಾಜ್ಯವಾಳಿದ 

ಕಿ೦ಕರರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

- ಖತಿಯನು ತಡೆದನ ಸತಿಯ ಜನನಿ ಸುತ 

ಸತಿಯರನಾಳಿದ ಚತುರನಿಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೪ 


- ಕೌರವೇಶನ ಅನುಜೆಯನಾಳಿದನ ಶಿರವನ್ನು 


ಛೇದಿಸಿ 

- ಈತನೀಗ ವಾಸುದೇವನು (ಬೆ-೭೫-೧) 

- ತನ್ನ ಅನುಜೆಯಾಳಿದವನ ಬೆಂಕಿ ತಿನ್ನದಂತೆ 

ಕಾಯ್ದ 

- ಈತನೀಗ ವಾಸುದೇವನು (ಬೆ-೭೫-೧) 

- ಆಳುವ ಅರಸಾಗಿ ನಿನಗಾವ ಬರವಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

೪೧೯. ಆಳಾಗು (ಸೇವಕನಾಗು) - ಬೇಲೂರು 

ಪುರವಾಸ ನೆಲೆಯ ಆದಿಕೇಶವನ ಆಳಾಗು 

ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

೪೨೦. ಆಳಿ (ಗುಂಪು) - ಅಭ್ರದಲಿ ಚೀರ್ವ 

ಭ್ರಮರಾಳಿ ಎರಗೆ 

- ಪೂಸರನ ಜನಕನೇ (ಬೆ-೧೬೮-೧) 

೪೨೧. ಆಳು (ಸೇವಕ) - ಪೇಳಲೆನ್ನಳವೆ 

ಬಾಡದಾದಿಕೇಶವನೊಲವಿನಾಳು ಸಂಗಡ 

ಬರಲು ಆವ ಭಯವಿಲ್ಲ 

- ಪಥ ನಡೆಯದಯ್ಯ (ಬೆ-೯-೩) 


- ಕಾಳುದಾಸರ ಮನೆಯ ಆಳು ದಾಸ ನಾನಯ್ಯ 


- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

- ಭಾಳಾಕ್ಷ ಮುಂತಾಗಿ ಭಜಿಪ ದೇವರ ಮನೆಯ 

ಆಳಿನ ಆಳಿನ ಆಳಿನಡಿದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 


- ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತ 


ಒಲಿದು ಚೆನ್ನ ಆದಿಕೇಶವನೊಳು 

- ಏನೆ ಮನವಿತ್ತೆ ಲಅತಾ೦ಂಗಿ (ಬೆ-೧೫೪-೩) 

- ದೊರೆ ನೋಡುತ್ತಿದ್ದಂತೆ ಬಂಟನನು ಪರರು 

ಕೊಂಡೊಯ್ಯಲು ಕು೦ದು ಅರಸಗಲ್ಲದೆ ಆಳಿಗೇನು 

ನ ನಿನ್ನ ನಾಮ ವಾಲ್ಠೀಕಿಯನುದ್ಧರಿಸಿದೆ 
(ಸ-೧೪೫-೨) 

- ಬಿಡದೆ ಯಮನಾಳುಗಳು ಬಾರೆಂದು 

ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೀಡ (ಸ-೪೦-೨) 


ಲ 


೪೨೨. ಇಂಗಡಲು (ಕ್ಷೀರ ಸಮುದ್ರ) - 

ಇಂಗಡಲೊಳು ಗಮಿಸಿ ನಿದ್ರಿಪ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೪೨೩. ಇಂಗಿತ - ಇ೦ಗಿತವರಿತ ನಿಸ್ಸಂಗಿ ಶರೀರ 

ವಜ್ರಾಂಗಿಯಾಗದೆ ತಾನಿದ್ದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೬) 

೪೨೪. ಇಂದಿರಾದೇವಿ - ಇಂದಿರಾದೇವಿಯು 

ಅರಿಯಲಾರಳು ದೇವ ಬೃ೦ದಾರಕರೆಲ್ಲ ನಿಂದು 

ಯೋಚಿಪರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

೪೨೫. ಇಂದಿರಾಪ್ರಿಯ/ಇಂದಿರಾರಮಣ/ 

ಇಂದಿರೇಶ - ಎನ್ನ ಕಾಯೋ ಇಂದಿರಾಪ್ರಿಯ 

ಬಾಡದಾದಿಕೇಶವ ರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಅಂದು ರಾವಣ ವಿಭೀಷಣನ ನೂಕಲು 

ಕಂಡು ಇಂದಿರಾರಮಣ ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ಮಂದರಧರ ಪಾವನ ಇಂದಿರಾರಮಣನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-ಪ) 

- ಇಂದಿರೇಶನೆ ನಿನ್ನ ನಂಬಿದ ವಿಭೀಷಣನಿಗೆ 

ಎ೦ದಿಗೂ ಪಾರವಿಲ್ಲದ ಪದವಿಯನಿತ್ತೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

೪೨೬. ಇಂದುಧರಸತಿ (ಪಾರ್ವತಿ) 

ಇಂದುಧರಸತಿ ವಿನುತ ಎಶ್ವಸಂಚಾರ 

ನಂದಗೋವಿ೦ಂದ ಮುಚುಕುಂದ ನುತಸಾರ 

- ಲಾಅ ಪಾವನಚರಣ ಲಾಆಅ ಅಘಹರಣ 
(ಸ-೨೨೯-೩) 

೪೨೭. ಇಂದ್ರ - ಮುಖದಲಿಂದ್ರರು ಅಗ್ನಿ ಸಪ್ತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೫ 


ಯಷಿಗಳು ದ್ವಿಜರು ಮುಖದ್ವಾರದು ಸುರಿನಲಿ 

ಶ್ರುತಿ ಮರುತರು 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು 

ಒತ್ತಿನಲಿ ಇಂದ್ರ ಉಪೇ೦ದ್ರರಿರಲು 

- ಆರು ಸಮಯಕ್ಕೊದಗಲಅಲ್ಲ (ಬೆ-೩೨-೪) 

- ಮಂಗಳಂ ಬುದ್ಧ ಕಲ್ಕಿಗೆ ಬ್ರಹ್ಮ ರುದ್ರೇಂದ್ರ 

ವಂದಿತಗೆ ಮಧುವೈರಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಕಟ್ಟುಗ್ರದಿ೦ದ್ರನಿಗೆ ಮೈಯೆಲ್ಲ ಕಣ್ಣಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೨) 

೪೨೮. ಇಂದ್ರಜಾಲ - ಘನವಾದ ಇಂದ್ರ 

ಜಾಲದ ಮಾಯೆಯೆನ್ನುತ ಬಿನುಗು ಸಂಸಾರದ 

ಮಮತೆಯ ಬಿಡುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

೪೨೯. ಇಂದ್ರಜಿತ - ಸೆಣಸುವಂದದಲಿ ನೀ 

ಇಂದ್ರಜಿತನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

೪೩೦. ಇಂದ್ರಿಯ - ಇಂದ್ರಿಯಸೂತಕ 

ದುರ್ಗಂಧದ ಮಲಮೂತ್ರ ನಿಂದ ಠಾವಲಿ ತನ್ನ 

ನಿಜವರಿಯದೆ 

- ಏತರವನೆ೦ದು ಪೇಳಅ (ಬೆ-೧೨೨-೨) 

- ಸಿಂಧುರಗಮನೆಯರ ಸಿರಿಮುಡಿಯೊಳಿಪ್ಪ 

ಪೂಗಂಧವಾಸಿಸುವ ನಾಸಿಕದಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೨) 

- ಆತ್ಮನಾವ ಕುಲ ಜೀವನಾವಕುಲ 

ತತ್ತ್ವೇ೦ದ್ರಿಯಗಳ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

- ಕಾಕು ಇಂದ್ರಿಯಗಳೆಂಬ ಕಟುಕರಿಗೆ ನಾ 

ಸಿಲುಕಿ ಮೇಕೆಯಂದದಿ ಬಾಯ ಬಿಡುತಿಪ್ಪೆನು 

- ಕಡಹಾಂಸೊ ಕಮಲಲೋಚನನೆ 
(ಬೆ-೬೨-೧) 


- ರಮಣಿಯರ ರಂಜಕದ ನುಡಿಯನು ಕೇಳಿ 

ಪ್ರಣಮವೆಂದು ತೋಷಿಸುವ ಕರ್ಣೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೪) 

- ಏಣಾಕ್ಷಿಯರ ಚೆಂದುಟಿಯ ಸುಧೆಯ ಸವಿದು 

ಜಾಣತನದಲಿ ನಲಿವ ಜಿಹ್ಹ್ವೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಡದು 
(ಬೆ-೧೧೮-೩) 

ದ ಧಾತುಗೆಟ್ಟು ಬೆಳ್ಳಿ ಬಂಗಾರದಲಿ ಮೆರೆವ 

ಧೂರ್ತೆಯರ ನೋಡುವೀ ಚಕ್ಷುರಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೧) 

೪೩೧. ಇಂಪು - ಇಂಪಿನಲಿ ಕಾಗೆನೆಲೆಯಾದಿ 

ಕೇಶವನನ್ನು ಸೊಂಪಿನಲಿ ನೆನೆನೆನೆದು ಸುಖಿ 

ಯಾಗೊ ಮನುಜಾ 

-. ಎಂದಿದ್ದರೀ ಕೊ೦ಪೆ ಎನಗೆ ನ೦ಜಕೆ 

ಯರದು (ಬೆ-೧೦.೩) 

- ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು 

ತುಟಿ ನಾಸಿಕದ ರಂಭೆ 

- ವರವ ಕೊಡು ಎನಗೆ ವಾಗ್ದೇವಿ 
(ಬೆ-೨-೨) 

೪೩೨. ಇಂಬಿಟ್ಟುಕೊಳ್ಳು/ಇಂಬಿಡಿಸು - ಎತ್ತಿ 

ಜಗವ ನುಂಗಿ ತನ್ನ ಹೊಟ್ಟೆಯೊಳಿಂಬಿಟ್ಟು 

ಕೊಂಡು ಕತ್ತಲೆಗೆ ಕರ್ತೃವೆ೦ಬ ಜಗವು ಸತ್ಯ 

ಕೇಳಿರೋ ಎಂದು 

- ಎರಡು ಸಾವಿರದ ಜಿಶ್ಚೆಯುರಗ 
(ಸ-೪೮-೪) 

- ಕೆಸರ ಚೊಗೆಯಂಬಿಡಿಸಿ ಗುಂಜ ಸರವಂ 

ತೆಗಿಸಿ ಬಿಸರುಹ ಮಣಿಮಾಲೆ ಕಡೆಗೆ ಇಡಿಸಿ 

- ಯಾಕೆಲೊ ರಂಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

೪೩೩. ಇಂಬು - ಇಂಬಿಲ್ಲದೆ ಹೊಲೆಗೊಂಡ 

ಠಾವಿನಲಿ ಬಂದಂಥ ಡಂಬಕ ನನಗಿನ್ಯಾತರ 

ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೩) 

- ಇಂಬಿಲ್ಲವಿದರೊಳು ಇದು ಪುಳುವಿನ 

ಕೊಂಡ ಇಂಥ' ಡಂಭಕ ನನಗೆ ಇನ್ನೇತರ 


ಕುಲವೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೬ 


- ಏತರವನೆ೦ದು ಪೇಳಅ (ಬೆ-೧೨೨-೩) 

- ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬು೦ಟು ವೈಕುಂಠಪುರದೊಳಗೆ ಅಯ್ಯ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬಜಿ-೧೭-೨) 

- ಓ೦ದು ಕ್ಷಣ ಯಮನ ಬಾಧೆಯ ತಾಳಲಾರೆನೈ 

ಇಂಬಿಟ್ಟುಕೊಳು ಮುರಾರಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

೪೩೪. ಇಕ್ಕಳ/ಇಕ್ಕುಳ - ಜನಿಸಲಾರೆನು ಎನೆ 

ಜನಿಸೆಂದಿಕ್ಕಳದಿಂದೆ ವನಜಾಕ್ಷ ನೂಕಿದವನು 

ನೀನಲ್ಲವೆ ದೇವ 

ನ ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೧) 


- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣವನ್ನು 


ತೆಗಿಸಿ ಹೊಕ್ಕು ಮುಂದಕೆ ಎಳಸಿ ಹೊಮ್ಮುವ 

ಗತಿ ಕಾಣೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

೪೩೫. ಇಕ್ಕು - ಹಸಿದವರಿಗನ್ನವಿಕ್ಕದವಗೆ 

ಆಮ್ಲಪಿತ್ತ 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೩) 

- ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಕ್ಕಿ ಬಲು 

ಕಟ್ಟಳೆಯ ಕಾಣಿಸಿದರಯ್ಯ ಹರಿಯೆ 

ದ "ಮುಂದೆ ದಯವಿರಆ. ಶ್ರೀಹರಿಯೆ 
(ಸ-೨೧೪-೧) 

- ಕಟ್ಟ ಕುಟ್ಟಿ ಕಾಸಿ ಕರಗಿ ಮೂರು ಬಣ್ಣವ 

ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

ದ ಎರಡು ಸಾವಿರದ ಜಸ್ಟೆಯುರಗ (-೪೮-೧) 

೪೩೬. ಆಕ್ಷುಚಾಪ (ಮನ್ಮಥ) -. ಲಕ್ಷ್ಮೀ 

ಮನೋಹರನೆ ಇ ಇಕ್ಷುಚಾಪನ. ಪಿತನೆ 

ದ ವಾಸುದೇವಾಯ ನಮೋ (ಬೆ-೯೦-೭) 

೪೩೭. ಇಚ್ಛಾಮರಣಿ - ಸುರನದಿಯ ಸುತನು 

ಪಾಂಡವರಿಗಾಪ್ರನು ನಿನಗೆ ಪರಮ ಭಕ್ತನು ಸ್ವ 

ಇಚ್ಛಾ ತೃಮರಣಿಯು 

ದ ಗ ಬಾ೦ಧವನೊ (ಬೆ-೭೮-೨) 

೪೩೮. ಇಚ್ಛೆ - ವಿಷಯದೊಳಗೆ ಕ್ಷೇಶಬಟ್ಟು 

ವಿಷಯಬಿಚ್ಛೆ ಬಿಡದ ಮನಕೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 


- ಶರಣರಿಚ್ಛೆಯಲಿ ನೀನಿದ್ದುದಕೆ ದ್ರೌಪದಿಯು 

ಕರಿರಾಜ ಶಂಭು ಅಂಬರೀಷ ಹೊಣೆಯೊ 

ನಾ ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಮರಣ ತನ್ನಿಚ್ಛೆಯೊಳಾದ ಗಾಂಗೇಯನು 

ಧುರದೊಳು ಷಂಢನ ನೆವದಿಂದಲಿ 

- ಬಂದಿದೆ ದೂರು ಬರಿದೆ (ಬೆ-೮೬-೨) 

೪೩೯. ಇಡು - ಶಿಷ್ಟ್ಪರೊಡನೆ ಇಟ್ಟು ಕಷ್ಟ 

ಬಿಡಿಸು ವಿಷ್ಣುವೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 

- ಮುತ್ತಿನ ರಂಗವಲ್ಲಿಯನಿಟ್ಟು ಬರೆಯುವೆ 

- ಬ೦ಟನಾಗಿ ಬಾಗಿಲಕಾಯ್ದೆ 
(ಬೆ-೪೫-೪) 

ಎ ಪಟ್ಟೆನಾಮವನಿಟ್ಟು ಪತ್ರೆ ಕೈಯಲಿ ಹಿಡಿದು 

ಗುಟ್ಟಿನಲಿ ಜಪಿಸುವ ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 

(ಬೆ-೧೩೮-೧) 

೪೪೦. ಇತ್ತಲು - ತಿಳಿದು ನೋಡು ಇತ್ತ ಕೆಳಗೆ 

ಪಾದ ಮೇಲೆ ಮಸ್ತಕವು ತೊಳಲಿ ಕಾಣೆ 

ವೇದವೆಂದು ಬಳಲಿ ಬಳಲದೆ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-ಲ) 

- ಪ್ರಳಯ ಕೋಟಿ ಪ್ರಾಣಿಗಳಿಗೆ ಹೊಳವು 

ಗಾಣಲೀಸದಂತೆ ಬೆಳೆದು ಹೋಗುವ 

ಗತಿಯೆಂಬುದಿತ್ತಲರಸುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

೪೪೧. ಇನ - ಬೀಜಾಕ್ಷರದ ಕೀರ್ತನೆಗೈಯ್ದು 

ಇನಕೋಟಿ ತೇಜನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರಸನಿಮಿಷ ಜಾತಕಗಳು 
(ಬೆ-೧೬೯-೬) 

- ಘನ ಕೋಪದಿ ದಶಶಿರನ ಕತ್ತರಿಸಿದ 

ಇನಕುಲ ರಾಮನೆಂಬ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೭) 

- ಇನಕೋಟಿ ಶತತೇಜ ಮುನಿಕಲ್ಪ ಭೂಜ 

ಕನಕಾದ್ರಿ ನಿಲಯ ವೆಂಕಟರಾಯ ಜೀಯ 

- ಲಾಆ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೧) 


2 


ಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೭ 


೪೪೨. ಇನಿಯ - ತರುಣಿ ತನ್ನಿನಿಯನ 

ಮುಟ್ಟಲಂಜಿ ದೂರದಲಿ ಪೊರೆವರು ತನಗಾರು 

ಹೇಳೆಂಬಳು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 


೪೪೩. ಇಪ್ಪತ್ತುನಾಲ್ಕು/ಇಪ್ಪತ್ನಾಲ್ಕು - ಇಪ್ಪತ್ತು 


ನಾಲ್ಕು ನಾಮಗಳೊಳಗೇಳನು ತಪ್ಪದೆಣಿಸಿ ಕಳೆದು 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೨) 

-. ಚಾರುತರದ ಇಪ್ಪತ್ನಾಲ್ಕೆಳೆಯ ಸರವು 

ಒಂದಿತ್ತು 

- ಒಡವೆ ಹೋಯುತು ಮನ ಧ್ಯಡವಾಯಿತು 
(ಸ-೬೯-೧) 


೪೪೪. ಇಪ್ಪತ್ತೊಂದು - ಸಂಕೆಕಾರ ಶತ್ರುಮಿತ್ರ 


ರಿಬ್ಬರಿಗಾಧಾರವೆಂದು ಕುಂಕರದಿಪ್ಪತ್ತೊಂದು 

ಕೋಟಿ ಪಾಶವು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

೪೪೫. ಇಭಪುರಿ (ಹಸ್ತಿನಾಪುರಿ) - ಇಭಪುರಿ 

ಯನಾಳಿದ ನೃಪತಿ ಕೌರವೇ೦ದ್ರನರಸುತನವು 

ತೊಡೆಯದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

೪೪೬. ಇಮ್ಮಿಗಿಲು - ಹನಿ ನೆಲಕೆ ಬಿದ್ದುದು 

ಕೂಡಿ ಅಳೆಯೆ ಕ್ಷೀರಾಂಬುಧಿಗೆ ಇಮ್ಮಿಗಿಲೊ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

- ಅಳೆದು ನೋಡಿದರೆ ಕ್ಷೀರಾಂಬುಧಿಗೆ ಇಮ್ಮಿಗಿಲು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

೪೪೭. ಇರಿ (ತಿವಿ) - ಜಗವರಿಯೆ ಪೇರು 

ರವಿರಿದ ಪ್ರಹಲ್ಲಾದವರದ ಅಹೋಬಲ 

ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫ಜ೫-೧) 

- ಕಣ್ಣನಿರಿದು ದಾನವ ಬೇಡಿದವನ ಅಣ್ಣಗಳ 

ಕ೦ಗಳ ಕಾಲಿಲೊತ್ತಿದನ 

- ಕರೆತಾರೆ ಕಾಮಿನಿ ಕಮಲಜಪಿತನ 
(ಬೆ-೯೩-೪) 


- ಧರೆಯೊಳು ಲಿಂಗದ ವೀರ ಪವಾಡವ 

ಇರಿದು ಎಬ್ಬಿಸುವೆವು ಎಂತೆಂಬಿರಿ 

-ಶ೦ಕರನಾರಾಯಣ ಅಡು (ಬೆ-೧೭೫-೬) 

- ಪ್ರಕಟದಿಂದರಿದು ಕರಿಯನು ಸೀಳಿ ತನಗೆ 

ಸಮ್ಮುಖರಾದ ಮಲ್ಲರನು ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

-. ಮುಕುರ ದಂತ್ಯದ ಹರ್ಮ್ಯದೊಳಗಿಂದ 

ಕಂಸಕನ ಪಕಪುಕನೆ ತಿವಿದವನನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಕುದುರೆವಾಹನನಾಗಿ ಕುಂಭಿನಿಯ ಮೇಲೆ 

ತನಗಿದಿರಾದ ರಾವುತರನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಚೇತನದ ರಾವಣೇಶ್ವರ ಕುಂಭಕರ್ಣ 

ಸತ್ತಾ ವಶಯ ರಕ್ಕಸ ರ ಇರದೊರಗಿಸಿ 

ನ ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಉರಿಯ ಹಾಸರ ಹೋಳಿಯಿರಿದಾತನ 

ಧರೆಯೊಳಗೆ ಮೂವರನು ಗೆಲಿದು 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

೪೪೮. ಇರಿತ - ಇರಿತಕೆ ಬೆದರುವ ಮದಕರಿ 

ಮರಿಯೆಂಬ ಕೋಡಗಮರಿ 

- ಅಹುದಾದಡಹುಡೆನ್ನಿ (ಬೆ-೧೩೨-೪) 

೪೪೯. ಇರಿಸಿಕೊಳ್ಳು - ಜಗದುದ್ಧಾರನ ಮೊಗ 

ಮೊಗದೊಳಿರಿಸಿಕೊಂಡು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-ಅ) 

೪೫೦. ಇರಿಸು - ನೆರೆದು ಸುತ್ತಮುತ್ತ ಕುಳಿತ 

ಪರಮ ಬಂಧುವರ್ಗವೆಲ್ಲ ಇರಿಸ ಸಬೇಡಿ ಸುಡು 

ಸುಡೆಂಬರು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಹೊಲೆಗೂಡಿನಲ್ಲಿರಿಸಿದಾ ಬಳಿಕ ತಲೆಹುಳುಕ 

ನಾಯಂತೆ ಮನೆಮನೆಯ ತಿರುತಿರುಗಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಸಜ್ಜನರ ಸಂಗದೊಳಗಿರಿಸೆನ್ನ ರಂಗ 

ದಾ ಸಣ್ಣನರ ಸಂಗದೊಳಗಿರಿಸೆನ್ನ 
(ಸ-೨೪೧-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೮ 


- ಮುಂಚೆ ಶ್ರೀ ಹರಿಯೆ ನಿಮ್ಮ ವರ ಧ್ಯಾನ 

ಮಾಡುವರ ಪಂಚೆಯಲ್ಲಿರಿಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

(ಸ-೨೧೩-೮) 

- ನಾಟಕಧರ ಕಾಗೆನೆಲೆಯಾದಿಕೇಶವ ನಿನ್ನಾಟ 

ದೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

- ಗೊಲ್ಲತನವ ಬಿಡಿಸಿ ಗೋಗಾವ ಡಿಂಬ್ದರಿಸಿ 

ಉಳ್ಳ ತಸ್ಕರ ಬು ಕಡೆಗೆ ಇರಿಸಿ 

: *- ಯಾಕೆಲೊ ರ೦ಗ ನಿನಗಿ೦ಂತ ನಟನೆಯ 

ಮಾತು (ಸ-೨೧೬-೧) 

- ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀ 

ಹರೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

- ಪ್ರೇಮ ಇರಿಸು ನಿನ್ನ ಚರಣದಲ್ಲಿ 

ಪುರುಷೋತ್ತಮಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೬) 

- ತಲೆಮೇಲೆ ಇರಿಸೆನಲು ತಳಕಿಳಿಸಿ ಅವನ 

ಬಾಗಿಲ ಕಾಯ್ದ ವಾಮನನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಸಜ್ಜನರ ಸಂಗದೊಳಗಿರಿಸೆನ್ನ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-ಪ) 

- ಶೇಷಶಯನ ನಿನ್ನ ಭಾಗವತರ ಸಹವಾಸ 

ದೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಪ) 

- ಬೇಸರಿಂಯದೆ ನಿನ್ನ: ಹೃದಂಯಾಬ್ಚ 

ದೊಳಗಿಡುವ ದಾಸರೊಳಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಅ) 

- ಲಂಕೆಯ ಅನುದಿನ ಸ್ಥಿರರಾಜ್ಯವಾಳಿದ 

ಕಿ೦ಕರರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ.೨೭-೪) 

- ಆಯದಿ ದ್ವಾದಶಿವ್ರತವ ಸಾಧಿಸಿದಂಥ 


ರಾಯರೊಳು ಇರಿಸು ಕಂಡೆಯ ಎನ್ನನು 

- ಶೇಷಶಯನ ನಸಿನ್ನ ಭಾಗವತರ 
(ಬೆ-೨೭-೨) 

- ದುರ್ಗಂಧ ಪೆಣ್ಣಿಗೆ ಚಂದನ ಕಂಪನಿತ್ತಂಥ 

ಬಾಂಧವರೊಳಗಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

- ಜನನ ಮರಣವನೊಂ೦ಂದು ಹೊರಗೆ ಮಾಡಿ 

ಪರಜನದೊಳಗಿರಿಸುವ ಸುಜನೇಶ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

ಇ ಸಿಕ್ಕುಮಾಡದೆ ಕಾಗೆನೆಲೆಯಾದಿಕೇಶವನೆ 

ದಿಕ್ಕಾಗಿ ಎನ್ನ ನಿನ್ನಂಫ್ರಿಯೊಳಿರಿಸೊ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೫) 

- ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಪ 

ಪಾದ 

- -ಭಚಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಪೊಡವಿಭಾರವ ಹೊತ್ತು ಮೃಡಗೆ 

ಭೂಷಣನಾಗಿ ಹೆಡೆಯೊಳಗೆ ಮಾಣಿಕೃವಿರಿಸಿ 

ಕೊಂಡು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

೪೫೧. ಇರು - ಶರಧಿಯೊಳಿರುತಿರ್ಪ ಚರ 

ಜೀವಗಳ ಗುಣಾಕರಿಸಿ ಇಷ್ಟೆಂದು ಪೇಳಲು 

ಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

- ಗಾಣದ ತುದಿಯೊಳಿರ್ಪ ಭೂನಾಗನ ಕಂಡು 

ಪ್ರಾಣಾಹುತಿಯೆಂದು ಸವಿವ ಮೀನಂತೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 

- ಕಾರ್ಯಗಳಿವೆ ಭೂಧರನೆ ಒಲಿದುಪವಡಿಸು 

ಹರಿಯೆ ಚ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

-. ಇರಬಂದುದಿಲ್ಲ ಸಂಸಾರ ಇದನರಿತು 

ಹರಿಯ ಸ್ಮರಣೆಯನು ಮಾಡು ಮನುಜ 

-ಇರಬಂದುದಿಲ್ಲ ಸಂಸಾರ (ಬೆ-೧೧೩-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೯೯ 


- ಮನುಜ ಜನ್ಮದಿ ಹುಟ್ಟಿ ಮೈಮರೆದಿರಬೇಡಿ 
ಶಿವ ಶಿವ ಎನ್ನಿರೊ 
- ಶಿವ ಶಿವ ಶಿವ ಎನ್ನಿರೊ (ಬೆ-೩-೨) 
- ಓಡಲು ಹಸಿಯಲು ಅನ್ನವಿಲ್ಲದಲೆ 
ಇರಬಹುದು 
- ತೊರೆದು ಜೀವಿಸಬಹುದೆ (ಬೆ-೫೫-೨) 
-. ಮಾವನ ಮನೆಯೊಳಗೆ ಕೋವಿದರಿರ 
ಬಹುದೆ 
- ಮಾವನ ಮನೆಯೊಳಗೆ (ಬೆ-೧೪೬-ಪ) 
- ಸತ್ಯವಂತರ ಸ೦ಗವಿರಲು ತೀರ್ಥವೇಶಕೆ 
-ಸತ್ಯವ೦ತರ ಸ೦ಗವಿರಲು (ಬೆ-೧೨೪-ಪ) 
- ಸಂಜೆಗೆ ಪಂಜಿನ ದಾಸನಾಗಿರುವೆ 
-ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೩) 
-. ಅಂಗಳದೊಳಗಿಪ್ಪ ಮಂಗಳ ಮೂರ್ತಿ 
ಪಾದಂಗಳ ಹಿಂಗದೆ ಪೊಂಗಿ ಭಜಿಸದಲೆ 
-. ಹೇಗೆ ನೀ ದಾಸನಾದೆ (ಬೆ-೨೨-೧೩) 
- ಹೊಂದಿಪ್ಪ ಸಂಪತ್ತ ನೋಡಿ ಹಂಬಲಿಸುತಲಿ 
- ಅಣುಮತ್ತಾದ ದೇವ (ಬೆ-೭೧-೨) 
- ಬಾಳುತಿಪ್ಪ ಕುರಿಯ ಕೋಣವ ಬೀಳುಬೀಳು 
ಕೊರಳ ಕೊಯ್ಲ್ಸಿ 
-ಕಣಿಯ ಹೇಳಬಂದೆ ನಾನು (ಬೆ-೭೨-೩) 
ನಾ ವ್ಯೋಮಕೇಶನಿಪ್ಪ ದೆಸೆಯ ನಾಲ್ಕು ಜಗಕೆ 
ತೋರುತಿಪ್ಪ 
- ಈತನೀಗ ವಾಸುದೇವನು (ಬೆ-೭೫-೨) 
- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 
ವೈರಿಯ ಹಿರಿಯಣ್ಣನ 
ದ ಬನ ಏಣಭೋಜಜಮಧ್ಯಳೆ 
(ಬೆ-೯೯-೫) 
- ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟಿ ದೇಶಕೆ 
ಪ್ರಸಾದವ ನಡಸುವ ಶೆಟ್ಟಿ 

ಬ೦ದೆವಯ್ಯ ಗೋವಿಂದಶೆಟ್ಟ (ಬೆ-೧೫೧-೩) 
- ಈ ಶರೀರದೊಳಗಿಪ್ಪ ಕೇಶಗಳೆಲ್ಲವ ಬೇಸರದೆ ' 
ಎಣಿಸಿ ಹೇಳಲುಬಹುದು 
- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 


- ಸಿಂಧುರಗಮನೆಯರ ಸಿರಿಮುಡಿಯೊಳಿಪ್ಪ 


ಪೂಗ೦ಧವಾಸಿಸುವ ನಾಸಿಕದಿಂದ್ರಿಯಕೆ 
- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೨) 


- ವರಕೌಸ್ತುಭವು ಕೊರಳಿನೊಳಗೆ ಇಪ್ಪವಗೆ 

ಆಭರಣವಾವುದ ತೊಡಿಸಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೨) 

- ಬಪ್ಪುವ ಎಂಟನೆಯ ನಾಮದ ಪೆಸರಿನೊಳ್‌ 

ಇಪ್ಪ ಕಡೆಯ ಬೀಡಲಿ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೨) 

- ರಂಜಿಪ ಮಣಿಯ ಸಿಂಹಾಸನದ ಮೇಲಿಪ್ಪ 

ಕುಂಜರವರದಾದಿಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

ದ ವ್ಯೋಮಕೇಶನಿಪ್ಪ ದೆಸೆಯ ನಾಲ್ಕು ಜಗಕೆ 

ತೋರುತಿಪ್ಪ 

- ಈತನೀಗ ವಾಸುದೇವನು (ಬೆ-೭೫-೨) 

- ಹರಿಗೆ ಮಾವನು ಆದ ಹರಿಗಳಿಯ ತಾನಾದ 

ಹರಿಯು ತನ್ನೊಳಗೆ ತಾ ಹರಿಯೊಳಗೆ ಇಪ್ಪ 

- ಮೂವರೇರಿದ ಬಂಡಿ (ಬೆ-೧೬೦-೩) 

- ತುತ್ತುಮಾಡುವನ ವೈರಿಯನೇರಿ ಜಗವನು 

ಸುತ್ತಿಬರುತಲಿಪ್ಪನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಮಂಗಳ ಜನನಿಯ ಹಿಂಗದೆ ಕದ್ದು 

ಜಲಂಗಳೊಳಡಗಿಪ್ಪನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಹಗಲೆ ಮೋಹಿಸಿದನ ಮಗನ ಅನುಜರೊಳು 

ಹಗೆಮಾಡಿಕೊಂಡಿಪ್ಪನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

- ಕತ್ತಲೆಯಲಿ ಪೋಗಿ ಕುತ್ತಿದ್ದವನ ಮೈಯ 

ಸುತ್ತಿ `ಬಾಧಿಸುತಿಪ್ಪನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ನಿಜವಾದ ಸಿಂಹ ನೀನಾದರೆ ನಿನ್ನ ಭಜಿಸಿ 

ಸಿ೦ಂಹಮಧ್ಯೆಯಾಗಿಪ್ಪಳಯ್ಯ 

- ನಿನಗಿಂತ ಕುಂದೇನೊ (ಬೆ-೮೭-೪) 

- ವಾಸುದೇವ ಎಂಬ ವಾಕ್ಯವನು ಪಠಿಸುವ 

ಬೇಸರದೆ ಶ್ರೀಹರಿಯ ಧ್ಯಾನದೊಳಗಿಪ್ಪವರ 


ಇ. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 


- ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ 
ಣ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾಮ ಸಿರಿತುಳಸಿ ವನಮಾಲೆ ಕೊರಳಿ 
ನೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 
೪೫೨. ಇರುಹು - ಕಲಿಗಳಿಗೆ ನು 
ಕಾವನಿರುಹುಗಳೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 
೪೫೩. ಇರುಳು - ಹರಿಣಾಂಕನಿಲ್ಲದಿಹ 
ಇರುಳು ಮರುಳು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 
- (ಕೀಚಕನು) (ಕೀಚಕನು) ಮರುತಸುತ 
ಭೀಮನಿಂದಿರುಳೊಳಗೆ ಹತನಾದ, ನರಗುರಿಯೆ 
ನಿನ್ನ ಪಾಡೇನು ಧರೆಯೊಳಗೆ . 

- ನೋಡಿ ಮರುಳಾಗದಿರು (ಬೆ-೧೨೭-೩) 
- ಪಗಲಿರುಳು ಸಾಮಗಾನಪ್ರಿಯನ ಮುಂದೆ 
ಗೀತಗಳ ನಾನೇಂ ಪಾಡಲಿ 

-ಆವ ಪರಿಯಲಅ ನಿನ್ನನೊಅಸಿ (ಬೆ-೩೭-೪) 
- ಹರಿಯ ರೂಪವ ತಾಳಿ ಇರುಳು ದೈತ್ಯನ 
ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 
ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 
- ತ್ರಿಗುಣರಹಿತ ಪರಮಾತ್ಮನ ಧ್ಯಾನದಿ 
ಹಗಲಿರುಳಿರಲು ನಿತ್ಯಾನಂದದಿ 
-ಮಗನಿಂದೆ ಗತಿಯುಂಟಿೆ (ಬೆ-೧೪೫-೧) 
- ತೊಗಲ ಬಿಲ್ಲೆ ಕೊರಳಲಿ ಕಟ್ಟಿಕೊಂಡು 
ಹಗಲು ಇರುಳು ಅನ್ನಪಾನಕೆ ಹೋಗದೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

೪೫೪. ಅಷು (ಬಾಣ) - ಶರದಿಷುಖ್ಯಾತಿ 


ಪೌರುಷಲೋಭ ಬಹುಜನರ ಉರುವೀಶರನ್ನು 


ಕೈಪಿಡಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 
೪೫೫. ಇಷ್ಟ - ಇಷ್ಟ ಸಂಪತ್ತನ್ನು ಬಡವರಾ 
ಕರೆತಂದು ಕೊಟ್ಟು ಮಾಡಿದ ಪುಣ್ಯಫಲ ತನ್ನದೊ 
- ಈ ಸಿರಿಯ ನಂಚ ಹಿಗ್ಗಲು ಬೇಡ 
(ಸ-೪೦- ಹ 


ಎ. ೃಷ್ಟಿಸಿ ಪಾ 
ಕಾದೆ 


- ಎಷ್ಟು ಪೊಗಳಅ ನಾನು (ಸ-೫೩-ಅ) 


ಪ ಶ್ರೀರಾಮರ ಇಷ್ಟ ಭಕ್ತರೊಳು 


೧೦೦ 


- ನಿನ್ನ ದಾಸಗೊಲಿದು ಸಲಿಸಯ್ಯ ಮನದಿಷ್ಟ 

ಕನಕಾದ್ರಿಯೊಳು ನೆಲಸಿದಾದಿಕೇಶವರಾಯ 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೫) 

- ಇಷ್ಟವೆಂದು ತಿಳಿದು ಈ ಕಷ್ಟ ಸಂಸಾರ 

ಹೊರುವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-ಅ) 

- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 

ಪಾಡುವ ತುಂಬುರ ನಾರದರ ಸಂಭ್ರಮದಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ಇಷ್ಟಬಂಧು ತ್ರಿಜಗಕೆ ಶ್ರೀ ಹರಿಯಲ್ಲದೆ 

ಬಂಧುಗಳದಾರಿಗಾರಿದ್ದರೇನು 

- ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-ಪ) 

- ನೆಂಟರಿಷ್ಟರು ನೀನೆ ರಂಗಯ್ಯ ನಿನ್ನ 

ಬ೦ಟರಿಗೆ ಬಂಟನಯ್ಯ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಗೆ ರಂಗಯ್ಯ 
(ಸ-೨೧೭-೨) 

- _ವನಜಮುಖಿಯರ ಮನದಿಷ್ಟಾರ್ಥವೀವ 


' ಶ್ರೀಕೃಷ್ಣ ಎನ್ನಿರೊ 


- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-ಪ) 

೪೫೬. ಇಹ (ಭೌತಿಕ ಲೋಕ) - ಘನ 

ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ ಅನುದಿನದಿ 

ನಂಬಿದವಗಿಹಪರದ ಸುಖವು 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೩) 

- ಭೋಗಿಸದೆ ಇಹಪರಕೆ ಗಳಿಸಿದರ್ಥ 

ಅಪಾರ್ಥ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

- ಲಲನೆ ದ್ರೌಪದಿಯೊಂದಿಗೆ ವನವಾಸ ಹೋಗಿ 

ಹೊಲದೊಳಗೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಇಹದ ಭೋಗ ನಿತ್ಯ ಎ ಮೆರೆದೆ ನಿನ್ನ 

ನೆನೆಯದೆ 

- ಅಹಹ ಮೋಸಹೋದೆನಯ್ಯ (ಸ-೯-ಆ) 

೪೫೭. ಇಹ (ಇರುವ ಜಾಗ, ಮನೆ) - ಸಲೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದೈತ್ಯನ ಕೊಂದು ಸೀತೆಯ ತಂದನಿಗೆ ಗಿರಿ 

ತಲೆಯ ಮೇಲೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

೪೫೮. ಇಳಿ - ಇಳಿದು ಪಾತಾಳಕೆ ಪರುವತ 

ಪೋಪುದ ಕಂಡು 

- ಯಾದವಗಿರಿವಾಸನಹುದೋ (ಸ-೨೧೯-೧) 

-. ಓ೦ಬತ್ತು ಮಾಸವು ಕಳೆದು ಗುಂಡಿ 

ಯೊಳಿಳಿದು ಈ ಕುಂಭಿನಿಗೆ ನಾ ಬಂದೆ ವರದಾ 

ದ ಮೊರೆಹೊಕ್ಳ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

- ಮಧ್ಯಮ ವಸ್ತು ಏರುತಿಳಿಯುತುದಯ 

ಅಸ್ತಮಾನದಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ನೆಲೆಯಿಲ್ಲದಧಿಕ ನರಕದೊಳಿಳಿವ ಎನ್ನ ನೀ 

ನಳಿನಾಕ್ಷ ಕಾಯ್ದುಕೊ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ರಥದಿ೦ದಿಳಿದು ಪೋಗಿ ಕುರುವಂಶ ಸವರಿದ 

ಹಿತಶತ್ರುವಾರು ಶಲ್ಯನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

- ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೩) 

- ಮಲೆತು ಮಾವನ ಕೊಂದು ನಿಂದೆ ಇಂಥ 

ಇಳಿಯಬಾರದ ಭೂವಮಿಗಿಳಿದ ನಾರಸಿಂಹ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಧೀರ ಸೋಮಕ ವೇದಚೋರನ ಮಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

- ನೆತ್ತಿಯಿಂದಿಳಿದಳ ಹೆತ್ತ ಮಗನ ಮೊಮ್ಮನೆತ್ತಿ 

ದಾತನ ಪಿತನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಪಾತಾಳಕಿಳಿದು ಭೂಮಿಯನೊಯ್ದವನ 

ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೩) 


೧೦೧ 


೪೫೯. ಇಳಿಸು/ಇಳುಹು - ತಲೆಮೇಲೆ 

ಇರಿಸೆನಲು ತಳಕಿಳಿಸಿ ಅವನ ಬಾಗಿಲ ಕಾಯ್ದ 

ವಾಮನನೆ ಶರಣೆಂಬೆನು 

ಎ ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

ದ ಅದರೊಳ್ಳೆವರನುಳುಹಿ ಅವನಿಭಾರವನಿಳುಹಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 

- ಇಳೆಯ ಮೊರೆಯ ಕೇಳಿ ಖಳರುತ್ತಮಾಂಗ 

ವನಿಳುಹಿದಾತನ ತೋರೆಲೆ 

- ಓಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ಉತ್ತರಾಯಣ ಮಾವನ ಮಗಳನಿಳುಹಿದನ 

ಹೊತ್ತು ಹೋಗದು ಎನಗೆ ತೋರೆ ತರಳಾಕ್ಷಿ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 

- ಬ್ರಹ್ಮ ಕಪಾಲವ ಧರೆಗಿಳುಹಿದನ ತಮ್ಮ 

ಅಣ್ಣರನು ಕಡಿದಾಡಿಸಿದವನ 

- ಕರೆತಾರೆ ಕಾಮಿಸಿಕಮಲಖಪಿತನ 
(ಬೆ-೯೩-೧) 

- ಇಳೆಯ ಭಾರವನಿಳುಹಿದನಾರಯ್ಯ 

- ಆತನ ಪಾಡುವೆ ಅನವರತ (ಬೆ-೭೦-೨) 

- ಮಾನ ಮರುಳಾದವನ ಮರ್ದಿಸಿದ ಬ್ರಹ್ಮ 

ಹತ್ಯೆ ಮಹಿಗೆ ಇಳುಹಿದನಾವನು 

- ಆತನೇ ಪರಮಾತ್ಮು ಪರತತ್ತ್ವ 
(ಬೆ-೭೪-೧) 

- ಚಳಿಯ ಮಗಳ ತಾಯಳಿಯನ ತನಯನ 

ಇಳುಹದೆ ಪೊತ್ತಿಹನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

೪೬೦. ಇಳೆ - ಕಳವಿನವರು ಬ೦ದು ಇಳೆಯ 

ಮೇಲೆ ನಿಂದು ಬಿಳಿಗಿರಿವಾಸ ತಿರುಮಲೇಶ 

ಆದಿಕೇಶವ ತಾನೆಯೆಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭ಬ್ರ 

- ಮೂಗ್ರಾಮ ಮುರಿದು ವಾಜಿಯನೇರಿ 

ದಾತನು ಸಾಗ್ರದಿ೦ದಿಳೆಯ ಭಾಗ್ಯ ಹಿಂಗಿಸಿದ 

- ಈತನೇನೆ ನಿನ್ನ ಮಗನು (ಸ-೩೮-೩) 

- ಖಳ ಹಿರಣ್ಯಕ ಬಂದು ಎದುರಾರು ತನಗೆಂದು 

ಇಳೆಯ ಕದ್ದೊಯ್ದು ಪೋಗುತಿರೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಇಳೆಯ ಮೊರೆಯ ಕೇಳಿ ಖಳರುತ್ತಮಾಂಗವ 

ನಿಳುಹಿದಾತನ ತೋರೆಲೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

-. ಮಮತೆಯೊಳಿಳೆಯ ಗೋಗಳ ಕಾಯ್ದೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಇಳೆಯಲ್ಲಿ ಒಂದು ಪದ ಗಗನದಲಿ ಒಂದು 

ಪದ ಚ 

- ಬಲ್ಲವರು ಪೇಳರಿ (ಬೆ-೧೬೪-೨) 

- ಹೊಳಲು ತುಂಬುವ ತೆರದಿ ಎಳೆದೆಳೆದು 

ಪಾಪಾತ್ಮ ಬಳಲಿ ಇಳೆಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬ್ಲ-೦-೧೦) 

- ಇಳೆಯೊಳು ಸುರಾಸುರರೈತಂದು ಬೆರೆಯಲು 

-. ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಇಳೆಯ ಭಾರವನಿಳುಹಿದನಾರಯ್ಯ 

- ಆತನ ಪಾಡುವೆ ಅನವರತ (ಬೆ-೭೦-೨) 


ಈ 


೪೬೧. ಈಂಟು (ಕುಡಿ) - ಉತ್ತಮ ಜನರು 

ಸುರೆಯನೀಂಟುವರೆ ಮದೋನ್ವತ್ರರಾಗಿ ಶಬ್ದ 

ನುಡಿಯುವರೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ಕ್ರೋಧಿಯಸುವೀ೦ಟ ತ್ರಿಪುರವ ಮುರಿದು 

ಹಯವೇರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೪೬೨. ಈಕ್ತಿ ಸು - ಬೊಂಬೆಯಾಟವನಾಡಿಸಿದ 

ಮಹಾಭಾರತವ ಅಂಬುಜಭವಾದಿಯಾದವರು 

ಈಕ್ಷಿಸಲು 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-ಪ) 

೪೬೩. ಈಡಾಡು - ಸೂರಿವೆಗ್ಗಳತನ ಕಿತ್ತು 

ಈಡಾಡಿದ ಭೀಮರಾಯ 


೧೦೨ 


- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

- ಮೂರೆರಡನೀಡಾಡಿ ತೋರುವುದು ಎನ್ನಾಣೆ 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

೪೬೪. ಈರಡಿ (ಎರಡು ಅಡಿ) - ಪೊಡವಿಯ 

ಈರಡಿ ಮಾಡಿದ ದೇವನ ಕುಡಿಬೆರಳನೆ ಕರದಲಿ 

ಹಿಡಿದು 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೩) 

- ಧರೆಯ ಈರಡಿ ಮಾಡಿದನೆ ಭೂಸುರರಿಗೆ 

ದಾನವ ನೀಡಿದನೆ 

- ರಂಗನೆ೦ಥವನೆ೦ಥವನೆಲೆ ತಂಗಿ 
(ಸ-೨೨೨-೨) 

- ವಸುಧೆ ಈರಡಿಗೆಯ್ದಗೆ ಮಂಗಳ ವಸುಧಿ 

ಪರನಳಿದಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೨) 

- ಕುಬ್ಜ ಬ್ರಾಹ್ಮಣನಾಗಿ ಕುಂಭಿನಿ ಈರಡಿ ಮಾಡಿ 

ಹೆಜ್ಜೆಯೊಳಡಗಿಟ್ಟ ಹೆಚ್ಚಿನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

- ಕಮಲವನು ಈರಡಿಯ ಮಾಡಿದೆ ಕಮಲ 

ಮೊರೆಯಿಡಲಂದು 

- ಭವಭಯವಿನಾಶ ಭೋ (ಬೆ-೪೧-೩) 

- ಧರೆಯ ಈರಡಿ ಮಾಡಿ ಅಳೆದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

೪೬೫. ಈರೇಳು (ಹದಿನಾಲ್ಕು) - ಲೋಕ 

ವೀರೇಳನ್ನು ತಿರುಗುವಾ ರವಿರಥಕೆ ಏಕ 

ಗಾಲಿಯು ಏಳು ಕುದುರೆಯಿಂದ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 

- ಈರೇಳು ಜನ್ಮದಿ ನಿನ್ನಾಧೀನನಾಗಿಪ್ಪೆ ನಾನಾರ 

ಸೇರುವೆನೊ ನಾನೇನ ಮಾಡುವೆನೊ 

- ಹೂವ ತರುವರ ಮನೆಗೆ (ಬೆ-೪೩-೨) 

- ಈರೇಳು ಭುವನದೊಳು ಇರುವ ಮೂರುತಿ 

ನೀನು 


- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 


(ಬೆ-೬೩-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಈರೇಳು ಭುವನ ತನ್ನುದರದೊಳಿಟ್ಟನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-ಪ) 

- ಈರೇಳು ಲೋಕವ ಪೊರೆವ ದಯಾನಿಧಿ 

ಬಾರನೇತಕೆ ಮನೆಗೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-ಅ) 

ದ ಕುಕ್ಷಿಯೊಳು ಈರೇಳು ಜಗವ ಪಾಲಿಸುವವನೆ 

- ವಾಸುದೇವಾಯ ನಮೋ (ಬೆ-೯೦-ಬ್ರ) 

- ಈರೇಳು ಭುವನಗಳ ಉದರದೊಳಿಟ್ಟನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ಕುಕ್ಷಿಯೊಳು ಈರೇಳು ಜಗವನ್ನು ಸಲಹುವನ 

ರಕ್ಷಿಪರು ಉಂಟೆ ತ್ರೈಜಗದೊಳಗೆ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

೪೬೬. ಈರೈದು (ಹತ್ತು) - ಧುರದೊಳಗೆ 

ರಘುವರನು ಶರದಿಂದ ಈರೈದು ಶರಗಳನೆ 

ಹೋಗಾಡಿಸಿದ ಪರಿಯನರಿತು 

- ನೋಡಿ ಮರುಳಾಗದಿರು 
(ಬೆ-೧೨೭-೪) 

ಎ ಈರೈದು ತಾಳಿಗಳಿತ್ತು ಬಿರುದಿನ ಕಪ್ಪೆಂಟಿತ್ತು 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೧) 

೪೬೭. ಈಶ - ಪೌರತ್ರಯವ ಗೆಲುವ 

ಸಮಯದಲಿ ತಪಮಾಡಿ ನಾರಾಯಣಾಸ್ತವನು 

ಪಡೆದನೀಶ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

- ಈಶ ನಿನ್ನ ಚರಣ ಭಜನೆ ಆಶೆಯಿಂದ 

ಮಾಡುವೆನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

- ರೂಢಿಗೀಶನ ಸೇವೆ ಮಾಡಿದ ಮುಕ್ತರ 

ಈಡಿಲ್ಲವೆ೦ಬುದನು ಇತರರರಿವರೆ ಸ್ವಾಮಿ 

- ಕ್ಹಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

- ದೃಷ್ಟಿಯಿ೦ದಲಿ ನಾನು ಕಂಡೆ ಸೃಷ್ಟೀಗೀಶನೆ 

ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-ಪ) 


೧೦೩ 


೪೬೮. ಈಶ್ವರ - ಕೂಡಿದ ಶಿರವರಿದು 

ರೂಢಿಗೀಶ್ವರ ಕೆಟ್ಟ 

-"ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು 

ಘನವಾದ ಮೋಹದ ಗಡಿಯನು ದಾಟುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 

೪೬೯. ಈಷಣ (ಸಾಂಸಾರಿಕ ಮೋಹ) - 

ಈಷಣತ್ರಯವ ಬಯಲಾಸೆಯಲಿ ಭ್ರಮೆ 

ಗೊಂಡು ಬೇಸರದಿ ಮನದಿ ನೊಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

೪೭೦. ಈಸು (ಅವಕಾಶ ಕೊಡು) - ಪ್ರಳಯ 

ಕೋಟಿ ಪ್ರಾಣಿಗಳಿಗೆ ಹೊಳವುಗಾಣಲೀಸದಂತೆ 

ಬೆಳೆದು ಹೋಗುವ ಗತಿಯೆಂಬುದಿತ್ತಲರಸುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

೪೭೧. ಈಸು (ಇಷ್ಟು - ಈಸು ದೇವರ 

ಬಲಗಳಿದ್ದರೆ ಫಲವೇನು ವಾಸುದೇವನ ಬಲ 

ವಿಲ್ಲದವಗೆ 

- ಆವ ಬಲವಿದ್ದರೇನು (ಬೆ-೧೩೩-೫) 

೪೭೨. ಈಸು (ಈಜು) - ಏಸುದಿನ 

ಬದುಕಿದರು ಸೂಸುವ ಮರಣವು 'ಈಸಿ ದಾಟದೆ 

ಕಾಸು ವೀಸಕೆ ಬಾಳಿದೆ ತೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 


ಉ 


೪೩೩. ಉಂಗುಟ - ಗಂಗೆಯನು ಉಂಗುಟದಿ 
ಪೆತ್ತ ಮೂರುತಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 
೪೭೪. ಉಂಗುರ - ನಡು ಬೆರಳುಂಗುರದಿಂದ 
ಕೈಯ ಬೆಡಗ ನೋಡಿದ ಜನರಿಗೆ 
ಪುಟ್ಟಿತಾನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 
- ಕಡಲ ಬೇಗನೆ ಹಾರಿ ಶ್ರೀರಾಮರ 
ಮಡದಿಗುಂಗುರವ ಕೊಟ್ಟು 

- ಎಷ್ಟು ಪೊಗಳಲಆಅ ನಾನು (ಸ-೫೩-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾರಿಧಿಯನು ದಾಟಿ ಸೀತೆಗುಂಗುರವಿತ್ತ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

- ಸೀತೆಯನು ವಂದಿಸುತೆ ಉಂಗುರವನಿತ್ತವಗೆ 

ದೈತ್ಯಪುರವನು ಭರದಲುರಿಸಿದವಗೆ 

- ಜಯಮಂಗಲಂ ಸಿತ್ಯ (ಬೆ-೧೭೧-೧) 

೪೭೫. ಉಂಚ (ಊಂಚ, ಎತ್ತರ) - 

ತೋರದುಂಚ ಹಡಹದ ಮರವ ಏರಿ ನೋಡುತ 

ನಿಂತ ನೋಡು 

ಎ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

೪೭೬. ಉಂಡೆ - ಮಂಡೆ ಬೋಳು ಮಾಡಿ 

ನಾಮದುಂಡೆಯನ್ನು ಬರೆದು ಕೆಡಿಸಿ 

ಇ ದಾಸಪಟ್ಟಫವೋ ಸನ್ಯಾಸಪಟ್ಟವೋ 
(ಸ-೧೧೮-೧) 

೪೭೭. ಉಕಾರ - ಅಕಾರ ಉಕಾರ ಮಕಾರ 

ಎಂತೆಂಬ ಓಂಕಾರಕೆ ಕೂಡಿ 

ದ ಆರಿಗಳವಲ್ಲಾತ್ಮು ಯೋಗಸಿದ್ಧಿ 
(ಬೆ-೧೨೬-೩) 

೪೭೮. ಉಕ್ಕು - ದಿಕ್ಕುದೆಸೆಯದಾರೊ ಅಕ್ಕರಿ 

ದಿಂದಾರ ಕರೆವೆ ಉಕ್ಕಿ ಸವಿದು ಮನುಜರೊಡನೆ 

ಸೊಕ್ಕಿ ದಿನವ ಕಳೆದೆನೆನಗೆ ತಕ್ಕುದಾಯಿತಯ್ಯ 

ಕೇಳು ಒಡೆಯ ಆದಿಕೇಶವ 

- ಅಹಹ ಮೋಸಹೋದೆನಯ್ಯ (ಸ-೯-೩) 

೪೭೯. ಉಕ್ತ - ವೇದೋಕ್ತ ಪೂಜೆಯಲಿ 

ತೃಪ್ತಿಪಡಿಸದಿರೆ ಆದುದೇನು ಅದರಿಂದೆ 

ಫಲವಾವುದು 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

೪೮೦. ಉಕ್ತಿ - ಮನ್ನಿಸಿ ಗುರುಹಿರಿಯರು 

ಕ್ತಿಯನ್ನು ಕೇಳದೆ ಕಿವುಡುಗೆಟ್ಟು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

-. ಮೊಗ್ಗಿದುವು ಮಧುಪಸಂಕುಲ ಪುಷ್ಪ 

ವಾಟಿಯೊಳು ಜಗ್ಗಿದುವು ಜಡಿವ ತೆರದಿ ವರ 

ಕವಿಗಳೆದೆಯ ಮಧುರೋಕ್ತಿಯೆನಿಸಿ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 


೧೦೪ 


- ಉಕ್ತಿಯಲಿ ಶುಕನೋ ವಿರಕ್ತಿಯಲಿ 

ಸೂರ್ಯನೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೬) 

೪೮೧. ಉಗುರು - ಚಿಟಿಚಿಟಿ ಚಿಟಿರೆನ್ನಲು 

ಉಗುರಲಿ ಸೀಳಿ ಪುಟನೆಗೆದ ಪದದಲಿ ಬಲಿಯ 

ತಲೆಯನು ಮೆಟ್ಟಿ 

- ಯಾದವಗಿರಿವಾಸನಹುದೋ (ಸ-೨೧೯-೨) 

- ಮಂದರಗಿರಿಯನುಗುರಲೆತ್ತಿದವನ ಬೆಂದು 

ಹೋದಾವೆಂದ ಗೋವ ಕಾಯ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೫) 

- ಉಗುರುಗೊನೆಗಳಿಂದ ನಗವ ನೆಗಹಿದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಬಗೆಗೊಳಿಸಿ ಪ್ರಹ್ಲಾದ ಪಿತನೊಡಲ ನಿನ್ನ 

ಕೂರುಗುರಿನಿ೦ ಬಗಿಸಿದಾತಂಗೆ ಮುಕುತಿ 

ಯನೀವೆ 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೧) 

೪೮೨. ಉಗುಳು - ಕಂಡರೆ ಸೇರದ ನಾರಿ 

ಕೆಂಡವನುಗುಳುವ ಮಾರಿ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

- ತಮತಮಗೆ ಪಿಡಿದೆಳೆಯೆ ತಲ್ಲಣಿಸಿ ಫಣಿರಾಜ 

ಸಮವಿಷದ ಕರ್ಬೊಗೆಯನುಗುಳು ತಿರಲು 

- ನೋಡಯ್ಯ ಸಿನ್ನ ದಾಸರ (ಬೆ-೮೫-೨) 

- ಪ್ರಣವ ಒಂದು ಕೋಟಿ ನುಂಗಿ ಉಗುಳಿ 

ತಿಪ್ಪುದೋಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

೪೮೩. ಉಗ್ರಸೇನಕ - ಸಕಲವೆಸೆದಿರ್ದ 

ಮಧುರಾಪುರವ ಉಗ್ರಸೇನಕಗಿತ್ತ ಕೃಷ್ಣನೇ 

ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೪೮೪. ಉಗ್ರಾಹಿ - ಉಗ್ರಾಹಿ ಅಹೋಬಲ 

ಪತಿರಾಜ ಕನಕಗೆ ಭಾಗ್ಯವನೀವ ಕಾಗೆನೆಲೆ 

ಯಾದಿಕೇಶವನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೮೫. ಉಚಿತ - ದೃಢದೊಳಿದ್ದರು ಬವಣೆ 

ಬಂದೊಡನೆ ಕಾಡುವುವು ಒಡೆಯ ಕಂಡೂ 

ಕಂಡೂ ಕಾಣದಿರುವುದುಚಿತವಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 


- ಖಂಡ ಕೊಯ್ದು ಕೊಡಬೇಡ ದಳ್ಳುರಿಯಗ್ನಿ 


ಕುಂಡವನು ಹೊಕ್ಕು ಹೊರಡುವುದುಚಿತವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

- ಗೋವಿಂದ ಗೋವಿಂದ ಎನ್ನಲರಿಯದೆ 

ವೃಥಾ ನೋವಿಂದ ಭಂಗವ ಪಡುವುದುಚಿತವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಪ) 

೪೮೬. ಉಚ್ಛಿಷ್ಟ (ಎಂಜಲು) - ಮಲ ಮೂತ್ರ 

ಹಲವು ಉಚ್ಛಿಷ್ಟವೆನ್ನದೆ ತಿಂದು 

- ನೊ೦ಂದೆನಾ ಹರಿಯೆನ್ನದೆ (ಬೆ-೧೩-೨) 

೪೮೭. ಉಜ್ಜ್ವಲ - ಸುರುಚಿರೋಜ್ಜ ಎಲಿಹೀತ 

ವಾಸನಿಗೆ ಉಡುಗೊರೆಯ ಅರಿವೆ ಏನನು 

ಪೊದಿಸಲಿ 

- ಆವ ಪರಿಯಲ ನಿನ್ನನೊಅಸಿ (ಬೆ-೩೭-೨) 

೪೮೮. ಉಡಿಸು - ಪೊಸ ಪೀತಾಂಬರ ಉಡಿಸಿ 

ನವರತ್ನವಂ ತೊಡಿಸಿ ವಸುಧೆಯೊಳು 

ಮಿಗಿಲಾಗಿ ನಿಲಿಸಿದಳೋ ನಮಿಸಿ 

- `ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

೪೮೯. ಉಡು - ನೀಲದುಡುಗೆಯುಟ್ಟ ಬಾಲನೆ 

ಬಾರೆಂದು ಪಾಲುಣಿಸುವ ಪುಣ್ಯವೆಂತು 

ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಉಟ್ಟಿದ್ದ ವಸ್ತ ಬಿಸುಡುತಿದೆ ತನ್ನ 

ತೇಜಿಯನೇರಿ ನೆಲಿಯುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೩) 

- ಪೊಂಬಟ್ಟೆ ಪೀತಾ೦ಂಬರವನುಟ್ಟು ಮೆರೆವಂಥ 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 


೧೦೫ 


ದಾ ತೊಟ್ಟಿಲೊಳು ಒರೆಸಿಟ್ಟು ಮುದ್ದಾಡಿ ಕಟ್ಟ 

ಮುಂಜಿ ಮದುವೆಯನು ಮಾಡಿ ಉಂಡುಟ್ಟು 

-. ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

-ಮತ್ತೆ ಬೇವಿನುಡುಗೆಯುಟ್ಟು ಮುಕ್ತಿ ತಾವು 

ಪಡೆವೆವು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

- ಕಟ್ಟಿ ಮು೦ಂಜಿಯ ಮದುವೆಯನೆ ಮಾಡಿ 

ಹರಸಿ ಉಂಡುಟ್ಟು ಅತಿ ಹರುಷದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ತಂಡ ತಂಡದಿಂದ ಸಣ್ಣ ಬಣ್ಣ ಬಿಳಿದನುಟ್ಟು 

ಕೊಂಡು '` 

ದ ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧೧) 

- ಕೊಂತಿನಂದನರ ಸತಿ ಉಟ್ಟುದಕ್ಷಯವಾಗಿ 

ಸಂತೋಷ ಪಡಲೆಂದು ವರವಿತ ಶ್ರೀಕೃಷ್ಣ 

- ವಾಸುದೇವಾಯ ನಮೋ ಗ ೯೦-೯) 

- ಉಟ್ಟ ಪಟ್ಟೆಯ ಬಿಗಿದುಟ್ಟ ಚೆಲ್ಲಣದ ದಿಟ್ಟ 

ತಾನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧-೨) 

- ನೆಟ್ಟ ಕಾವಿ ಕಾಷಾಯಾಂಬರಗಳನು 

ಉಟ್ಟವರಿಗೆ ಬ೦ಟನೆಂದೆನಿಸೆನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೬) 

- ಉಟ್ಟದ್ದು ಬಿಟ್ಟು ತಾ ನಿಂತಿಹನೆ ರಂಗ ದಿಟ್ಟಾದ 

ಕುದುರೆಯನೇರಿದನೆ 

- ರಂಗನೆಂಥವನೆ೦ಥವನೆಲೆ ತಂಗಿ 


(ಸ-೨೨೨-೩) 
ಎ ಪಟ್ಟೆ ಪಟ್ಟಾವಳಿ ದಿವ್ಯ ದುಕೂಲ ಮಿಂಚಿಟ್ಟ 
ವಸ್ತ್ರಗಳುಡಲು ನಾಸೊಲ್ಲೆನೊಳ್ಲೆ 


_ ಔೃಶಾಧಿಪತಿ ನರಹರಿಯೆ (ಜಬೆ-೨೧-೬) 
೪೯೦. ಉಡುಗೆ - ನೀಲದುಡುಗೆಯುಟ್ಟ 
ಬಾಲನೆ ಬಾರೆಂದು ಪಾಲುಣಿಸುವ ಪುಣ್ಯ ವೆಂತು 
ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 
ನಗುವಳು (ಸ-೧೯೫-೧) 

- ಮತ್ತೆ ಬೇವಿನುಡುಗೆಯುಟ್ಟು ಮುಕ್ತಿ ತಾವು 
ಪಡೆವೆವು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಣಿಯ ಹೇಳಖಂದೆ ನಾನು 
(ಬೆ-೭೨-೪) 

- ಶೇಷನ ಹಾಸಿಗೆ ಗರುಡ ತುರಗವು ಪೀತವಾಸ 

ದುಡುಗೆಯು ಕೊರಳಲಿ ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) | 

೪೯೧. ಉಡುಗೊರೆ - ಸುರುಚಿರೋಜ್ಜ ವಲಿ 

ಹೀತವಾಸನಿಗೆ ಉಡುಗೊರೆಯ ಅರಿವೆ ಏನನು 

ಪೊದಿಸಲಿ 

- ಆವ ಪರಿಯಅ ನಿನ್ನನೊಲಸಿ (ಬೆ-೩೭-೨) 

೪೯೨. ಉಡುಪಿ - ಪಿನಾಕಿಸಖನಾದಿಕೇಶವನೆ 

ಉಡುಪಿಯ ವಾಸ ಸಾಕಿ ಸಲಹೈ ಎನ್ನ ಕೃಷ್ಣ 

ಎ ಪೂರ್ವಜನ್ಯುದಅ ಸಾ ಮಾಡಿದಾ 
(ಬೆ-೮-೩) 

೪೯೩. ಉಣ್‌/ಉಣು/ಉಣ್ಣು - ಬಾಯ 

ಸವಿಯನುಂಡು ಕಡೆಗೆ ನಾಯ ಸಾವು ಸಾಯೊ 

ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ದಿಂಡುರುಳಿಸಿ ಒಂದುಸರಲಿ ಬಂಡನುಂಡು 

ಹಾರಿ ಪೋದನೆ 

- ಬಾಲನನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ನಾರಾಯಣ ಅಚ್ಯುತಾನಂತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಪೂತನಿಯ ಮೈಯ ಸೋಕಿದನೆ ಮಹಾ 

ಘಾತದ ಮೊಲೆಯುಂಡು ತೇಗಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೪) 

- ಕೆಲುಬಿನಾ ಬಟ್ಟಲೊಳು ಹುಳಿ ಕಲಸಿ 

ಉಣಬಹುದೆ 

- ಬಾಯಿ ಸಾರಿದ ಮೇಲೆ (ಬೆ-೧೪೨-೨) 
- ಸ್ವಾದು ಕಲ್ಪಿತವಾದ ಭಕ್ಷ್ಯ ಭೋಜ್ಯಗಳನು 

ಆದರದಿಂದಮೆ ೃತವನುಣಲು' ನಾನೊಲ್ಫೆ 

_ ದೇಶಾಧಿಪತಿ ನರಹರಿಯೆ (ಜೆ-೨೦-೩) 

ದ ಹೆಣ್ಣೀಕೆ ಪಾತಕಿಯು ಹೊಟ್ಟೆಯ ತುಂಬ 

ಉಣ್ಣರೀಕೆಯ ಮಕ್ಕಳು 

-ನೆರೆದು ಗೋಪಿಯರೆಲ್ಲರು (ಬೆ-೧೦೩-೬) 


೧೦೬ 


- ಪಶುವಿನ ಮಾಂಸದೊಳುತ್ಪತ್ತಿ ಕ್ಷೀರವ 

ವಸುಧೆಯೊಳಗೆ ಭೂಸುರರುಣ್ಣರೇನಯ್ಯ 

-ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

- ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ 

ಶ್ರೀಮುಕುಂದಾರ್ಪಣವ ಮಾಡಿ ಮನೆ 

ಯಲುಣ್ಣದೆ 

ಎ ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ತೊಟ್ಟಿಲೊಳು ಒರೆಸಿಟ್ಟು ಮುದ್ದಾಡಿ ಕಟ್ಟಿ 

ಮುಂಜಿ ಮದುವೆಯನು ಮಾಡಿ ಉಂಡುಟ್ಟು 

- ಮುಂಡೆ ದಯವಿರಲಅ ಕ್ರೀಹರಿಯೆ 
(ಸ-೨೧೪-೧) 

- ಹಲವು ಜನಮದಿ ತಾಯಿ ಎನಗಿತ್ತ ಮೊಲೆ 

ಹಾಲು ನಲಿದುಂಬಾಗ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೪) 

- ನಲಿದು ಉಂಬಾಗ ಹನಿ ನೆಲಕೆ ಬಿದ್ದುದ 

ಕೂಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಈ ಪರಿಯಲುಂಬಂಥ ಅಳಿಯ ಭೋಜನ 

ದಿಂದ ಗೋಪಾಳ ಲೇಸು ಅಭಿಮಾನಿಗಳಿಗೆ 

-. ಮಾವನ ಮನೆಯೊಳಗೆ (ಬೆ-೧೪೬-೫) 

- ಕೊಂಡಾಡದಿರು ಬೀದಿಗೂಳುಂಬ ದೈವಗಳ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಪರನಾರಿಯರೊಡನಾಟ ಗರಳವನಟ್ಟುಂ 

ಬಾಟ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

- ನುಡಿಯುತಲುಂಬುದು ನಡುನೆತ್ತಿಯಲಿ 

ಬಾಯಿ 

- ಮರ ನುಂಗುವ ಪಕ್ಷಿ (ಬೆ-೧೬೧-೨) 

- ಆರಿಗಳವಲ್ಲಾತ್ಮ  ಯೋಗಸಿದ್ದಿ ಸೇರಿ ಇ ಟಿ 

ದಲಿ ಸವಿದುಂಬಗಲ್ಲದೆ 

- ಆರಿ ಯೋಗಸಿದ್ಧಿ (ಬೆ-೧೨೬-ಪ) 

ದ ' ಉಂಡಮನೆಗೆರಡನ್ನು ಎಣಿಸುವಾತನ ಸಂಗ 

- ದುರ್ಜನರ ಸಂಣವಸು ಎ೦ದಿಗೊಲ್ಲೆನು 
(ಬೆ-೧೧೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮೀಸಲ ಅನ್ನ ಕೂಸಾಗಿ ಸವಿದುಂಡ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-ಂಂ೧-ಬ) 

-. ಬಳಿದುಣ್ಣಲೀಸದೆ ಸೆಳೆದುಂಡನಣ್ಣನ 

ಸಲಹಿದಾತನ ಸುತನ ಕ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ವನಿತೆ ಧರ್ಮಜನ ತಾಯ್‌ ತಿರಿದುಂಡಳಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೩) 

- ಉಂಡು ನಗದಿಹ ಮೋರೆ ಅದು ಕಹಿಯ 

ಸೋರೆ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಎಲ್ಲವನುಂಡು ತೀರಿಸಬೇಕು ಮನವೆ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-ಪ) 

- ಬಂ೦ದುದನೆಲ್ಲವನುಂಡು ತೀರಿಸಬೇಕು 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೧). 

- ಕಟ್ಟಿ ಮು೦ಜಿಯ ಮದುವೆಯನೆ ಮಾಡಿ 

ಹರಸಿ ಉಂಡುಟ್ಟು ಅತಿ ಹರುಷದಿಂದ 

- ನೊಂದಡೆನಾ ಹರಿಯೆನ್ನದೆ (ಬೆ-೧೩-೪) 

- ವಾಸುದೇವನೆಂಬ ಒಳಗಿದ್ದ ಹಂಸನ ಸೇರಿ 

ಲೇಸನು೦ಡು ಮೋಸಗೊಳದೆ ಮುಕ್ತನಾಗೊ 

ನೀ ಶಕ್ತನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಕೃಪೆಯೊಳು ವಿದುರನ ಮನೆಯಲುಂಡವ 

ನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

- ಹೊದ್ದಿ ಮೊಲೆಯನುಂಡವಳಸುವನೆ ಕೊಂಡ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೧) 

- ಶೇಷಪ್ರಸಾದವ ಉಂಡುಕೊಂಡಿರುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೫) 

- ಉಂಡರೂ ದಣಿಯದು ಊರ ಸೇರದ 

ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 


೧೦೭ 


- ಉಂಡರೆ ಸೇರದ ತಾಯಿ ಉರಗನ ಮೆಕ್ಕೆಯ 

ಕಾಯಿ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

- ಚಂದದಲಿ ತಾಯಿ ಮಗುವಿಗೆ ಮೊಲೆಯ 

ಹಾಲುಣಿಸುವಂದದಲಿ ಉಣಿಸಿದಲ್ಲದೆ ಬಿಡದು 

ಮರೆಯದಿರಿ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೫) 


ಫಡ ನೀಲದುಡುಗೆಯುಟ್ಟ ಬಾಲನೆ ಬಾರೆಂದು 


ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆ೦ದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಬೋಧೆ ಹೇಳುವ ಹರಿದಾಸರ ಪಾದ ತೀರ್ಥ 

ಪ್ರಸಾದವನುಣಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

- ವನಜಜಾಂಡದ ಕೋಟಿಯುದರಂಗೆ 

ಆವುದನು ಉಣಿಸಿ ತೃಪ್ತಿಯ ಮಾಡಲಿ 

- ಆವ ಪರಿಯಆ ಸಿನ್ನನೊಅಸಿ 
(ಬೆ-೩೭-೩) 

- ಆದಿಕುಂಭ ಕಾಣದನಕ ಅಲ್ಲಿ ಸಾಧಿಸಿ ಭೇದಿಸಿ 

ಸವಿಯುಣ್ಣದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೩) 

- ಪಾಲುಂಡು ವಿದುರನ ಸಲಹಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಅಂದವಹ ಸಂಪಿಗೆಯ ಅರಳ ಪರಿಮಳ 

ವು೦ಡು ಮುಂದುವರಿಯದೆ ಬೀಳ್ವ ಮಧುಪ 

ನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

- ಉಣ್ಣಬರದವರಲ್ಲಿ ಊರೂಟವಾದರೆ ಏನು 

- ಆರು ಬಾಳದರೇನು (ಬೆ-೩೦-೧) 

- ಅಟ್ಟು ಉಣ್ಣದ ವಸ್ತುಗಳಿಲ್ಲವೊ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

- ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತನ್ನ ಬಳಗವೆರಸಿ ಉಣ್ಣದ ಭಾಗ್ಯವೇತಕೆ 

- ಸತ್ಯವ೦ತರ ಸಂ೦ಗವಿರಲು 
(ಬೆ-೧೨೪-೩) 

೪೯೪. ಉಣಿಸು (ತಿನ್ನಿಸು) - ಚಂದದಲಿ ತಾಯಿ 

ಮಗುವಿಗೆ ಮೊಲೆಯ ಹಾಲುಣಿಸು ವಂದದಲಿ 

ಉಣಿಸಿದಲ್ಲದೆ ಬಿಡದು ಮರೆಯದಿರಿ 

- ಧರ್ಮವೆಂದೆನಿಪ ಮಾರ್ಗವನು ಅಟ್ಟು 
(ಸ-೧೨೪-೫) 

- ನೀಲದುಡುಗೆಯುಟ್ಟ ಬಾಲನೆ ಬಾರೆಂದು 

ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಬೋಧೆ ಹೇಳುವ ಹರಿದಾಸರ ಪಾದ ತೀರ್ಥ 

ಪ್ರಸಾದವನುಣಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

- ವನಜಜಾಂಡದ ಕೋಟಿಯುದರಂಗೆ 

ಆವುದನು ಉಣಿಸಿ ತೃಪ್ತಿಯ ಮಾಡಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೩) 

- ವಿಷವನುಣಿಸಿ ತಲ್ಲಣಿಸುವ ದುರಿತ 

ಸಹವಾಸವ, ಅದರ ವಿಲಾಸವ 


- ನೆನೆಯೋ ಎಲೆ ಮನವೆ (ಸ-೧೫೩-೨) 


೪೯೫. ಉತ್ಕಚ (ಉದ್ದವಾದ ಕೂದಲು) - 
ಉತ್ಕಚದ ಬಾಲೆಯ ಕಡುಲಜ್ಜೆ ಸಭೆಯೊಳಗೆ 
ಎಸ್ತರಿಸಿ ಕಾಯ್ದೆ ಶ್ರೀ ನಾರಾಯಣಾ 
- ನಾರಾಯಣಾ ಸಮೋ (ಬೆ-೫೧-೧) 
೪೯೬. ಉತ್ಕಷ್ಟ - ಶಕ್ರಜಿತುಪಿತ ಸಹೋದರಗೆ 
ಸ್ಥಿರರಾಜ್ಯವನು ಉತ್ಕಷ್ಟದಿಂ ಕೊಟ್ಟೆ ನಾರಾಯಣಾ 
- ನಾರಾಯಣಾ ನಮೋ (ಬೆ-೫೧-೨) 
೪೯೭. ಉತ್ತಮ - ಉತ್ತಮ ಜನರು ಸುರೆಯ 
ನೀಂಟುವರೆ ಮದೋನ್ವತ್ರರಾಗಿ ಶಬ್ದ ನುಡಿ 
ಯುವರೆ 
- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 
- ಉತ್ತಮ ಅಉಮ ಎಂಬ ಓಂಕಾರ ಬೀಜಾಕ್ಷರ 
ಚಿತ್ತದಲಿ ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 
- ದಾಸನಾಗೋ ಛವಪಾಶ ನೀಗೋ 
(ಬೆ-೨೦-೨) 


೧೦೮ 


ನ ಚಿತ್ತಜಕೋಟಿ ಲಾವಣ್ಯಮುಪ್ಪುರದೊಳು 

ಉತ್ತಮ ಸ್ತೀಯರ ವು್ರತವಳಿದೆ 

- ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೧-ಒ೩) 

- ಮತ್ತೆ ಕಲ್ಕಿಯಾದೆ ಮಲೆತರ ಮಡುಹಿದೆ 

ಉತ್ತಮ ಶ್ರೀರಾಮನೆಂದು ಸ್ತುತಿಸಿದೆನಲ್ಲದೆ 

ದ ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೩) 

- ಉತ್ತಮ ಗರತಿಗೆ ಅಪವಾದ ಅವಿವೇಕಿಗಳು 

ಎತ್ತ ನೋಡಲು ಹೆಚ್ಚಿ ಹೆದರಿಸಿತು ಉನ್ಮತ್ತತನ 

ದಲಿ 

- ಕಅ ಹೆಚ್ಚಿ ಬಂದಿತಲ್ಲ (ಸ-೭೮-೧) 

- ಉತ್ತಮ ಅಶ್ವವ ಕತ್ತೆ ಹೋಲುವುದುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-ಪ) 

- ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ 

ಫಲವೇನು ಹೆರದಿದ್ದರೇನಯ್ಯ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೪) 

ರ್ಳ೯೮. ಉತ್ತಮ/ಉತ್ತಮರು/ಉತ್ತಮಳು ದ 

ಚಿತ್ತಜಾರಿ ಕೊಲ್ಲಲಂಬರೀಷ ಭೂಪೋತ್ತಮನ 

ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಹೊಕ್ಕುಳ ಹೂವಿನ ಬಾಡದಾದಿಕೇಶವನ 

ಮೊರೆ ಹೊಕ್ಕೆನಿಂದು ಕಾಯ್ದುಕೊಳ್ಳೂ 

ದೇವಾಧಿದೇವೋತ್ತಮನೆ 

- ಐಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 


` “ಉತ್ತಮರ ಸಂಗದಿಂದ ಅಧಿಕ ಧರ್ಮವುಂಟೆ 


- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೧) ' 

- ಸತ್ಯ ಧರ್ಮಗಳೆಲ್ಲ ಎತ್ತ ಪೋದುವೊ ಕಾಣೆ 

ಉತ್ತಮರ ಜೀವನಕೆ ದಾರಿಯಿಲ್ಲ 

- ಕಅಯೇರಿ ಬಂತು (ಬೆ-೧೩೦-೮) 

- ಉತ್ತಮಳಲಾ ಭಾನುಮತಿ ನೀನು ನಗೆಹೆಣ್ಣೆ 

ಇತ್ತ ದಯೆಮಾಡಿ ನೋಡಿ 

- ವಾಸುದೇವಾಯ ನಮೋ (ಬೆ-೯೦-೪) 

ರ್ಳ೯. ಉತ್ತಮಾಂಗ - ಇಳೆಯ ಮೊರೆಯ 

ಕೇಳಿ ಖಳರುತ್ತಮಾಂಗವನಿಳುಹಿದಾತನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತೋರೆಲೆ ` 

- ಏಣನಯಸೆ ಏಣಭೋಜಮಧ್ಯಭೆ 
(ಬೆ-೯೯-೧) 

೫೦೦. ಉತ್ತರ (ಬಡಗ ದಿಕ್ಕು) - ಉತ್ತರದಿಶೆ 

ಯೊಳು ಬೆಳುದಿಂಗಳಾಯಿತಮ್ಮ 

- ಎಂದೆಂದು ಇಂಥ ಚೋದ್ಯ (ಬೆ-೧೬೬-೨) 

೫೦೧. ಉತ್ತರ (ಜವಾಬು) - ತತ್ತ್ವವನರಿತು 

ಸುತತ್ವ್ವವ ಬೋಧಿಸಿ ಉತ್ತರವಿತ್ತವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

೫೦೨. ಉತ್ತರಾಯಣ (ಇ ?)) - ಉತ್ತರಾಯಣ 

ಮಾವನ ಮಗಳನಿಳುಹಿದನ ಹೊತ್ತು ಹೋಗದು 

ಎನಗೆ ತೋರೆ ತರಳಾಕ್ಷಿ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 

೫೦೩. ಉತ್ತರಿಸು (ದಾಟು)- ಜಲನಿಧಿ 

ಯನುತ್ತರಿಸಿ ಲಂಕೆಯನೈವುದಕೆ ಕುಲಗಿರಿಯ 

ಕಿತ್ತು ತಂದು ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಸಂಸಾರವೆಂಬ ಸಾಗರವನುತ್ತರಿಸುವರೆ 

ಕಂಸಾರಿಯೆಂಬ ನಾಮವೊಂದೆ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-ಪ) 

೫೦೪. ಉತ್ತರಿಸು (ಕತ್ತರಿಸು) - ರಣದೊಳಗೆ 

ದೇಹವ ಖಂಡತುಂಡವ ಮಾಡಿ ರಣವನು 

ತ್ತರಿಸಿ ಮರಣವ ತೋರಿದೆ 

- ಸಾಲದೆ ನಿನದೊ೦ಂದು ದಿವ್ಯನಾಮ 
(ಬೆ-೧೭೪-೧) 

- ಸಾವಿಗ೦ಜದೆ ಕೊರಳನುತ್ತರಿಸಿಕೊಳಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

೫೦೫. ಉತ್ತಾನಪಾದ - ಉತ್ತಾನಪಾದನ 

ಅಣುಗಗೆ ಧ್ರುವಪದವಿ ಜತ್ತಯಿಸಿಕೊಟ್ಟೆ ಶ್ರೀ 

ನಾರಾಯಣಾ 

- ಸಾರಾಯಣಾ ನಮೋ (ಬೆ-೫೧-೧) 

೫೦೬. ಉತ್ತಾರಣ (ಉದ್ಧರಿಸುವವನು) ಇ 

ಪೇರಣಪುರಪತಿ ಸಿರಿ ಭೂಭಾರೋತ್ತಾರಣ 

ಗುಣನಿಧಿ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 


೧೦೯ 


೫೦೭. ಉತ್ತುಂಗ - ಮಂಗಳ ಮಹಿಮ 

ಭುಜಂಗಶಯನ ಕಾಳಿಂಗಮರ್ದನ ದೇವೋ 

ತ್ತುಂಗ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 

- ಎಂಥ ಕೀರುತಿ ಪೊತ್ತುವೆರಡು ಪಾದ 

ಶ್ರೀಕಾಂತ ಬಾಡದ ರಂಗ ಕರುಣಿ ದೇವೋ 

ತ್ತುಂಗ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-ಪ) 

೫೦೮. ಉತ್ಪತ್ತಿ - ಪಶುವಿನ ಮಾಂಸದೊಳುತ್ವತ್ತಿ 

ಕ್ಷೇರವ ವಸುಧೆಯೊಳಗೆ ಭೂಸುರರುಣ್ಣರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

- ಸತ್ತು ಹೋದ ದೀಪದಂತೆ ಉತ್ಪತ್ತಿಯಾದವಗೆ 

ಸತ್ತು ಸತ್ತು ಹುಟ್ಟುವುದು ತಪ್ಪದೆನ್ನುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 

೫೦೯. ಉತ್ಸವ - ದಶಮಿ ಉತ್ಸವ ನೋಡಿ 

ದಶದಶದಲಿ ನಿಂದು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೫೧೦. ಉತ್ಪಾಹ - ಪ್ರಕಟಿತಾ ಶುಕ್ರವಾರದೊಳು 

ತನ್ನ ಭಕುತರಿಗುತ್ತಾಹ ಸಂಧ್ಯಕಾಲದೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

೫೧೧. ಉದಕ - ನಾಗಿಣಿಯರಮರಲೋಕದ 

ನರ್ತಕಿಯರು ಬಾಗಿಲೊಳು ಮಂಗಳೋದಕ 

ಎಡಿದು 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೭) 

೫೧೨. ಉದಯ - ಮಧ್ಯಮ ವಸ್ತು ಏರು 

ತಿಳಿಯುತುದಯ ಅಸ್ತಮಾನದಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ದುಸ್ತರದ ಲೆತ್ತ ಚದುರಂಗ ಪಗಡೆಯೊಳು 

ದಯಾಸ್ತಮಯ ತನಕ ಕುಳಿತು ಏಳದಿಹೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಆವನಿದನುದಯಕಾಲದಲೆದ್ದು ಭಕುತಿಯಲಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

೫೧೩. ಉದರ - ತಾಯುದರದಲಿ ಇಂದು 

ನವಮಾಸಂಗಳಲ್ಲಿ ಒಂದಾಗಿ ಮಲಮೂತ್ರದಲಿ 

ಕುದಿದು ಕುದಿದು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೩) 

- ಮುಂದುದರದಿ ವಿಷ್ಣು ಹರ ಬ್ರಹ್ಮ ಸಹಿತು 

ದರದಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಈರೇಳು ಭುವನಗಳ ಉದರದೊಳಿಟ್ಟನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ದೇವಕೀ ದೇವಿಯುದರದಿ ಜನಿಸಿ ಬಾಲ್ಕದಲಿ 

ಓವಿ ಮೊಲೆಯೂಡಿದವಳಸುವ ಸೆಳೆದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

- ವನಜಜಾಂಡದ ಕೋಟಿಯುದರಂಗೆ 

ಆವುದನು ಉಣಿಸಿ ತೃಪ್ತಿಯ ಮಾಡಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೩) 

- ರಿಕ್ತ ಹಸ್ತದಿಂದ ಮನೆಯ ಸೇರುವೆ ಈ 

ಉದರಕಾಗಿ ಮತ್ತೆ ಕಂಡ ಕಡೆಗೆ ತಿರುಗುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಮಾತೆಯುದರದೊಳು ನವಮಾಸ ಮಲ 

ಮೂತ್ರದೊಳು 

- ಲಲ್ಲ೦ದ ಬ೦ದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಈರೇಳು ಭುವನ ತನ್ನುದರದೊಳಿಟ್ಟನ 

ಶ್ರೀರಾಮನೆನ್ನಿರಿ 

ನ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-ಪ) 

- ತಂದೆಯುದರದಿ ಮೂರು ಮಾಸ 

ತಾಯೊಡಲಿನಲಿ ಸಂದೇಹವಿಲ್ಲ ನವಮಾಸ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಬಂಧು ಹದುಳ ಪ್ರಹ್ಲಾದನ ಹೆದರಿಸಿದಸುರನ 


೧೧೦ 


ಉದರವ ಬಗೆದಂಥದುಭುತ ಮಹಿಮನ 

- ಮರೆಯದಿರು ಹರಿಯ (ಸ-೨೦೩-೧) 

- ವಸುದೇವನುದರದಿ ಪುಟ್ಟಿದನೆ ಪಲ್ಮಸೆವ 

ದನುಜರೊಡೆಗುಟ್ಟಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೩) 

ಎ ಸೂತಕಾಬ್ಧಿಯಲಿ ನವಮಾಸ ತುಂಬಿರೆ ತನ್ನ 

ಮಾತೆಯುದರದಿ ಬಂದು ಬೆರಸಿ ಬೆಳೆದು 

- ತಾನಾರು ದೇಹವಾರು (ಬೆ-೧೪-೨) 

೫೧೪. ಉದರಹೋಷಣೆ - ಉದರಪೋಷಣೆ 

ಗಾಗಿ ಮದದಿಂದ ಚರಿಸಿದೆ ಮದಗರ್ವ 

ವೆಂಬುದ ಬದಿಯಲಿಟ್ಟುಕೊಂಡು 

- ಹೇಗೆ ನೀ ದಾಸನಾದೆ (ಬೆ-೨೨-೫) 

೫೧೫. ಉದಾರಿ - ಕರುಣಿಯು ಉದಾರಿ 

ನೀನೆಂಬುದಕೆ ಧ್ರುವರಾಯ ಮರುತಸುತ 

ಸಾಂದೀಪ ಹೊಣೆಯೊ ಕೃಷ್ಣ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

೫೧೬. ಉದಿಸು - ಲೇಸು ತಪ್ಪಿದನೆಂದು 

ಹಿರಣ್ಯಕತನಯನ ಘಾಸಿ ಮಾಡಲು ಕಂಬ 

ಒಡೆದುದಿಸಿ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 

(ಸ-೧೧೦-೪) 

- ಪೂರ್ವಾದ್ರಿಯೊಳು 

ಹರುಷದಲಿ 

- ಪೂಸರನ ಜನಕನೇ (ಬೆ-೧೬೮-೧) 

- ವರನ ತಲೆಯನು ಕತ್ತರಿಸಿದ ಧೀರನ ಗುರು 

ವಿನೊಳುದಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ವಸುಧೆಯಲಿ ಕುಂತಿನಂದನನಾಗಿ 

ಉದಿಸಿದಗೆ ಕುಸುಮವನು ತಂದು ದ್ರೌಪದಿಗಿತ್ತಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

- ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 

ಬೌದ್ಧ ಚಾರ್ವಾಕ ಮಾಯ್ಗಳ ಜರಿದಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

೫೧೭. ಉದುರಿಸು - ಮೊದಲು ನಿನ್ನುಪದೇಶ 

ನದರುಮಾಡದೆ ತಿರುಗುವುದನೆಲ್ಲ ಉದುರಿಸಿದೆ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 


ಪ್ರಭಾಕರನುದಿಸೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೫೧೮. ಉದ್ದಂಡ - ಕಂಡೆನಾ ತಂಡತಂಡದ 

ಹಿ೦ಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ 

ನರಸಿಂಹನ 

- ಕಂಡೆ ನಾ ತಂಡತಂಡದ ಹಿಂಡು ದೈವ 

(ಬೆ-೮೪-ಪ) 

೫೧೯. ಉದ್ದಂಡಧಾರ (ಶಿವ) - ಉದ್ದಂಡ 

ಧಾರನು ತನ್ನ ತೆರೆದೋರಿ .. ತು೦ಂಡವಿಕ್ರಮ 

ವರುಣನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೫೨೦. ಉದ್ದು - ಕನ್ನಡಿ ಮೇಲೆ ಉದ್ದು 

ಉರುಳುವನ್ನ ಪರಸುಖವಿಲ್ಲದೆ ಪರಸುಖವಲ್ಲದೆ 

ಸ್ತ್ರೀಯರ ಗದ್ದು ಬಾಳಿರಿ 

ದ 5 ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

೫೨೧. ಉದ್ಭತ ದ ಯಮದೂತರುದ್ಧತ 

ಕಣ್ಗಳನು ಕ೦ಡು ಮನದಲ್ಲಿ ಭೀತಿಯಲಿ ಬಹಳ 

ಬಳಲಿ ೯ 

-  ಅಣುಮಹತ್ತಾದ ದೇವ (ಬೆ-೭೧-೩) 

೫೨೨. ಉದ್ಧರ ದ ವಿಶ್ವರೋಕೇಶ ವಿಶ್ವಲೋಕೇಶ 

ವಿಮಲೈಕ ಮೂರ್ತಿ ವಿಶ್ವ ಉದ್ಭರ ಎಶ್ವಜ್ಞಾನ 

ರೂಪ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

೫೨೩. ಉದ್ಧರಿಸು - ನಿನ್ನ ನಾಮ ವಾಲ್ಮೀಕಿ 

ಯನುದ್ಭರಿಸಿದೆ ದೇವ 

ದ ನಿನ್ನ ನಾಮ ವಾಲ್ಠೋಕಿಯನುದ್ಧರಿಸಿದೆ 
(ಸ-೧೪೫-ಪ) 

ದ ದುರಿತಕೋಟಿಗಳನುದ್ಧರಿಸುವವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ನಿನ್ನ ಮಾಯದೊಳು ಸಿಲ್ಕಿದ ಎನ್ನನು 

ದೃರಿಸೊ ಸುಪ ಪ್ರಸನ್ನ ಜನಿಸ(ಸವರಾಯ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಮುಖ ಮಾರ್ಜನವ ಮಾಡಿ ಉದ್ಧರಿಸು 

ಊರ್ಧ್ವ ಪುಂಢ್ರಕವನ್ನು ಸಕಲ ಮಧುಪರ್ಕ 

- ಪೂಸರನ ಜನಕನೇ (ಬೆ-೧೬೮-೪) 

- ಕಾಲಿನಲಿ ಉದ್ಭರಿಸಿ ಶಿಲೆಯನು ಕಾಲಿನಲಿ 

ಕಾಳಿಯನ ಮರ್ದಿಸಿ 


೧೧೧ 


- ಪದಮಹಿಮೆ/ಇ೦ದು ನೀ ಕರೆದುತಾರೆ 
(ಬೆ-೯೨-೧) 

್ರ ಶ್ರುತಿಯನುದ್ಧರಿಸಿ ಭೂಮಿಯ ಪೊತ್ತು 

ಅಡವಿಯ ಪಥದೊಳು ತಿರುಗಿದನ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಜತನದೊಳಮೃತಮಥನದಿಯಂದು ಪರ್ವತ 

ವನುದ್ಧರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 

ದ ನನ್ನನ್ನೀಗ ಉದ್ಧರಿಸು ರಂಗಧಾಮ 

ದ ನಿನ್ನ ಸ್‌ ವಾಲ್ಯೀಕಿಯನುದ್ದರಿಸಿದೆ 
(ಸ.೧೪೫-ಪ) 

೫೨೪. ಉದ್ಧವ - ನಂಬಿ ಬಿಡದುದ್ಧವನು ಬಲ್ಲ 

ಬೇರೆ ದುರ್ವಾಸ ಬಲ್ಲ ಕಂಬುಚಕ್ರಧರ ಕರ್ಮ 

ಹರನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೪) 

೫೨೫. ಉದ್ಧಾರ - ಅತಿ ಭಕುತರಿಗೆ ಮೆಚ್ಚಿ 

ಗತಿಮೋಕ್ಷವಿತ್ತನು ಮತಿಭ್ರಷ್ಟ ಅಜಮಿಳನ 

ಉದ್ಧಾರಮಾಡಿದ 

- ನ೦ಬು ನಾರಾಯಣನ (ಬೆ-೫೩-೩) 

೫೨೬. ಉದ್ದಾರಿ (ಉದ್ಭ| ರಿಸುವವನು)- ಧೀರ 

ಕರ್ತನಾದ ಬಾಡದಾದಿಕೇಶವೇಶ ಸರ್ವಸಾರಿದೆ 

ಸಲಹೊ ಎನ್ನುದ್ಧಾರಿ ಮುದ್ದು ಕೃಷ್ಣ ನಿನ್ನ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೩) 

೫೨೭. ಉದ್ಭವಿಸು - ಭ್ರಮಿಸಿ ಕಂಬದೊಳು 


_ ಉದ್ಭವಿಸಿದೆ ಗೋವಿಂದ ಸಲಹೆನ್ನನು 


- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೫೨೮. ಉದ್ಯೊ ಗಿಸು - ಉದ್ಯೊ (ಗಿಸಿದರಖಿಳ 

ಸಾಧುಗಳು ಅರಿವಿಭಾಡನೊಲಿದುಪ್ಪವಡಿಸೊ 

ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

೫೨೯. ಉನ್ನಂತ/ಉನ್ನತ - ಪನ್ನಗ ಶಯನನ 

ಉನ್ನಂತ ಮಹಿಮನ ಸನ್ನುತ ಭಕುತರ ಸಲಹುವನ 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೭) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಉನ್ನಂತ ಗುಣದವನ ಚೆನ್ನ ಆದಿಕೇಶವನ 

- ಹಿಂಗದೆ ಮನದಣಿಯ ರ೦ಗನ ಭಜಿಸೊ 
(ಸ-೨೫೯-೩) 

- ವೈಶ್ಯ ಉನ್ನತ ಜಾನುವಿನ ಶಕ್ತಿಯಲಿ 

ದ ವಿಶ್ವಲೋಕೇಶ ವಿಶ್ಚಲೋಕೇಶ 
(ಸ-೨೩೪-೩ 

- ನಿನ್ನ ನಿಜವ ನಂಬದಿರು ಉನ್ಮತಾಸೆ 

ಮಾಡದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೫) 

- ತಿಳಿದು ಕೂರ್ಮರೂಪಾಗಿ ಮಂದರವನು 

ಪೊತ್ತು ಉಳಿಸಿದೆ ಲೋಕವನುನ್ನತ ಪರಾಕ್ರಮಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಉನ್ನತ ಕಾಗೆನೆಲೆ ಆದಿಕೇಶವನ ಅನುದಿನ 

ನೆನೆವುದು ಭಕ್ತಿಗಾಗಿ ಪರಮುಕ್ತಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೯) 

- ಕುರುರಾಯನೇಳದೆ ಕುಳಿತ ಸಿಂಹಾಸನದಿ 

ಉರುಳಿಸಿಬಿಟ್ಟಂಥ ಉನ್ನತ ಪಾದ 

- ಎ೦ಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಉನ್ನತದ ಕಾಗೆನೆಲೆಯಾದಿಕೇಶವ ರಾಯ 

ಚೆನ್ನ ಶ್ರೀರಂಗಪಟ್ಟಣದ ರಂಗೇಶ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

- ಚಂದಿರನ ನೆರೆಪೋಲ್ವ ಉನ್ನತೋನ್ನತನಾಗಿ 

ಕೊಂದು ತ್ರಿಪುರಾಸುರರ ಅವರ ಸತಿಯರ ಕೆಡಿಸಿ 

-. ಯಾದವಗಿರಿವಾಸನಹುದೋ 
(ಸ-೨೧೯-೩) 


೫೩೦. ಉನ್ಮತ್ತ - ಕಾಲ ತೂಗಿ ನೋಡುತ್ತ 


ಗಜ ಉನ್ಮತ್ತ ಕಾಲಿನಿಂದಲಿ ಕೊಲುವ ರೂಪದಿ 
- ಇಂದು ನೀ ಕರೆದುತಾರೆ (ಬೆ-೯೨-೧) 
೫೩೧. ಉನ ೈತ್ತತನ - ಉತ್ತಮ ಗರತಿಗೆ 
ಅಪವಾದ ಅವಿವೇಕಿಗಳು ಎತ್ತ ನೋಡಲು ಹೆಚ್ಚಿ 
ಹೆದರಿಸಿತು ಉನ್ನತ್ತತನದಲಿ" 

- ಕಅ ಹೆಚ್ಚಿ ಬಂದಿತಲ್ಲ (ಸ-೭೮-೧) 
೫೩.೨. ಉನ್ನದ ದ ಗುರುದೈವಗಳ ನಿಂದೆಗೈದ 
ವಗೆ ಉನ್ಮದವು 


೧೧೨ 


- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 

೫೩೩. ಉಪಕಾರ - ಮಾಡು ದಾನ ಧರ್ಮ 

ಪರ 'ಉಪಕಾರವ ಮರೆಯದಿರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-ಪ) 

- ಮಾಡಿದುಪಕಾರವನು ಮರೆವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೧) 

- ದಾನ ಧರ್ಮ ಪರರುಪಕಾರವ ಮಾಡು 

ದೀನನಾಗಿ ನೀ ಕೆಡಬೇಡವೊ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

೫೩೪. ಉಪಜಿಹ್ವೆ - ಕೊಟ್ಟು ಜಬ 

ತಪ್ಪಿದವಗೆ ಉಪಜಹ್ವೆ 

ಎ 'ರ್ಮಾಪಾಟಸತ ಮಾರ್ಗವನು ಚಟ್ಟು 
(ಸ-೧೨೪-೪) 

೫೩೫. ಉಪಟಳ - ಶಿವನ ಉಪಟಳಕಳುಕಿ 

ಗೋಕುಲ ಶಿವನ ಕರದಲಿ ಪೊತ್ತೆ 

- ಭವಭಯ ಪಿನಾಶ ಭೋ (ಬೆ-೪೧-೨) 

೫೩೬. ಉಪದೇಶ - ಮೊದಲು ನಿನ್ನುಪದೇಶ 

ನದರುಮಾಡದೆ ತಿರುಗುವುದನೆಲ್ಲ ಉದುರಿಸಿದೆ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

- ಶುಕ್ರನುಪದೇಶವನು ತವೆ ಜರಿದ ವೈಷ್ಣವರ 

ಅಕ್ಕರದಿ ಪಾಲಿಸಿದೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಗುರುವಿನುಪದೇಶದಲಿ ಪರಮ ರಹಸ್ಯ 

ವನರಿತು ಮರೆಯದಲೆ ಅಲ್ಲಿ ಅಧಿಕಾರಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೧) 

೫೩೭. ಉಪದೇಶ - ಅರಿತು ಶಾಸ್ತ್ರವನಾಚರಿಪ 

ಯೋಗ್ಯಗೆ ಗುರು ಉಪದೇಶವು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೭) 

೫೩೮. ಉಪಮಿತರೋರ್ಮಿತರರು (ಅಲ್ಪಜ್ಜರು 

ಮತ್ತು ಬುದ್ಧಿವಂತರು?) - ಮುಂದೆ 

ಉಪಮಿತರೋರ್ಮಿತರರಿಯದ ಜಪವಿದು ಶಿವ 

ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೫೩೯. ಉಪಮೆ - ಕಪಟವರಿಯದ ನೃಪನ 

ಕೈಯೊಳನೃತವ ನುಡಿಸಿ ಉಪಮೆಯಲಿ 

ಶಸ್ತಪಂಡಿತನ ಕೊಳ್ಲಿಸಿದೆ 

- "ನೀನಾವ ಬಾ೦ಧವನೊ (ಜೆ-೭೮-೫ 

೫೪೦. ಉಪವನ - ವನ ಉಪವನಗಳಿಂದ 

ಘನ ಸರೋವರಗಳಿಂದ ಕನಕ ಗೋಪುರ 

ಗಳಿಂದ ಶೋಭಿತನೆ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೨) 

೫೪೧. ಉಪವಾಸ - ನೇಮದಿ ಉಪವಾಸ ಆ 

ಮಹಾ ಏಕಾದಶಿ ಕಾಮಜನಕನಿಗೆ ನೀನರ್ಷಿಸದೆ 

ಬರಿದೆ 

_ -. ಹೇಗೆ ನೀ ದಾಸನಾದೆ (ಬೆ-೨೨-೧೧) 
- ನೀರ ಮುಣುಗಲು ಏಕೆ ನಾರಿಯನು 

ಬಿಡಲೇಕೆ ವಾರಕೊಂದುಪವಾಸವಿರಲೇತಕೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ದೋಷನಾಶೆ ಕೃಷ್ಣವೇಣಿ ಗಂಗೆ ಗೋದಾವರಿ 

ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ 

ಉಪವಾಸದಲ್ಲಿ 

- ದಾಸನಾಗೋ ಭವಪಾಶ ನೀಗೋ 
(ದೆ5೨೦೨೧) 

೫೪೨. ಉಪಾಯ - ವಾಲಿಯನುಪಾಯ 

ದಿಂದಲಿ ಕೊಲ್ಲಿಸಿ ರವಿಜಗೆ ಸಹಾಯ ಮಾಡಿದೆ 

ವಾಯುತನಯ 

- ಎಷ್ಟು ಪೊಗಳಅ ನಾನು (ಸ-೫೩-೧) 
ಹೇಯವಾದ ದೇಹವನ್ನು ಶ್ಲಾಘನೀಯ 

ವೆಂದು ನಾಲ್ವರೊಡನುಪಾಯದಿಂದ ಹೇಮ 

ದಂತೆ ಬಣ್ಣಗಟ್ಟಿ ಬಾಯಬಡಿದು ತಂದು ತಂದು 

ಕಾಯ ಕಳೆದೆನಲ್ಲದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-೧) 

- ನ್ಯಾಯದಲಿ ವಿಕ್ತಮನೊ ಉಪಾಯದಲಿ ಭೃಗು 

ಖಯಷಿಯೊ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೮) 

- ಧುರದೊಳಗೆ ಪೂರ್ವವೈರಿಯ ಶಿಖಂಡಿಯ 

ತೋರಿ ಸರಳಮಂಚದ ಮೇಲುಪಾಯದಲಿ 

ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 


೧೧೩ 


೫೪೩. ಉಪೇಂದ್ರ - ನಾರಸಿಂಹಾಚ್ಯುತ 

ಜನಾರ್ದನ ಉಪೇಂದ್ರ ಸಾರಸಭವವಂದ್ಯ ಹರಿ 

ಕಷ 

ಬತ್ತಿ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೪) 

- ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು 

ಒತ್ತಿನಲಿ ಇಂದ್ರ ಉಪೇ೦ದ್ರರಿರಲು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೪) 

೫೪೪. ಉಪೇಕ್ಷೆ - ನೀನುಪೇಕ್ಷೆಯ ಮಾಡೆ 

ಬೇರೆ ಗತಿಯಾರೆನಗೆ ನಿಗಮಗೋಚರ 

ಮುಕುಂದ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

- ಕಾಲಕರ್ಮದೊಳುಪೇಕ್ಷೆಯ ಮಾಡಿ ಹರಿ 

ಭಕುತಿ ಶೀಲರಹಿತ ಬ್ರಾಹ್ಮಣನಾಗಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

೫೪೫. ಉಪ್ಪವಡಿಸು (ನಿದ್ರೆಯಿಂದ ಏಳು) - 

ಸರ್ವೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೩) 

- ಅನರ್ಫ್ಯನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

- ಕಲುಬಗಿರಿ ರಂಗನೊಲಿದುಪ್ಪವಡಿಸಯ್ಯ 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ಬೀಜಾಕ್ಷರದ ಕೀರ್ತನೆಗೈಯ್ದು ಇನಕೋಟಿ 

ತೇಜನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

- ಹೀತವಸನ ನೀನೊಲಿದು ಉಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

-ರಮೆಯ ಗಂಡನೊಲಿದುಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ರುಕುಮಿಣಿಯರಸು ನೀನಿಂದುಪ್ಪವಡಿಸಯ್ಯ 

ಹರಿಯೆ | 

- ಪೂಸರನ ಅನಕನೇ (ಬೆ-೧೬೮-೪) 

- ಕಾರ್ಯಗಳಿವೆ ಭೂಧರನೆ ಒಲಿದುಪ್ಪವಡಿಸು 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಕುಲ ಸಹದೇವಕರು ಬಂದರೇಳೈ ಭೃತ್ಯ 

ನಿಕರಕೊಲಿದು ಉಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ವಾಸವಮರಾಳಿ ಪರಮೇಷ್ಠಿವ೦ಂದಿತ 

ವೆಂಕಟೇಶ ನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-ಪ) 

- ಕಲಕ೦ಠ ಹೊಳೆಯೆ ನಿಟ್ಟಿಸಿದವನು ಬಂದ 

ನೆಲೆ ಜಲಜಾಕ್ಷನೊಲಿದುಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಕಾಗೆನೆಲೆಯಾದಿಕೇಶವ ರಾಯನಮರ 

ಸಂಯೋಗಿ ಒಲಿದುಪ್ಪವಡಿಸು ಹರಿಯೆ 

- ತಂಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-ಬ) 

- ಗೀರ್ವಾಣಪತಿ ಅಭವ ಕಮಲಭವರೈದಿಹರು 

ಸರ್ವೇಶನೊಲಿದುಪ್ಪವಡಿಸು ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೧) 

- ಚೇತನಾತುಮಕೆ ನಿನ್ನಯ ಬಳಿಗೆ ಬಂದರು 

ವಿಶ್ವನಾಥನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

- ಭರದಿ ಹಾರೈಸುತಿಹರು ಜಲಕ್ರೀಡೆಗೇಳಯ್ಯ 

ಸ್ಮರನ ಪಿತನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಅನಕನೇ (ಬೆ-೧೬೮-೨) 

- ಪಶುಪಾಲನುಪ್ಪವಡಿಸೊ ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

ದ ದಯಾಪಂಜರವೊಲಿದುಪ್ಪವಡಿಸೊ ಹರಿಯೆ 

- ತ೦ಗದಿರನನಸಿಮಿಷ ತಾರಕೆಗಳು 
(ಬೆ-೧೬೯-೩) ಕ 

- ತಿರುವೆಂಕಟೇಶ ಜಗದೀಶ ಒಲಿದುಪವಡಿಸೊ 

ಹರಿಯೆ ಜ್ರ 

- ಪೂಸರನ ಜನಕನೇ (ಬೆ-೧೬೮-೫) 

- ಉದ್ಯೋಗಿಸಿದರಖಿಳ ಸಾಧುಗಳು 

ಅರಿವಿಭಾಡನೊಲಿದುಪ್ಪವಡಿಸೊ ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

- ಜ೦ಗಮಗಳೆದ್ದು ಜಯಜಯವೆನುತಿರೆ 

ನರಸಿ೦ಗನೊಲಿದುಪ್ಪವಡಿಸೊ ಹರಿಯೆ 


೧೧೪ 


- ತಂಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-ಪ) 

೫೪೬. ಉಬ್ಬು - ಒಬ್ಬರಂತೆಲ್ಲರ ನೋಡು 

ಸತ್ಯರ್ಮದಿ ಉಬ್ಬಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೫) 

- ಉಳ್ಳವನು ನಾನೆಂದು ಉಬ್ಬಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೨) 

೫೪೭. ಉಬ್ಬೆತ್ತು - ಇನ್ನು ಅವನನು ಸೆಣಸಿ 

ಜಯಿಸುವವರನು ಕಾಣೆನೆನ್ನುತಲಿ ರೋಮ 

ಗಳನುಬ್ಬೆತ್ತುತ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೫೪೮. ಉಮೆ - ನಮ್ಮಮ್ಮ ಶಾರದೆ 

ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮಾ 

- ನಮ್ಮಮ್ಮ ಶಾರದೆ (ಬೆ-೧-ಪ) 

೫೪೯. ಉಯ್ಯಲೆ - ಹುಲಿಯ ಮೀಸೆಯ 

ಪಾಶವಿಡಿದು ಗೋವತ್ಸಗಳು ನಲಿದು ಉಯ್ಯಲೆ 

ಯನಾಡುವವೆ ಹೇಳಾ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೩) 

೫೫೦. ಉರ (ಎದೆ) - ಲೋಲಲೋಚನೆಯ 

ಮಾತೆಯ ಪುತ್ರನಣುಗನ ಮೇಲುಶಕ್ತಿಗೆ 

ಉರವಾಂತು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಜಗವರಿಯೆ ಪೇರುರವಿರಿದ ಪ್ರಹಲ್ಲಾದವರದ 

ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ (ಬೆ-೧೫೫-೧) 

- ಮುರುಡ ಕ್ರೂರನ ಉರವ ಸೀಳಿದ ಎಪ್ರ 

ನೃಪಹರ ಧರಣಿಜಯವರ ಕೃಷ್ಣ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

ದ ಉರದೊಳಪ್ಪಳಿಸಿ ಅರಿ ಶಿರವ ಸರಸರ 

ಸೀಳಿ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೨) 

- ಸಾಮಜವನ್ನೇರಿ ಬಪ್ಪನನ್ನು ಕಾಣುತ 

ಪ್ರೇಮದಿಂದ ಉರದೊಳಾಂತು ಡಿಂಗರಿಗನನ್ನು 

ಕಾಯ್ದ 


- ಈತನೀಗ ವಾಸುದೇವನು (ಬೆ-೭೫-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೫೫೧. ಉರಗ - ಎರಡು ಸಾವಿರದ 
ಜಿಹ್ವೆಯುರಗ ಪೊಗಳಿದ ಹರಿಯೆ 
ದ ಎರಸು ಸಾವಿರದ ಿಹ್ಹೆಯುರಗ 
(ಸ-೪೮-ಪ) 
- ಉರಗನ ಮಗಳ ಗಂಡಗೆ ಪ್ರಾಣವಿತ್ತವನ 
ಗೋವಿಂದ ಎನ್ನಿರೋ 
- ಮಂ೦ಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 
- ತಿಂತ್ರಿಣಿ ಮರದಡಿ ಉರಗ ಕಚ್ಚಿ ಒರಗಿರಲು 
ಮಂತ್ರಿಸಿ ಮನೆಗೆ ಕಳುಹಿದ ಗರುಡಗಮನನೆ 
- ಸಾಲದೆ ನಿನದೊಂ೦ಂದು ದಿವ್ಯನಾಮ 
(ಬೆ-೧೭೪-೨) 


- ಉರಗನಂದದಿ ಮಂಚವಾಗುವನು ನಾನಲ್ಲ 


ಗರುಡನಂದದಿ ಬೆನ್ನಕೊಡುವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೩) 

- ಉರಗನ ಹೆಡೆಮೇಲೆ ಹಾರಿ ಹಾರಿ 

ಕುಣಿವಾಗ ವರವ ನಾರಿಯರಿಗೆ ಕೊಟ್ಟನ್ಮ್ಯಾ 

- ದೇವಿ ನಮ್ಮ ದೇವರು ಜಜಕಾ 
(ಬೆ-೭೭-೮) 

- ಕರಿಯ ಹೊಳೆಯಲಿ ತುರುಗಳ ಕಾಯುತ 

ಉರಗನ ಮಡುವ ಧುಮುಕ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಚಂಬರು 
(ಬೆ-೭೭-೮) 

- ಅತಿಬೇಗ ಚಲಿಸೆಂದು ಬೆಸಸಲಾ ಮುನಿ 

ಯಿಂದ ಗತಿಗೆಟ್ಟು ಉರಗನಾಗಿರ್ದ ಪರಿಯರಿತು 

- ನೋಡಿ ಮರುಳಾಗದಿರು 
(ಬೆ-೧೨೭-೧) 

- ತುರುವ ಕಾಯ್ದ ಹಣ್ಣು ಉರಗನ ತುಳಿದಾ 

ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೩) 

೫೫೨. ಉರಗನಮೆಕ್ಕೆ - ಉಂಡರೆ ಸೇರದ 

ತಾಯಿ ಉರಗನ ಮೆಕ್ಕೆಯ ಕಾಯಿ 

- ಅಹುದಾದಡಹುದೆಸ್ನಿ (ಬೆ-೧೩೨-೩) 

೫೫೩. ಉರಗಗಿರಿ (ಶೇಷಾಚಲ) - ಉರಗ 

ಗಿರಿಯ ಕಾಗೆನೆಲೆಯಾದಿಕೇಶವನ ಗರತಿ ನೀ 

ಕರೆದು ತಾರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 


೧೧೫ 


೫೫೪. ಉರಗಾದ್ರಿವಾಸ (ವೆಂಕಟೇಶ) - 

ಉರಗಾದ್ರಿವಾಸ ನಾರಾಯಣಾದಿ ಕೇಶವನ 

ಚರಣಕಮಲವನು ಸೇರಿಕೊಳ್ಳದೆ 

- ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೩) 

೫೫೫. ಉರವಣೆ - ಕರಣಪಾಶದುರವಣೆ 

ಹರಿದಾತಗೆ ಶರಣರ ಕರುಣವು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-ಬ) 

೫೫೬. ಉರಿ (ಕೋಪಗೊಳ್ಳು) - ಪರಬಲವ 

ನೋಡಿದರೆ ಉರಿದುರಿದು ಬೀಳ್ವ ಮನ ಸೆರೆಹಾಕಿ 

ನಿಲಿಸಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೫೫೭. ಉರಿ (ಜ್ವಾಲೆ) - ಉರಿಯ ಹಾಸರ 

ಹೋಳಿಯಿರಿದಾತನ ಧರೆಯೊಳಗೆ ಮೂವರನು 

ಗೆಲಿದು 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

- ಉರಿಯೊಳು ಜನಿಸಿದವನ ನಿಜ ತಂಗೆಯ 

ಸೆರಗ ಪಿಡಿದ ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 


* - ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 


ಮಂದಿರದೊಳ್ಳೆವರು ನಿದ್ರೆಗೈೆಯ್ಯುತಿರಲು 

- ನೀನಾವ ಬಾ೦ಧವನೊ (ಬೆ-೭೮-೯) 

- ಉರಿ ಹಸ್ತವ ಬೇಡಿ ಭಸ್ಮಾಸುರ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೧) 

- ಎರವಿನ ಮಾತಾಪಿತರನುಜರೆ೦ಂಬ ಉರಿ 

ಕಾವು ಕ್ಷಯವೆಂಬ ಸರಿಗಳನು ವಂದಿಸುವೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ಅಂಬರೀಷನು ನಂಬಿ ವೈಕು೦ಠವೇರಿದನು 

ಹಂಬಲಿಸಿ ಶಶಿಧರನು ಉರಿಯ ಗೆದ್ದ 

- ನಂಬು ನಾರಾಯಣನ (ಬೆ-೫೩-೨) 

- ಚಳಿಯುರಿಗೆ ಚಂದನದ ಲೇಪ ಹಿತವೆ 

- ಬಾಯ ನಾರಿದ ಮೇಲೆ (ಬೆ-೧೪೨-೨) 

೫೫೮. ಉರಿಗಣ್ಣು/ಉರಿನಯನ (ಶಿವನ 

ಹಣೆಗಣ್ಣು) - ಉರಿಗಣ್ಣ ಶಿವನೊಂದೆಲೆ 

ನುಂಗಿತೆಲೊ ದೇವ ' 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಲವು ಜ€ವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

ದ ವೇದಮುಖದಣ್ಣನಿರೆ ಉರಿನಯನದಿಂದ 

ಸ್ಮರನು ಬೂದಿಯಾದಾಗ ಲೆಕ್ಕಿಸಲಿಲ್ಲವೇಕೆ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

೫೫೯. ಉರಿಮೋರೆ - ಹರಿ ಹರರ ಪೂಜೆಗಳು 

ಹಗರಣಗಳಾದವು ಉರಿಮೋರೆ ಚಾಮುಂಡಿ 

ಶಕ್ತಿಗಳಿಗೆ 

-. ಕಆಯೇರಿ ಬಂತು (ಬೆ-೧೩೦-೧೦) 

೫೬೦. ಉರುವೀಶ (ರಾಜ) - ಶರದಿಷುಖ್ಯಾತಿ 

ಪೌರುಷಲೋಭ ಬಹುಜನರ ಉರುವೀಶರನ್ನು 

ಕೈಪಿಡಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೫೬೧. ಉರುಳು - ಕನ್ನಡಿ ಮೇಲೆ ಉದ್ದು 

ಉರುಳುವನ್ನ ಪರಸುಖವಿಲ್ಲದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

೫೬.೨. ಉರೆ - ಉರೆ ಪೂತನಿಯ ಹೀರಿ 

ಮಾವ ಕಂಸನ ಕೊಂದ ಸಿರಿಯಾದಿಕೇಶವ 

ನವೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

೫೬೩. ಉರ್ವಿ - ಉರ್ವಿಯಲಿ ಕಮಲಗಳು 

ಬಾಯ್ದೆರೆಯೆ 

- ಪೂಸರನ ಜನಕನೇ (ಬೆ-೧೬೮-೧) 

ದ ಪೂರ್ವಜನ್ಮದಲಿ ನಾ ಮಾಡಿದಾ ಭವದಿಂದ 

ಉರ್ವಿಯೊಳು ಜನಿಸಿದೆನೊ ಕೃಷ್ಣಾ 

ದ ಪೂರ್ವಜನ್ಯದಅ ನಾ ಮಾಡಿದಾ - 
(ಬೆ-೮-ಪ) 

- ಉರ್ವಿಯೊಳ್‌ ತಮ ಸಾರಿ ಪ್ರಕಟಸುತ 

ಐದಿರಲು 

- ಪೂಸರನ ಜನಕನೇ (ಬೆ-೧೬೮-೧) 

೫೬೪. ಉಲಿ - ಗಳಗಳನೆ ನುಡಿವ ನಾಲಗೆ 

ಗಂಟೆಯುಲಿಯಂತೆ ಕೆಲಕಾಲಕೀ ಕೊಂಪೆ 

ಕಡೆಗಾಹುದಂತೆ | 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಂಚಜಕೆ 

ಯರದು (ಬೆ-೧೦-೧) 


೧೧೬ 


- ಪಾರ್ವ ಖಗ ಉಲಿಯುತಿರೆ ಸಕಲ ಜನ 

ನಲಿಯುತಿರೆ 

- ಪೂಸರನ ಜನಕನೇ (ಬೆ-೧೬೮-೧) 

- ಮೂಡುಗಡೆ ಮುಗಿಲು ಕೆಂಪಾದುದಡವಿಯ 

ತಾಮ್ರಚೂಡ ಕಾಳೋದರವು ಕೋಗಿಲೆಗಳು 

ಲಿಯುತಿರೆ 

- ತಂಗದಿರನನಸಿಮಿಷ ತಾರಕೆಗಳು 
(ಬೆ-೧೬೯-೧) 

೫೬೫. ಉಸಿರು (ಹೇಳು) - ಉಸಿರಲೇಕಿನ್ನು 

ಸ್ವಾಮಿದ್ರೋಹಿಗೆ ಬಹುಮೂತ್ರ 

- ಧರ್ಮವೆಂದೆಸನಿಪ ಮಾರ್ಗವನು ಅಟ್ಟು 
(ಸ-೧೨೪-೩) 

- ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೩) 

- ಅಡಿಗಡಿಗೆ ಶೋಕದಲಿ ಅವರಿವರಿಗುಸುರಿ 

ದರೆ ಬಡತನವು ಬಿಟ್ಟು ಹಿ೦ಗುವುದೇನು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

- ಯಾತರವನೆಂದುಸರಲಿ ಜಗನ್ನಾಥ ಮಾಡಿದ 

ಒ೦ದು ನರರೂಪವಯ್ಯ 

- ಯಾತರವನೆಂದುಸುರಅ (ಸ-೨೧೮-ಪ) 

-. ಉಸುರಲೆನ್ನಳವಲ್ಲ ಬೆಸನಿತ್ತು ಸಲಹೆನ್ನ 

ಬಿಸರುಹಾಕ್ಷನೆ ಕಂಚಿ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೪) 

- ಅಧಿಕವಾದ ಇನ್ನೊಂದೇನನುಸುರುವೆನು ನಾ 

ಮುನ್ನ ಸಂಪಾದಿಸುವ ಭಕುತಿ ಇನ್ನೆಂತಿಹುದೊ 

ದೇವ 

-.ಎ೦ತಹುದೊ ಸಿನ್ನಯ ಭಕುತಿ 
(ಸ-೪೧-೨) 

೫೬೬. ಉಸುರು (ಶ್ವಾಸ) - ಮುಖದಲಿಂದ್ರರು 

ಅಗ್ನಿ ಸಪ್ತ ಯಷಿಗಳು ದ್ವಿಜರು ಮುಖದ್ವಾರ 

ದುಸುರಿನಲಿ ಶ್ರುತಿ ಮರುತರು 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೫೬೭. ಉಳಿ - ಹಲವು ಹಂಬಲಿಸಿ ದಿನವ 

ಕಳೆದು ಉಳಿದು ಬಾಳುವಗೆ 

- ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೫೬೮. ಉಳಿಸು - ತಿಳಿದು ಕೂರ್ಮರೂಪಾಗಿ 

ಮಂದರವನು ಪೊತ್ತು ಉಳಿಸಿದೆ ಲೋಕ 

ವನುನ್ನತ ಪರಾಕ್ರಮಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೫೬೯. ಉಳು - ಉತ್ತ ಹೊಲದೊಳು 

ಹವ್ಯವಹನ ತಂಗೆಯ ಕೊಂಡು ಮುತ್ತೈದೆ ಮಾಡಿ 

ಮೊಮ್ಮಗನ ಪಡೆದಿಹನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೨) 


೫೭೦. ಉಳುಹು - ಅದರೊಳ್ಳೆವರನುಳುಹಿ | 


ಅವನಿಭಾರವನಿಳುಹಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೩) 

- ಕುಂಭಿನೀದೇವಿ ತಾ ಬಂಧನವ ಕಳೆದಳು 

ಅಂಬುಜಾಕ್ಷಿ ದ್ರೌಪದಿಯು ಮಾನ ಉಳುಹಿ 

ಕೊಂಡಳು 

- ನಂಬು ನಾರಾಯಣನ (ಬೆ-೫೩-೨) 

- ಮಾನದಾನವನ ನಾಲ್ಕೈಯ ಮುಡಿಗಟ್ಟವನ 

ಮಾನ ಉಳುಹಿದವನಾವನು 

- ಆತನೇ ಪರಮಾತ್ಮ ಪರತತ್ತ್ವ 
(ಬೆ-೭೪-೧) 


ಊ 


೫೭೧. ಊಡು - ದೇವಕೀ ದೇವಿಯುದರದಿ 

ಜನಿಸಿ ಬಾಲ್ಯದಲಿ ಓವಿ ಮೊಲೆಯೂಡಿ 

ದವಳಸುವ ಸೆಳೆದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

೫೭೨. ಊದು - ಕರದಲ್ಲಿ ಕೊಳಲನೂದುತ 

ಪಾಡುತ ಸರಿಗಮಪದನಿ ಸ್ವರಗಳ ನುಡಿಸುತ 

- ಯಾದವರಾಯ ಬೃಂದಾವನದೊಳು 
(ಸ-೨೨೦-೧) 

- ಊದುವ ಕಾಳೆಯದನರ್ಥಕವಾದಲ್ಲಿ 

ನುಡಿಸುವ ಬಿರುದು ಒಡೆಯಂಗಲ್ಲದೆ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

೫೭೩. ಊರು (ಗ್ರಾಮ) - ಊರ. ಮುಂದೆ 


೧೧೭ 


ಹಿರಣ್ಯಕನ ಕೊರಳ ಕೊಯ್ದ್ವುದ ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೫) 

- ನೆಂಟರೂರಿಗೆ ಹೋಗಿ ನಾಲ್ಕು ದಿವಸವಿದ್ದರೆ 

ಎಂಟು ದಿನದಾಯಸ ಅಟ್ಟಬಹುದೊ 

- ಈ ಸಿರಿಯ ನ೦ಚ' ಹಿಗ್ಗಲು ಬೇಡ 
(ಸ-೪೦-೧) 

- ಉಂಡರೂ ದಣಿಯದು ಊರ ಸೇರದ 

ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

- ಪಾರುವತಿಪತಿಯಾದ ಕೈಲಾಸದೊಡೆಯನಿಗೆ 

ಊರ ಹೊರಗಣ ಮಸಣ ಮನೆಯಾಯಿತಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು 

ಊರಲ್ಲಿದ್ದರೇನು ತವರೂರಲ್ಲಿದ್ದರೇನು 

ಾ ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

ಒಕ್ಕಲಿಲ್ಲದ ಊರು ಹಡಿಕೆ ನಾರುವ ನೀರು 

- ಅಹುದಾದರಹುದೆಸ್ನಿ (ಬೆ-೧೩೧-೩) 

- ನಾರಿಯರ ವ್ರತಭಂಗಗೆಯ್ಯಲಾ ದೆಸೆಯಿಂದ 

ಊರುತ್ರಯವದು ತಿರುಗುವುದು ನಿಲ್ಲಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

-ತಂದೆ ತಾಯ್‌ ಆರು ಆನಿದ್ದ ಊರಾವುದೋ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

ಎ ದ್ವಾರಕೆಯನಾಳುವ ಉಭಯದಾಸರ ತನ್ನ 

ಊರಿಗೊಯ್ವ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ಊರೊಳಿಂಥಾದ್ದಾಯಿತೆಂದು ಮೂವರು 

ಬಂದು ಸಾರಿದೆವೆ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೪) 

೫೭೪. ಊರುಗಳ್ಳ ನಾ ದ್ವಾರಾವತಿಯನು 

ನೀರೊಳು ಬಚ್ಚಿಟ್ಟ ಊರುಗಳ್ಳ ಬಂದ ಕೋ 

ಎನ್ನಿರೊ 

- ಕೋ ಕೋ. ಕೋ ಐನ್ನಿರೊ 
(ಬೆ-೧೦೧-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೫೭೫. ಊರೂಟ (ಊರಿನವರಿಗೆ ಅನ್ನ 


ಸಂತರ್ಪಣೆ) - ಉಣ್ಣಬರದವರಲ್ಲಿ ಊರೂಟ 


ವಾದರೆ ಏನು 

- ಆರು ಬಾಳದರೇನು (ಬೆ-೩೦-೧) 

೫೭೬. ಊರ್ವಶಿ - ರಂಭೆ ಊರ್ವಶಿಯರ 

ಮೇಳವ ಕಂಡೆ ತುಂಬರು ಮುನಿ ನಾರದರನು 

ಕಂಡೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೪) 

೫೭೭. ಊಳಿಗ - ವೇಳೆವೇಳೆ ನಾನೂಳಿಗವ 

ಮಾಡುವೆ 

- ಬ೦ಟನಾಗಿ ಬಾಗಿಲಕಾಯೆ 
(ಬೆ-೪೫-೨) 

- ಮೀಸಲೂಳಿಗವನು ಮಾಡದೆ ಈ 

ಪರಿಕ್ಷೇಶದಿ೦ದಲಿ ಬಲು ಗಾಸಿಯಾದೆನಯ್ಯ 

- ಕಾಡುವ ದುರಿತಗಳ ನೀ ಖಡಿಸೆಂ೦ದು 
(ಬೆ-೬೦-೨) 


ಯ 


೫೭೮. ಯಷಿ - ಮುಖದಲಿಂದ್ರರು ಅಗ್ನಿ ಸಪ್ತ 

ಯಷಿಗಳು ದ್ವಿಜರು ಮುಖದ್ವಾರದುಸುರಿನಲಿ 

ಶ್ರುತಿ ಮರುತರು 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ರುಕುಮಾಂಗದ ಬಲ್ಲ ಯಷಿ ಪರಾಶರ ಬಲ್ಲ 

ಮಕರಕುಂಡಲಧರ ಮಹಾತ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) | 

- ಭೋಜ ವರಭ್ಯಗು ಕಪಿಲ ಮಾರಹರ 

ಗೌತಮಜಾನುಜ ಖಷಿ ಕೌಶಿಕ ವಸಿಷ್ಠ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

- ವರ ಪಶುವಿನ ಯಷೀಶ್ವರನ ತಪದ ಬಹು 

ಕರಕಮಲದಲಿದ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

- ಯಷಿಯ ಶಾಪವ ತರೆದು ಅಂಬರೀಷನ 


೧೧೮ 


ಕಾ 

- ವಾಸುದೇವಾಯ ನಮೋ (ಬೆ-೯೦-೬) 

- ಕೋಪದಲಿ ದುರ್ವಾಸ ಹಖುಷಿಯೊ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೧) 

- ಘೋರಸಂಸಾರ ಭವದೂರ ಖಷಿಜನ 

ಮನೋಹಾರ ಸಾಕಾರ ಸಿರಿಧರ ರೂಪನೆ 

ನಮೋ 

- ನಾರಾಯಣಾ ನಮೋ (ಬೆ-೫೧-ಅ) 

- ಖಷಿವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ 

ಶಶಿಮಿತ್ರನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

ದ ಶುದ್ಧದಲಿ ಮಾಂಡವ್ಯ ಯಷಿಯೊ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

- ನ್ಯಾಯದಲಿ ವಿಕ್ರಮನೊ ಉಪಾಯದಲಿ ಭೃಗು 

ಯಷಿಯೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 


ಎ 


೫೭೯' ಎಂಜಲು - ಎ೦ಜಲ ಹರಿವಾಣಗಳ 

ಬೆಳಗುವೆ ನಾನು 

- ಬ೦ಟನಾಗಿ ಬಾಗಿಲ ಕಾಯ್ದೆ (ಬೆ-೪೫-೩) 

- ಎಂಜಲ ತಿನಿಸುವುದು ಮೂಜಗಳಕೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

೫೮೦. ಎಂಟನೆಯ ಬಪ್ಪುವ ಎಂಟನೆಯ 

ನಾಮದ ಪೆಸರಿನೊಳ್‌ ಇಪ್ಪ ಕಡೆಯ ಬೀಡಲಿ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೨) 

೫೮೧. ಎಂಟು - ಅ೦ತರಂಗದೊಳಗೆ ಅಷ್ಟ 

ಜ್ಯೋತಿಯನಿಟ್ಟು ದಂತಿ ಎ೦ಟನು ಪಿಡಿದು 

ತರಿದು ಬಿಸುಟು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತಿಳಿದು ನಾಲ್ಕು ದಿಕ್ಕಿನಲ್ಲಿ ಹೊಳೆದು ಎಂಟು 

ದಿಕ್ಕ ತೋರಿ ಬಳಸಿ ಸುತ್ತ ತಿರುಗುತಿಹುದು 

ಬಳಲಿ ಬಳಲದೆ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ನೆಂಟರೂರಿಗೆ ಹೋಗಿ ನಾಲ್ಕುದಿವಸವಿದ್ದರೆ 

ಎಂಟು ದಿನದಾಯಸ ಅಟ್ಟಬಹುದೊ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೧) 

- ಕಳವಳಿಸಿ ನೂರೆಂಟು ಹಲುಬಿ ಬಳಲಲು 

ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

- ಎಂಟು ಏಳನು ಕಳಿದುದರಿಂದೆ ಬಂಟರೈವರ 

ತುಳಿದುದರಿಂದೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೧) 

- ಎಂಟು ಗಜವ ನುಂಗಿ ಉಂಟಾದ 

ಗಿರಿಯನು... ತಲೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆನುತ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಹಾದಿಯನು ಕಾಣದಂತಿರುತಿರ್ದ ಹಲ 

ವೆ೦ಟು ವಾದ ತರ್ಕದೊಳಿದ್ದ ಭೇದವಾದಿಗಳು 

- ಜಪವ ಮಾಡಿದರೇನು (ಬೆ-೧೨೩-೧) 


- ಈರೈದು ತಾಳಿಗಳಿತ್ತು ಬಿರುದಿನ ಶಪ್ಪೆಂಟಿತ್ತು 


- ಒಡವೆ ಹೋಯುತು ಮನ ಧ್ಯಡವಾಯಿತು 
(ಸ-೬೯-೧) 

- ನೂರೆ೦ಟ ನೂರೆಂಟ ಬಿಡು ಎನ್ನ ಗಂಟ 

- ಮುಟ್ಟದಿರೊ ಎನ್ನನು (ಬೆ-೧೦೨-೨) 

- ಎರಡೆಂಟಾಡೆನೆಂದು ಹರಿಶ್ಚಂದ್ರ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೩) 

- ಎಂಟೆರಡು ಮಾರುತರು ಎಡೆಯೆಡೆಗೆ 

ಬರುತಿರಲು ನ೦ಟರೈವರು ಕೂಡಿ ಆಕ್ರಮಿಸು 

ತಿಹರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಎಂಟಾರು ಲೋಕವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 


೧೧೯ 


(ಬೆ-೧೫೮-೨) 
- ಎಂಟುಹತ್ತರ ಅನ್ನವನು ಭಕ್ಷಿಸುವುದು 
- ಮರ ನುಂಗುವ ಪಕ್ಷಿ (ಬೆ-೧೬೧-೧) 
- ನೂರೆಂಟು ಕೆಳದಿಯರು ನಾವು ಕ್ಷೀರ 
ಮಾರಿಕೊಂಡು ಬರುತ 
ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೪) 
- ತುಂಬಿವರ್ಣನ ತೆತ್ತವೆ ನಾಲ್ಕು ರವೆ ಎಂಟು 
ಜಾ೦ಬವರು ಮೆಚ್ಚುವರು ಜಾಣರಿಗಳವಲ್ಲ 
- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 
- ಸೃಷ್ಟಿಯಾರೇಳು ಬಣ್ಣ ಎಂಟು ಒಂಬತ್ತ 
ರೊಳಗೆ ನೆಟ್ಟನೆ ಹತ್ತು ಹನ್ನೊಂದು ಹನ್ನೆರಡು 
ತೋರುವ 
- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 
೫೮೨. ಎಂಟುಕೋಟಿ - ಪ್ರಣವ ಒ೦ದರೊಳಗೆ 
ಒಂದು ಕೋಟಿಯನ್ನು ತೋರಿ ಕಡೆಯ ಕುಣಿಕೆ 


'ಯೊಳಗೆ ಎಂಟು ಕೋಟಿಯನ್ನು ತೋರುತ 


- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

೫೮೩. ಎಂತು - ಎಂತಹುದೊ ನಿನ್ನಯ ಭಕುತಿ 

ಎನಗೆ ಶ್ರೀಕಾ೦ತ ನಿನ್ನಯ ಒಲುಮೆ ಯಿಲ್ಲದ 

ಮೂಢಡಾತ್ಮನಿಗೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-ಪ) 

- ಕಂತುಪಿತ ಕನಕ ಆದಿಕೇಶವನ ಎಂತಾದರೂ 

ನೀ ಬಿಡಬೇಡ ಮನವೆ 

- ರಾಮ ನಾಮವ ಸೆನೆ ಮನವೆ 
(ಸ-೨೨೬-೩) 

- ಪನ್ನಗಾರಿ ವಾಹನ ದೇವರ ದೇವನಹ ಚೆನ್ನ 

ಆದಿಕೇಶವನನು ಎಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) 

- ಜನನಿ ರಕ್ಷಿಸುವಳೆಂತೆಂಬೆನೇ ಆ ಕುಂತಿ ತನಯ 

ರಾಧೇಯನಿಗೆ ಎರಡನೆಣಿಸಿದ ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 

(ಬೆ-೩೩-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಜಗದಂತರ್ಯಾಮಿ ಎಂತೆಂದು ನಿನ್ನ ನಿಗಮ 

ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ 

- ಜಗದಂತರ್ಯಾಮಿ ಐಂತೆಂದು 
(ಬೆ-೫೮-ಪ) 

- ಕಂದ ಬಾರೆಂತೆಂದು ಶೋಕಿಪ ಜನಕ ಜನನಿ 

- ಅಣುಮಹತ್ತಾದ ದೇವ (ಬೆ-೭೧-೨) 

- ಅಷ್ಟಮದ ಮತ್ಸರಗಳೆಂತೆ೦ಬ ಟಗರುಗಳು 

ಸೃಷ್ಟಿಯೊಳು ಪರಮಾತ್ಮನೆಂಬ ಆಡು 

- ನಾವು ಕುರುಬರು (ಬೆ-೧೫೨-೨) 

೨ ಇಷ್ಟಲ್ಲದಿನ್ನೆನಗೆ ತೃಪ್ತಿ ಇನ್ನೆಂತಹುದೀ ಕಷ್ಟ 

ಶರೀರದೊಳು ತೊಳಲಲಾರೆನು ಹರಿಯೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೩) 

- ಸಂಖ್ಯೆಯಿಲ್ಲದಾಭರಣಗಳ ತೊಡಿಸಿ 

ಯಲಂಕರಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

- ಪಕ್ಷಿವಾಹನ ನೀನು ಅಂಜಬೇಡ ಎನುತಲಿ 

ರಕ್ಷೆ ಇಡುವ ಪುಣ್ಯವನೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ಅಡಿಯಿಡು ಮಗನೆ ಮೆಲ್ಲಡಿಯಿಡು ಎನುತಲಿ 

ನಡೆಗಲಿಸುವ ಪುಣ್ಯವೆಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ಆಗಮ ನಿಗಮಗಳರಸಿ ಕಾಣದ ವಸ್ತುವನು 

ತೂಗಿ ಪಡುವ ಪುಣ್ಯವೆಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

- ಅಧಿಕವಾದ ಇನ್ನೊಂದೇನನುಸುರುವೆನು ನಾ 

ಮುನ್ನ ಸಂಪಾದಿಸುವ ಭಕುತಿ ಇನ್ನೆಂತಿಹುದೊ 

ದೇವ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೨) 

ಎ ನೀಲದುಡುಗೆಯುಟ್ಟ ಬಾಲನೆ ಬಾರೆಂದು 

ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 


೧೨೦ 


- ತನುವಿನಾ ಪರಿಮಳವು ಘಮಘಮಿಪನಿಗೆ 

ಸುಚಂದನವೆಂತು ನಾ ಪೂಸಲಿ 

- ಆವ ಪರಿಯಆಅಆ ಸನಿನ್ನನೊಅಸಿ 
(ಬೆ-೩೭-೧) 


"- ಫಣಿರಾಜನಾಸನದಿ ಮಲಗಿದವಗೆ ಅರಿವೆ 


ಯಾಸನವೆಂತು ನಾ ಹಾಸಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೧) 

- ಅನಿಮಿಷರಿಗಮೃತವನ್ನೆರೆದವನ ತೃಷೆಯ 

ನೀರಿನ್ನೊಳೆಂತು ಸ೦ತವಿಡಲಿ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೩) 

- ಅಣುರೇಣು ಪರಿಪೂರ್ಣ ಮೂರುತಿಗೆ ನಾ 

ಪ್ರದಕ್ಷಿಣೆಯೆಂತು ಸುತ್ತಿ ಬರಲಿ 

- ಆವ ಪರಿಯಲಅ ನಸಿನ್ನನೊಅಸಿ 
(ಬೆ-೩೭-೩) 

- ಕಲಿಯೇರಿ ಬಂತು ನಾ ಕಡೆಹಾಯ್ವು 

ದೆ೦ತಯ್ಯ ಜಲಜನೇತ್ರನ ಕೃಪೆಯ ಪಡೆದವರು 

ಕೇಳಿ 

- ಕಅಆಯೇರಿ ಬಂತು (ಬೆ-೧೩೦-ಪ) 

- ನೆರಹಿದಾ ಫಣಿಪತಿಯ ಸ್ತೋತ್ರದೂರನ 

ನಾನು ಸ್ಮರಿಪೆನೆಂತಯ್ಯ ದೇವ ದೇವ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೨) 

- ವಾಸುಕಿಶಯನ ಕಾಗೆನೆಲೆಯಾದಿಕೇಶವನ 

ದಾಸರಾ ದಾಸರಾ ದಾಸನೆಂತೆಂಬವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 

- ಮಸ್ತಕದಲಿ ರುದ್ರ ಪಾದದಲ್ಲಿ ವಿಷ್ಣು ಮಸ್ತಕ 

ಮಹೇಶ ಎಂತೆಂಬಿರಿ 

- ಶಂಕರನಾರಾಯಣ ಚಡು 
(ಬೆ-೧೭೫-೭) 

- ಘನವಾದ ಗಂಗೆಯನು ಪಡೆದವಗೆ ಕಲಶ 

ನೀರನದೆಂತು ಮೈಗೆರೆಯಲಿ 

- `ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೧) 

- ಧರೆಯೊಳು ಲಿಂಗದ ವೀರ ಪವಾಡವ 

ಇರಿದು ಎಬ್ಬಿಸುವೆವು ಎಂತೆಂಬಿರಿ 

-ಶ೦ಕರನಾರಾಯಣ ಅಡು (ಬೆ-೧೭೫-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ಎಂತುಟು ತನ್ನ ನೆನೆವರ ಮೇಲೆ ಕರುಣವು 

ಅನಂತ ವಸ್ತ್ರಗಳಾದುವು 

- ವಾಸುದೇವಾಯ ನಮೋ (ಬೆ-೯೦-೯) 

-. ಕಲ್ಪನಾಕಥೆಗಳಲಿ ಕಳೆಯಪಡೆಯುವರು 

ಸ೦ಕಲ್ಪವದು ಎಂತುಟೋ ಸಿರಿ ಅಪ್ರಮೇಯ 

- ಕಆಯೇರಿ ಬಂತು (ಬೆ-೧೩೦-೫) 

- ಅಕಾರ ಉಕಾರ ಮಕಾರ ಎಂತೆಂಬ 

ಓಂಕಾರಕೆ ಕೂಡಿ 

- ಆರಿಗಳವಲ್ಲಾತ್ಯ ಯೋಗಸಿದ್ಧಿ 
(ಬೆ-೧೨೬-೩) 

- ಎನ್ನ ನಿರಯಣ ಸಮಯದಲ್ಲಿ ಶ್ರೀಹರಿ 

ಹರಿಯೆ ಎಂತೆಂಬ ನೆನಹದೊಲಿದಿತ್ತು ಸಲಹೊ 

- ಅಣುಮತ್ತಾದ ದೇವ (ಬೆ-೭೧-ಅ) 

- ನಿಗಮತತಿ ಕಾಣದ ಮಹಾ ಮಹಿಮನನು 

ನಮಿಪ ಬಗೆಯನಾನರಿವೆನೆಂತೈ ದೇವ 

- ಆವ ಪರಿಯಆಂ ಸನಿನ್ನನೊಅಸಿ 
(ಬೆ-೩೭-೪) 

- ಅನವರತ ನಾಭಿಯೊಳು ಶತಪತ್ರವಿಹಗೆ 

ಮಿಕ್ಕಿನ ಪೂವ ಮುಡಿಸಲೆಂತೈ 

- ಆವ ಪರಿಯಆಂಅ ನಿನ್ನನೊಅಸಿ 
(ಬೆ-೩೭-೧) 

೫೮೪. ಎಂದು - ನಂದತೀರ್ಥರ (ಆನಂದ 

ತೀರ್ಥರ) ಮತದೊಳಗೆ ಬಂದವರೆಲ್ಲ 

ಎಂದಿಗಾದರು ಪರಮಾನ೦ದ ಪೊಂದುವರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

- ಬೆಂದವು ಭವ ಪಾಶಾ ಅವಗೆಂದಿಗಿಲ್ಲ ಕ್ಷೇಶಾ 

- ಮರೆಯದಿರು ಹರಿಯ (ಸ-೨೦೩-೩) 

- ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆಂದಿಗು ಧನ್ಯರು 

- ಮರೆಯದಿರು ಹರಿಯ (ಸ-೨೦೩-೩) 

- ಇಂದಿರೇಶನೆ ನಿನ್ನ ನಂಬಿದ ವಿಭೀಷಣನಿಗೆ 

ಎಂದಿಗೂ ಪಾರವಿಲ್ಲದ ಪದವಿಯನಿತ್ತೆ 

- ಯಾದವಗಿರಿವಾಸನಹುದೋ (ಸ-.೨೧೯-೩) 

- ಎಂದೆಂದು ಅಗಲದ ಬಂಧು ಶ್ರೀಹರಿ 

ನಮಗೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 


೧೨೧ 


- ದುರ್ಜನರ ಸಂಗವನು ಎಂದಿಗೊಲ್ಲೆನು 

ಇಂಥ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-ಪ) 

- ವರ ಕಾಗೆನೆಲೆಯಾದಿಕೇಶವ ರಾಯನ 

ಮರೆಯಲಾರೆನೆ ಮನದಿ ಎಂದೆಂದಿಗು 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಎಂದಿಗಗಲದಾನಂದದಿಂದಲಿ ಹೊಂದು 

ಗೂಡಿಸೆ ಮಂದಗಾಮಿನಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 


-. ಎಂದಿಗಾದರು ಸ್ಥಿರವಿದಲ್ಲವೆ೦ದು 

ತಿಳಿಯಿರೊ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 


- ಎಂದಿದ್ದರೊಂದು ದಿನ ಸಾವು ತಪ್ಪದು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-ಪ) 

- ಎಂದೆಂದು ಇಂಥ ಚೋದ್ಯ ಕ೦ಡಿದ್ದಿಲ್ಲವೊ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-ಪ) 

- ಎಂದೆಂದು ಅಗಲದ ಬಂಧು ಶ್ರೀಹರಿ 

ನಮಗೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

೫೮೫. ಎಂಬತ್ತುನಾಲ್ಕುಲಕ್ಷ / ಎಂಭತ್ನಾಲ್ಕು ಲಕ್ಷ 

- ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು 

ಬೊಂಬೆಗಳನು ಮಾಡಿ ಭವದಿಂದಲಿ 

- ಜಗದ೦ತಯಾರಮಿ ಎಂತೆ೦ಂದು 
(ಬೆ-೫೮-೨) 

- ಬಂದೆ ಎಂಬತ್ತು ನಾಲುಕು ಲಕ್ಷ ಯೋನಿ 

ಯೊಳು 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೧) 

- ಎಂಬತ್ತುನಾಲ್ಕು ಲಕ್ಷ ಜೀವರಾಶಿ ಯೋನಿ 

ಯೊಳು ಹಂಬಲಿಸಿ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೧) 

- ಏಸೋ ಕಾಯಂಗಳ ಕಳೆದು ಎಂಬತ್ತಾಲ್ಕು 

ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿ 

- ದಾಸನಾಗೋ ಭವಪಾಶ ನೀಗೊ€ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೨೦-೧) 
- ಬಂದೆ ಎಂಭತ್ನಾಲ್ಕು ಲಕ್ಷ ಯೋನಿಗಳಲ್ಲಿ 
ನೊಂದೆ ಮುನ್ನೂರ ಅರುವತ್ತು ಬೇನೆಗಳಿಂದ 
- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೩) 
೫೮೬. ಎಕ್ಕನಾತಿ (ಒಂದು ಕ್ಷುದ್ರ ದೇವತೆ) - 
ಎಕ್ಕನಾತಿ ಎಲ್ಲಮ್ಮ ಮಾರಿ ದುರ್ಗಿ ಚೌಡಿಯರ 
ಅಕ್ಕರೆಯಿಂದಲಿ ಪೂಜೆಮಾಡಲೇಕೆ 
- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 
- ಎಕ್ಕನಾತಿಯರು ಕಾಟಿ ಜಕ್ಕಣಿಯರು 
ಜಲಜೆಯರು 
- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 
೫೮೭. ಎಚ್ಚರಿಕೆ - ಹಾಳು ಸಂಸಾರಕ್ಕೆ ಹಲವರ 
ಬಾಯ್ಗಳ ಬಡಿಯದಿರೆಚ್ಚರಿಕೆ 
- ಮಾಡು ದಾನ ಧರ೯ (ಸ-೨೦೪-೧) 


- ಓಬ್ಬರಂತೆಲ್ಲರ ನೋಡು ಸತ್ಯ್ಕರ್ಮದಿ : 


ಉಬ್ಬಬೇಡೆಚ್ಚರಿಕೆ 

-. ಮಾಡು ದಾನ ಧರ್ಮ (ಸ-೨೦೪-೫) 

- ಕಾಲನ ದೂತರು ಯಾವಾಗ ಎಳೆವರೊ 
ಕಾಣದು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

- ಬೇಲೂರು ಪುರವಾಸ ನೆಲೆಯ ಆದಿಕೇಶವನ 
ಆಳಾಗು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

-. ಮಾಡು ದಾನ ಧರ್ಮ ಪರ ಉಪಕಾರವ 
ಮರೆಯದಿರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-ಪ) 

- ಕೇಡು ನೆನೆಯಬೇಡ ನಂಬಿದವರ ಮೇಲೆ 
ಕೆಡುವೆ ನೀನೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨ಅ) 

- ಬಾಳು ಬದುಕು ಸಿರಿ ಇರುವಾಗ ಬಂಧು 
ಬಳಗಗಳೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೧) 

- ನಿನ್ನಾಯು ಮುಗಿಯಲು ಯಮದೂತರು 
ಬಂದು ಎಳೆಯುವರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೩) 


೧೨೨ 


-. ಕಬ್ಬುಬಿಲ್ಲನ ಪಿತನ ಏಕಾ೦ತ ಭಾವದಿ 

ನೆರೆನಂಬು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೫) 

- ಮೂಢರ ಒಡನಾಡಿ ಮುಂದೆ ಕೆಡಲು ಬೇಡ 

ಮೋಸ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

- ನಾಡೊಳು ಸುಜನರ ನೋಡಿ ನಡೆ ಕಂಡ್ಯ 

ನಟನೆ ಬೇಡೆಚ್ಚರಿಕೆ 

_- ಮಾಡು ದಾನ ಧರ್ಮ (ಸ-೨೦೪-೨) 

- ಚೆನ್ನಾಗಿ ಬದುಕಿದೆ ಗಳಿಸಿದೆ ನಾನೆ೦ಬ ಹೆಮ್ಮೆ 

ಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೩) 

- ತಿಂದೋಡಿ ಬಂಧು ಬಳಗ ತಪ್ಪಿಸಿಕೊಂಬ 

ರೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ಮುನ್ನ ಮಾಡಿದ ಪುಣ್ಯ ಬೆನ್ನತ್ತಿ ಬರುವುದು 

ಮುಂದೆ ನೋಡೆಚ್ಚರಿಕೆ_ 

- ಮಾಡು ದಾನ ಧರ೯ (ಸ-೨೦೪-೪) 

- ಎಂದೆಂದು ಅಗಲದ ಬಂಧು ಶ್ರೀಹರಿ 

ನಮಗೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

೫೮೮. ಎಜ್ಜ - ಒಂಬತ್ತು ಎಜ್ಜದೊಳೊಸರುವ 

ಹೊಲಸದು ತುಂಬಿ ತುಳುಕುವ ಕೊಡ ವಾಗಿರಲು 

- ಯಾತರವನೆಂದುಸುರಅ (ಸ-೨೧೮-೩) 

೫೮೯. ಎಡರು - ಎಡರಿಗಾಗುವರಿಲ್ಲ ಕಡನ 

ನಂಬುವರಿಲ್ಲ ಬಡವನೆಂದ್ಲು ವಸ್ತವ ಕೊಡು 

ವರಿಲ್ಲ ಸ 

- ಏಕೆ ದಯವಿಸಿತಿಲ್ಲ ಲೋಕಪಾವನ 

ಮೂರ್ತಿ (ಸ-೫೫-೧) 

೫೯೦. ಎಡೆ (ಊಟದ ಎಲೆ) - ಪ್ರೀತಿಯಿಂದ 

ಎಡೆಯನಿಕ್ಕದ ಊಟವೇತಕೆ 

- ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೨) 

೫೯೧. ಎಡೆ (ಜಾಗ) _- ಕುಸುಮಸೌರಭವ 

ಎಡೆವೆರಸಿ ಮಾರುತ ತೀಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ತುಡುಗು ತಿಂದು ಮೀಸಲಳಿದು ಎಡೆಗೆಡಿಸಿ 

ಓಡಿಹೋದ ನೋಡು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

- ಕಡೆಯ ಆಟ ಕಮಲನೇತ್ರೆಯರೆಡೆಯು ಆಗಿ 

ಹೋಗಿ ನಿಲ್ಲಿರಿ 

ಸ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ಎಂಟೆರಡು ಮಾರುತರು ಎಡೆಯೆಡೆಗೆ 

: ಬರುತಿರಲು ನಂಟರೈವರು ಕೂಡಿ ಆಕ್ರಮಿಸು 

ತಿಹರು ಕ 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಕೊಡುವೆಡೆಗೆ ಕರ್ಣನೋ ನಡತೆಯಲಿ 

ಧರ್ಮಜನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

- ನಾಲಗೆಯಿರದ ಘಂಟೆ ನಾದದಲೆಯನು 

ಕೇಳಿ ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ 

ತೋರು 

- * ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) ಏ 

- ಕೂಡಿದೆಡೆಯಲಿ ಕಪಟವೆಸಗುವನೆ ದ್ರೋಹಿ 

- ದ್ರೋಹಿಗಳ ವಿವರವನು ಸಾ ಪೇಟ್ಚೆನಯ್ಯ 
(ಸ-೧೨೩-೧) 

೫೯೨. ಎಣಿಕೆ - ಹಣೆಯ ಕಾಣದವರ ಕೀಲಿ 

ನೆಣಿಕೆಯಲ್ಲಿ ಹೊಲಬುದಪ್ಪಿ ಪ್ರಣವ ಒಂದು 

ಕೇಳುತಿಪ್ಪ ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಿಹ್ಟ್ಹೆಯುರಗ 
(ಸ-೪೮-೬) ; 

- ಜನಕಸುತೆಯನು ಕದ್ದೊಯ್ಯಲು ಲಂಕೆಗೆ 

ಎಣಿಕೆಯಿಲ್ಲದ ಶರಧಿಯ ಶಟ್ಟಿ 

- ತಾಳಲ್ಲಲ್ಲಲಲ್ಯೊ ಮಾಸಾಳಲಲ್ಲಲ್ಲಲ್ಯೋ 
(ಸ-೧೧೦-ಬ 

- ಗಳಿಗೆಯೊಳಗೆ ಕೀಲುಸಡಿಲದೆ ಎಣಿಕೆ ಇಲ್ಲದ 

ದಳವು ಯಮನ ನಗರಿಗೈದದೆ . 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೫೯೩. ಎಣಿಸು (ಬಯಸು) ಉಂಡ 

ಮನೆಗೆರಡನ್ನು ಎಣಿಸುವಾತನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 


೧೨೩ 


(ಬೆ-೧೧೯-೧) 

ದ ಪಂಚಬಾಣನಯ್ಯ ಕಾಯೊ ಎನ್ನವಗುಣ 

ಗಳನೆಣಿಸದೆ 

- ಅಹಹ ಮೋಸಹೋದೆನಯ್ಯ (ಸ-೯-ಪ೨) 

- ಕಾಯಜಪಿತ ಕಾಗೆನೆಲೆಯಾದಿಕೇಶವರಾಯ 

ನೀ ಕಾಯಯ್ಯ ತಪ್ಪುಗಳೆಣಿಸದೆ 

ನ ನನ್ನಿಂದ ನಾನೇ ಜನಿಸಿ ಬಂ೦ದೆನೆ 
(ಬೆ-೪-೫) 

- ಇಪ್ಪತ್ತು ನಾಲ್ಕು ನಾಮಗಳೊಳಗೇಳನು 

ತಪ್ಪದೆಣಿಸಿ ಕಳೆದು 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೨) 

-ಈ ಶರೀರದೊಳಗಿಪ್ಪ ಕೇಶಗಳೆಲ್ಲವ ಬೇಸರದೆ 

ಎಣಿಸಿ ಹೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

೫೯೪. ಎಣಿಸು (ಲೆಕ್ಕಹಾಕು) - ನುಸುಳಿಸುವ 

ಚಾಂಡಾಲ ಗುಣವನೆಣಿಸದೆ ಕಾಮವಶನಾಗಿ 

ನಾನಿದ್ದೆ ವರದಾ 

- ಮೊರೆಹೊಕ್ಗೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೪) 

- ವಿತ್ತವುಳ್ಳವನ ಕುಲ ಎಣಿಸುವುದುಂಟೆ 

ಸ್ವಾರ್ಥಕೆ ನ್ಯಾಯವೆಂದಾದರೂ ಉಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೧) 

- ಆಳಿದೊಡೆಯನಿಗೆರಡನೆಣಿಸುವಾತಗೆ ಒಳ್ಳೆ 

ಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

- ನಂಬಿದ್ದ ಠಾವಿನಲಿ ಕೇಡನೆಣಿಪನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೨) 

- ಗುರುಸತಿಗೆ ಪರಸತಿಗೆ ಎರಡು ಎಣಿಪನ 

ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೪) 

- ಚಿತ್ರಾನಕ್ಷತ್ರದಲಿ ಪುಟ್ಟಿದಾತನ ಸೊಸೆ ಮೃತ್ಯು 

ವೆಂದೆಣಿಸಿ ಹೊರಡಿಸಿದಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೫೯೫. ಎತ್ತಿಕೊಳ್ಳು - ಬಾಲಕನೆಂದೆತ್ತಿಕೊಂಡರೆ 

ವಾರೆ ಮಾಡಿ ಮೋರೆ ನೋಡಿ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 

- ಎತ್ತಿಕೊಂಡು ಮುತ್ತು ಕೊಟ್ಟರೆ ಮುತ್ತಿನ್ದಾರ 

ಕೊರಳಿಗ್ದಾಕಿ 

- ಬಾಲಕನೆಂಡಿತ್ತಿಕೊಂಡೆನೆ (ಸ-೧೮೩-೧) 

- ಹೊತ್ತರೆದ್ದು ಮನೆಗೆ ಬಂದನೆ ಯಶೋದೆ 

ಕೇಳೆ ಎತ್ತಿಕೊ೦ಡು ಮುತ್ತು ಕೊಟ್ಟೆನೆ 

- ಬಾಲಕನೆಂಡೆತ್ತಿಕೊಂಡೆನೆ (ಸ-೧೮೩-೧) 

- ಬಾಲಕನೆಂದೆತ್ತಿಕೊಂಡೆನೆ ಗೋಪಾಲಕೃಷ್ಣನ 

ಬಾಲಕನೆಂದೆತ್ತಿಕೊಂಡೆನೆ 

- ಬಾಲ್ಶಕನೆಂದೆತ್ತಿಕೊಂಡೆನೆ (ಸ-೧೮೩-ಪ) 

೫೯೬. ಎತ್ತು (ಗ೦ಡು ದನ) - ಗಾಣದೆತ್ತಿನಂತೆ 

ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ ಮಾಡಿ ಕಾಣದೆ 

ತಿರುಗುವೆನು ಎರಡು ಕಣ್ಣಿದ್ದು ನಾನು 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

೫೯೭. ಎತ್ತು (ಮೇಲಕ್ಕೆ ಸರಿಸು/ಎಳೆ) - ಎತ್ತಿ 

ಜಗವ ನುಂಗಿ ತನ್ನ ಹೊಟ್ಟೆಯೊಳಿಂಬಿಟ್ಟು 

ಕೊಂಡು ಕತ್ತಲೆಗೆ ಕರ್ತೃವೆಂಬ ಜಗವು ಸತ್ಯ 

ಕೇಳಿರೋ ಎಂದು 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೪) 

- ಮೆದ್ದು ಹೋದ ಪಕ್ಷಿ ಬಂದು ಹದ್ದು ಹಿಡಿದು 

ಉದ್ದಕತ್ತಿ ಬುದ್ಧಿಹೀನನಾಗಿ ಬೆಳೆದು ಧರೆಗೆ 

ಬಿದ್ದುದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

- ಓಂಕಾರದೊಳಗೆ ಪುಟ್ಟಿ ಓಂಕಾರದೊಳಗೆ 

ಬೆಳೆದು ಓಂಕಾರದೀ ಜಗವ ಎತ್ತಿ ಮೆರೆವುದೋಂ 

ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

- ಚಂದದಿ ಕೂರ್ಮ ರೂಪಿನಿಂದೆತಿದ 

ಗೋವಿಂದನೆಂಬುವ ಮಾಸಾಳಮ್ಮ ಣ್ಯ 

- ತಾಶಲ್ಲಲ್ಲಲ್ಲಲ್ಯೋ ಮಾಸಾಶಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 

- ಮೂಗಿಂದ ಭೂಮಿಯತೆತ್ತಿದನೆ. ಕಂದ 

ಕೂಗಲು ಕಂಬದಿ ಬಂದ ಕಾಣಕ್ಕ 


೧೨೪ 


- ರಂಗನೆಂಥವನೆಂಥವನೆಲೆ ತಂಗಿ 

`(ಸ-೨೨೨-೧) 

- ಚಿತ್ತಜಾತ ಕೇಳಿಯಲ್ಲಿ ಬತ್ತಲೆ ನಿಂದೆತ್ತು 

ಎಂದನೆ 

- ಬಾಲಕನೆಂಡೆತ್ತಿಕೊಂಡೆನೆ (ಸ-೧೮೩-೧) 

- ಅರಿತು ನಡೆಯಲಿ ಬೇಕು ನರಕಾಯವೆತ್ತಿದ 

ಮೇಲೆ 

- ಅರಿತು ನಡೆಯಲಬೇಕು (ಸ-೭-ಪ) 

- ಭೂಕಾಂತೆಯ ಸೊಸೆಯರನೆತ್ತಿ ಬಲುಹಿಂದೆ 

ನೂಕಿ ತಂದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ಪ್ರಾಣವನು ಪರರು ಬೇಡಿದರೆತ್ತಿ ಕೊಡ 

ಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

- ಮೇದಿನಿಯ ತಾಳ ಕೂರ್ಮಾವತಾರನೆ 

ಬಾಡದಾದಿಕೇಶವರಾಯ ಬೆನ್ನಲೆತ್ತಿಕೊಂಡು 

- ಕಡಹಾಯಿಸೊ ಕಮಲಲಲೋಜಚನನೆ 
(ಬೆ-೬೨-೩) 

ಎ ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೨) 

- ಲೀಲೆಯಿಂದಲಿ ಕಿತ್ತೆತ್ತಿದ ಧೀರನ ಕಾಳೆಗದಲಿ 

ಕೊಂದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ನೆತ್ತಿಯಿಂದಿಳಿದಳ ಹೆತ್ತ ಮಗನ ಮೊಮ್ಮನೆತ್ತಿ 

ದಾತನ ಪಿತನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಮಂದರಗಿರಿಯನುಗುರಲೆತ್ತಿದವನ ಬೆಂದು 

ಹೋದಾವೆಂದ ಗೋವ ಕಾಯ್ದವನ 

- ಕರೆತಾರೆ ಕಾಮಿನಿಕಮಲಖಪಿತನ 
(ಬೆ-೯೩-೫) 

೫೯೮. ಎಪ್ಪತ್ತೆರಡು ಸಾವಿರ - ಎಪ್ಪತ್ತೆರಡು 

ಸಾವಿರ ಸೂತ್ರದ ಹಸ್ತಕಟ್ಟು ಎರಡಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

೫೯೯. ಎಪ್ಪತ್ತೇಳುಕೋಟಿ - ಸುಳಿದ ವಿ 

ಬ್ರಹ್ಮನೆಂಬ ಹಣೆಯ ಕಣ್ಣ ರುದ್ರನೆಂಬ ಮಣೆಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗಾರರೆಪ್ಪತ್ತೇಳು ಕೋಟಿ ಸಂಖ್ಯೆಯು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

೬೦೦. ಎರಗು - ಕಾಲಿನಲಿ ತ್ರಿಪುರವನು 

ಗೆಲಿದನ ಕಾಲಿಗೆರಗುವೆ ತೇಜಿರೂಢಡನ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ರಂಗನಾಥ ನಿನ್ನಂಖ್ರಗೆರಗುವೆನೊ 

ಅ೦ಗವನು ನಿನಗೆ ನಾ ಸಲಿಸುವೆನು 

- ಹೂವ ತರುವರ ಮನೆಗೆ (ಬೆ-೪೩-೧) 

- ತರಣಿಸುತನ ಬಾಣವೆರಗದಂದದಿ ರಥವ 

ಧರೆಗೆ ಒತ್ತಿದ ದೇವನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ಅಭ್ರದಲಿ ಚೀರ್ವ ಭ್ರಮರಾಳಿ ಎರಗೆ 

- ಪೂಸರನ ಜನಕನೇ (ಬೆ-೧೬೮-೧) 


- ಅಂದು ತ್ರೇತೆಯಲಿ ಹನುಮನಾಗಿ ಅವತರಿಸಿ. 


" ಬಂದು ದಾಶರಥಿಯ ಪಾದಕೆರಗಿ 

-. ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭._೧) 

ದ ಕ್ಷೋಣಿಗೆರಗಿಸಿ ಕಾರ್ತವೀರ್ಯಾರ್ಜುನನ 

ಮಡುಹಿ ಜಾಣತನದಲ್ಲಿ ಭೂದಾನಗಳ 

ಭೂಸುರರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಚರಣಕೆರಗದ ಮನುಜರಿರಬಾರದೆಂದೆನುತ 

ಮರ ಮುರಿದು ಒರಗಿ ಸಾಯಲಿ ಎಂದು 

ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೧) 

- ಜಾತಿನೀತಿಗಳೆಲ್ಲ ಒಂದಾಗಿ ಪಾತಕದಿ ಮನ 

ವೆರಗಿ ಮೋಹಿಸುತ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

೬೦೧. ಎರಡನೆಣಿಸು - ಜನನಿ ರಕ್ಷಿಸುವ 

ಳೆಂತೆಂಬೆನೇ ಆ ಕುಂತಿ ತನಯ ರಾಧೇಯನಿಗೆ 

ಎರಡನೆಣಿಸಿದ ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೧) 


೬೦೨. ಎರಡು - ಹುಟ್ಟು ಸಾವು ಎರಡು ಎಂಬ 


ಘಟ್ಟಿ ತೂಕದ ನಗವಿತ್ತು 
- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 


೧೨೫ 


-. ಆಳಿದೊಡೆಯನಿಗೆರಡನೆಣಿಸುವಾತಗೆ 

ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

- ಬೆಟ್ಟ ನೀನು ಪೊತ್ತರೆ ಕುಚದ ಬೆಟ್ಟಗಳೆರಡನು 

ತಾ ಪೊತ್ತಳೊ 

- ನಿನಗಿ೦ತ ಕು೦ದೇನೊ (ಬೆ-೮೭-೩) 

- ಎರಡು ನಂದಿಯ ಹೂಡಿ ಗರುಡವಾಹನ 

ನಾಗಿ ಬರುತ ಭೋರಿಡುತಿದೆ ಅರಿಗೆ ಮೀರಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೩) 

- ಓ೦ದೆರಡು ಪರುಠವಿಸಿ ದಶಮಿ ದ್ವಾದಶಿ 

ಶ್ರೀಮುಕುಂದಾರ್ಪಣವ ವರಾಡಿ ಮನೆ 

ಯಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಬಂದೆರಡು ತಿಂಗಳೊಳಗೆ ಹಿತವಾದವು 

- ಮಾವನ ಮನೆಯೊಳಗೆ (ಬೆ-೧೪೬-೪) 

- ಬಯಲು ಆಲಯವೆರಡು ನಯನದೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೧) 

- ಏನು ಇಲ್ಲದ ಎರಡು ದಿನದ ಸಂಸಾರ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-ಪ) 

- ಎರಡೆಂಟಾಡೆನೆಂದು ಹರಿಶ್ಚಂದ್ರ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ಎರಡು ಪದ ಭೂಮಿ ತಾನೊಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

ಕೊಟ್ಟವರಿಗೆರಡು ಬಗೆವಗೆ ಮೇಹರೋಗ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೪) 

- ಓಡಲೆರಡೊಂದಾಗದನಕ ಅಲ್ಲಿ ಒಡಗೂಡಿ 

ಅಂಗನೆ ನುಡಿಗೇಳದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೧) 

- ಗುರುಸತಿಗೆ ಪರಸತಿಗೆ ಎರಡು ಬಗೆವರ 

ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ಎಪ್ಪತ್ತೆರಡು : ಸಾವಿರ ಸೂತ್ರದ ಹಸ್ತಕಟ್ಟು 

ಎರಡಿತ್ತು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

- ಒಪ್ಪವಿತ್ತ ಹಸ್ತಕಡಗ ಆಶಾಪಾಶವೆರಡಿತ್ತು 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೨) 

- ಒಳಗೆ ಹೊರಗೆ ತೋರುತಿಹುದು ಅಳಿದ 

ವಸ್ತು ಮುಟ್ಟದಿಹುದು ಕಳವಳಂಗೆ ಎರಡು 

ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

-ನಾ ನಿಮ್ಮ ದಾಸರ ದಾಸ ಈ ನರರ 

ಪಾಡೇನೆರಡು ದಿನದ ಸಂಸಾರ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-ಪ) 

- ನೇಮಿಸಿ ಎರಡೇ ಹೆಜ್ಜೆಯೊಳಳಕೊಂಡ 

ವಾಮನ ರೂಪಿನ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ಮೂರೆರಡನೀಡಾಡಿ ತೋರುವುದು ಎನ್ನಾಣೆ 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ಕಟ್ಟಾಳು ಭೀಮಸೇನನು ರಣದಿ ಗದೆಯಿಂದೆ 

ಕುಟ್ಟಿ ಬಿಸುಟಲಿ ನಿನ್ನ ತೊಡೆಗಳೆರಡನು 

- ವಾಸುದೇವಾಯ ನಮೋ (ಬೆ-೯೦-೧೧) 

ದ ಉಂಡಮನೆಗೆರಡನ್ನು ಎಣಿಸುವಾತನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲಿನು 
(ಬೆ-೧೧೯-೧) | 

- ಎರಡು ಮೈ ಒಂದಾಗಿ ಕೂಡಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ಮೂರೆರಡು ತಲೆ ಹರಗೆ ಕೈಯೊಳ್ಳೆಪ್ಪರವಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೧) ಬ 

- ಎಂಟೆರಡು ಮಾರುತರು ಎಡೆಯೆಡೆಗೆ 

ಬರುತಿರಲು ನಂಟರೈವರು ಕೂಡಿ ಆಕ್ರಮಿಸು 

ತಿಹರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಆರೆರಡು ದಂತಿಗಳು ದಾರಿಯೊಳು 

ನಿಂತಿಹವು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ನಯನ ಬುದ್ಧಿಗಳೆರಡು ನಿನ್ನೊಳಗೊ 


೧೨೬ 


ಹರಿಯೆ 

- ನೀ ಮಾಯೆಯೊಳಗೋ (ಬೆ-೪೭-೧) 

- ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೨) 

- ಜಿಹ್ವೆ ಬುದ್ಧಿಗಳೆರಡು ನಿನ್ನೊಳಗೊ ಹರಿಯೆ 

- ನೀ ಮಾಯೆಯೊಳಗೋ (ಬೆ-೪೭-೨) 

- ಕುಸುಮ ಗಂಧಗಳೆರಡು ಘ್ರಾಣದೊಳಗೋ 

- ನೀ ಮಾಯೆಯೊಳಗೋ (ಬೆ-೪೭-೩) 

೬೦೩. ಎರಡುಸಾವಿರ - ಎರಡುಸಾವಿರದ 

ಜಿಹ್ವೆಯುರಗ ಪೊಗಳಿದ ಹರಿಯೆ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಪ) 

೬೦೪. ಎರವು - ಎರವಿನ ಮಾತಾಪಿತರನುಜ 

ರೆಂಬ ಉರಿಕಾವು ಕ್ಷಯವೆಂಬ ಸರಿಗಳನು 

ವಂದಿಸುವೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) . 

- ಎರವಿನ ತಲೆಯವನಣ್ಣನಯ್ಯನ ಪರಮ 

ಸಖನ ಸುತನ 

- ಹರಿಮುಖ ಹರಿವಾಣಿ (ಬೆ-೯೮-೧) 


'ಓ೦೫. ಎರೆ - ಹಸನಾದ ಭೂಮಿಯನು 


ಧಾರೆಯೆರೆಯಲು ಬೇಕು 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೧) 

- ಓಲಿದು ಇತ್ತಪೆನೆನಲು ಧಾರೆಯನೆರೆಯಲ 

ಸುರಕುಲಗುರುವು ಜುಳಿಗೆಯೊಳು ತಡೆದು 

ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಸಿರಿ ಕಾಗೆನೆಲೆಯಾದಿಕೇಶವರಾಯನು 

ಸುರರಿಗಮೃತವನು ಎರೆದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೩) 

- ಅನಿಮಿಷರಿಗಮೃತವನ್ನೆರೆದವನ ತೃಷೆಯ 

ನೀರಿನ್ನೊಳೆಂತು ಸಂತವಿಡಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೩) 

- ಮೆರೆವ ಗಿರಿಯವಾಸ ಕಪಿಕುಲ ಸೌಮಿತ್ರಿ 

ಗೆರೆದೆ ದ್ರೋಣಾದ್ರಿ ಸಂಜೀವನ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫._೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಘನವಾದ ಗಂಗೆಯನು ಪಡೆದವಗೆ ಕಲಶ 

ನೀರನದೆಂತು ಮೈಗರೆಯಲಿ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೧) 

೬೦೬. ಎರೆಸಿಕೊಳ್ಳು - ಧರೆ ಮಿತ್ರ ಬುಧ ಜನರ 

ಅಗ್ನಿಸಾಕ್ಷಿಯ ಮಾಡಿ ಕರವಿಡಿದು ಧಾರೆಯನೆರೆಸಿ 

ಕೊಂಡ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 

೬೦೭. ಎಲವು - ಎಲವುಗಳ ಕೂಡಿದರೆ 

ಮೇರುವಿಗೆ ನಾಲ್ಕುಮಡಿ 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೪) 

- ಎಲುವ ಗಳುವಂ ಮಾಡಿ ಬಲುನರಗಳಂ 

ಬಿಗಿದು ಚೆಲುವ ತೊಗಲ೦ ಪೊದಿಸಿ ಮಲ 

ಮಾಂಸವಂ ತುಂಬಿ 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೨) 

- ಜೊನ್ನೆಯ ತುಪ್ಪ ಅನ್ನ ಒಲ್ಲದೆ ಎಲುವು 

ಮಾಂಸವನ್ನು ತಿಂಬ ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಎಲುವು ಖಂಡ ರೋಹಿತ ನರಪಂಜರ 

ಪಳುವಿನೊಳಗೆ ನಮ್ಮ ಕುಲವ ಕೇಳುವರೆ 

- ಏತರವನೆ೦ದು ಪೇಳಅ (ಬೆ-೧೨೨-೪) 

- ಪರಿಪರಿಯಲೀ ಚರ್ಮ ಎಳೆದೆಳೆದು ಎಲುವು 

ನರನರವನ್ನು ತೆಗೆದು 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೨) 

- ಎಲುವುಗಳು ತೊಲೆ ಜಂತೆ ನರಗಳವು 

ಬಿಗಿದಂತೆ ಬಲಿದ ಚರ್ಮವು -ಮೇಲು 

ಹೊದಿಕೆಯಂತೆ 

- ಬಐ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೧) : 

೬೦೮. ಎಲೆ (ಸಸ್ಯದ ಪತ್ರ - ಚಿಗುರೆಲೆ ಬೇವಿನ 

ಸೊಪ್ಪು ನಾರ ಸೀರೆ ಬಗೆಬಗೆಯಿ೦ದ ಶೃಂಗಾರ 

ಮಾಡಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 


೧೨೭ 


- ಉರಿಗಣ್ಣ ಶಿವನೊಂದೆಲೆ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

- ಹಲವು ಜೀವನವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-ಪ) 

- ಹರಿಯ ಬಳಗವ ಒಂದೆಲೆ ನುಂಗಿತು. 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

- ಎಂಟಾರು ಲೋಕವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ಸುಂಗಿತು 
(ಬೆ-೧೫೮-೨) 

೬೦೯. ಎಲೆ/ಎಲೆವೊ (ಸಂಬೋದಧನೆ)- 

ಬೆರೆಯದಿರು ಬೆರೆಯದಿರು ಎಲೆ ಮಾನವಾ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-ಪ) 


'- ಮೆರೆಯದಿರು ಮೆರೆಯದಿರು ಎಲೆ ಮಾನವಾ 


- ಮೆರೆಯದಿರು ಮೆರೆಯದಿರು 
(ಬೆ-೧೪೮-ಪ) 

- ಕಲಕ೦ಠ ಹೊಳೆಯೆ ನಿಟ್ಟಿಸಿದವನು ಬರಿದನೆಲೆ 

ಜಲಜಾಕ್ಷನೊಲಿದುಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು 

ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೆ 

- ದಾನ ಧರಮ೯ವ ಮಾಡಿ ಸುಖಯಾಗು 
(ಬೆ-೧೩೯-೪) 

- ಮುನೀಶನೆಂದೆನಿಸುವ ಕಾಗೆನೆಲೆ ಆದಿಕೇಶವನ 

ಅನುಶ್ರುತಿಯನು ಬಿಡದಿರು ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೩) 

- ಮಾನವರಿಗೆ ಬಾಹುದು ಪರಿಹರಿಸುವ 

ಪರಮಾತ್ಮನೆಂದೆನಿಸುವ ಮುರವೈರಿಯ ಬಿಡದಿರು 

ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

- ಇಳೆಯ ಮೊರೆಯ ಕೇಳಿ ಖಳರುತ್ತಮಾಂಗವ 

ನಿಳುಹಿದಾತನ ತೋರೆಲೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹೆಣ್ಣು ಹೊನ್ನು ಮಣ್ಣು ಮೂರು 

ನಿನ್ನವೇನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೧) 

- ಕುಲದಲಿ ವಸಿಷ್ಠನೋ ಹೇಳೆಲವೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ಗೆಲ್ಲು ಸೋಲಿನ ಮಾತು ಸಲ್ಲದೆಲವೋ 

ನಿನಗಿದೆಲ್ಲವನು ಬಿಡು ಗರ್ವ ನಿನಗೇತಕೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

- ರಂಗನೆಂಥವನೆಂಥವನೆಲೆ ತಂಗಿ 

- ರಂಗನೆ೦ಥವನೆಂ೦ಥವನೆಲೆ ತಂಗಿ 
(ಸ-೨೨೨-ಪ) 

- ಮರುಳ ಪಾಮರ ಸಂಗ ಬಲು ಭಂಗ ಎಲೆ 

ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ಕುಂದು ಗ೦ಡಗಲ್ಲದೆ ಹೆಂಡತಿಗು೦ಟೆ ನಿಂದನೆ 

ಎಲೆ ದೇವ 

- ನಿನ್ನ ನಾಮ ವಾಲ್ಠೀಕಿಯನುದ್ಧರಿಸಿದೆ 
(ಸ-೧೪೫-೧) 

- ಮಾಧವನೆ ಎನ್ನ ನಡವಳಿಯಲ್ಲಿ ಹುರುಳಿಲ್ಲ 

ಓದುವುದು ನಿನ್ನ ನಾಮಸ್ಮರಣೆಯೆ ಎಲೆ ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

-. ಬಾಡದಾದಿ ಪ್ರಸನ್ನ ಕೇಶವನೆ ಎನಗಾದ 

ದುರ್ಮತಿಯ ಪರಿಹರಿಸು ಎಲೆ ದೇವ 

- ನಿನ್ನ ನಾಮ ವಾಲ್ಫೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ಅರಿಯಂತೆ ಬಂದೆನ್ನ ನಡವಳಿಯಲಿ ಶ್ವಾನ 

ದುರಿತಂಗಳೆಲ್ಲ ಕಾಡುತಿವೆ ಪರಿಹರಿಸು ಎಲೆ 

ದೇವ 

ದ ನಿನ್ನ ನಾಮ ವಾಲ್ಠೋಕಿಯನುದ್ಧರಿಸಿದೆ 
(ಸ-೧೪೫-೨) 

೬೧೦. ಎಲೆಲೆ - ಬೇಡ ಬೇಡಾ ಎಲೆಲೆ 

ದುರಿತಗಳಿರಾ ನಮ್ಮ ಬಾಡದಧಿಪನ ಕಿಂಕರನ 

ಕೂಡ ತೊಡರು 


೧೨೮ 


- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-ಪ) 

೬೧೧. ಎಲೈ - ಪರಮಾತ್ಮ ಕಾಗೆನೆಲೆಯಾದಿ 

ಕೇಶವ ರಾಯ ಪರಜಿತಕೆ ಸಖನೆಂದು 

ಭಜಿಸೆಲೈೆ ಮನುಜಾ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

೬೧೨. ಎಲೊ - ಯಾಕೆಲೊ ರಂಗ ನಿನಗಿಂತ 

ನಟನೆಯ ಮಾತು 

- ಯಾಕೆಲೊ ರ೦ಗ ಸನಿನಗಿ೦ತ ನಟನೆಯ 

ಮಾತು (ಸ-೨೧೬-ಪ) 

- ಕಾಗಿನೆಲೆಯ ಆದಿಕೇಶವನ ಅಂಘ್ರಿ 

ನೆನೆಯದಿಹ ಭಾಗವತರ ಸಂಗ ಬಲು ಭ೦ಗ 

ಎಲೊ ರಂಗ 

ದಾ ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

- ಮುಂದೊರೆದಿಹ ರೋಮಕೂಪದಗ್ರ 

ದಳತೆಯು ವೃಂದಗಳ ಶೋಭಿಪ ರೀತಿಯ 

ಪಡೆದೆಯೆಲೊ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ.ಎಪಿ೩೪ಪಿ) 

- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 

ಶ್ರೀಹರಿಯ ಅಜಸುರೇಂದ್ರಾದಿಗಳು ಆದಿವಂದಿತ 

ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

- ಏಕಂಜುವಿ ಎಲೊ ಶ್ರೀ ಹರಿ ಕರುಣಿಸದಲೆ 

ಒಂ೦ದಾಗದು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-ಪ) 

- ಮೂಢ ಮೂರ್ಪರ ಸಂಗ ಬಲು ಭ೦ಗ 

ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಏನಿದೆತ್ತಣ ಬಯಕೆ ಎಲೊ ಮಂಕುಜೀವ 

ನೀನು ಅರಿತರೆ ಪೇಳು ನಿಜವನೆನಗೆ 

- ಏನಿದೆತ್ತಣ ಬಯಕೆ (ಬೆ-೧೩೬-ಪ) 

- ಸುಲಭ ಭಕುತರ ಕಾಯ್ದ್ವನೆಂಬುದಕ್ಕೆಲೊ ದೇವ 

ಫಲುಗುಣನು ವಿದುರ ಅಕ್ರೂರ ಹೊಣೆಯೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಹಲವು ಜನ್ಮದಿಂದ ಬಂದಿರುವನು ನೀನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೨) 

- ಮಲದ ಗರ್ಭದಲ್ಲಿ ನಿಂದಿರುವನು ನೀನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೨) 

- ಜಲದ ದಾರಿಯಲ್ಲಿ ಬಂದಿರುವನು ನೀನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೨) 

- ಲೋಲ ಆದಿಕೇಶವನ ಭಕ್ತನಾಗೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೩) 

- ಹೀಗಾರ ಪೋಲ್ವೆ ಹೇಳೆಲೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 


- ಕಂಠ ಪಿಡಿದ ಬ್ರಹ್ಮನ ನುಂಗಿತೆಲೊ ದೇವ 


- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಅನ್ನದಿಂದ ಬ೦ದ ಕಾಮ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೧) 

- ಕರ್ಣದಿಂದ ಬರುವ ಘೋಷ ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೧) 

- ಕುಲವು ಜಾತಿ ಗೋತ್ರಗಳುಳ್ಳವನು ನೀನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೨) 

- ನಿನ್ನ ಸಿರಿಯ ಹವಣೇನು ಹೇಳೆಲೊ 

ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-ಪ) 

- ನಿನ್ನ ಶುಭಮತಿಯ ಹವಣೇನು ಹೇಳೆಲೊ 

ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

- ಉರಿಗಣ್ಣ ಶಿವನೊಂದೆಲೆ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 


೧೨೯ 


- ನಿನ್ನ ಬಿಟ್ಟು ಹೋಹ ಜೀವ ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧ಂ೪ಂ-೧ 

- ಸಿರಿಯ ಮದವೆ ಮುಕುಂದ ನಿನ್ನ 

ಚರಣಸೇವಕನ ಬಿನ್ನಹ ಪರಾಕೆಲೊ ದೇವ . 

- ಸಿರಿಯ ಮದವೆ ಮುಕುಂದ 
(ಬೆ-೬೯-ಪ) 

ಎ ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

- ಕಾಲ ಕರ್ಮ ಶೀಲ ನೇಮ ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

- ಕೀಲು ಜಡಿದ ಮರದ ಬೊಂಜೆ 

ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

- ಧುರದಲ್ಲಿ ನಾಲ್ಕು ಸಾವಿರ ನಿಲ್ಲದೆನದೆಸೆಗೆ 

ಪರಿಹರಿಸಿದೆಯೆಲೊ ಶ್ರೀ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೬೧೩. ಎಲ್ಲಮ್ಮ ದ ಎಕ್ಕನಾತಿ ಎಲ್ಲಮ್ಮ ಮಾರಿ 

ದುರ್ಗಿ ಚೌಡಿಯರ ಅಕ್ಕಿರೆಯಿಂದಲಿ ಪೂಜೆ 

ಮಾಡಲೇಕೆ 

- ದಾನ ಧರ್ಮವ ಮಾಡಿ ಆ ೌ 
(ಬೆ-೧೩೯-೧) 

- ಸುತ್ತಲವರ ಮಾತು ಕೇಳಿ ಗುತ್ತಿಯ ಎಲ್ಲಮ್ಮ 

ಗೊಲಿದು ಬತ್ತಲಿಂದ ಬಂದವಳ ನೋಡಿ 

ಎಲ್ಲರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

೬೧೪. ಎವೆ - ನವಮೋಹನಾಂಗಿಯರ 

ರೂಪವ ಕಣ್ಣಿಂದ ಎವೆಯಿಕ್ಕದಲೆ ನೋಡುವ 

ನೋಟ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

- ಎವೆಯಿಕ್ಕದಲೆ ನೋಡಿದ ತಲೆಯ ತಗ್ಗಿಸಿ 

ಕವಲುದಾರಿಯೊಳಾಡಿದ ಕಂಬದಿ ಮೂಡಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವೇಣು ಕೊರಳಿಗೆ ಇಕ್ಕಿ ಎವೆಯು ಅಡ್ಡಾದಾಗ 

ತ್ರಾಣ 'ನಿತ್ರಾಣ ಸತ್ರಾಣದಲಿ ಜಯ ಜಯ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೪) 

೬೧೫. ಎಸಗು - ಕೂಡಿದೆಡೆಯಲಿ ಕಪಟ 

ವೆಸಗುವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 

_ (ಸ-೧೨೩-೧) 

೬೧೬. ಎಸರು - ಇನ್ನು ಹೊತ್ತಿಕೊಂಡಿಹ 

ಮಮತೆಯನ್ನು ಎತ್ತಿ ಎತ್ತಿ ಎಸರ ಹಿಂಗಿಸುತಲಿ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

೬೧೭. ಎಸಳು - ಬಿರಿದ ಕೆ೦ಂಜಾಜಿಯ 

ನಾಗಸಂಪಿಗೆ ಕಸ್ತುರಿ ಕ್ರಮುಕದೆಸಳು ಮುಡಿವಾಳ 

ವನು 


(ಬೆ-೧೧-೩) 
೬೧೮. ಎಸೆ - ಸಕಲವೆಸೆದಿರ್ದ ಮಧುರಾ 
ಪುರವ ಉಗ್ರಸೇನಕಕಗಿತ್ತ ಕೃಷ್ಣನೇ ಶರಣೆಂಬೆನು 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 
- ಎಸೆವ ಜಾತಿ ಮೆಟ್ಟಿದನೆ ಬಾಧಿಸುವರ 
ಯಮಪುರಣಟ್ಟಿದನೆ 
ದ ಗೋವಿಂದ. ಹರಿ ಗೋವಿಂದ 
 (ಬೆ-೫೬-೩) ; 
- ಎಸೆವ ರೋಪಣಸಿ ಪೆಸರ್ವಕ್ಕಿ ರುಂಕರ 
ಮಾಡೆ 
- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 
- ಇಂತೆಸೆವ ಲೀಲಾ ವಿನೋದ ರಚನೆಯಲಿ 
ಲೋಕಾಂತರಗಳೆಲ್ಲವನು ಸಂತೈಸುವ 
- ಬೊಂಬೆಯಾಟವನಾಡಿಸಿದ ತಲೆ 
- ಶಶಿಮೊಗದ ನಸುನಗೆಯ ಬಾಲೆ ಎಸೆ 
ಕರ್ಣದಿ ಮುತ್ತಿನೋಲೆ 
- ವರವ ಕೊಡು ಎನಗೆ ವಾಗ್ದೇವಿ 
(ಬೆ-೨_೧) 
- ಎಸೆವ ಯೌವನ ಬಂದು ಶಶಿಮುಖಯ 
ರೊಳು ಕಾಮತೃಷೆಗೆ ನಾನೊಳಗಾದೆ ವರದಾ 
ನ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 
೬೧೯: `ಎಳ- ಸವತಿಯರೊಳಗಣ ಕೂಟ 


- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 


೧೩೦ 


ಎಳನಾಗರ ಕಾಟ 
ಎ ಅಹುದಾದಡಹುದೆನ್ನಿ (ಬೆ-೧೩೨-೫) 
೬೨೦. ಎಳತರು/ಎಳೆತರು - ಮಂಡಲಪತಿಯು 


- ಶೋಧಿಸಿ ಹಿಡಿದೆಳತಂದು ಭಂಡುಮಾಡಲು 


ಬೆದರುವಳೆ ಕೇಳೆಲೊ ಹರಿ 

ದ ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

- ಕಳವು ಮಾಡಿದನೆಂದು ಹಿಡಿದೆಳತಂದರೆ 

ತಳವಾರನೇನ ಮಾಡುವನೊ ಕೇಳೆಲೊ ಹರಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

- ಕುಟಿಲ ದಾನವನೋಡುವುದ ಕಂಡು 

ಎಳೆತಂದು 

-.ಯಾದವಗಿರಿವಾಸನಹುದೋ 
(ಸ-೨೧೯-೨) 

೬೨೧. ಎಳಸು - ಇಕ್ಕುಳವ ಕೈಯಲ್ಲಿ ಪಿಡಿದು 

ಕಾದ ಕಬ್ಬಿಣವನ್ನು ತೆಗಿಸಿ ಹೊಕ್ಕು "ಮುಂದಕೆ 

ಎಳಸಿ ಹೊಮ್ಮುವ ಗತಿ ಕಾಣೊ. 

- ಏಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

೬೨೨. ಎಳೆ - ಪಂಚೇಂದ್ರಿಯಗಳು ತಮ್ಮ 


ದೆಸೆದೆಸೆಗೆಳೆವಾಗ ವಂಚನೆಯಿಲ್ಲದೆ ಅಡ್ಡ 


ಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

ದ ಬ ್ಷ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಫಣಿಯ ತಲೆಯ ಮೇಲಾಡಿದ ಪಾದ 

ಡಂ. ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ಮೃತ್ಯುವಂತೆಳೆವನನು ಬಿಡಿಸಬಾರದೆ ತಾಯೆ 

- ವಾಸುದೇವಾಯ ನಮೋ (ಬೆ-೯೦-೪) 

ದ ಮುಟ್ಟಲಮ್ಮರು ಎನ್ನ ಸತಿ ಸುತರು 

ಬಾಂಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 

- ಪೂರ್ವಜನ್ನ ಸ್ಮದಅ ನಾ ಮಾಡಿದಾ 
(ಬೆ-೮- ೬ 

- ತಮತಮಗೆ ಪಿಡಿದೆಳೆಯೆ ತಲ್ಲಣಿಸಿ ಇಷ್ಟ 

ಸಮವಿಷದ ಕರ್ಬೊಗೆಯನುಗುಳು ತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಕೊಂಡು ದೂತರೆಳೆದು ಒಯ್ದು ಹಿ೦ಡಿಹಿಪ್ಪೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಾಡುವಾಗ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಹೊಳಲು ತುಂಬುವ ತೆರದಿ ಎಳೆದೆಳೆದು 

ಪಾಪಾತ್ಮ ಬಳಲಿ ಇಳೆಯೊಳು ಬಿದ್ದನು 


- ವಾಸುದೇವಾಯ ನಮೋ (ಬೆ-೯೦-೧೦) 


-.ಪಂಚ ಮಹಾಪಾತಕವ ವಾರಾಡಿದ 

ಅಜಾಮಿಳನ ವಂಚಿಸಿ ಯಮ ದೂತರೆಳೆ 

ದೊಯ್ಯುತಿರಲು 

ಹಾ ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೨) 

- ಪರಿಪರಿಯಲೀ ಚರ್ಮ ಎಳೆದೆಳೆದು ಎಲುವು 

ನರನರವನ್ನು ತೆಗೆದು 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೨) 

- ಹಾವುಗಳಹೆಡೆಹಿಡಿದು ಎಳೆದೆಳೆದು ತರ 

ಬಹುದು 

- ವಾಸುದೇವಾಯ ನಮೋ (ಬೆ-೯ ೦-೨) 

- ಹೊಳಲು ತುಂಬುವ ತೆರದಿ ಎಳೆದೆಳೆದು 

ಪಾಪಾತ್ಮ ಬಳಲಿ ಇಳೆಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಕಿಂಚಿತ್ತು ಹರಿಯ ನಾಮಾಮೃತ ನೆನೆಯಲು 

ಅ೦ಚಕೆಳೆದೊಯ್ದವರು ಎಷ್ಟುದೂತರಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-೨) 

ದ ಗಕ್ಕನೆ ಯಮನ ದೂತರು ಎಳೆದೊಯ್ವಾಗ 

ಶಕ್ತಿಯರು ಬಿಡಿಸಿಕೊಂಬರೇನೊ ಮರುಳೆ 

ದಾ “ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯೧ _ ; 

- ತಂದೆಯ ಮುಂದೆ ಪತ್ನಿಯ ಹಿಡಿದೆಳೆದು 

ಅಂಜಿಸಲು ಕ 

ದ ನಿನ್ನ ನಾಮ ವಾಲ್ಯೋಕಿಯನುದ್ದರಿಸಿದೆ 
(ಸ-೧೪೫-೧) 


- ಧಾರಿಣಿ ಹಲ್ಲಲಿ ಏಳೆಯುತಿದೆ ದೊಡ್ಡ 


ಭೈರವಾಕಾರದಿ ಕೂಗುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೧) . 

-. ಅಡವಿ ಕೋತಿಗಳ 


ಕೂಡುತಿದೆ ಚೆಲ್ವ 


೧೩೧ 


ಮಡದಿಯರನು ಹಿಡಿದೆಳೆಯುತಿದೆ 
- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮೪-೨) . 


೬. ಪಂಚೇಂದ್ರಿಯಗಳೊಳಗೆ ಸಂಚರಿಸುವೀ 


ಮನವು ಕೊಂಚ ಗುಣಕೆಳೆಯುತಿದೆ ವರದಾ ' 

ದ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೭) 

ದ ನಿನ್ನಾಯು ಮುಗಿಯಲು ಯಮದೂತರು 

ಬಂದ್ಳು "ಎಳೆಯುವರೆಚ್ಚರಿಕೆ 


೨ ಮಾಡು ದಾನ ಧರ್ಮ (ಸ-೨೦೪-೩) 


- ಕಾಲನ ದೂತರು ಯಾವಾಗ ಎಳೆವರೊ 

ಕಾಣದು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

- ಬಿಡದೆ ಯಮನಾಳುಗಳು ಬಾರೆಂದು ಎಳೆ 

ವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 

- ಈ ಸಿರಿಯ ನ೦ಚಿ ಹಿಗ್ಗಲು ಬೇಡ 
(ಸ-೪೦-೨) 

೬೨೩. ಎಳೆ (ದಾರ) - ಚಾರುತರದ. 

ಇಪ್ಪತ್ನಾಲ್ಕೆಳೆಯ ಸರವು ಒಂದಿತ್ತು 

ದ ಬ (ಊಂ ಹೋಯುಖತು ಮನ ಧೃಡವಾಯಿತು 
(ಸ-೬೯-೧) 

೬೨೪. ಎಳ್ಳು -ಕಡೆಯಲ್ಲಿ ಎಳ್ಳಮೊನೆಯನಿತೂ 


'ಸುಖವ ಕಾಣೆನೊ 


- ಸಾಕು ಸಾಕು ಮನುಜ ಸೇವೆಯು 
(ಬೆ-ಲ೨-೨) 

- ಎಳ್ಳು ಕಾಳಿನಷ್ಟು ಭಕುತಿಯೆನ್ನೊಳಗಿಲ್ಲ., 

- ಏಳ್ಯು ಕಾಳನಷ್ಟು ಭಕ್ತಿ (ಬೆ-೧೨-ಪ) 

-.ಕಾಯೊ ಕರುಣಾಕರನೆ ಕಡುಕರ್ಮಿ ನಾನು 

ನ್ಯಾಯವೆಂಬುದು ಎನ್ನೊಳೆಳ್ಳನಿತು ಇಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-ಪ) 


ಏ 


೬೨೫. ಏಂ (ಏನು) - ಹರಿನಾಮ ನೆನೆವರೇಂ 


ಧನ್ಯರೋ ದ್ರೌಪದಿಯ ಹರಿನಾಮವೇಕಾಯಿತು 


- ವಾಸುದೇವಾಯ ನಮೋ (ಬೆ-೯೦-೧೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೬೨೬. ಏಕ - ಲೋಕವೀರೇಳನ್ನು ತಿರುಗುವಾ 
ರವಿರಥಕೆ ಏಕಗಾಲಿಯು ಏಳು ಕುದುರೆಯಿಂದ 
- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 
- ಏಕೋದೇವನದ್ವಿಶೀಯ ಬ್ರಹ್ಮ ನೀನೆಂಬುದಕೆ 
ಏಕಾರ್ಣವದಲಿದ್ದ ವಟಪತ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 
ಎ ದಶ ವಿಶ್ವದೇವ ಯಾತ್ರಾದಶನಾ ಏಕಾ 
ಸರ್ವದಾ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 
_ ೬೨೭, ಏಕಮೇವಾದ್ದಿತೀಯ - ಏಕವರ್ಣ 
ವಾಗಿಯೆ ಸಕಲಲೋಕವು ಆಕಾರವಳಿಯೆ 
ಏಕಮೇವಾದ್ವಿತೀಯನೆಂಬಾಗಮಕೆ ಸರಿಯಾಗಿ 
_ ಮಗುವು "ಕಾಣೀರಯ್ಯ (ಸ-೧೯೯-೨) 
೬೨೮. ಏಕಾಂತ - ಕಬ್ಬುಬಿಲ್ಲನ ಪಿತನ ಏಕಾಂತ 
ಭಾವದಿ”ನೆರೆನಂಬು ಎಚ್ಚರಿಕೆ 

- ಮಾಡು ದಾನ ಧರಣೀ (ಸ-೨೦೪-೫) 
- ಅಂತರಾತ್ಮಕ ಕೃಷ್ಣ ದ್ವಾರಕಾಪುರದೊಳಗೆ 
ಕಾಂತೆ ರುಕ್ಮಿಣಿ "ಸತ್ಯಭಾಮೆಯರ ಒಡನೆ ಏಕಾಂತ 
ಭವನದೊಳು ತಿಳಿದು 

- ವಾಸುದೇವಾಯ ನಮೋ (ಬೆ-೯೦-೯) 


- ಬಲ್ಲವರು ಪೇಳಿರೈ ಬಹುವಿಧದ ಚತುರತೆಯ - 


ಎಲ್ಲರಿಗು ಸಮ್ಮತವು ಏಕಾಂತವಲ್ಲ 

- ಬಲ್ಲವರು ಪೇಳರೈ (ಬೆ-೧೬೩-) 

- ಬಾಯಿ ನಾರಿದ ಮೇಲೆ ಏಕಾಂತವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-ಪ) 

ಓ೨೯. ಏಕಾದಶ - ದಶದಶನಂ೦ದ ಏಕಾದಶ 

ಚ೦ದ್ರಶೇಖರ ದ್ವಾದಶಾದಿತ್ಯರು ಮಾರುತರು 

-.ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೬೩೦. ಏಕಾದಶಿ - ಸಕಲ ಜನರು ಕಾಣುತಿರಲು 

ವಿಕೃತಿ ವತ್ಸರ ಚೈತ್ರ ದ್ವಿತೀಯೇ ಕಾದಶಿಯೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

- ಭಾಗವತ ಗೀತ ನೃತ್ಯಗಳ ಕೇಳದೇಕಾದಶಿ 

ವ್ರತ ಜಾಗರದಲಿ ನೀ ನಿಡು ನಿದ್ರೆಗೈವೆ 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಬ್ಲಿ 
(ಬೆ-೧೧-೪) 

- ನೇಮದಿ ಉಪವಾಸ ಆ ಮಹಾ ಏಕಾದಶಿ 

ಕಾಮಜನಕನಿಗೆ ನೀನರ್ಪಿಸದೆ ಬರಿದೆ 


೧೩೨ 


- ಹೇಗೆ ನೀ ದಾಸನಾದೆ (ಬೆ-೨೨-೧೧) 

೬೩೧. ಏಣನಯನೆ (ಮೃಗಾಕ್ಷಿ) - ಏಣನಯನೆ 

ಏಣಭೋಜಮಧ್ಯಳೆ ತೋರೆ ಏಣಾಂಕ 

ಬಿಂಬಮುಖಿ 

- ಏಣನಯನೆ ಏಣಭೋಜ ಮಧ್ಯೆ 
(ಬೆ-೯೯-ಅ) 

೬೩೨. ಏಣಭೋಜಮಧ್ಯಳು (ಸಿ೦ಹಕಟಿಯ 

ವಳು) - ಏಣನಯನೆ ಏಣಭೋಜಮಧ್ಯಳೆ 

ತೋರೆ ಏಣಾಂಕ ಬಿಂಬಮುಖಿ 

- ಏಣ ನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-ಆ) ಎ 

೬೩೩. ಏಣವೈರಿ (ಸಿಂಹ) - 'ಏಣವೈರಿಯ 

ವೈರಿಯ ಶಿರಕುಚಯುಗೆ ಕರೆತಾರೆ ಏಣಾಂಕಥಧರ 

ಸಖನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-ಪ) 

೬೩೪. ಏಣಾಂಕ - ಏಣನಯನೆ ಏಣಭೋಜ 


,ಮಧ್ಯಳೆ ತೋರೆ ಏಣಾಂಕ ಬಿ೦ಬಮುಖಿ 


- ಓಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-ಅ) 

೬೩೫. ಏಣಾಂಕಧರಸಖ (ವಿಷ್ಣುಗೃಷ್ಟ - 

ಏಣವೈರಿಯ ವೈರಿಯ ಶಿರ ಕುಚಯುಗೆ ಕರೆತಾರೆ 

ಎಸ ಾ। 

- ಓಣನಯನೆ ಇತಯ? 
(ಬೆ-೯-ಪ) 

೬೩೬. ಏಣಾಕ್ಷಿ (ಮೃಗಾಕ್ಷಿ) - ಏಣಾಕ್ಷಿಯರ 

ಚೆಂದುಟಿಯ ಸುಧೆಯ ಸವಿದು ಜಾಣತನದಲಿ 

ನಲಿವ ಜಿಹ್ವೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧ಂ೧೮-೩) 

೬೩೭. ಏತರ - ಏತರಾಲಸ್ಯಮೇಳೇಳು 

ಮಾಧವನೆ ಕಲುಬಗಿರಿಯಲ್ಲಿ ಬಳಲಿ ಪವಡಿಸಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೬೩೮. ಏರು - ಧರೆಗಧಿಕ ನಾಥನಾ ತೊಡೆಯ 

ನೇರಲು ಕ೦ಡು ಜರೆಯಲಾ ಧ್ರುವನ ನೀ 

ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ -.ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೊ ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

-. ಸಾಮಜವನ್ನೇರಿ ಬಪ್ಪನನ್ನು ಕಾಣುತ 

ಪ್ರೇಮದಿಂದ ಉರದೊಳಾಂತು ಡಿಂಗರಿಗನನ್ನು 

ಕಾ 

- ಈತನೀಗ ವಾಸುದೇವನು (ಬೆ-೭೫-೨) 

- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜಿ ಹೊತ್ತು 

ರಾಹುತನಾಗಿ ಹೊಡೆದಾಡಿ ಸಾಯು ವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

-. ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೫) | 

- ನಾಲಗೆಯೆರಡರವನ ಭುಂಜಿಸುವನ 

ಮೇಲೇರಿ ಬಹನ ತಂದೆಯು ಇಹ ಗಿರಿಯನು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ನಾಲ್ಕು ಯುಗವಾದಲ್ಲಿ ಕಡೆಯ ತುರಗವನೇರಿ 

ಸಾಕಾರವಾಗಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಶಿವನ ಧನುವನು ಖಂಡಿಸಿ ಮತ್ತೆ ಶಿವನ 

ಜಿತವೇರಿ ನಿಂದೆ 

- ಭವಭಯವಿನಾಶ ಭೋ (ಬೆ-೪೧-೨) 

- ದಂತಿ ಮದವೇರಿ ಬೆನ್ನಟ್ಟಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

- ಕಲಿಯೇರಿ ಬಂತು ನಾ ಕಡೆಹಾಯ್ವು 

ದೆ೦ತಯ್ಯ ಜಲಜನೇತ್ರನ ಕೃಪೆಯ ಪಡೆದವರು 

ಕೇಳಿ 

- ಕಅಯೇರಿ ಬಂತು (ಬೆ-೧೩೦-ಪ) 

- ಮೃಗಧರವೈರಿಯ ಪೆಗಲೇರಿ ಬರುವಂಥ 

ಜಗದಧಿಪತಿಯಾದನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

-`ತುತ್ತುಮಾಡುವನ ವೈರಿಯನೇರಿ ಜಗವನು 

ಸುತ್ತಿಬರುತಲಿಪ್ಪನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಓಜೆಯ ಮರಕತ ತೇಜಿಯನೇರಿ ಕನೋಜ 

ರಾವುತನಾದೆ ಗೋವಿಂದ 

-. ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧೦) 


೧೩೩ 


- ದೂತಗೊಲಿದು ತೇರನೇರಿ ಹಿತದಿ ತೇಜಿ 

ನಡೆಸಿದಾತ 

- ಈತನೀಗ ವಾಸುದೇವನು (ಬೆ-೭೫-ಆ) 

- ತೃಣಕೆ ಬಾಯಿತ್ತನ ಮೇಲೇರಿ ಬಪ್ಪನ 

ಶ್ರೀರಾಮನೆನ್ನಿರಿ 

ದಾ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ. 
(ಬೆ-೮೧-೩) 

-. ಬತ್ತಲೆ ನಿಂತವನೆಂದೆನೆ ತೇಜಿಯನೇರಿ 

ಒತ್ತಿಬಾಹವನೆಂದೆನೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೧-೩) 

- ಮೂಗ್ರಾಮ ಮುರಿದು ವಾಜಿಯನೇರಿ ಮೆರೆ 

ದನು ಸಾಗರಸುತೆಯಳ ಮೇಲೆ ಮೋಹಿಸಿದನು 

- ಸೀತಾಪತಿ ರಘುನಾಥ ಬೆ-೧೦೦-೩) 

- ತೋರದುಂಚ ಕಡಹದ ಮರವ ಏರಿ 

ನೋಡುತ ನಿಂತ ನೋಡು 

ಎ ಸೈಯೇ ಇದು ಸ್ಕೆಯೇ ಗೋಪಿ 
(ಬೆ-೧೦೪-೫) 

- ಕುಣಿದಾಡುತಿದೆ ಹರಿಯ ತಲೆ ತುರಗವೇರಿ 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಕುರುಪತಿಯ ಮೈದುನನ ಕೊಲ್ಲ ಬಗೆದವನ 

ಸಂಗರದಲೇರಿಸಿದ ನುಡಿಯನ್ನೆ ಕೇಳ್ದು 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಆತ ತನ್ನಮಳ ಹಯವನೇರಿಕೊಂಡು ಪ್ರಖ್ಯಾತ 

ದುಂದುಭಿಯ ರಭಸದೊಡನೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

- ಮೂವರೇರಿದ ಬಂಡಿ ಹೊರೆ ನೆರೆಯದು 

ದೇವಕೀನ೦ದನನು ತಾನೊಬ್ಬ ಬಲ್ಲ 

- ಮೂವರೇರಿದ ಬಂಡಿ . (ಬೆ-೧೬೦-ಪ) 

- ಕುದುರೆಯ ಹವಣುಗತಿಯಲಿ ಏರಿದಾತನ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ದೇವಕಿ ಕುವರ ನಗ್ಗನು ಹಯವನೇರಿದ 

ಎವಿಧದಬ್ಬಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ನರಪತಿಯ ಯದುವೀರ ಬೌದ್ಧನ ತುರಗ 

ವೇರಿದ ಆದಿಕೇಶವನ 

- ಇಂದು ನೀ ಕರೆದು ತಾರೆ (ಬೆ-೯೨-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗಜವನೇರಿದನ ತಂದೆಯ ತಾಯನಳೆದನ 

ಶ್ರೀರಾಮನೆನ್ನಿರಿ 

- ಶ್ರೀರೌಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) ; 

- ಅಂಬರೀಷನು ನಂಬಿ ವೈಕುಂಠವೇರಿದನು 

ಹಂಬಲಿಸಿ ಶಶಿಧರನು ಉರಿಯ ಗೆದ್ದ 


_ ನರಿಬು ನಾರಾಯಣನ (ಜಿ-೫೩-೨) ' 


ದ ದಿಗಿದಿಗಿ ಎಂದು ಅಶ್ವನೇರ್ದಾ 

- ನಾರಾಯಣನೆ ಈತ (ಸ-೧೩೮-೧). 

- ಇವ ಮೇಲಾದ ತೇಜಿಯನೇರಬಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

- ಗರುಡವಾಹನವೇರಿ ಧಿಮಕೆಂದು ಬರುತಾನೆ 

ಸರುವ ಲೋಕ ರಕ್ಷಕನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮು 
(ಸ-೧೫-೫) 

- ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೩) 

- ಪಂಚಭೂತಗಳೆಂಬ ಬಯಲ ಜಗಲಿಯೇರಿ 

ಪ್ರಪಂಚಧರ ಚಿಹ್ನೆಯನು ಕಾಣುವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

- ಉಟ್ಟಿದ್ದ ವಸ್ತ ಬಿಸುಡುತಿದೆ ತನ್ನ ದಿಟ್ಟ 

ತೇಜಿಯನೇರಿ ನೆರಿಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೩) ಸ 

- ಖುಲ್ಲ ಮನುಜರನು ಕೊಲ್ಲಬೇಕೆನುತಲಿ ಭಲ್ಲೆ 

ಹಿಡಿದು. ತುರಗವನೇರಿ ಸ 

ನ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

- ಉಟ್ಟದ್ದು ಬಿಟ್ಟು ತಾ ನಿಂತಿಹನೆ ರಂಗ ದಿಟ್ಟಾದ 

ಕುದುರೆಯನೇರಿದನೆ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೫೩) 

- ಮೂಗ್ರಾಮ ಮುರಿದು ವಾಜಿಯನೇರಿ 

ದಾತನು ಸಾಗ್ರದಿಂದಿಳೆಯ ಭಾಗ್ಯ ಹಿಂಗಿಸಿದ 

- ಈತನೇನೆ ನಿನ್ನ ಮಗನು (ಸ-೩೮-೩) 


೧೩೪ 


- ಒಂದೆ ನೆಗೆತಕೆ ನೆಗೆವ ಅಶ್ವವನೇರಿದೆ 
- ಯಾದವಗಿರಿವಾಸನಹುದೋ 
(ಸ-೨೧೯-೩) 


. ೯ ಮಧ್ಯಮ ವಸ್ತು ನಿಜಾಂ 


ಅಸ್ತಮಾನದಿ 
- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 
೬೩೯. ಏರಿ ದಾರಿದ್ರಕ್ಕೊದಗದ ದ್ರವ್ಯ 


ಪದಾರ್ಥದ ಏರಿ ಇದ್ದರೇನು ಪರ್ವತವಿದ್ದರೇನು 


- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

೬೪೦. ಏಳು (ಒ೦ದು ಸಂಖ್ಯೆ) - ಎಂಟು 

ಏಳನು ಕಳಿದುದರಿಂದೆ ಬಂಟರೈವರ ತುಳಿದುದ 

ರಿಂದೆ: 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೧) 

- ಇಪ್ಪತ್ತು ನಾಲ್ಕು ನಾಮಗಳೊಳಗೇಳನು 

ತಪ್ಪದೆಣಿಸಿ ಕಳೆದು 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೨) . 

- ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೧) 

೬೪೧. ಏಳು (ಮೇಲಕ್ಕೆ ಏಳು) - ಚಳಿ 


ಮಳೆಯು ಅತ್ತಿ ಕಾರುಗತ್ತಲೆಯೊಳಗೆ ಎದ್ದು 


ಹೊಳೆಯೊಳಗೆ ಮುಳುಗಿ "ಜಪತಪವ ಮಾಡಿ 

_ ಜಪವ ಮಾಡಿದರೇನು (ಬೆ-೧೨೩-೩) 

- ದುಸ್ತರದ ಲೆತ್ತ ಚದುರಂಗ ಪಗಡೆಯೊಳು 

ದಯಾಸ್ತಮಯ ತನಕ ಕುಳಿತು ಏಳದಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯಸಿಡಲೊಲ್ಗೆ 
(ಬೆ-೧೧-೧. 

-ರಾಗ ದ್ವೇಷಾದಿಯಲಿ ಮುಳುಗೇಳುವನ ಸಂಗ 

ದ ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೫) 

- ಕುರುರಾಯನೇಳದೆ ಕುಳಿತ ಸಿ೦ಂಹಾಸನದಿ 

ಉರುಳಿಸಿಬಿಟ್ಟಂಥ ಉನ್ನತ ಪಾದ 

- ಎಂಥ ಪಾ ಪೊತ್ತುವೆರಡು ಸ್‌ 
(ಬೆ-೮೩-೩) 

- ಸುತ್ತ ಮುತ್ತಲು ಕುಳಿತಿದ್ದ ಬಂಧುಜನರು 

ಹೊತ್ತು ಹೋಯಿತೇಳಿರೇಳೆಂಬರು 


ಕನಕದಾಸರ ಕೀರ್ತನೆಗಳ ಶಬ್ದ -.ಪ್ರಯೋಗ ಕೋಶ 


- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೩) 


ಇ ಜ೦ಗಮಗಳೆದ್ದು ಜಯಜಯವೆನುತಿರೆ 


ನರಸಿಂಗನೊಲಿದುಪ್ಪವಡಿಸೊ ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-ಪ) 

- ಆವನಿದನುದಯಕಾಲದಲೆದ್ದು ಭಕುತಿಯಲಿ 

- ವಾಸುದೇವಾಯ ನಮೋ (ಬೆ-೯೦-೧೪) 


- ತಿದ್ದುವ ಸದಮಲ ವೈಷ್ಣವರು ಬರುತಿರೆ : 


ಕಂಡು ಎದ್ದು ನಮಸ್ಕರಿಸಲೊಲ್ಗೆ 
ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 


- ಥಟ್ಟನೆ ಏಳಲು ಜುಟ್ಟ ಕಿತ್ತಿ ನೆಲಕೆ ಬಿದ್ದ 


ನೋಡು ತಟ 

ಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ಏದರಾಲಸ್ಯಮೇಳೇಳು ಮಾಧವನೆ ಕಲುಬ 

ಗಿರಿಯಲ್ಲಿ ಬಳಲಿ ಪವಡಿಸಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 


-. ಕೊಟ್ಟಿಗೆ ಸುಡುತದೇಳೇಳೆಂದು ದಿಟ್ಟ 


ಬೊಬ್ಬೆಯಿಡಲು ಕೇಳಿ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ಭರದಿ ಹಾರೈ ಸುತಿಹರು ಜಲಕ್ರೀಡೆಗೇಳಯ್ಯ 

ಸ್ಮರನ ಪಿತನೊಲಿದುಪ್ಪವಡಿಸ ಯ್ಯ ಹರಿಯೆ 

ದ “ ಪೂಸರನ ಜನಕನೇ (ಬೆ-೧೬೮-೨) 


-. ಕೊಟ್ಟಿಗೆ ಸುಡುತದೇಳೇಳೆಂದು ದಿಟ್ಟ 


ಬೊಬ್ಬೆಯಿಡಲು ಕೇಳಿ: 
ಎ ಸೈೆಯೇ ಇದು ಸ್ಟೆ ಸೈಯೇ ಗೋಪಿ 
(ಬೆ-೧೦೪-೨) 


- ನಕುಲ ಸಹದೇವಕರು ಬಂದರೇಳೈ ಭೃತ್ಯ 


ನಿಕರಕೊಲಿದು ಉಪ್ಪವಡಿಸಯ್ಯ ಹರಿಯ 
_ ಸಿ೦ಗರದ ಸಿರಿಧರನೆ (ಬೆ೧೬೭-೨) 


೧೩೫ 


ಐ 


೬೪೨. ಐತರು (ಬರು) - ಇಳೆಯೊಳು ಸುರಾ 


ಸುರರೈತಂದು ಬೆರೆಯಲು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಪರಮ ಕಲ್ಯಾಣಿ ಸುರನದಿಯು ಯಮುನೆ 

ಗೌತಮಿಯು ವರ ಕೃಷ್ಣವೇಣಿ ಭಾಗೀರಥಿ 

ಯರೈತಂದು 

- ಪೂಸರನ ಜನಕನೇ (ಬೆ-೧೬೮-೨) 

ಓಳ೩. ಐದನೆಯ - ಲೋಕದೊಳು ಐದನೆಯ 

ವೇದವೀಕಥೆಯೆನಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೪) 

೬೪೪. ಐದು (ಒಂದು ಸಂಖ್ಯೆ) - ಐದು 

ಮಾತಿನ ಮೇಲೆ ಕವದೀಕನೆಂಬರು ಐದು 

ದೀವಿಗೆ ಗಾಳಿ ಮುಸುಕಿತೆಂದು 

-_ ಚೀಜ ಮೂರನು ಅತ್ತಿ (ಜೆ-೧೬೨-೨) 

ದ ವರುಷವೈದರ ಪೆಸರವನ ತಾಯನುಜನ 

ಧರಿಸಿದಾತನ ಸಖನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಸುಲಿದು ಚರ್ಮವ ಹಾಸಿದರೆ ಧರೆಗೆ 

ಐದುಮಡಿ ನೆಲೆಯಾವುದೀ ದೇಹಕೆ 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೪) 

- ಅದರ ಮೇಲೆ ಗಟ್ಟಿಯಾಗಿ ನೆಲೆಗೆ ನಿಂತವೈದು 

ಬಣ್ಣವು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

ಓಳ೫. ಐದು (ಬರು) - ಮನ್ಮಿಸಲೈದಿ 

ಅರ್ಭಕನ ಅಡಿಯಿಟ್ಟಳೆಯೆ ಭೂಮಿಯನು 

ಕ್ಷತ್ರಿಯರ ಶಿರವ ತಡೆಗಡೆಯೆ 


.-_ ಪೂಸರನ ಜನಕನೇ (ಬೆ-೧೬೮-೫) 


- ಉರ್ವಿಯೊಳ್‌ ತಮ 
ಐದಿರಲು 

- ಪೂಸರನ ಜನಕನೇ (ಬೆ-೧೬೮-೧) 
- ಗೀರ್ವಾಣಪತಿ ಅಭವ.ಕಮಲಭವರೈದಿಹರು 
ಸರ್ವೇಶನೊಲಿದುಪ್ಪವಡಿಸು ಹರಿಯೆ 

- ಪೂಸರನ ಅನಕನೇ (ಬೆ-೧೬೮-೧) 


ಸಾರಿ ಪ್ರಕಟಿಸುತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪಥ ನಡೆಯದಯ್ಯ ಪರಲೋಕಕೈದುವಡೆ 

- ಪಥ ನಡೆಯದಯ್ಯ (ಬೆ-೯-ಪ) 

- ಗಳಿಗೆಯೊಳಗೆ ಕೀಲುಸಡಿಲದೆ ಎಣಿಕೆಇಲ್ಲದ 

ದಳವು ಯಮನ ನಗರಿಗೈದದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಜಲನಿಧಿಯನುತ್ತರಿಸಿ ಲಂಕೆಯನೈವುದಕೆ 

: ಕುಲಗಿರಿಯ ಕಿತ್ತು ತಂದು ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಶತಮಖವ ಮಾಡಿ ಸುರಸಭೆಗೈದಿ ನಹುಷ 

ತಾ ಅತಿಶಯದಿ ಶಚಿಗೆ ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು (ಬೆ-೧೨೭-೧) 

- ತಂದೆ ಕಾಗೆನೆಲೆಯಾದಿಕೇಶವನ ನಾಮ 

ಒಂದೇ ವೈಕುಂಠವನೈದಿಪುದಯ್ಯ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೭) 

- ಸಾಧುಗಳಿಗೆ ಸುಖವೈದಿಪೆಕಾಗೆನೆಲೆ ಆದಿ 

ಕೇಶವ ಕೃಷ್ಣ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

- ತ್ರಯದಶದ್ವಯ ರಾಗದಿಂ 

ಪಾಡುತಲೈದಿಹರು 

- ಪೂಸರನ ಜನಕನೇ (ಬೆ-೧೬೮-೨) 

- ಮಗನ ನೆವದಿ ಕಾಳೆಗವ ಬಿಸುಟು 

ಸುರನಗರಿಗೈದಿದನು ವೈರಾಗ್ಯದಿಂದ 

- ಬಂದಿದೆ ದೂರು ಬರಿದೆ (ಬೆ-೮೬-೩) 

- ಭಾಗವತ ಜನ ನಿವಹ ಸುಮನಸ 

ಸುದತಿಯರು ರತ್ನದಾರತಿಯಂ ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 

- ಸುಲಿದು ಚರ್ಮವ ಹಾಸಿದರೆ ಭೂಮಿಗೈದು 

ಮಡಿ ನೆಲೆಯಾವುದೀ ದೇಹಕೆ 

- ನೊಂದೆನಾ ಹರಿಯೆನ್ನದೆ (ಜೆ-೧೩-೩) 

- ಧೂರ್ತಭಂ೦ಜನ ಕಾಗೆನೆಲೆಯಾದಿಕೇಶವನ 

ಸಂಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೩) 

- ಶ್ರೀಪತಿ ರಾಘವ ಕ್ಷೇಮದಲೈದಾರೆ 

ದ ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬-೧) 


ಸಪಸರದಿ 
ಆ) 


೧೩೬ 


- ಶ್ರೀವರ ರಾಘವ ಕ್ಷೇಮದಲೈದಾರೆ 

- ಎನ್ನ ಕ೦ದ ಹಳ್ಳೆಯ ಹನುಮಾ (ಬೆ-೬. ೨) 

- ಸನಕಾದಿಗಳೋಲ್ಕೆಪ ಆದಿಕೇಶವ ನಮ್ಮ 

ಹನುಮೇಶ ರಾಘವ ಕ್ಷೇಮದಲೈದಾರೆ 

- ಎನ್ನ ಕ೦ದ ಹಳ್ಳೆಯ ಹನುಮಾ (ಬೆ-೬. ೩) 

೬೪೬. ಐವರು - ಹರಗೆ ನಯನವಾಗಿ 

ಮಕುಟವ ಬೆಳಗುವನ ತರುಣಿಯ್ಯೈವರ ಲಜ್ಜೆ 

ಕಾಯ್ದವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ಮಿಂಡಿ ಪೆಣ್ಣನು ಸಭೆಯಲ್ಲಿ ಸೀರೆ 

ಸುಲಿಯಲು ಗ೦ಂಡರೈವರು ನೋಡಿ ಏನು 

ಮಾಡುತಿರ್ದರಯ್ಯ 

- ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 

ನಾನಯ್ಯ 

- ಏಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

- ತೊಟ್ಟ ಬಾಣವ ತೊಡಲೊಲ್ಲದೆ ತಾಯಿಗೆ 

ಕೊಟ್ಟ ಭಾಷೆಗೆ ಐವರ ಕೊಲ್ಲದೆ ' 

- ಬಂದಿದೆ ದೂರು ಖರಿದೆ (ಬೆ-೮೬-೪) 

- ಎಂಟೆರಡು ಮಾರುತರು ಎಡೆಯೆಡೆಗೆ 

ಬರುತಿರಲು ನಂಟರೈವರು ಕೂಡಿ ಆಕ್ರಮಿಸುತಿಹರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಕಂಡಿಗಳು ಒಂಬತ್ತು ಕಳಬ೦ಟರೈವರು 

ಅ೦ಡಲೆವುದೊತ್ತಿನಲಿ ಷಡ್ವರ್ಗವು 

- ಎಂದಿದ್ದರೀ ಕೊಂಪೆ ಎನಗೆ ಸ೦ಜಕೆ 

ಯರದು (ಬೆ-೧೦.೨) 

- ನದಿಸುತನು ಅಕ್ರೂರ ಪಾಂಡವರು ಐವರೂ 

ಒದಗಿ ಬಂದಿಹರು 

- ಪೂಸರನ ಜನಕನೇ (ಬೆ-೧೬೮-೩) 

- ಅಂಧನೃಪಾಲನ ಕಂದಗಳೆಲ್ಲರ ಕೊಂದೈವರ 

ಭಾವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ಅದರೊಳ್ಳಿವರನುಳುಹಿ ಅವನಿಭಾರವನಿಳುಹಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 


ಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-.ಆ ವಿಧದೊಳವರ ಸುರಲೋಕದೊಳು 

ನೆಲೆಗೊಳಿಸಿ ಭಾವ ಮೈದುನರೈವರನು ರಕ್ಷಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

- ಪತಿಗಳ್ಳೆವರು ಸತ್ಯವ್ರತದಿ ಸುಮ್ಮನೆ ಇಹರು 

- ವಾಸುದೇವಾಯ ನಮೋ (ಬೆ-೯೦-೩) 

- ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 

ಮಂದಿರದೊಳ್ಳೆವರು ನಿದ್ರೆಗೈಯ್ಯುತಿರಲು 

- ನೀನಾವ ಬಾ೦ಧವನೊ (ಬೆ-೭೮-೯) 

- ಪು೦ಡರಾ ಪಾಂಡುನಂದನರು ಮತ್ತದರೊಳು 

ಕಂಡೋರ್ವಳೈವರು ಭೋಗಿಪರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಜಲನಿಧಿ ಸುತನ ಮೊಮ್ಮಗನ ಕೊಂದ ಶೂರ 

ನಕುಲ ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

-. ಮಾವನ ಕೊಂದು ಮತ್ತೈವರ ಸಲಹಿದ 

ದೇವ ಕೃಷ್ಣನೆ೦ಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೮) 

- ಎಂಟು ಏಳನು ಕಳಿದುದರಿಂದೆ ಬಂಟರೈವರ 

ತುಳಿದುದರಿಂದೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೧) 

- ಗಂಡರೈವರ ಮುಂದೆ ದ್ರುಪದನಂದಿನಿ ಸೆರಗ 

ಲಂಡ ದುಶ್ಶಾಸ ಪಿಡಿದು 

- ವಾಸುದೇವಾಯ ನಮೋ (ಬೆ-೯೦-೧) 

೬೪೭ ಐಶ್ವರ್ಯ - ಅಷ್ಟೈಶ್ವರ್ಯದ ಮೃಷ್ಟಾನ್ನ 

ಎರುತಿರೆ ಬಿಟ್ಟ ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 

- ಸಕಲೈಶ್ವ್ಚರ್ಯದ ಶ್ರೀದೇವಿ ನಿನ್ನರಸಿ ಬಹು 

ಮುಕುತಿಯಿ೦ದಲಿ ಲೋಕ ಪಟ್ಟಿಸುವ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

- ಅಷ್ಟದಿಕ್ಟಾಲಕರ ಮಧ್ಯದಲಿ ವೈಕುಂಠ ಪಟ್ಟಣದ 

ಐಶ್ವರ್ಯದೋಲಗವು ನಿತ್ಯ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

ಓಳಲ೮. ಐಸೆ (ಅಲ್ಲವೇ) - ನಿಂದಾಪವಾದ 


೧೩೭ 


ಘಟಿಸುವುದೈಸೆ ಇದರಿಂದ ಮುಂದೆ ಮುಕ್ತಿಯು 

ನಿಮಗೆ ಸಾಧ್ಯವಹುದೆ 

- 'ರಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೭) 

- ಗುಂಡುಮುಣುಗಿನ ಹಕ್ಕಿಯಂತೆ ಕಂಡ ಕಂಡ 

ನೀರ ಮುಳುಗಿ ಮಂಡೆ ಶೂಲೆಬಾಹುದೈಸೆ 

ಗತಿಯ ಕಾಣೆನೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 


ಓ 


೬೪೯. ಒರಟಿ - ಪಿಡಿದು ಒಂಟೊಂಟಿಯಲಿ 

ಒಬ್ಬ ನೋಡದೆ ನಾನು ಕೊಡುವೆನೆಂದ 

- ಸೈಯೇ ಇದು ಸೈೈಯೇ ಗೋಪಿ 
(ಬೆ-೧೦೪-೧೦) 

- ಓಂಟಿಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

೬೫೦. ಒಂದಾಗು - ಒಡಲೆರಡೊಂದಾಗದನಕ 

ಅಲ್ಲಿ ಒಡಗೂಡಿ ಅಂಗನೆ ನುಡಿಗೇಳದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೧) 

- ತಾಯುದರದಲಿ ಇಂದು ನವಮಾಸಂಗಳಲ್ಲಿ 

ಒಂದಾಗಿ ಮಲಮೂತ್ರದಲಿ ಕುದಿದು ಕುದಿದು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೩) | 

- ಏಕಂಜುವಿ ಎಲೊ ಶ್ರೀ ಹರಿ ಕರುಣಿಸದಲೆ 

ಒಂದಾಗದು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-ಪ) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆ೦ದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಮಲ ಮೂತ್ರದೊಳು ಒಂದಾಗಿ ಕುದಿದು 

ಹುಟ್ಟಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-(೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎರಡು ಮೈ ಒಂದಾಗಿ ಕೂಡಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೧) 

೬೫೧. ಒಂದು - ಶುಕ್ರಗೆ ಕಣ್ಣು ಮಾಡಿದ 

ನೊಂದ 

- ಸಾರಾಯಣನೆ ಶತ (ಸ-೧೩೮-೩) 

- ಚಾರುತರದ ಇಪ್ಪತ್ನಾಲ್ಕಳೆಯ ಸರವು 

ಒ೦ದಿತ್ತು 

ದ ಒಡವೆ ಹೋಯುಬತು ಮನ ಸಢ್ಛಡವೀಹುತು. 
(ಸ-೬೯-೧) 

- ಒಂದು ಬಾರಿ, ಶ್ರೀಶಾ ಎಂದರೆ ಬಂದ ದುರಿತ 

ನಾಶಾ 

- ಮರೆಯದಿರು. ಹರಿಯ (ಸ-೨೦೩-೩) 

- ಒಂದುಕ್ಷಣ ' ವಾಯುಬರೆ ದುರ್ಗಂಧ 

ಹೇಸುವುದು. ತಂದೆಯೊಡಲೊಳು ಮೂರು 

ಮಾಸ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

- ಚೆಂದ ಆದಿಕೇಶವನ್ನ ಒಂದು ಬಾರಿ 

ನೆನೆಯದವಗೆ | 

- ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೩ 

- ಭಾಗವತರ 

ನಡೆಯಲಿಲ್ಲ 

ದ ವ್ಯರ್ಥವಾಯತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೩) 

- ತೃಣವ ಹಿಡಿದು ಬರೆಯುತಿಪ್ಪ ಒಂದು 

ರೋಮ ಕೂಪದಲ್ಲಿ ಕುಣಿಕೆಯೊಳಗೆ ಜಗದ 

ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ಆನೆ ಬರುತಾದೆ ಎಲ್ಲರು ನೋಡಿರಿ 

ಒಂದಾನೆಯ ಕೊಂದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಅ) ಆ 

- ಕಪ್ಪು ಬಿಳುಪು ಕೆಂಪು ವರ್ಣದ ಪದಕ 

ಒಂದಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 


ಪಾದಕೊಂದಿನ ಬಾಗಿ 


೧೩೮ 


- ಯಾತರವನೆಂದುಸರಲಿ ಜಗನ್ನಾಥ ಮಾಡಿದ 

ಒಂದು ನರರೂಪವಯ್ಯ 

- ಯಾತರವನೆಂದುಸುರಅ (ಸ-೨೧೮-ಪ) 

- ಹುಟ್ಟು ಬಣ್ಣ ಒಂದರೊಳಗೆ ಕಟ್ಟು ಬಣ್ಣ 

ಒಂದು ಮಾಡಿ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

- ಖಂಡಿಸಿದರು ರಣದೊಳು ಗುರುಹಿರಿಯರ 

ಪುಂಡರೀಕಾಕ್ಷನ ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ 

(ಸ-೧೨೭-೧) 
- ಸಾಸಿರನಾಮದೊಡೆಯ ಕೃಷ್ಣ ಬಾಡದಾದಿ 
ಕೇಶವನ ಭಕುತಿಯೊಂದಿದ್ದರೆ ಸಾಲದೆ 


- ನಡತೆ ಹೀನನಾದರೇನಯ್ಯ 


(ಸ-೧೨೭-೩) 

- ಹಣೆಯ ಕಾಣದವರ ಕೀಲಿನೆಣಿಕೆಯಲ್ಲಿ 

ಹೊಲಬುದಪ್ಪಿ . ಪ್ರಣವ ಒಂದು ಕೇಳುತಿಪ್ಪ 

ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 

- ದಿಂಡುರುಳಿಸಿ ಒಂದುಸರಲಿ ಬಂಡನುಂಡು 

ಹಾರಿ ಪೋದನೆ 

- ಬಾಲ್ಶನನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಒಂದೆ ನೆಗೆತಕೆ ನೆಗೆವ `ಅಶ್ವವನೇರಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಓಂದೊಂದು ಪರಿ ಬುದ್ಧಿಯ ಹೇಳಿ ಹಿರಣ್ಯಕ ` 

ಕಂದನ ನಿರ್ಬಂಧಿಸುತಿರಲು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಮಮಕಾರ ತತ್ತ್ವದಲಿ ಮತ್ತೊಂದು ರೂಪಾಗಿ 

ಅಮಿತಗುಣಮೂರ್ತಿ ನೀನಂದು ಬೇರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

-' ನಾರಾಯಣ ನಿನ್ನ ನಾಮವೊಂದಿರುತಿರೆ 

ಬೇರೊಂದು ನಾಮವಿನ್ನೇತಕಯ್ಯ 

- ನಾರಾಯಣ ಸಿನ್ನ ನಾಮವು 
(ಬೆ-೫೨-ಪ) 

- ಕಡೆಗೊಂದನ್ನ ಹೋಳಿಗೆಯಿಲ್ಲ ಕೊಡ ತುಪ್ಪ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪಾಲ್ಕೊಸರು ಪಾಯಸ 
ದ ಸ್ಫೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 


- ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ' 


ಶ್ರೀಮುಕುಂದಾರ್ಪಣವ ಮಾಡಿ ಮನೆಯ ಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

-. ಓಂದು ಕ್ಷಣ ದುರ್ಗಂಧ ವಾಯು ಬರೆ 

ಹೇಸುವರು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಓಂದು ಕ್ಷಣ ಯಮನ ಬಾಧೆಯ ತಾಳಲಾರೆನೈ 

ಇಂಬಿಟ್ಟುಕೊಳು ಮುರಾರಿ ' 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಓಂದು ಕರವ ಮುಗಿದೆವೆಂದರೆ ಎರಡು 

ಕರವ ಮುಗಿಯಿರೆಂದ 

ದ ಸೈೆಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೭) 

- ಓ೦ದಿಷ್ಟು ಸುಖವ ನಾ ಕಾಣೆ ಜೀವನವೆ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೧) 

- ಮೂರೊಂದು ಮಾತಿನ ಸಾರವನೇ ಕದ್ದು 

ವಾರಿಧಿಯನೆ ಪೊಕ್ಕನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಬೇರೊಂದು ರೂಪದಿ ಜನಿಸಿ ಖಳನ ಕೊಂದು 

ಧಾರಿಣಿಸುರರಿಗಿತ್ತನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಅಂತರಂಗದಲೊಂದು ಅರ್ಧದೇಹದ 

ಲೊಂದು ಚಿಂತೆಯನುಗೊಳಲೇಕೊ 

ಪಂಚರಿವರಿರಲು 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೩) 

- ಇಷ್ಟರೊಳಗೆ ಒಂದು ವಿವರವನರಿಯದ 

ಭ್ರಷ್ಟಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೧) 

- ಸ೦ಭ್ರಮದಲಿ ಒಂದು ಹೊತ್ತು ನೇವದಲ್ಲಿದ್ದು 

ತಂಬಿಟ್ಟಿನಾ ದೀಪ ಹೊರಲೇತಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 

(ಬೆ-೧೩೯-೨) 


೧೩೯ 


- ಬಂದೊಂದು ತಿ೦ಗಳೊಳು ಬಹುಮಾನ 

ನಡತೆಗಳು 

- ಮಾವನ ಮನೆಯೊಳಗೆ (ಬೆ-೧೪೬-೪) 

- ನುಡಿಯೊಂದು ರೊಟ್ಟಿಯ ಸುಡುವುದ ಕಂಡೆ 

ಆಡೊಂದು ಮದ್ದಳೆ ಬಡಿವುದ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೩) 

- ರಾಜರಿಗೆ ಒಂದು ಫಲ ರಾಜ್ಯಕ್ಕೆ ಎರಡು 

- ಚೀಜ ಮೂರನು ತತ್ತಿ (ಬೆ-೧೬೨-ಪ) 

೬೫೨. ಒಂದು ಕೋಟಿ -. ಪ್ರಣವ 

ಒಂದರೊಳಗೆ ಒಂದು ಕೋಟಿಯನ್ನು ತೋರಿ 

ಕಡೆಯ ಕುಣಿಕೆಯೊಳಗೆ ಎಂಟು ಕೋಟಿಯನ್ನು 

ತೋರುತ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 

೬೫೩. ಒಂದುಗೂಡು - ಒಂದುಗೂಡಿದ ಪತ್ನಿ 

ಸುತರೆಲ್ಲ ವರ್ಜಿಪರು ನಿಂದು ಮಾತಾಡು 

ಬಳಲಿದೆ ಬರಿದೆ ಮರುಳೆ 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

೬೫೪. ಒಂಬತ್ತು - ಸೃಷ್ಟಿಯಾರೇಳು ಬಣ್ಣ 

ಎ೦ಟು ಒಂ೦ಬತ್ತರೊಳಗೆ ನೆಟ್ಟನೆ ಹತ್ತು 

ಹನ್ನೊಂದು ಹನ್ನೆರಡು ತೋರುವ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) ್ಯ 

-. ಓಂಬತ್ತು ಮಾಸವು ಕಳೆದು ಗುಂಡಿ 

ಯೊಳಿಳಿದು ಈ ಕುಂಭಿನಿಗೆ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) ಕ 

- ಒಂಬತ್ತು ಎಜ್ಜದೊಳೊಸರುವ ಹೊಲಸದು 

ತುಂಬಿ ತುಳುಕುವ ಕೊಡವಾಗಿರಲು 

- ಯಾತರವನೆಂದುಸುರಅ (ಸ-೨೧೮-೩) 

- ಒಂಬತ್ತು ಹೆಜ್ಜದ ತನುವಿನ ಹೊಲಸಿನೊಳ್‌ 

ತುಂಬು ತುಂಬಿ ದೇಹ ತುಳುಕುತಿದೆ 

- ಏತರವನೆಂದು ಪೇಳಅ (ಬೆ-೧೨೨-೩) 


೫. ಕಂಡಿಗಳು ಒಂಬತ್ತು ಕಳಬ೦ಟರೈವರು 


ಅಂಡಲೆವುದೊತ್ತಿನಲಿ ಷಡ್ವರ್ಗವು 
ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಯರದು (ಬೆ-೧೦-೨) 

೬೫೫. ಒಕ್ಕಲು - ಒಕ್ಕಲಿಲ್ಲದ ಊರು ಹಡಿಕೆ 

ನಾರುವ ನೀರು 

- ಅಹುದಾದರಹುದೆನ್ನಿ (ಬೆ-೧೩೧-೩) 

- ಹಕ್ಕರಿಕೆ ಗರಿಯಂತೆ ಹರವು ....ಒಕ್ನಲು 

ಮೇಲದು ಒಲಿದವಗೆ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 

- ಒಕ್ಕಲಿಗಾಗದ ಗವುಡ ರೊಕ್ಕವ ಪಡೆವಾ 

ಕೊರಗ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

೬೫೬. ಒಗೆ - ಕ್ಷತ್ರಿಯರ ಚಟುಲ ಛಲದಿ 

ಒಗೆದು ಕರುಳ ಬಗೆದು ತುಳಿದದಟರನು 

ಸಂಹರಿಸಿದ ಚೆಲವರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

೬೫೭ ಒಡಗೂಡಿಸು - ಆ ಕ್ಷಣ ಲೋಕಮಾತೆ 

ಯನೊಡಗೂಡಿಸಿದೆ ಶ್ರೀವಾಸುದೇವರಿಗೆ 

ಎಷ್ಟು ಪೊಗಳಅ ನಾನು (ಸ-೫೩-೨) 

೬೫೮. ಒಡಗೂಡು - ಒಡಲೆರಡೊಂದಾಗ 

ದನಕ ಅಲ್ಲಿ ಒಡಗೂಡಿ ಅಂಗನೆ ನುಡಿ 

ಗೇಳದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೧) 

- ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ 

ಬಿಡದೆ ಲೇಪಿಸಿಕೊಂಬುದು ನಿನ್ನದು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

- ಶಿವನ ಮಗಳೊಡಗೂಡಿ ಮತ್ತೆ ಶಿವನಗರ 

ಮಯನಿಗಿತ್ತೆ 

ಎ ಭವಭಯವಿನಾಶ ಭೋ (ಜಿ-೪೧-೨) 

೬೫೯. ಒಡನಾಟ - ಪರನಾರಿಯರೊಡನಾಟ 

ಗರಳವನಟ್ಟುಂಬಾಟ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

- ಎಷ್ಟೋ ಬಾರಿಯು ನಾ ಬೇಡವೆಂದರು 

ಕೇಳ ದುಷ್ಪ ಮಕ್ಕಳ ಕೂಡ ಒಡನಾಟವ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೩) 


೧೪೦ 


೬೬೦. ಒಡನಾಡಿ - ಮೂಢರ ಒಡನಾಡಿ 

ಮುಂದೆ ಕೆಡಲು ಬೇಡ ಮೋಸ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

೬೬೧. ಒಡನಾಡು - ಎರಡಿಲ್ಲದ ಸಾಕಾರ 

ಕಾಗೆನೆಲೆಯಾದಿಕೇಶವನ ಆಕಾರದೊಡನಾಡು 

ವರಿಗಲ್ಲದೆ 

ದ ಆರಿಗಳವಲ್ಲಾತ್ಮ ಯೋಗಗಸಿದ್ಧಿ 
(ಬೆ-೧೨೬-೩) 

೬೬೨. ಒಡಲು - ಸಕಲ ಜೀವರಾಶಿಗಳ 

ಕಲ್ಪಿಸುವ ಬೀಜ ಸುಖದಿ೦ದ ಮಾಯಾಂಗನೆ 

ಯರೊಡಲೊಳು 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-೩) 

- ಸೋತು ಸಂಕಟಪಟ್ಟು ಘಾತಕ ಒಡಲೊಳ 

ಗಿಟ್ಟು ನೀತಿ ಹೇಳುವ ಕೆಟ್ಟ ಜಾತಿ ಗಳಿಗಲ್ಲದೆ 

- ಅ೦ಂಧ೦ತಮಸು ಇನ್ನಾರಿಗೆ (ಬೆ-೮೯-೧) 

-. ಅಗಜನಂದು ತನ್ನ ಒಡಲೊಳಗಿಟ್ಟು 

ಮೂರ್ಜೊಗಸೆ ಮಾಡಿದ ಮನಯ ಬಿಡಿಸ ಸಲಿಲ್ಲ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೧) 

- ಬಗೆಗೊಳಿಸಿ ಪ್ರಹ್ಲಾದ ಪಿತನೊಡಲ ನಿನ್ನ 

ಕೂರುಗುರಿನಿಂ ಬಗಿಸಿದಾತಂಗೆ ಮುಕುತಿಯ 

ನೀವೆ: 

- ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೧) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆ೦ದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಓಡಲೆರಡೊಂದಾಗದನಕ ಅಲ್ಲಿ ಒಡಗೂಡಿ 

ಅಂಗನೆ ನುಡಿಗೇಳದನಕ 

- ಸದರವಲ್ಲಫವೊ ನಿಜಯೋಗ 
(ಸ-೨೪೩-೧) 

- ಕಮಲ ಬ್ರಹ್ಮಾಂಡ ಕೋಟಿ ಒಡಲೊಳು 

ತಾಳ್ಚ೦ಥ ರಮಾಧವ ನಿಮಗೆ ನೀರೊಳಗೆ 

ವಾಸವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಆ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಒಂದುಕ್ಷಣ ವಾಯುಬರೆ ದುರ್ಗಂಧ 

ಹೇಸುವುದು ತಂದೆಯೊಡಲೊಳು ಮೂರು 

ಮಾಸ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೩) 

- ಮೂತ್ರ ಮಲ ರಕ್ತ ಕೀವದ ಪ್ರಳಯ 

ದೊಡಲೆಂದು ವಿಸ್ತರಿಸಿ ತಿಳಿದಾತ ಪರಮ 

ಯೋಗಿ 

- ತಾನಾರು ದೇಹವಾರು (ಬೆ-೧೪-೧) 

- ಒಡಲ ಆಸೆಗಾಗಿ ನೊಣವು ಕೊಡದ 

ಜೇನಿನಲ್ಲಿ ಬಿದ್ದು ತೊಡಕಿದಂತೆ ಪಾಶದಲ್ಲಿ ಬಿದ್ದು 

ಬಾಯ ಬಿಡುತಲಿಹೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ಓ೦ಟಿಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

- ತಂದೆಯೊಡಲನು ಸೀಳಿಸಿದವರೊಳು 

ದೇವೇಂದ್ರನ ತಲೆಗೆ ತಂದವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

- ಗುಂಗಾಡಿ ಸೋಮನ ಕೊಂದು ವೇದವನು 

ಬಂಗಾರದೊಡಲನಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧) 

- ಒಡಲು ಹಸಿಯಲು ಅನ್ನವಿಲ್ಲದಲೆ 

ಇರಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 

ದ ಬಂ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೨) 

- ಕಳ್ಳತನಗಳ ಮಾಡಿ ಒಡಲು ಹೊರೆಯಲು 

ಬೇಡ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೨) 

- ತಂದೆಯುದರದಿ ಮೂರು ಮಾಸ 

ತಾಯೊಡಲಿನಲಿ ಸಂದೇಹವಿಲ್ಲ ನವಮಾಸ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 


೧೪೧ 


೬೬೩. ಒಡವೆ - ಒಡವೆ ಹೋಯಿತು ಮನ 

ಧೃಡವಾಯಿತು 

- ಒಡವೆ ಹೋಯಿತು ಮನ ಧೃಡವಾಯತು 
(ಸ-೬೯-ಪ) 

ದ ವಸ್ತ್ರ ಒಡವೆ ಇಟ್ಟು ಬಹಳ ಶಿಸ್ತು ನರಕಿಯೆನಿಸಿ 

ಮೆರೆಪ್ರದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

ಎ ಮಡದಿಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳಗಾಗಿ 

- ಜಪವ ಮಾಡಿದರೇನು (ಬೆ-೧೨೩-೨) 

- ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿಂಗದೆ ಶ್ರೀತುಲಸಿಯ ರಂಗಗರ್ಷಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

- ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 

ನ ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೨) 

- ಕಳವಿನ ಒಡವೆಯಲಿ ಒಡೆಯಗೆ ಪಾಲೀವ 

ಕಳಬಂಟ ಕನ್ನ ಕೊರೆಯುತಿರೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

- ಎಲ್ಲ ಒಡವೆ ಹೋಯಿತಾದರು ಪುಲ್ಲಳಾಗಿ 

ಮೆರೆಯುತಾಳೆ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೪) 

- ಇಂಥ ಒಡವೆ ಹೋಯಿತೆಂದು ಚೋದ್ಯ 

ಪಟ್ಟು ನೋಡುತಿರಲು 

- ಒಡವೆ ಹೋಯುತು ಮನ ಧ್ಯಡವಾಯಿತು 
(ಸ-೬೯-೫) 

- ಅಷ್ಟು ಇಷ್ಟು ಚಿಲ್ಲರೆ ಒಡವೆ ಪೆಟ್ಟಿಗೆಯಲಿ 

ತುಂಬಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

೬೬೪. ಒಡಹುಟ್ಟು - ಪೊಡವಿಯೊಳು ಅಣ್ಣ 

ನಾಜ್ಜೆಯ ಮೀರಿ ನಡೆಯುತಿಹ ಒಡಹುಟ್ಟಿದವಗೆ 

ಕೈವಲ್ಯವುಂಟೇ 

ದ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೬೬೫. ಒಡೆ - ಕಂಬವನೊಡೆದು ಪೊಡವಿಲಿ 

ಮೂಡೇನೆಂದ 

- ನಾರಾಯಣನೆ ಈತ (ಸ-೧೩೮-೩) 

- ಲೇಸು ತಪ್ಪಿದನೆಂದು ಹಿರಣ್ಯಕತನಯನ 

ಘಾಸಿ ಮಾಡಲು ಕಂಬ ಒಡೆದುದಿಸಿ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

- ಹಳ್ಳ ಹರಿದಮೇಲೆ ಗುಳ್ಳೆ ಒಡೆಯಿತಲ್ಲ ನೀರ 

ಮೇಲೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

- ಒಡೆದ ಮಡಕೆಯನ್ನು ಇಡದೆ ನಾಮವ 

ಮಾಡಿ ಕೊಡುವೆ ಕಾಸಿಗೆ ಒಂದೊಂದನು 

ದ ಬ೦ದೆವಯ್ಯ ಗೋವಿಂ೦ದಶೆಟ್ಟ 
(ಬೆ-೧೫೧-೨) 

- ಕಂಬದೊಳೊಡೆದು ಮೂಡಿದ ಆದಿಕೇಶವ 

ರಂಗ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೩) 

- ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು 

ಜಜಿಸೆ ಸಡಗರದಿ ಕಂಬದಿಂದೊಡೆದೆ 

ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ವಸುದೇವನುದರದಿ ಪಟ್ಟಿದನೆ ಪಲ್ಮಸೆವ 

ದನುಜರೊಡೆಗುಟ್ಟಿದನೆ 

- ಗೋವಿಂದ ಹರಿ ಗೋವಿ೦ದ 
(ಬೆ-೫೬-೩) 

- ತಮ್ಮ ಹವಣನರಿಯದೆ ಗರ್ವ ಏಶಾಚಿಗಳು 

ಎಮ್ಮ ಮನೆಯೊಡೆವಂತೆ ಕಲ್ಲಲಿಟ್ಟು 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೩) | 

ಪ ಗುಳ್ಳೆ ಒಡೆದ ತೆರನು ಕಾಣೋ ಸಂಸಾರದಾಟ 

- ಡಿ೦ಜನೊಳು ಪ್ರಾಣವಿರಲು 
(ಜೆ-೧೧೭-೩) 

- ದಂಡಿಗಂಜುವ ಬ೦ಟ ಒಡೆದ ಹರವಿಯ 

ಕಂಟ ಕ 

- ಅಹುದಾದರಹುದೆನ್ನಿ (ಬೆ-೧೩೧-೪) 


1೨ 


೬೬೬. ಒಡೆಯ - ಪೊಡವಿಗೊಡೆಯ ಶ್ರೀಹರಿ 

ಲೀಲೆಯಿದು 

- ಕೊಡಲು ಸೀನಾರು (ಸ-೯೨-ಪ) 

- ಸಾಸಿರನಾಮದೊಡೆಯ ಕೃಷ್ಣ ಬಾಡದಾದಿ 

ಕೇಶವನ ಭಕುತಿಯೊಂದಿದ್ದರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೩). 

- ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆಂದಿಗು ಧನ್ಯರು 

- ಮರೆಯದಿರು ಹರಿಯ (ಸ-೨೦೩-೩) 

- ಎಷ್ಟು ಪೊಗಳಲಿ ನಾನು ಎನ್ನೊಡೆಯ ನಿಮ್ಮ 

ವಿಶಿಷ್ಟ ಮಹಿಮೆಗಳನು 

- ಎಷ್ಟು ಪೊಗಳಅ ನಾನು (ಸ-೫೩-ಪ) 

- ದೃಢದೊಳಿದ್ದರು ಬವಣೆ ಬಂದೊಡನೆ 

ಕಾಡುವವು ಒಡೆಯ ಕಂಡೂ ಕಂಡೂ ಕಾಣ 

ದಿರುವುದುಚಿತವಲ್ಲ 

- ಏಕೆ ದಯಪಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 

- ಊದುವ ಕಾಳೆಯದನರ್ಥಕವಾದಲ್ಲಿ 

ನುಡಿಸುವ ಬಿರುದು ಒಡೆಯಂಗಲ್ಲದೆ 

- ನಿನ್ನ ನಾಮ ವಾಲ್ಧೀಕಿಯನುದ್ದರಿಸಿದೆ 
(ಸ-೧೪೫-೩) 

- ದಿಕ್ಕುದೆಸೆಯದಾರೊ ಅಕ್ಕರಿದಿಂದಾರ ಕರೆವೆ 

ಉಕ್ಕಿ ಸವಿದು ಮನುಜರೊಡನೆ ಸೊಕ್ಕಿ ದಿನವ 

ಕಳೆದೆನೆನಗೆ ತಕ್ಕುದಾಯಿತಯ್ಯ ಕೇಳು ಒಡೆಯ 


ಆದಿಕೇಶವ 


- ಅಹಹ ಮೋಸಹೋದೆನಯ್ಯ (ಸ-೯-೩) 
- ಅಲ್ಲಿದ್ದ ದನುಜರ ಹೊಡೆದು ಬಲು 
ಹಂತಕಾರಿ ಮಾಡಿದೆ ಶೌರಿ ಒಡೆಯಗೆ 
ವಾರ್ತೆಯ ಪೇಳಿ 
- ಎಷ್ಟು ಪೊಗಳಅ ನಾನು (ಸ-೫೩-೨) 
- ನಡತೆ ಹೀನನಾದರೇನಯ್ಯ ಜಗದೊಡೆಯನ 
ಭಕುತಿ ಇದ್ದರೆ ಸಾಲದೆ 
- ನಡತೆ ಹೀನನಾದರೇನಯ್ಯ (ಸ-೧೨೭-ಪ) 
- ಸಟೆಯಲ್ಲ ಅಜಾಂಡಗಳೊಡೆವಂತೆ ಫಘರ್ಜಿಸೆ 
- ಯಾದವಗಿರಿವಾಸನಹುದೋ 
(ಸ-೨೧೯-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಗ ಒಡೆಯ ಬಾಡದಾದಿಕೇಶವನಡಿಗಳನ್ನು ಸ್ಮರಿಸಿ 
ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಖಂದೆ ನಾನು 
(ಬೆ-೭೨-೫) 

- ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ನ್ಯಾಯದಿ ಕನಕನೊಡೆಯ ಆದಿಕೇಶವರಾಯ 

ನೀನಲ್ಲದೆ ನರರು ಸ್ವತಂತ್ರರೆ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ಸಾಸಿರ ನಾಮದೊಡೆಯ ಬಾಡದಾದಿ 

ಕೇಶವನ ಬೇಸ್ಫರದೆ ಹೆಗಲ ಮೇಲಿಟ್ಟುಕೊಂಡು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ಮೂರುಲೋಕದ ಒಡೆಯ ಮುಕ್ಕ್ಶಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲ ವೇದವಾಕ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ಕಾನನವಾಸದಿ ನಿಂದಳಿಗೊಡೆಯ ನಿಧಾನ 

ಶರಧಿಯಲಿ ವಾಸಮಾಡಿದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

- ನೆರೆ ಮಹಾಮೂರ್ತಿಯೊಡೆಯ ಪರಮ 

ಬಾಡದಾದಿಕೇಶವ(ನ) 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೫) ; 

- ಶೇಷಶಂತುನ ಆದ್ರಿಕೇಶವರಾಯನ 

ದಾಸರೊಡೆಯ ಮಧ್ದದ್ವೇಷಿಗಳಿಗಲ್ಲದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

- ತ್ರಾಹಿ ತ್ರಾಹಿ ತ್ರಾಹಿಯೆಂದು ತ್ರೈಲೋಕ್ಕ 

ದೊಡೆಯ ಪುಣ್ಯದಾಯಕನ ಹೊಂದಿ ನೀ 

` ಧನ್ಯನಾಗೊ ಮುಕ್ತ ಮಾನ್ಯನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿ೦ಹ ಮಾಧವ ಹೇ ಬಿಸರು 

ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 


೧೪೩ 


- ಬೆಡಗ ಬಲ್ಲರೆ ಪೇಳಿ ಕನಕದಾಸ 

ಎನ್ನೊಡೆಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 

ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 

- ಕಅಆಯೇರಿ ಬಂತು (ಬೆ-೧೩೦-೧೧) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ಮಡದಿ ಮಕ್ಕಳೆಂಬ ಕಡಲೊಳು ಮುಳುಗಿದೆ 

ಕಡಹಾಯಿಸೈ ಎನ್ನೊಡೆಯ ನೀನಾದರೆ 

- ಕಾಡುವ ದುರಿತಗಳ ಸೀ ಅಡಿಸೆ೦ದು 
(ಬೆ-೬೦-೧) 

- ಈತನೀಗ ವಾಸುದೇವ ಈ ಸಮಸ್ತ ಭುವನ 

ದೊಡೆಯ 


. * ಈತನೀಗ ವಾಸುದೇವನು (ಬೆ-೭೫-ಅ) 


- ಓಡೆಯ ಅಂಬುಧಿಯೊಳು ಪೊಕ್ಕು ವೇದವ 

ತಂದು ತಡೆಯದೆ ಅಜಗಿತ್ತನೆಂದೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

- ತೊಡೆದ ದ್ವಾದಶನಾಮ ಶ್ರೀ ಚೂರ್ಣದಿ 

ಒಪ್ಪುವ ಒಡೆಯ ರಾಮಾನುಜರೆ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪-೧) 

- ಬಿಡುಗಣ್ಣಬಾಲೆ ತನ್ನೊಡೆಯನ ನುಡಿ ಕೇಳಿ 

ದೃಢದಿಂದ ನಡೆದುಬಂದು 

- ಏಣಸಯನೆ ಏಣಭೋಜಜಮಧ್ಯಳೆ 
(ಬೆ-೯೯-೩) 

- ತ್ರಿಜಗವಂದಿತ ಪಾಲ್ಲಡಲೊಡೆಯನ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೨) 

- ಓಡನೆ ತನ್ನಯ ಪುರಕೆ ಹೊಡೆತಂದ ಧೀರನ 

ಒಡೆಯನ ತೋರೆನಗೆ 

- ಏಣನಯನೆ ಏಣಭೋಜಮಧ್ಯ ಳೆ 
(ಬೆ-೯೯-೩) 

- ಕನಕನೊಡೆಯನು ಕಾಗೆನೆಲೆಯಾದಿಕೇಶವನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜನಕೆ ನಿತ್ಯವು ಪ್ರಸಾದವನು ಕೊಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಕಡುಕೋಪದಿ೦ ಖಳನು ಖಡುಗವನು 

ಹಿಡಿದು ನಿನ್ನೊಡೆಯನೆಲ್ಲಿಹನೆಂದು ನುಡಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ನಿನ್ನ ನಾನೇನೆಂದೆ ಚಿನ್ಮಯ ಮೂರುತಿ 

ಪನ್ನಗಶಯನ ಪಾಲ್ಗಡಲೊಡೆಯನೆ ಕೃಷ್ಣ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-ಅ) 

- ಪೊಡವಿಗಧಿಕ ಕಾಗೆನೆಲೆಯ ಒಡೆಯ 

ವೆಂಕಟೇಶ ನಿನ್ನ ಅಡಿಗಳಿಂದ ಸಲಹೊ ಎನ್ನ 

ಕನಕನೊಡೆಯನೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

- ಆಳಿದೊಡೆಯನಿಗೆರಡನೆಣಿಸುವಾತಗೆ 

ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

- ಪಾರುವತಿಪತಿಯಾದ ಕೈಲಾಸದೊಡೆಯನಿಗೆ 

ಊರ ಹೊರಗಣ ಮಸಣ ಮನೆಯಾಯಿತಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

ದ ಮನೆಮಕ್ಕಳಿವರೆನ್ನ ತನುವಿಗೊಡೆಯರೆಂದು 

ಘನವಾಗಿ ಬಲುನಂಬು ನೆಚ್ಚುತಿಹರು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

" - ಸನುಮಾನಿಸುವ ಒಡೆಯಗೆ ಸರಿಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೩) 

- ಕಳವಿನ ಒಡವೆಯಲಿ ಒಡೆಯಗೆ ಪಾಲೀವ 

ಕಳಬಂಟ ಕನ್ನ ಕೊರೆಯುತಿರೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

೬೬೭. ಒಡೆಸು - ಕೆರೆಗಳನು ಒಡೆಸಿದಾತಗೆ 

ಶೀತಜ್ವರವು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

- ಶೀಘ್ರದಿ ನಡೆಸಿ ಸೈನ್ಯವ ದಶಮುಖನ 


೧೪೪ 


ಶಿರವನೊಡೆಸಿದಾಕ್ಷಣ 

- ಎಷ್ಟು ಪೊಗಳಅ ನಾನು (ಸ-೫೩-೨) 

೬೬೮. ಒಡ್ಡಿನಪ್ಪಿ (9) - ಗಿಡ್ಡ ಮೀಸೆಗಳು೦ಟು 

ಗರುಡ ಎಂದೆನಬೇಡಿ ಒಡ್ಡಿನಪ್ಪಿ ಬಾಹೋದು 

ವರುಷಕೊಮ್ಮೆ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೪) 

೬೬೯. ಒಡ್ಡು - ಕೊರಳ ಘಾತಕರಲ್ಲಿ ಸೆರಗೊಡ್ಡ 

ಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

-. ಕವುರವ ಪಾಂಡವರೊಳು ಭೇದವನಿಕ್ಕಿ 

ಫವುಜೊಡ್ಡಿ ಕುರುಕ್ಷೇತ್ರದಲಿ ಕಾದುತ 

- ಬಂದಿದೆ ದೂರು ಖರಿದೆ (ಬೆ-೮೬-೭) 

೬೭೦. ಒಣಗು - ನರರ ಕೊಂಡಾಡಿ ನಾಲಗೆ 

ಯೊಣಗಿ ಅತಿಯಾಗಿ ನರನರಳಿ ಬೆಂಡಾದೆ 

ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣ ಕಮಲವ 
(ಸ-೨೧೩-೫) 

- ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

೬೭೧. ಒತ್ತಟ್ಟಿಗೆ - ಚಿ೦ತೆಯನೆಲ್ಲ ಒತ್ತಟ್ಟಿಗೆ 

ಇಟ್ಟು ಅ೦ತರ೦ಗದಲಿ ಧ್ಯಾನಿಸುತ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೩) _ 

೬೭೨. ಒತ್ತು (ಅಮುಕು) - ಬೆಡಗಿಲಿ ಮುಗಿಲಿಗೆ - 

ಬೆಳೆದು ಬಲಿಯನು ಅಡಿಯಿಂದ ಪಾತಾಳ 

ಕೊತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೫) 

- ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ 

ಬರೆವ ಅ೦ಬುಜೋದ್ಭವ ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾ೯ಮಿ ಎಂತೆ೦ದು 
(ಬೆ-೫೮-೨) 

- ಭೂರಮಣಿಯನೊತ್ತಿ ಅಡಿಗೆ ಬೀಗನ 

ಶಿರವನ್ನು ಕಾಯ್ದ ಶ್ರೀರಮಣ ಆದಿಕೇಶವನನ್ನು 

ನೋಡಿರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಈತನೀಗ ವಾಸುದೇವನು (ಬೆ-೭೫-೩) 

- ತರಣಿಸುತನ ಬಾಣವೆರಗದಂದದಿ ರಥವ 

ಧರೆಗೆ ಒತ್ತಿದ ದೇವನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ಸಾಲದವರೊತ್ತಿದಾಗ ಚಾಡಿಮಾತಿಗೆ 

ಮೋಹಿಸಿ ಗೋಳುಗೊಳಿಸುತ ಕೋಪದಲಿ 

ಇರುವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 

ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರೊ 

- ಆರು, ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

- ಭರದಿಂದ ಭೃಗುಮುನಿ ಬಂದು ಕೋಪಿಸೆ 

ಬೇಗ ಚರಣವನೊತ್ತಿದನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಕಣ್ಣನಿರಿದು ದಾನವ ಬೇಡಿದವನ ಅಣ್ಣಗಳ 

ಕಂಗಳ ಕಾಲಿಲೊತ್ತಿದನ 

- ಕರೆತಾರೆ ಕಾಮಿಸಿ ಕಮಲಜಪಿತನ 
(ಬೆ-೯೩-೪) 

ಓಪಿ೩. ಒತ್ತು (ಹತ್ತಿರ) - ಸತ್ತ ಮಗನ 

ತಂದಿತ್ತವನನು ಎನ್ನೊತ್ತಿಗೆ ಕರೆದು ತಾರೆ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಮುತ್ತಯ್ಯನ ತಾಯ ಪೆತ್ತ ದೇವನ ಎನ್ನ 

ಒತ್ತಿಗೆ ಕರೆದು ತಾರೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೨) 


ಎ ಬತ್ತಲೆ ನಿಂತವನೆಂದೆನೆ ತೇಜಿಯನೇರಿ - 


ಒತ್ತಿಬಾಹವನೆಂದೆನೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೩) 

- ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು 

ಒತ್ತಿನಲಿ ಇಂದ್ರ ಉಪೇಂ೦ದ್ರರಿರಲು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೪) 

- ಕಂಡಿಗಳು ಒಂಬತ್ತು ಕಳಬ೦ಟರೈವರು 

ಅ೦ಡಲೆವುದೊತ್ತಿನಲಿ ಷಡ್ವರ್ಗವು 

- ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಜಕೆ 

ಯರದು (ಬೆ-೧೦-೨) 

೬೭೪. ಒದಗು - ಮದಗಜ ಹರಿಯೆಂದು 


೧೪೫ 


ಕರೆಯಲು ಒದಗಿ ಆ ಕ್ಷಣ ಬ೦ದು ಮುದದಿ 

ನಕ್ರನ ಕೊಂದು ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

- ಹರಿಯ ನಾಮಾಮೃತ ಕಿವಿಗೊದಗಿತು 

- ಬದುಕಿದೆನು ಬದುಕಿದೆನು 
(ಸ-೧೭೧-೧) 

- ಆರು ಸಮಯಕ್ಕೊದಗಲಿಲ್ಲ ಮೋರೆ 

ನೋಡುತ ಸುಮ್ಮನಿರುತಿಹರೆಲ್ಲ 

- ಆರು ಸಮಯಕ್ಕೊದಗಲಲ್ಲ ; 
(ಬೆ-೩೨-ಪ) " 

- ಸಮಯಕ್ಕೊದಗದ ಅರ್ಥ ಸಾವಿರವಿದ್ದರು 

ವ್ಯರ್ಥ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

- ದಾರಿದ್ರಕ್ಕೊದಗದ ದ್ರವ್ಯಪದಾರ್ಥದ ಏರಿ 

ಇದ್ದರೇನು ಪರ್ವತವಿದ್ದರೇನು 

- ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೨) 

- ಕರಿರಾಜ ಕರೆಯಲೊದಗಿಬಂದೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಹರಿತೀರ್ಥ ಪ್ರಸಾದ ಎನ್ನ ಜಿಹ್ಹೆಗೊದಗಿತು 

-ಬದುಕಿದೆನು ಬದುಕಿದೆನು (ಸ-೧೭೧-೧) 

ದ ಓ[ಯಲೊದಗಿದಷ್ಟು ಧರ್ಮವನ್ನು ಮರೆವರೆ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಅಮರರಿಗೊದಗದ ಯಾಗ ಆಡಿನ ಮೇಲಣ 

ರೋಗ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

- ನದಿಸುತನು ಅಕ್ರೂರ ಪಾಂಡವರು ಐವರೂ 

ಒದಗಿ ಬಂದಿಹರು 

- ಪೂಸರನ ಜನಕನೇ (ಬೆ-೧೬೮-೩) 

- ಲೋಲಾಕ್ಷಿಯ ಮಾನಭಂಗಕ್ಕೊದಗಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಆರು ಹಿತವರು ಎಂದು ನಂಬಬೇಡ 

ಆರಿಗಾರಿಲ್ಲ ಆಪತ್ತು ಬಂದೊದಗಿದಡೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-ಪ) 

- ಕರಿರಾಜ ಕಷ್ಟದಲಿ ಆದಿಮೂಲ ಎಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕರೆಯಲಾಕ್ಷಣ ಬಂದು ಒದಗಿದೆಯೊ ನರ 

ಹರಿಯೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

೬೭೫. ಒದರು - ನೆಗಳ ಕೈಯಲ್ಲಿ ಮಾತಂಗವು 

ಸಿಕ್ಕಿ ಒದರಲಾಗಿ ಆನೆಗಳೇನ ಮಾಡುತಿರ್ದ 

ವಡವಿಯಲ್ಲಿ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 

-ತಾ ಕೋ ಎಂದು ಒದರಿ ಬಗೆದು ಬೀರ್ದಾ 

- ನಾರಾಯಣನೆ ಶತ (ಸ-೧೩೮-೧) 


- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 


ಚಕ್ರದಿಂ ಕಾಯ್ದೆ ಶ್ರೀ ನಾರಾಯಣಾ 
- ನಾರಾಯಣಾ ನಮೋ (ಬೆ-೫೧-೨) 


- ಎಣ್ಣೆಗೊಪ್ಪರಿಗೆಯೊಳು ಬಿದ್ದು ಸ್ತುತಿಸಿದನಲ್ಲ 


ಚಿಣ್ಣ ಪಿತನಾ ಬಾಧೆಗೊದರಿದವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೧) 

೬೭೬. ಒದೆ - ವೃಷಭವನು ಒದ್ದವಗೆ 

ಬಿಗರುವಾತ.._. 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೩) 


- ಕದ್ದು ಮತ್ತೊಬ್ಬ ತರುತಿದ್ದ ದಾರಿಯನ್ನು 


ಕಟ್ಟಿ ಒದ್ದು ಹಿಡಿದು ಗುದ್ದಿ ನೂಕಿ ಸೆಳೆದು 

ಕೊಂಡುದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

- ಕದ್ದುಕೊಂಡೊಯ್ವ ರಕ್ಕಸರನೆಲ್ಲರ ಕಾಲ 

ಲೊದ್ದೊರಸಿದ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-೧೦೧-೧) 

ಇ ಅಬ್ಭಿಯೊಳಗೆ ಬಿದ್ದು ನಾನು ಒದ್ದು 

ಕೊಂಬೆನಯ್ಯ ಭವದಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೦) 

- ಓಳ್ಳೆಯ ರಾವುತನಾಗಿ ಮ್ಲೇಚ್ಛರ ಡೊಳ್ಳ 

ಹೊಟ್ಟೆಯ ಮೇಲೆ ಒದ್ದಾನ್ಮ್ಯಾ 

ದ "ದೇವಿ ನಮ್ಮ ದೇವರು ಬಿದರ 
(ಬೆ-೭೭-೧೦) 

೬೭೭ ಒದ್ದಾಡು - ಓಡಿ ಕಂಠೋಪದಲಿ ಪ್ರಾಣ 


೧೪೬ 


ನಿಲ್ಲದೆಯೆ ಒದ್ದಾಡುತಿಹ ಸಮಯದಲಿ 

- ಅಣುಮಹತ್ತಾದ ದೇವ (ಬೆ-೭೧-೧) 

೬೭೮. ಒನಕೆ - ಶರ್ಮವಿಲ್ಲದ ಗಂಡು ಕರಿಯ 

ಒನಕೆಯ ತುಂಡು 

- ಅಹುದಾದರಹುದೆನ್ನಿ ವಸಿ 

- ಒನಕೆಯಿಂದ ಕುಟ್ಟಿ ಕೇರಿ ತನಗೆ ತಾನೆ ಆದ 

ಕೆಚ್ಚನು 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೧) 

೬೭೯. ಒಪ್ಪ - ಒಪ್ಪವಿತ್ತ ಹಸ್ತಕಡಗ ಆಶಾಪಾಶ 

ವೆರಡಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 

(ಸ-೬೯-೨) 

- ಕಟ್ಟಿ ಕುಟ್ಟಿ ಕಾಸಿ ಕರಗಿ ಮೂರು ಬಣ್ಣವ 

ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

- ರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಓಪ್ಪವನು ಸಾಧಿಸಿ ನೇತ್ರನೆಂಬ ಕಳ್ಳ ಕದ್ದ 

- ಒಡವೆ ಹೋಯುತು ಮನ ಧ್ಯಡವಾಯಿತು 
(ಸ-೬೯-೨) 

ಓಲ೮೦. ಒಪ್ಪಿತ - ಪುಷ್ಪಗಂಧಿಯರೊಡನೆ 

ಒಪ್ಪಿತವು ಆಗಲಿಲ್ಲ 

- ಸೈಯೇ ಇದು ಸೈಯೇ 
(ಬೆ-೧೦೪-೮) 

೬೮೧. ಒಪ್ಪಿಸು - ಹರಕೆಯ ಹೊತ್ತು 

ಒಪ್ಪಿಸದಿದ್ದಡೆ ತನ್ನ ಗುರುತ ತೋರಲು 

ಬಂದಿತಮ್ಮ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

ದ ಕ್ಷೀರದೊಳದ್ದು ನೀರೊಳಗದ್ದು ಗೋವಿಂದ 

ಹೇರನೊಪ್ಪಿಸಿದ ಮೇಲೆ ಸುಂಕವೇತಕೆ ದೇವ 

- ನನ್ನಿ ಂದ ನಾನೇ ಜನಿಸಿ ಖಬಂ೦ದೆನೆ 
(ಬೆ- ಲ ಲ) 

ದ ಇಂದೆನ್ನ ಮಾನ ಅಭಿಮಾನವನು ತಂದೆಯೆ 

ಮುಕುಂದ ನಿನಗೊಪ್ಪಿಸಿದೆನೊ 

- ವಾಸುದೇವಾಯ ನಮೋ (ಬೆ-೯೦-೮) 

- ಕೊಪ್ಪಾನೆ ಕೊಟ್ಟೇನೆಂದು ಒಪ್ಪಿಸಿ ಎನ್ನ ತಂದ 

- ಎ೦ಥ ಟವಳಗಾರನಮ್ಮ (ಸ-೪೩-೨) 
೬೮೨. ಒಪ್ಪು - ಛಪ ಸನ್ನ ದೇಶಕ್ಕೆ ಒಪ್ಪುವ 


ಗೋಪಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಾಗಿನೆಲೆಯ ಭೀಮರಾಯ 
- ಘೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೫) 


- ಆನಂದತೀರ್ಥರ ಮನದೊಳೊಪ್ಪುವ ಮುತ್ತು 


- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

ದ ಅಳಿಲಸೇವೆಯನೊಪ್ಪಿಕೊಂಡು ಸಲಹೈ 

ಕಾಗೆನೆಲೆಯಾದಿಕೇಶವನೆ ಸ್ವಾಮಿ ಪ್ರೇಮಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೫) 

-. ಸಿರಿವರದನೆ ಅಂತಃಕರಣಕೊಪ್ಪಿದ ನಿನ್ನ 

ಇರವನೆ ತಿಳಿಯಲು ನರರ ವಶವೆ "ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಜಿ-೬ದಿ-೧) 

- ಅಪ್ಪಾಲು ಅತಿರಸ ತುಪ್ಪ ಕಜ್ಜಾಯವು ಒಪ್ಪುವ 

ಯಾಲಕ್ಕಿ ಶುಂಠಿ ಮೆಣಸು 

ದ ಬ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

- ತೊಡೆದ ದ್ವಾದಶನಾಮ ಶ್ರೀ ಚೂರ್ಣದಿ 

ಒಪ್ಪುವ ಒಡೆಯ ರಾಮಾನುಜರೆ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೧) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿ೦ಂಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯-೨) 

೬೮೩. ಒಯ್‌/ಒಯ್ಯು - ಖಳ ಹಿರಣ್ಯಕ 

ಬಂದು ಎದುರಾರು ತನಗೆ೦ದು ಇಳೆಯ 

ಕದ್ದೊಯ್ದು ಪೋಗುತಿರೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೬೮೪. ಒಯ್ಯ ದ ಹೆಮ್ಮಕ್ಕಳನು ಕರೆದು ಬಂಧಿಸಿ 

ಒಯ್ಯಲು ಬ್ರಹ್ಮ ಜಟ್ಟಿಗನ ಶಿರ ಹರಿದೆ 

ನರಹರಿಯೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೩) 

ಎ ಹುಟ್ಟುತೇನು ತರಲಿಲ್ಲ ಹೋಗುತ್ತೇನು 

ಒಯ್ಯಲಿಲ್ಲ. 

ನ ಡಿಂಣನೊಳು ಪ್ರತಹಿಕ 
(ಬೆ-೧೧೭-೧) 

- ಪಂಚ ಮಹಾಪಾತಕವ ವರಾಡಿದ 


೧೪೭ 


ಅಜಾಮಿಳನ ವಂಚಿಸಿ ಯಮ ದೂತರೆಳೆ 

ದೊಯ್ಯುತಿರಲು 

- ಬ್ರಹ್ಮಅಖತವ ಮೀರಿ ಬಾಚ್ಚರು 
(ಬೆ-೨೫-೨) 

ಇ ಚಿನ್ನಗಣ್ಣವನೆಂಬನೊರ್ವ ಖಳ ಭೂದೇವಿ 

ಕನ್ನಿಕೆಯನೊಯ್ಯುತಿರೆ ಕನಲಿ ಮನದಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ಕೊಂಡು ದೂತರೆಳೆದು ಒಯ್ದು ಹಿಂಡಿಹಿಪ್ಪೆ 

ಮಾಡುವಾಗ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 

ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

- ಚಿತ್ತವನು ಸೆಳೆದೊಯ್ವ ಕಪಟವು ಇದೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ವ 

ಮುಂದಾಡಿ ತಪ್ಪಿ ಗುಂಡಿಗೆ ಕೆಡಹಲು 

- ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೨) 

ನಾ ದ್ವಾರಕೆಯನಾಳುವ ಉಭಯದಾಸರ ತನ್ನ 

ಊರಿಗೊಯ್ವ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

-._ಕಮಲವನು ಕದ್ದೊಯ್ದ ಕಳ್ಳನ ಸದೆದು 

ಕಮಲವ ತಂದೆ 

- ಭವಭಯವಿನಾಶ ಭೋ (ಬೆ-೪೧-೩) 

- ಭೂತಳವೆರಸಿ ರಸಾತಳಕೊಯ್ದನ ಪಾತಾಳ 

ದೊಳು ಕಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ": 
(ಬೆ-೩೯-೩) 

- ಸೀತೆಯನು ಕದ್ದು ಒಯ್ದವನ ಕೊಲ್ಲುವ 

ಭರದಿ ಭೂತಳದ ಕಪಿಗಳನು ಕೂಡಿಕೊಂಡು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ನುಡಿಯ ಕದ್ದೊಯ್ದವನ ಒರಸಿ ಸುಧೆಯನು 

ತರಿಸಿ ಪೊಡವಿಯನು ಧರಿಸಿ 

- ಪೂಸರನ ಖನಕನೇ (ಬೆ-೧೬೮-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ ಪಾತಾಳಕಿಳಿದು ಭೂಮಿಯನೊಯ್ದವನ 

ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೩) 

- ಆದಿಯಲಿ ವೇದಗಳ ಕದ್ದುಕೊಂಡೊಯ್ದವನ 

ಸಾಧನಂಗೆಯ್ತೆನೆಂದಾಕ್ಷಣದೊಳು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿ 

ಯನೊಯ್ಯೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 

-ಧರೆಯ ಒಯ್ದನ ಕಾಯಗಳೆದನ ಗೋವಿಂದ 

ಎನ್ನಿರೊ 

- ಮಂದರಧರ ಪಾವನ ಇಂದಿರಾ ರಮಣ 
(ಸ-೨೦೦-೩) 

೬೮೫. ಒರಗಿಸು - ಪ್ರಕಟದಿ೦ದರಿದು ಕರಿಯನು 

ಸೀಳಿ ತನಗೆ ಸಮ್ಮುಖರಾದ ಮಲ್ಲರನು 

ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

-. ಮುಕುರ ದಂತ್ಯದ ಹರ್ಮ್ಯದೊಳಗಿಂದ 

ಕಂಸಕನ ಪಕಪುಕನೆ ತಿವಿದವನನಿರಿದೊರಗಿಸಿ 

- ನೋಡಯ್ಯ ನಿನ್ನು ದಾಸರ (ಬೆ-೮೫-೮) 

- ಕುದುರೆವಾಹನನಾಗಿ ಕುಂಭಿನಿಯ ಮೇಲೆ 

ತನಗಿದಿರಾದ ರಾವುತರನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ತನ್ನ ಮು೦ಗೋರೆಗಳ ಮಸೆದೊಡನೆ ರಕ್ಕಸನ 

ಬೆನ್ನಟ್ಟಿ ಬರಸೆಳೆದು ಸದೆದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ಚೇತನದ ರಾವಣೇಶ್ವರ ಕುಂಭಕರ್ಣ 

ಸತ್ತ್ವಾತಿಶಯ ರಕ್ಕಸರ ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ತ್ರಿಣಯನನೊಲಿದ ರಾವಣನ ಗರ್ವವ 

ರಣಾಂಗಣದೊಳೊರಗಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

ಓ೮೬. ಒರಗು - ಕಡೆಗೆ ಅಪರರಾತ್ರಿಯಲ್ಲಿ 

ತಿಂದು ಒರಗುವೆ 

- ಸಾಕು ಸಾಕು ಮನುಣ ಸೇವೆಯು 


೧೪೮ 


(ಬೆ-೪೨-೧) 

- ತಿಂತ್ರಿಣಿ ಮರದಡಿ ಉರಗ ಕಚ್ಚಿ ಒರಗಿರಲು 

ಮಂತ್ರಿಸಿ ಮನೆಗೆ ಕಳುಹಿದ ಗರುಡಗಮನನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೨) 

- ಹದ್ದು ಹಗೆಯ ಹಾಸಿಗೆಯ ಮೇಲೊರಗಿದ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

- ಚರಣಕೆರಗದ ಮನುಜರಿರಬಾರದೆಂದೆನುತ 

ಮರ ಮುರಿದು ಒರಗಿ ಸಾಯಲಿ ಎಂದು 

ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೧) 

೬೮೭. ಒರಟು - ವಾಸುದೇವನ ಭಜಿಸೊ 

ಒರಟು ಜೀವನವೆ 


೫3 ಈ ಸಿರಿಯ ನಂಚಿ ಹಿಗ್ಗಲು ಬೇಡ 


(ಸ-೪೦-ಅ) 
ಓಲ೮. ಒರತೆ - ಹೊಳೆಯ ಒರತೆಯಲಿ 
ಮಳಲು ಚೆಲ್ಲಿದಂತೆ ಕೆಳದಿಯರ ಕೂಡಾಡಿ 
ಕಲಿತೆಯೊ ಬೆಡಗ 
- ಮುಟ್ಟದಿರೊ ಎನ್ನನು (ಬೆ-೧೦೨-೧) 
೬೮೯. ಒರಲು - ಆರಿಗೊರಲಿದರೆನ್ನ ದೂರ 
ಕೇಳುವರಾರು 
_ ವಾಸುದೇವಾಯ ನಮೋ (ಬೆ-೯೦-೫) 
೬೯೦. ಒರಸು (ನಾಶಮಾಡು) - ನುಡಿಯ 
ಕದ್ದೊಯ್ದವನ ಒರಸಿ ಸುಧೆಯನು ತರಿಸಿ 
ಪೊಡವಿಯನು ಧರಿಸಿ 
- ಪೂಸರನ ಜನಕನೇ (ಬೆ-೧೬೮-೫) 
- ಕದ್ದುಕೊಂಡೊಯ್ವ ರಕ್ಕಸರನೆಲ್ಲರ ಕಾಲ 
ಲೊದ್ದೊರಸಿದ ಕಳ್ಳ ಕೋ ಎನ್ನಿರೊ 
-ಕೋ ಕೋಕೋ ಎನ್ನಿರೊ 
(ಬೆ-ಂಂ೧-೧) 
- ಗಂಡುಗಲಿ ಮಾಗಧನ ಒರಸಿದಾನೆ 
- ಆನೆಯ ನೋಡಿರಯ್ಯ (ಬೆ-೧೫೬-೧) 
೬೯೧. ಒರಳು - ಗೋಪಿ ಕಟ್ಟಿದ ಒರಳ 
ಗೊಲ್ಲಗೇರಿಗೆಳೆಯುತ 
- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೬೯೨. ಒರಿ - ಕಪ್ಪು ಬಿಳುಪು ಕೆಂಪು ವರ್ಣದ 

ಪದಕ ಒಂದಿತ್ತು 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೨) 

೬೯೩. ಒರೆ - ಮುಂದೊರೆದಿಹ ರೋಮಕೂಪ 

ದಗ್ರದಳತೆಯು ವೃಂದಗಳ ಶೋಭಿಪ ರೀತಿಯ 

ಪಡೆದೆಯೆಲೊ ಹರಿಯೆ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

ದಾ ಮದ್ವಶಾಸ್ತ್ರವನೆಲ್ಲ ಸಜ್ಜನರಿಗೊರೆದಗೆ ಮುದ್ದು 

ಶ್ರೀ ಆದಿಕೇಶವನ ಭಜಕನಿಗೆ 

- ಜಯ ಮಂಗಲಂ ನಿತ್ಯ (ಬೆ-೧೭೧-) 

೬೯೪. ಒರೆಸು - ತೊಟ್ಟಿಲೊಳು ಒರೆಸಿಟ್ಟು 


ಮುದ್ದಾಡಿ ಕಟ್ಟಿ ಮುಂಜಿ ಮದುವೆಯನು ಮಾಡಿ 


ಉಂಡುಟ್ಟು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

೬೯೫. ಒಲವು - ಚೆಂದದಿ ಪಡೆದನ ನಂದನೆ 

ಯಳನೊಲವಿಂದ ಧರಿಸಿದ ಮುಕುಂದನಿಗೆ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

- ಪೇಳಲೆನ್ನಳವೆ. ಬಾಡದಾದಿ ಕೇಶವನೊಲವಿ 

ನಾಳು ಸಂಗಡ ಬರಲು ಆವ ಭಯವಿಲ್ಲ 

- ಪಥ ನಡೆಯದಯ್ಯ (ಬೆ-೯.೩) 

- ವಾಲೆಯ ಕೊಟ್ಟೇನೆಂದು ಒಲವಿನಿಂದ ತಂದ 

- ಎ೦ಥ ಟವಳಗಾರನಮ್ಮ (ಸ-೪೩-೪) 

೬೯೬. ಒಲಿ - ಭೂಮಿ ನೆಗಹುದ ಬಲ್ಲ ಪುಟ್ಟ 

ಮಗು ಪ್ರಹ್ಲಾದಗೊಲಿದನಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

- ರಾಜಮುಖಿಯಳ ರಕ್ಷಿಸಿ ಮೃಗರಾಜಗೆ 

ಒಲಿದಾತಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೨) 

- ಒಲಿದು ಭಜಿಪರ ಭವ ತರಿದು ಕಾಯುವ 

ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

- ಒಲಿದು ರಕ್ಷಿಸು ನಾಗವೈರಿವಾಹನನೆ 

ನಳಿನಲೋಚನನೆ ನೀನೆನ್ನ ಬಿಡದೆ 


೧೪೯ 


- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 

- ನಿನ್ನ ದಾಸಗೊಲಿದು ಸಲಿಸಯ್ಯ ಮನದಿಷ್ಟ 

ಕನಕಾದ್ರಿಯೊಳು ನೆಲಸಿದಾದಿಕೇಶವರಾಯ 

- ಎಂತಹುದೊ ನಿನ್ನಯ ಭಕುತಿ 
(ಸ-೪೧-೫) 

-. ಚೆಲುವರಾಯನ ರಥೋತ್ಸವದೀ ತೀರ್ಥ 

ಕೊಲಿದು ಗಂಗಾದೇವಿ ಬರುವ ಸಂಭ್ರಮವ 

- ಕೈಯ ತೋರಿದ ಬಗೆಯ (ಸ-೯೧-೪) 

- ಇದ್ದೀಯಾ ಶ್ರೀ ಹರಿ ನೀನೊಲಿದು 

ಬಂದಿದ್ದೀಯಾ 

- ಇದ್ದೀಯಾ ಶ್ರೀ ಹರಿ ಸೀನೊಲಅದು 

ಬ೦ದಿದ್ದೀಯಾ (ಸ-೩೨-ಪ) 

-. ಆತ್ಮನು ಕಾಗೆನೆಲೆಯಾದಿಕೇಶವನೊಲಿದ 

ಭಕ್ತರಿಗೆ ಕುಲವಾವುದು ಹೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

- ವೇಳೆ ವೇಳೆಗೆ ಬರುವ ಒಲಿದ ಹೆಂಡತಿ 

ಬಿಟ್ಟು ಸೂಳೆಯನೆ ನಂಬುವರು ಹೀನ 

ಮಾನವರು ಕ 

- ಕಅಯೇರಿ ಬಂತು (ಬೆ-೧೩೦-೩) 

- ಸವಿದು ಬೇರನು ಬಾಲಗೊಲಿದನ 

ಅವನಿಕುಬ್ಬನ ಕೊಡಲಿ ಪಿಡಿದನ 

- ಇಂದು ಸೀ ಕರೆದುತಾರೆ (ಬೆ-೯೨-೨) 

- ಕಾಮಿನಿ ಸತಿಯ ಕಂದನ ತಮ್ಮಗೊಲಿದನ 

ಭಾಮೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಪಾಂಡು ಚಕ್ರೇಶನ ಸುತಗೆ ಒಲಿದಾನೆ 


ಆನೆಯ ನೋಡಿರಯ್ಯ (ಬೆ-೧೫೬-೧) 


- ಏನು ಅರಿಯದ ಅಜಾಮಿಳಗೆ ಸಾಯುಜ್ಯ 

ವನು ನೀನೊಲಿದು ಕೃಪೆ ಮಾಡಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಒಲಿದು ಪಾರ್ಥನ ರಥವ ಧರೆಗೊತ್ತಿದ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೨) 

- ಓಲಿದು ಇತ್ತಪೆನೆನಲು ಧಾರೆಯನೆರೆಯಲ 

ಸುರಕುಲಗುರುವು ಜುಳಿಗೆಯೊಳು ತಡೆದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಒಲಿದು ಭಕ್ತರನು ಪಾಲಿಪ ಕಾಗೆನೆಲೆಯಾದಿ 

ಕೇಶವ ಜಗದೊಡೆಯ 

-. ಪೂಸರನ ಜನಕನೇ (ಬೆ-೧೬೮-೫) 

- ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ಲೋಕೇಶನಿಗೆ ಒಲಿದು ಪೂಜೆಗೊಂಬುವ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ದೂತಗೊಲಿದು ತೇರನೇರಿ ಹಿತದಿ ತೇಜಿ 

ನಡೆಸಿದಾತ 

- ಈತನೀಗ ವಾಸುದೇವನು (ಬೆ-೭೫-ಅ) 

- ಅಮರರಿಗೊಲಿದಮೃತವನಿತ್ತೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

-. ರಮಣಿಯರಿಗೊಲಿದು ಬತ್ತಲೆ ನಿಂತೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಸರ್ವೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೩) 

- ಅನರ್ಫ್ಯನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೨) ::` 

- ದಯಾಪಂಜರವೊಲಿದುಪ್ಪವಡಿಸೊ ಹರಿಯೆ 

- ತಂ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) . 

- ಪ್ರೇಮದಲಿ ಪ್ರಹ್ಲಾದಗೊಲಿದು ಪಟ್ಟವನಿತ್ತೆ 

ಸಾಮಜಾರಿಯ ವದನ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ಕಲುಬಗಿರಿ ರಂಗನೊಲಿದುಪ್ಪವಡಿಸಯ್ಯ 

ಹರಿಯೆ 

-. ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ಹೀತವಸನ ನೀನೊಲಿದು ಉಪವಡಿಸು 

ಹರಿಯೆ ನ 

-. ಸಿ೦ಗರದ ಸಿರಿಧರನೆ (ಬೆ-೧೬೭-೧) 


೧೫೦ 


- _ರಮೆಯ ಗಂಡನೊಲಿದುಪ್ಪವಡಿಸಯ್ಯ 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಕಾರ್ಯಗಳಿವೆ ಭೂಧರನೆ ಒಲಿದುಪ್ಪವಡಿಸು 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ತಿರುವೆ೦ಕಟೇಶ ಜಗದೀಶ ಒಲಿದುಪ್ಪವಡಿಸೊ 

ಹರಿಯೆ 

-. ಪೂಸರನ ಜನಕನೇ (ಬೆ-೧೬೮-೫) 

- ಜಲನಿಧಿಗೆ ಬಿಲ್ಲ ಹೂಡಿದನೆ ಕಾಮಕೊಲಿದು 

ಗೊಲ್ಲತಿಯೊಳಾಡಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 

ಎ ಉದ್ಯೋಗಿಸಿದರಖಿಳ ಸಾಧುಗಳು ಅರಿ 

ವಿಭಾಡನೊಲಿದುಪ್ಪವಡಿಸೊ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು` 
(ಬೆ-೧೬೯-೧) 

- ಸುತ್ತಲವರ ಮಾತು ಕೇಳಿ ಗುತ್ತಿಯ ಎಲ್ಲಮ್ಮ 

ಗೊಲಿದು ಬತ್ತಲಿಂದ ಬಂದವಳ ನೋಡಿ 

ಎಲ್ಲರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

- ವಾಸವಮರಾಳಿ ಪರಮೇಷ್ಠಿವಂದಿತ 

ವೆಂಕಟೇಶನೊಲಿದುಪ್ಪವಡಿಸಯ್ಯ ಹರಿಯೆ 


:- ಪೂಸರನ ಜನಕನೇ (ಬೆ-೧೬೮-ಪ) 


- ಗೀರ್ವಾಣಪತಿ ಅಭವ ಕಮಲಭವರೈದಿಹರು 
ಸರ್ವೇಶನೊಲಿದುಪ್ಪವಡಿಸು ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೧) 

- ಕಾಗೆನೆಲೆಯಾದಿಕೇಶವ ರಾಯನಮರ 


'ಸಂಯೋಗಿ ಒಲಿದುಪ್ಪವಡಿಸು ಹರಿಯೆ 


- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೭ಬ) 

- ಭೂಸುರಪ್ರಿಯಭಜಕ ಪೋಷನನೆ ರಕ್ಷಿಪುದು 

ಕೇಶವನೃಸಿ೦ಹರೊಲಿದು 


- ವಾಸುದೇವಾಯ ನಮೋ (ಬೆ-೯೦-ಪ) 
- ಭರದಿ ಹಾರೈಸುತಿಹರು ಜಲಕ್ರೀಡೆಗೇಳಯ್ಯ 
ಸ್ಮರನ ಪಿತನೊಲಿದುಪ್ಪವಡಿಸಯ್ಯ ಹರಿಯೆ 
- ಪೂಸರನ ಜನಕನೇ (ಬೆ-೧೬೮-೨) 

- ನಕುಲ ಸಹದೇವಕರು ಬ೦ದರೇಳೈ ಭೃತ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಿಕರಕೊಲಿದು ಉಪ್ಪವಡಿಸಯ್ಯ ಹರಿಯೆ 
- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 


ಎ ಬೀಜಾಕ್ಷರದ ಕೀರ್ತನೆಗೈಯ್ದು ಇನಕೋಟಿ 


ತೇಜನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

ಡಾ ಜಂಗಮಗಳೆದ್ದು ಜಯಜಯವೆನುತಿರೆ 

ನರಸಿಂಗನೊಲಿದುಪ್ಪವಡಿಸೊ ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-ಪ) 

- ಎನ್ನ ನಿರಯಣ ಸಮಯದಲ್ಲಿ ಶ್ರೀಹರಿ 

ಹರಿಯೆ ಎಂತೆಂಬ ನೆನಹದೊಲಿದಿತ್ತು ಸಲಹೊ 

- ಅಣುಮತ್ತಾದ ದೇವ (ಬೆ-೭೧-ಅ) 

- ಕಲಕಂಠ ಹೊಳೆಯೆ ನಿಟ್ಟಿಸಿದವನು ಬಂದ 

ನೆಲೆ ಜಲಜಾಕ್ಷನೊಲಿದುಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಚೇತನಾತುಮಕೆ ನಿನ್ನಯ ಬಳಿಗೆ ಬಂದರು 

ವಿಶ್ವನಾಥನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೪) 

- ಗರಳಕಂಧರನು ಬೆರಳೆತ್ತಿ ಪೊಗಳಲು 

ತರಳಗೊಲಿದು ನಿಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) | 

- ಸಾಧಿಸಿ ಸಕಲವ ತಿಳಿದವನೆ ಬಾಡದಾದಿ 

ಕೇಶವ ಭಕ್ತಿಗೊಲಿದವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 


- ಭೇದದಿ ವಿಶ್ವವ ಗೆಲಿದವನೆ ಬಾಡದಾದಿಕೇಶವ 


ನಮಗೊಲಿದವನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೩) 

- ಓಲಿದವರ ಕಾಗೆನೆಲೆಯಾದಿಕೇಶವ ರಾಯನ 

ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-೫) ; 

- ಹಕ್ಕರಿಕೆ ಗರಿಯಂತೆ ಹರವು ....ಒಕ್ಕಲು 

ಮೇಲದು ಒಲಿದವಗೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೫) 


೧೫೧ 


- ವಸುಧೆಯೊಳು ಕಲ್ಲಾಗಿ ಬಿದ್ದ ಸತಿಯಳ 
ಕಾಯ್ದೆ ಶಿಶುವು ಪ್ರಹ್ಲಾದಗೊಲಿದೆ 

-. ವಾಸುದೇವಾಯ ನಮೋ (ಬೆ-೯೦-೬) 
- ರಾಜೀವಮುಖಿಯೆನಿಸುವ ಸಖಿಗೊಲಿದಿತ್ತ 
ರಾಜನ ತೋರೆನಗೆ 

- ರಾಜವದನೆ ಸುರರಾಜನ (ಬೆ-೯೭-ಅ) 
೬೯೭. ಒಲಿಸು - ಲಲನೆಯರ ಒಲಿಸುವ 


- ಬಲ್ಲವರು ಪೇಳರೈ (ಬೆ-೧೬೩-೨) 

- ಓಲಿಸುವುದನರಿಯೆ ಮೆಚ್ಚಿಸುವ ಬಗೆಯ 

ರಿಯೆ ಹೊಗಳುವ ಹೊಲಬನ್ನರಿಯೆನು 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೫) 

- ಒಲಿಸಿ ನಿನ್ನನು ತುತಿಸಿ ಮುಕುತಿಯನು 

ಪಡೆದುದಕೆ ಸಲೆ ಶ್ರುತಿಯು ಗಿರಿಜೆ ಅಜಮಿಳನು 

ಹೊಣೆಯೊ ಫ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಆವ ಪರಿಯಲಿ ನಿನ್ನನೊಲಿಸಿ ಮೆಚ್ಚಿಪ ವಿಧವು 

ಅಣುಮಾತ್ರ ತೋರದಲ್ಲ' 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-ಪ) 

- ಅಂಬರೀಷಗೆ ಒಲಿದ ಅಕ್ರೂರಸಖ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

೬೯೮. ಒಲುಮೆ - ಪದುಮನಾಭನ ಪಾದ 

ದೊಲುಮೆ ಎನಗಾಯಿತು 

- ಬದುಕಿದೆನು ಬದುಕಿದೆನು 
(ಸ-೧೭೧-ಅ) 

- ಎಂತಹುದೊ ನಿನ್ನಯ ಭಕುತಿ ಎನಗೆ 


ಶ್ರೀಕಾಂತ ನಿನ್ನಯ ಒಲುಮೆಯಿಲ್ಲದ 

ಮೂಢಡಾತ್ಮನಿಗೆ 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-ಪ) 


- ಖಂಡಿಸಿದರು ರಣದೊಳು ಗುರುಹಿರಿಯರ 

ಪುಂಡರೀಕಾಕ್ಷನ ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಪೊಡವಿಯಲಿ ಕಾಗೆನೆಲೆಯಾದಿಕೇಶವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನೊಲುಮೆ ಪಡೆದವರಿಗಿನ್ನು ಸಕಲಾರ್ಥ 

ಪದವುಂಟು 

_ ಕಅಯೇರಿ ಬಂತು (ಬೆ-೧೩೦-೧೧) 

೬೯೯. ಒಲೆಗುಂಡು (ಒಲೆಗಾಗಿ ಜೋಡಿಸಿರುವ 

ಕಲ್ಲು) - ಅಡಿಸತ್ತ ಮಡಕೆಗೆ ಜೋಡಿಸಿ 

ಒಲೆಗುಂಡ ಹೂಡದಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೨ 

೭೦೦. ಒಲ್ಲ - ಎರಡು ಪದ ಭೂಮಿ ತಾನೊಲ್ಲ 

- ಸಾರಾಯಣನೆ ಶತ (ಸ-೧೩೮-೨) 

- ಜೊನ್ನೆಯ ತುಪ್ಪ ಅನ್ನ ಒಲ್ಲದೆ ಎಲುವು 

ಮಾಂಸವನ್ನು ತಿಂಬ ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ರಾಶಿ ವಿದ್ಯೆಯ ಬಲ್ಲ ರಮಣೀ ಹಂಬಲ 

ನೊಲ್ಲ ಭಾಷಿಗನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧.೩) 

೭೦೧. ಒಲ್ಲದು - ಬರಿಗಾಲ ಭಾರದಲಿ 

ನಡೆಯಲೊಲ್ಲದು ಮುಂದೆ 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ತೊಟ್ಟ ಬಾಣವ ತೊಡಲೊಲ್ಲದೆ ತಾಯಿಗೆ 

ಕೊಟ್ಟ ಭಾಷೆಗೆ ಐವರ ಕೊಲ್ಲದೆ 

- ಬಂದಿದೆ ದೂರು ಬರಿದೆ (ಬೆ-೮೬-೪).. 

- ಹಸುಮಗುವನು ಕಂಡು ಮುದ್ದಿಸಲೊಲ್ಲದೆ 

ಪುಸಿಗ ಕಳ್ಳನೆಂದು ಕಟ್ಟುವಿರಿ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

೭೦೨. ಒಲ್ಲೆ (ಬೇಡವೆನ್ನು, -ಒಲ್‌) - ಯಾತಕೆ 

ದಯಮಾಡಲೊಲ್ಲೆ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-ಪ) 

- ದುರ್ಜನರ. ಸಂಗ ನಾನೊಲ್ಲೆ ಮಂಗಳಾಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-ಅ) 

- ಹರಿ ಚರಣ ಯುಗಳಕ್ಕೆ ಅರುಪಿಸಿದಾ ಬಳಿಕ 

ಪರಿಮಳವನಾಘ್ರಾಣಿಸೆಂದೊಡೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

- ಕಾಲಕರ್ಮದೊಳುಪೇಕ್ಷೆಯ ಮಾಡಿ ಹರಿ 


೧೫೨ 


ಭಕುತಿ ಶೀಲರಹಿತ ಬ್ರಾಹ್ಮಣನಾಗಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

- ಒಲ್ಲೆನೆಂದರಾಗುವುದೆ ಅಲ್ಲಿ ಪಡೆದು 

ಬಂದುದನು 

- ಒಲ್ಲೆನೆಂದರಾಗುವುದೆ (ಬೆ-೧೧೦-ಪ) 

- ದುರ್ಜನರ ಸ೦ಂಗವನು ಎಂದಿಗೊಲ್ಲೆನು 

ಇಂಥ 

- ದುರ್ಜನರ ಸ೦ಗವನು ಎಂದಿಗೊಲ್ಲೆನು 
(ಬೆ-೧೧೯-ಪ) 

- ಸ್ವಾದು ಕಲ್ಪಿತವಾದ ಭಕ್ಷ್ಯ ಭೋಜ್ಯಗಳನು 

ಆದರದಿಂದಮೃತವನುಣಲು ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

- ಪಟ್ಟಿ ಪಟ್ಟಾವಳಿ ದಿವ್ಯ ದುಕೂಲ ಮಿಂಚಿಟ್ಟ 

ವಸ್ತ್ರಗಳುಡಲು ನಾನೊಲ್ಲೆನೊಳ್ಲೆ 

ದ `ಔಶಾಧಿಪತಿ ನರಹರಿಯೆ (ಬೆ-೨೧-೬) 

- ಸಿರಿಗಂಧ ಕುಂಕುಮ ಸಾದು ಜವಾದಿ ಕತ್ತುರಿ 

ತಿಲಕವ ನೊಸಲಲಿ ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ಅರ್ಥವಿಷಯಂಗಳ ಫಲವನರಿತು ಪುಣ್ಯ 

ತೀರ್ಥಯಾತ್ರೆಗಳ ಮಾಡುವುದ ನಾನೊಲ್ಗೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ರಜ ತಮ ಗುಣ ಪ್ರವರ್ತಕ ಮೂಲಾಂತರ 

ದಿಂದ ಯಜಮಾನತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ಕ್ರೂರ ಶಾಸ್ತ್ರವನೋದಿ ಕುರಿ ಕೋಣವನೆ 

ಕಡಿದು ಘೋರ ನರಕದಿ ಬೀಳುವುದನು 

ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ತಿದ್ದುವ ಸದಮಲ ವೈಷ್ಣವರು ಬರುತಿರೆ 

ಕಂಡು ಎದ್ದು ನಮಸ್ಕರಿಸಲೊಲ್ಲೆ 

- ಧರೇ£ಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಬೇಕೆಂದರೆ ಬಾರದು ಒಲ್ಲೆನೆಂದರೆ ಹೋಗದು 


_-. ಬೆರೆಯದಿರು ಬೆರೆಯದಿರು 


(ಬೆ-೧೪೪-ಪ) 
೭೦೩. ಒಸರು - ಒಂಬತ್ತು ಎಜ್ಜದೊಳೊಸರುವ 
ಹೊಲಸದು ತುಂಬಿ ತುಳುಕುವ 'ಕೊಡವಾಗಿರಲು 
- ಯಾತರವನೆಂದುಸುರಅ (ಸ-೨೧೮-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ತೂಂತಿಕೊಂಡೆನ್ನ ಬೆನ್ನ ಲೊಸರುವ 

ರೋಹಿತಕೆ ಅಂತ್ಯಮುಖ ಗ್ರಹಗಳನು ಕಳಚಿ 

ಬಿಸುಟೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೨) 

೭೦೪. ಒಳ - ವಿಶ್ವದೊಳ ಹೊರಗು ನೀನಲ್ಲದೆ 

ಬೇರೆ ವಿಶ್ವನಾಟಕ ಸೂತ್ರಧಾರರುಂಟೆ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

- ಮೂಗನಾದರೆ ವಿಶೇಷ ಒಳ ಮೂಗಲಿ 

ನೊಡಣ್ಣ ಲೀಲಾವಿಲಾಸ 

- ಎಲ್ಲ "ನೋಡಿದರಲ್ಲ ರಾಮ (ಸ-೫೧-೨) 

- ಕಾಗಿನೆಲೆಯ ಕನಕದಾಸ ಹೇಳಿದಂಥ 

ಮುಂಡಿಗೆಯ ಮಿಗೆ ಒಳ ಹೊರಗೆಲ್ಲ ಬಲ್ಲ 

ಬಾಡದಾದಿಕೇಶವರಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೬) 

೭೦೫. ಒಳಗಣ - ಕರಣಿಕರೊಳಗಣ ನಂಟು 

ಕಟ್ಟಿದ ಹಣವಿನ ಗಂಟು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಸವತಿಯರೊಳಗಣ ಕೂಟ ಎಳನಾಗರ ಕಾಟ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

- ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 

ಅಡವಿಯೊಳಗಣ ಹುತ್ತು ಮನೆಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

೭೦೬. ಒಳಗಣ್ಣು - ಕಣ್ಣಿನ ಮೂರುತಿ ಬಿಗಿದು 

ಒಳಗಣ್ಣಿಂದಲೆ ದೇವರ ನೋಡಣ್ಣ 

- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೧) 

೭೦೭. ಒಳಗಾಗು - ತಾ ಪರರನು ಬೈದು 

ಪಾತಕಕೆ ಮುನ್ನೊಳಗಾಗಬಾರದು 


- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 


(ಸ-೨೩೨-೩) 
- ಎಸೆವ ಯೌವನ ಬಂದು ಶಶಿಮುಖಯ 
ರೊಳು ಕಾಮತ್ಯಷೆಗೆ ನಾನೊಳಗಾದೆ ವರದಾ 
- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

(ಸ-೨೧೩-೩) 


- ತಿರುಮಂತ್ರ ತೀರ್ಥಪ್ರಸಾದಕೊಳಗಾದವರ 


೧೫೩ 


ತಿರುಪತಿಯ ಯಾತ್ರೆಯನು ಮಾಡಿದ 

ಮಹಾತ್ಮರನು 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

೭೦೮. ಒಳಗಿದಿ - ಕಿವಿಯೇ ಕರ್ಮ ಕುಠಾರ 

ಒಳಗಿವಿಯಲ್ಲಿ ಕಾಣೊ ನಾದದ ಬೇರ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೩) 

೭೦೯. ಒಳಗು - ಮೊರೆಯ ಕೇಳುವರಿಲ್ಲ 

ಸಿರಿವಂತ ನಾನಲ್ಲ ಪರಮಾತ್ಮ ನಿನ್ನೊಳಗ 

ನಾನರಿತಿಲ್ಲ 

- ಏಕೆ ದಯವಿಸಿತಿಲ್ಲ ಲೋಕ ಪಾವನ 

ಮೂರ್ತಿ (ಸ-೫೫-೨) 

- ಜಲದೊಳಗಿನ ಕಪ್ಪೆ ಜಲದ ಸವಿಯರಿಯದು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

- ಸಂಜೀವರಾಯರ ಹೃದಯದೊಳಗಿನ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

೭೧೦, ಒಳಿತು/ಒಳಿದು - ಸಂದೇಹವಿಲ್ಲ 

ಕೊಂದರೆ ಒಳಿತು ಕಾಯ್ದರೊಳಿತೆಂದೆನುತ 

ಕಂಗಳನು ಮುಚ್ಚಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ತೊಡೆದನವರ ಬಾಯನು ಬೆಣ್ಣೆಗಳಿಂದ 

ತುಡುಕುತನಗಳೊಳಿತೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೫) 

೭೧೧. ಒಳ್ಳೆ/ಒಳ್ಳೆಯ - ಹಿ೦ದೆ ಮಾಡಿದ 

ಸುಕೃತ ಫಲವು ಮೊದಲಿನಿತಿಲ್ಲ ಇಂದು ಬಂದಡೆ 

ಒಳ್ಳೆ ಮತಿಯ ಕೊಡಲಿಲ್ಲ 

- ಎ೦ತಹುದೊ ನಿವ್ನಯ ಭಕುತಿ 
(ಸ-೪೧-೧) 

ದ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು 

ಚೆಲುವ ಕನಕಪ್ಪ ಕುಣಿದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೧) 

- ಒಳ್ಳೆಯ ರಾವುತನಾಗಿ ಮ್ಲೇಚ್ಛರ ಡೊಳ್ಳ 

ಹೊಟ್ಟೆಯ ಮೇಲೆ ಒದ್ದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೦) 

- ಚೆಲ್ವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ. 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರಾವುತನಾದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೦) 

- ಆವುದೊಳ್ಳೆಯದೊ ನಿನ್ನಂಗ ಚೆಲುವ ದೇವ 

ಬಂಕಾಪುರದ ಲಕುಮಿ ನರಸಿಂಗ 

- ಆವುದೊಳ್ಳೆಯದೊ ನಿನ್ನಂಗ(ಬೆ-೬೮-ಪ) 

- ನಾರಾಯಣನೆ ಈತ ನಾರಿ(?) ಒಳ್ಳೆಯ 

ವರಿಗೆ ಮಾಡ್ದ ವಿಘಾತ 

- ನಾರಾಯಣನೆ ಶತ (ಸ-೧೩೮-ಪ) 

- ಓಳ್ಳೆ ತುಳಸಿಯಿರೆಕಗ್ಗೊರಲೆಯೇಕೆ 

- ಮರೆಯದಿರು ಮರೆಯದಿರು 

' (ಬೆ-೩೬-೨) 

- ಬೆಳ್ಳಿ ಬಂಗಾರಿಟ್ಟುಕೊ೦ಡು ಒಳ್ಳೆ ವಸ್ತ್ರ ಹೊದ್ದು 

ಕೊಂಡು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) . 

- ಸೈಯೆ ಗೋಪೀ ನಿನ್ನ ಮಗನಿಗೆ ಒಳ್ಳೆ ವಾಸಿ 

ಕಲಿಸಿದಿಯೆ 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-ಅ) | 

- ಆಳಿದೊಡೆಯನಿಗೆರಡನೆಣಿಸುವಾತಗೆ 

ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

- ಜೊಂಪುಮದನನ ಪೂರ್ಣಶಕ್ತಿ ಬೊಂಬೆ 

ಒಳ್ಳೆ ಸಂಪಿಗೆಯ ಮುಡಿಗಿಟ್ಟ ಶಾರದಾರೆಬೆ 

-. ವರವ ಕೊಡು ಎನಗೆ ವಾಗ್ದೇವಿ 
(ಬೆ-ಪ-೨) 


ಓ 


೭೧೨. ಓ - ಕರೆದರೆ ಕಂಬದೊಳು ಓಯೆಂಬ 

ಹಣ್ಣು ಲ 

- ಹಣ್ಣು ಕೊ೦ಬುವ ಬಸ್ನಿರಿ (ಬೆ-೧೫೭-೩) 
೭೧೩. ಓಂ/ಓಂಕಾರ - ಪರಂಜ್ಯೋತಿ ಪರ 

ಬ್ರಹ್ಮ ಪರಮ ಪುರುಷ ಓಂ ಎಂದು 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-ಅ) 


೧೫೪ 


- ಪ್ರಣವ ಒಂದು ಕೋಟಿ ನುಂಗಿ ಉಗುಳಿ 

ತಿಪ್ಪುದೋಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ಓಂಕಾರದೊಳಗೆ ಪುಟ್ಟಿ ಓಂಕಾರದೊಳಗೆ 

ಬೆಳೆದು ಓಂಕಾರದೀ ಜಗವ ಎತ್ತಿ ಮೆರೆವುದೋಂ 

ಎಂದು 

- ಎರಡು ಸಾವಿರದ ಅಿತ್ರೆಯುರಟ 
(ಸ-೪೮-೫) | 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪-೨) 

- ಅಕಾರ ಉಕಾರ ಮಕಾರ ಎಂತೆಂಬ 

ಓಂಕಾರಕೆ ಕೂಡಿ 

ದ ಆರಿಗಳವಲ್ಲಾತ್ಯ ಯೋಗದಸಿದ್ಧಿ 
(ಬಿ-೧೨೬-೩) : 

- ಹಣೆಯ ಕಾಣದವರ ಕೀಲಿನೆಣಿಕೆಯಲ್ಲಿ 

ಹೊಲಬುದಪ್ಪಿ ಪ್ರಣವ ಒಂದು ಕೇಳುತಿಪ್ಪ 

ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 

- (ಸ-೪೮-೬) 

- ಉತ್ತಮ ಅಉಮ ಎಂಬ ಓಂಕಾರ ಬೀಜಾಕ್ಷರ 

ಚಿತ್ತದಲಿ ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

೭೧೪. ಓಜೆ - ಓಜೆಯ ಮರಕತ ತೇಜಿಯ 

ನೇರಿ ಕನೋಜರಾವುತನಾದೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧೦) 

೭೧೫. ಓಡಿಸು - ಘೋರ ದುರಿತಗಳ ಬೆದರಿಸಿ 

ಓಡಿಸುವುದು 

- ನಾರಾಯಣಿನು ಮನವೆ (ಬೆ-೧೪೧-ಪ) 

- ಗಟ್ಟಿಯಾಗಿ ಮುನಿಪೆಣ್ಣೆ ಕೊಟ್ಟಿದ್ದ ಶಾಪವನು 


ಬಿಟ್ಟೋಡಿಸಿದನಾವನು 
- ಆತನೇ ಪರಮಾತ್ಮ ಪರತತ್ತ ಜೆ 
(ಬೆ-೭೪-೨) 


೭೧೬. ಓಡು (ದೌಡಾಯಿಸು) - ತವಕದಿಂದಲಿ 


` ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಓಡಿದ ಭೂಭುಜರ ಕಡಿದ ಶಿವನ ಬಿಲ್ಲನು 

ಮುರಿದು 

ಇ. ಇಂದು ನೀ ಕರೆದುತಾರೆ (ಬೆ-೯೨-೨) 

- ತಿ೦ಂದೋಡಿ ಬಂಧು ಬಳಗ ತಪ್ಪಿಸಿಕೊಂಬ 

ರೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ಹಿಡಿದರೋಡುವ ಕಳ್ಳ ಬಿಡದೆ ಕದ್ದುಕೊಂಡು 

ಹೋದ 

- ಒಡವೆ ಹೋಯಿತು ಮನ ತಾನು 
(ಸ-೬೯-ಅ) 

ಇ ರೂಢಿಯ ಕದ್ದುಕೊಂಡೋಡುವ ದೈತ್ಯ ನೀಡಿ 

ತಿವಿದು ಕೋರೆದಾಡೆಯಿಂದ 

- ತಾಳಲ್ಲಲ್ಲಲಲ್ಯೋ ಭಾಳ ಬುದ 
(ಸ-೧೧೦-೩) . ; 

'- ಕುಟಿಲ `ದಾನವನೋಡುವುದ. ಕಂಡು 

ಎಳೆತಂದು 

-.ಯಾದವಗಿರಿವಾಸನಹುದೋ 

(ಸಾಪಿ೧೯-ಶಿ 

-. ಓಡುತಿದೆ. ಮೃಗದೊಡನೆ ಆಡುತಿದೆ 

ಕಪಿಗಳೊಳು ನೋಡಲ್ಕರಿ .ನಾಗರಹಾವ 

ತುಳಿಯುತಿದೆಕೊ 

- ಮಗುವ ತಡೆಯಬಾರದೆ ಮಾನಿನಿಯರು 
(ಸ-೧೯೭-೨) 

- ಆಡಿದೆಗೆ ಕಿವಿಯಿಲ್ಲ ನೋಡಿದನ ಮಗ ಪಾಪಿ 

ಓಡಾಡಿದವನೊಬ್ಬ ಓಡನಯ್ಯ 

- ಮೂವರೇರಿದ ಬಂಡಿ (ಬೆ-೧೬೦-೧) 

- ಅಂಡಲೆದು ಓಡುವ ವ್ಯಾಘ್ರಾನುಚರ್ಮ 

ಕಂದ(?) 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ದೆಸೆಗೆಟ್ಟು ಓಡುವಾಗ ವ್ಯಾಧಿಯೊಳಿದ್ದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ಆಡಿ ಪೊತ್ತವನೊಬ್ಬ ನೋಡಿ ತಿರುಗಿದವ 


! ನೊಬ್ಬ ಓಡಾಡಿದನು ಒಬ್ಬ ಈ ಮೂವರನು ' 


- ಮೂವರೇರಿದ ಬಂಡಿ (ಬೆ-೧೬೦-೧) 
- ಆಡಿದಗೆ ಕಿವಿಯಿಲ್ಲ ನೋಡಿದನ ಮಗ ಪಾಪಿ 
. ಓಡಾಡಿದವನೊಬ್ಬ 'ಓಡನಯ್ಯ 

_ ಮೂವರೇರಿದ ಬಂಡಿ (ಬೆ -೧೬೦-೧) 
- ಮೂಡಿದುವು ಪ್ರತಿಸೂರ್ಯ ಧೂಮಕೇತು 


೧೫೫ 


ಗಳು ಓಡಾಡಿದುವು ಗಗನದಲಿ 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಓಡಿ ಕಂಠೋಪದಲಿ ಪ್ರಾಣ ನಿಲ್ಲದೆಯೆ 

ಒದ್ದಾಡುತಿಹ ಸಮಯದಲಿ 

- ಅಣುಮತ್ತಾದ ದೇವ (ಬೆ-೭೧-೧) 

- ಅರಿಯದಂತೆ ಬಂದು ಮಗ್ಗುಲೊಳಗೆ ಬಿಟ್ಟು 

ಇರದೆ ಓಡಿ ಪೋದನೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೭) 

- ಪುರಜನರು ಕೇಡು ಕೌರವಂಗೆಂದು 

ಮಾತಾಡಿ ನಿಶ್ಚೆ ಯಸ ಓಡಿ ಮನೆಗಳ ಪೊಕ್ಕರು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಓಡಿಬ೦ದವರಿಗೆ ವಸ್ತ್ರ ಕೊಡುತಿದ್ದ ನೋಡು 

- ಸೈಯೇ ಇದು: ಸೈಶೀ ನಖ 
(ಬೆ-೧೦೪-೧೦) 

- ಭೀತನಾಗಿ ಓಡಿಬರುವ ಬ೦ಟನೇಶತಕೆ. 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೨) 


'_- ತುಡುಗು ತಿಂದು ಮೀಸಲಳಿದು ಎಡೆಗೆಡಿಸಿ 


ಓಡಿಹೋದ ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೭೧೭. ಓಡು (ಬುರುಡೆ) - ಕಾಡುವ ಕಪಿ 


_ ಸಾಯದನಕ ಸತ್ತ ಓಡಿನೊಳಗೆ ರಸ ತೊಟ್ಟಿಕ್ಕ 


ದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೨) 

೭೧೮. ಓದು - ವೇದಶಾಸ್ತ್ರ ಶಬ್ದ ತರ್ಕ 

ಮೀಮಾಂಸೆಗಳ ಓದಿದವನಲ್ಲ ನಿನ್ನಯ “ಭಕುತಿಗೆ 

- ಎ೦ತಹುದೊ. ನಿನ್ನಯ ಭಕುತಿ 
(ಸ-೪೧-೨) 

- ಮಾಧವನೆ ಎನ್ನ ನಡವಳಿಯಲ್ಲಿ ಹುರುಳಿಲ್ಲ 

ಓದುವುದು ನಿನ್ನ ನಾಮಸ್ಕ್ಮರಣೆಯೆ ಎಲೆ ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ಕ್ರೂರ ಶಾಸ ಸ್ತವನೋದಿ ಕುರಿ ಕೋಣವನೆ 

ಕಡಿದು ಘೋರ ನ 'ರಕದಿ ಬೀಳುವುದನು ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_- ಮರೆದು ಬಿಡದೆ ಹರಿಯ ನಾಮ ಬರೆದು 


ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ 


ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ- ೬೫-೨೫) 

ದ ಮ ಚ್‌ ನೀರೊಳಗೆ ಮುಳುಗಿ 

ಜಪಮಾಡಿ ಭಾಗವತ ಶಾಸ್ತ್ರಾದಿಗಳನೆ ಓದಿ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

- ಆದಿ ಗುರುವರಿಯದೆ ಅತ್ತಲಿತ್ತಲು ತೊಳಲಿ 

ವೇದಶಾಸ್ತ್ರವನೋದಿ ಬಾಯಾರಲು 

ದ ಜಪವ" ೆ ಮಾಡಿದರೇನು (ಬೆ-೧೨೩-೧) 

- ಓದುವನು ನಾರದನು ವಾದ್ಯಕಾರನು ಶಂಭು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೨) 

ಎ ಶುತಿಶಾಸ್ತ್ರ ಪೌರಾಣಗಳನೋದುವನೆ ಶೂದ್ರ 

ದ ಸಹಜವಿದು ಈ ನುಡಿಯು 
(ಬೆ-೧೪೯-೧) 

- ವೇದಶಾಸ ಸ್ವಗಳನು ಮೋದದಿಂದ ಓದದೆ 

ಬಾದರಾಯಣ ಕೃತ. ಭಾಗವತ ಕೇಳದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೯) 

೭೧೯. ಓರೆಗೆ (ಸಮಾನ) - ಓರೆಗೆ ಹೆ೦ಗಳು 

ನಾವು ಸೀರೆ ಬಿಚ್ಚಿ ದಡದಲ್ಲಿಟ್ಟು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

೭೨೦. ಓರ್ವಳು - ಪುಂಡರಾ ಪಾಂಡು 

ನಂದನರು ಮತ್ತದರೊಳು ಕಂಡೋರ್ವಳೈವರು 

" ಭೋಗಿಪರು 

- ನಡತೆ ಹೀನನಾದರೇಸಯ್ಯ 
(ಸ-೧೨೭-೧) 

ಓ೨೧. ಓಲಗ - ಅಷ್ಟದಿಕ್ಬಾಲಕರ ಮಧ್ಯ ದಲಿ 

ವೈಕುಂಠ ಪಟ್ಟಣದ ಐಶ್ವರ್ಯದೋಲಗವು 

ನಿತ್ಯ 

-. ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

೭೨೨. ಓಲು - ದುರಿಯೋಧನನವೋಲು 

ಮುಕುಟವರ್ಧನನೇನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

ಓ೨೩. ಓಲೆ - ಆರು ಜೋಡಿನ ಓಲೆಯಿತ್ತು 


೧೫೬ 


ಮೂರು ಮುತ್ತಿನ ಮೂಗುತಿಯಿತ್ತು 
- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 
- ಶಶಿಮೊಗದ ನಸುನಗೆಯ ಬಾಲೆ ಎಸೆವ 
ಕರ್ಣದಿ ಮುತ್ತಿನೋಲೆ 
- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೧) 
೭೨೪. ಓಲೈಸು - ಇಷ್ಟ ಓಲೈ ಸುವ ಗಾಯನ. 
ದಲಿ ನಿಂತು ಗಟ್ಟಿ ಪಾಡುವ ಹ ನಾರದರ 
ಸಂಭ್ರಮದಿ 
- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 
ಎ ಸನಕಾದಿಗಳೋಲೈಪ ಆದಿಕೇಶವ ನಮ್ಮ 
ಹನುಮೇಶ ರಾಘವ ಕ್ಷೇಮದಲೈದಾರೆ 
- ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ- ಸ) 
ಓಂ೫. ಓವು - ದೇವಕೀ ದೊ 1 ( 
ಜನಿಸಿ ಬಾಲ್ಯದಲಿ ಓವಿ ಮೊಲೆಯೂಡಿದ 
ವಳಸುವ ಸೆಳೆದೆ 
- ನೀನಾವ ಬಾ೦ಧವನೊ (ಬೆ-೭೮-೧) 
ಓ೨೬. ಓಹೋ - ಓಹೋ ಎನ ಜೀವ 
ಮೈಯೆಲ್ಲ ನವಗಾಯ 1 
- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-ಪ) 


ಹ 


೭೨೭. ಔಚಿತ್ಯ - ಔಚಿತ್ಯ ವಿದ್ಯೆಯನರಿಯದ 

ದೊರೆ ತಾನು ಮೆಚ್ಚಿದರೇನು ಮೆಚ್ಚದಿದ್ದರೆ ಏನು 

ನಾ ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

೭೨೮. ಔಷಧ/ಔಷಧಿ - ನಿಮ್ಮ ರೋಗದ 

ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩-೧) 

- ಕ್ಷೋಣಿಯೊಳು ಕನಕದಾಸನ ನೆರಳು ಅನಕ 

ಏನು ಬಲಿಸಿದೆಯೊ ಔಷಧಿಯ ಕುಣುಕ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕ 


೭೨೯. ಕಂಕಣ - ಕಡಗ ಕಂಕಣ ಗೀರುಗಂಧ 
ಮಿಗೆ ಕಡು ಚೆಲುವಿನ ಬಣ್ಣ ಕುಪ್ಪುಸದಿಂದ 


- ಕೈಯ ತೋರಿದ ಬಗೆಯ (ಸ೯೧-೨) 


- ಹುಟ್ಟುವುದು ಕಂಕಣ ಕ೦ಟಕಗೆ ಕುಷ್ಠರೋಗ 

ಕಟ್ಟಿಟ್ಟ ಬುತ್ತಿಯು ಇದು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೪) 

- ಕಂಕಣಕೆ ಮೊದಲೇನು ಕಾರ್ಮುಗಿಲ 

_ಕಡೆಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

೭೩೦. ಕಂಕಭಟ್ಟ (ಯುದಿಷ್ಟಿರ) - ಧರೆಗೆ 

ಧರ್ಮಜನಂತೆ ಕಂಕಭಟ್ಟನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೪) 

೭೩೧. ಕಂಗಳ (ಕುರುಡು) - ಅರವಿಂದ 

ಎಲ್ಲದಿಹ ಕೊಳವು ತಾ ಕಂಗಳವು 

ಎ "ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

೭೩೨. “ಕಗೆಡು - ಸುಮ್ಮನೆ ಕೂಗುಗಳಿಟ್ಟು 


ಅದ ನಂಬುವನೆಂಬೋನು "ಹೋಹ ಕಂಗೆಟ್ಟು 


- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೪) 


- ಕಟ್ಟಿ ಕೈ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 


ಕಿಟ್ಟಗಟ್ಟಿದ ಗಟ್ಟಿ ಕಬ್ಬಿಣದಂತೆ 

_ ಹೇಗೆ ನೀ ದಾಸನಾದೆ (ಬೆ-೨೨-೧೦) 
ತೊಟ್ಟಿಲಿನ ಶಿಶು ತಾಯ ಬಿಟ್ಟ ತೆರನಂತೆ 

ಕಂಗೆಟ್ಟು "ಸೂರಗಿದೆನಯ್ಯ ಕೃಷ್ಣ 

ದ ಪೂರ್ವಜನ್ಯದಆ ನಾ ಮಾಡಿದೆ 
(ಬೆ-೮-೧) 

೭೩೩. ಕಂಗೊಲೆ (9) - ಸಲಯ ಕಾಳಿಂಗನ 


ತಲೆಪಿಡಿದ ಕಂಗೊಲೆಯ ಮೊರೆ ಕೇಳಿ ಬಲಿಯ ` 


ಅವನ ಕೋಮಲೆಯ ಕಿವಿಗೆ ಪೂಮಾಲೆಯಾದ 

ನೀಟುಗಾಯ ನೆಲೆಯಾದಿಕೇಶವನ 

- ಸೆನೆಯೋ ಎಲೆ ಮನವೆ (ಸ-೧೫೩-೩) 

೭೩.೪. ಕಂಗೊಳಿಪತನ (ಕ೦ಗಳಿಸುವಿಕೆ) - 

ಕಂಗೊಳಿಪತನದಲ್ಲಿ ಕಾಮಸುತನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೯) 


೧೫೭ 


೭೩೫. ಕಂಚಿ ಉಸುರಲೆನ್ನ! ಳವಲ್ಲ ಬೆಸನಿತ್ತು 

ಸಲಹೆನ್ನ ಬಿಸರುಹಾಕ್ಷನೆ ಕೂಚಿಂದರರಾದಿ ' 

ದ ಮೊರಹೊಕ್ಳೆ ಹರಿ "ನಿಮ್ಮ ಚರಣಕಮಲವ 
(ಸ-೨೧೩-೪) 

- ಕಾಶಿ ವಾರಣಾಸಿ ಕಂಚಿ ಕಾಳಹಸ್ಮಿ ರಾಮೇಶ್ವರ 

ಏಸು ದೇಶ ತಿರುಗಿದರೆ ಬಾಹುದೇನೊ ಅಲ್ಲಿ 

ಆಹೋದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೭೩೬. ಕಂಜ - ಸುರಗಿ ಸೇವಂತಿ ಮಲ್ಲಿಗೆ 

ಮೊಲ್ಲೆ ಬಕುಳ ಪಾದರಿ ಕಂಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೭೩೭. ಕಂಜನಾಭ - ಕ೦ಜನಾಭನ ದೂತ 

ಕರುಣಿಸೊ ಬಲವಂತ ಭೀಮರಾಯ 


-. ಚೀಮನೆ೦ಬುವರಿಗೆ ಯಾತರ ಭಯವಿಲ್ಲ 


(ಸ-೧೯೩-೧) 
- ಕಂಜನಾಭನ ಪಾದಕಮಲವ ತೊಳೆವೆ 
- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೩) 
೭೩೮. ಕಂಜಭವ - ಕಂಜಭವಾದಿಗಳ ಶಿರಸಾ 
ವಹಿಸುವ ಮುತ್ತು 
-: ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 
೭೩೯. ಕಂಜಲೋಚನೆ/ಕಂಜವದನೆ - 
ಕಂಜಲೋಚನೆ ಕುಚದ ಗ೦ಟು ಕಡೆಗೆ ಬಿಚ್ಚಿಂದ 
ನೋಡು 
- ಸೈಯೇ ಇದು ಸ್ಕೆ ಸೈಯೇ ಗೋಪಿ 
(ಬೆ-೧೦೪-೧) 
- ಕಂಜವದನೆಯರ ಕರದಿ ನಲಿದಾಡುವುದು 
- ಮರ ನುಂಗುವ ಪಕ್ಷಿ (ಬೆ-೧೬೧-೩) 
೭೪೦. ಕಂಟ - ಕಂಡು ಕರೆಯದ ನಂಟ 
ಮೊನೆಯು ಕೆಟ್ಟಿಹ ಕಂಟ 
ದ ಅಹುದಾದರಹುದೆನ್ನಿ (ಬೆ-೧೩೧-೪) 
- ದಂಡಿಗಂಜುವ ಬ೦ಟ ಒಡೆದ ಹರವಿಯ 
ಕಂಟ 
- ಅಹುದಾದರಹುದಡೆನ್ನಿ (ಬೆ-೧೩೧-೪) 
೭೪೧. ಕಂಟಕ - ಹುಟ್ಟುವುದು ಕಂಕಣ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕ೦ಟಕಗೆ ಕುಷ್ಠರೋಗ ಕಟ್ಟಟ್ಟ ಬುತ್ತಿಯು ಇದು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೪) 

- ದೇಶದೊಳು ವಂಶಕಂಟಕರೆನಿಸಿದವರೊಳಗೆ 

ಭಾಷಣವ ಮಾಡಬಪ್ಪುದೆ ಪ್ರಾಜ್ಞರು 

ಎ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೪) | ; 

- ದಾಂಟುವುದು ಅಸದಳವೊ ಎರಡೊಂದು 

ಬಲೆಗಳಲಿ ಕಂಟಕದಿ ಬಲು ತಾಪದಿಂದ 

ಬಳಲುವರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

೭೪೨. ಕಂಠ (ಕೊರಳು) - ಹೆಚ್ಚಿನ ಶಂಖವ 


ಪಿಡಿದರೆ ಆಕೆ ನಿಚ್ಚ ಶಂಖದ ಕಂಠಳಾದಳಯ್ಯ 


- ನಿನಗಿ೦ತ ಕುಂದೇನೊ (ಬೆ-೮೭-೧) 

೭೪೩. ಕಂಠ (ಲೇಖನಿ) - ಕಂಠ ಪಿಡಿದ 

ಬ್ರಹ್ಮನ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

೭೪೪. ಕಂಠೋಪ (ಕೊರಳ ಬಳಿ) - ಓಡಿ 

ಕ೦ಠೋಪದಲಿ ಪ್ರಾಣ ನಿಲ್ಲದೆಯೆ ಒದ್ದಾಡುತಿಹ 

ಸಮಯದಲಿ 

- ಅಣುಮಹತ್ವಾದ ದೇವ (ಬೆ-೭೧-೧) 


೭೪೫. ಕಂಡಿ - ಕಂಡಿಯೊಳು ಕೈಸನ್ನೆ 


ಮಾಡದಿರಯ್ಯ 

ನ ಬೀದಿಯೊಳು ಯಾಮ ರಟ ಹ 
(ಸ-೧೮೫-೧೨ 

-. ಕ೦ಡಿಗಳು ಒಂಬತ್ತು ಕಳಬ೦ಟರೈವರು 

ಅಂಡಲೆವುದೊತ್ತಿನಲಿ ಷಡ್ವರ್ಗವು 

-. ಎಂದಿದ್ದರೀ ಕೊ೦ಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೨) 

೭೪೬. ಕಂತುಪಿತ/ಕಂದರ್ಪಪಿತ (ಕೃಷ್ಣ) ದ 

ಕಂತುಪಿತ ಕಾಗಿನೆಲೆಯ ಆದಿಕೇಶವನೆ 

ನಿಶ್ಚಿಂತನಾಗಿ ನಿಮ್ಮ ಗುಡಿಯಲಿಪ್ಪೆನು 

ನ 'ನಮಗೆಲ್ಲ ಮನೆಗಳಯ್ಯ (ಸ-೧೩೨-೫) 

- ಕಂತುಪಿತಕನಕ ಆದಿಕೇಶವನ ಎಂತಾದರೂ 

ನೀ ಬಿಡಬೇಡ ಮನವೆ 

- ರಾಮನಾಮವ ನೆನೆ ಮನವೆ 
(ಸ-೨೨೬-೩) 


೭೪೭ ಕಂತೆ - 


೧೫೮ 


- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 

- ಕಂತುಪಿತ ತಿರುವೆಂಗಳೇಶ ' ತಿರುಮಲೆ 

ಯೊಳಗೆ ಚಿಂತಿಸುವ ಭಕ್ತರನು ಪಾಲಿಸುತಲಿ 

೨ ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 

- ಕಂತುಪಿತ ಕಾಗೆನೆಲೆಯರಾದಿಕೇಶವ 

ಲಕ್ಷ್ಮೀಕಾಂತ ತನ್ನಲ್ಲಿಗೆ ಕರೆಕಳುಹುವನಕ 

ದಾ ಒಲ್ಲೆನೆ೦ದರಾಗುವುದೆ (ಬೆ-೧೧೦-೩) 

- ಕಂತುಪಿತ ಕಾಗೆನೆಲೆಯಾದಿಕೇಶವನ 

ನಿರಂತರದಿ ಭಜಿಸಿ ನೀ ನಿತ್ಯಸುಖಿಯಾಗು 

- ನೋಡಿ ಮರುಳಾಗದಿರು 
(ಬೆ-೧೨೭-೫) 

- ಯಂತ್ರವಾಹಕನೆಂಬ ಬಿರುದು ಸಲುವುದು 

ನಿನಗೆ ಕಂತುಪಿತ ಕಾಗೆನೆಲೆಯಾದಿಕೇಶವನೆ 

- ಜಗದ೦ತರ್ಯಾ೯ಮಿ ಎಂತೆ೦ದು 
(ಬೆ-೫೮-೫) 

- ಕಂದರ್ಪಪಿತ ಸೊಂಡೆಕೊಪ್ಪದ ಆದಿಕೇಶವನ 

ಮುಂದರಿತು ಭಜಿಸಿ ಮುಕ್ತಿಯ ಪಡೆಯಿರಣ್ಣ 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 

(ಸ-೧೨೪-೫) 

ಫಾಳಾಕ್ಷನಲ್ಲದೆ ಅತಿದೈವ 

ವಿಲ್ಲೆಂದು ಚೋಳನ ಕಂತೆಯ ನಿಲಿಸುವಿರಿ 

- ಶಂಕರನಾರಾಯಣ ಜಡು (ಬೆ-೧೭೫-೪) 

೬೪೮. ಕಂದ - ಕಂದಬಾರೆಂದು ಲಾಲಿಸಿದವರ 

ನಾಕಾಣೆ 

- ಮುಂದೆ ದಯವಪಿರಅ ಶ್ರೀಹರಿಯೆ 
(ಸ-೨೧೪-೫) 

- ನಂದನ ಕಂದ ಮುಕುಂದಾಬ್ಧಿಶಯನನ 

ಗೋವಿಂದ ಎನ್ನಿರೋ 

ಎ ಮಾಡಾ ಪಾವನ ಇಂದಿರಾರಮಣ 

(ಸ-೨೦೦-ಅ) 

-. ನಿನ್ನ ಮೋಹದ ಕಂದ ನಾನೊ ಕೇಳಿ 

ನಿನ್ನೊಮ್ಮೆ ದಿವ್ಯ ಹಸ್ತಂಜವನೀವ. 

ಇ ಕೈಯ. ತೋರಿದ" ಬಗೆಯ (ಸ-೯೧-೫) 

- ಮೂಗಿಂದ ಭೂಮಿಯರತೆತ್ತಿದನೆ ಕಂದ 

ಕೂಗಲು ಕಂಬದಿ ಬಂದ ಕಾಣಕ್ಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಂಗನೆಂಥವನೆಂಥವನೆಲೆ ತಂಗಿ 
: (ಸ-೨೨೨-೧) 

- ಕಂದನ ತಾಯಿಯು ಆಡಿಸುತಿರೆ ಪೋಗಿ 

ಕಂದ ಬಾವಿಯ ಕಂಡು ನೋಡುತಿರೆ 

- ನನ್ನಿ ಸ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೩) 

- ಎನ್ನ ಕಂದ ಹಳ್ಳಿಯ ಹನುಮಾ ಚೆನ್ನಾಗಿ 

ಇಹರೆ ಲಕ್ಷ್ಮಣ ದೇವರು 

- ಎನ್ನ ಅಂತಿ ಹಳ್ಳೆಯ ಬು 
(ಬೆ.೬-ಪ) 

- ಅಂಧನೃಪಾಲನ ಕಂದಗಳೆಲ್ಲರ ಕೊಂದೈವರ 

ಭಾವನ - ಫಘುಲ್ಲವದನೆ ಕೇಳೆ ನಿಲ್ಲಲಾರೆ 

(ಬೆ-೯೫-೨) 

- ಓಂದೊಂದು ಪರಿ ಬುದ್ಧಿಯ ಹೇಳಿ ಹಿರಣ್ಯಕ 

ಕಂದನ ನಿರ್ಬಂಧಿಸುತಿರಲು 

-ನಡತೆ ಹೀನನಾದರೇನಯ್ಯ (ಸ-೧೨೭-೨) 

- ಕಂದನಾಗಿ ಜನಿಸಿ ವಸುದೇವ ದೇವಕಿಯರಿಗೆ 

ನಂದಗೋಕುಲದೊಳು ನಿಂದೆ ಕಂಸನ ಕೊಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಕಂದ ಬಾರೆಂತೆಂದು ಶೋಕಿಪ ಜನಕ ಜನನಿ 

:-. ಅಣುಮತ್ತಾದ ದೇವ (ಬೆ-೭೧-೨) 

- ಚೋರ ನಿನ್ನ ಕಂದ ಕಂಡು ಸೀರೆಯ 

ತಕ್ಕೊಂಡು ಹೋಗಿ 

ದಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

-: ಅಂಡಲೆದು ಓಡುವ ವ್ಯಾಘ್ರಾನುಚರ್ಮ 

ಕಂದ(9?) 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

* ಕಾಮಿನಿ ಸತಿಯ ಕಂದನ ತಮ್ಮಗೊಲಿದನ 

ಭಾಮೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಅಂಧಕನನುಜನ ಕಂದನ ತಂದೆಯ ಕೊ೦ದನ 

ಶಿರದಲಿ ನಿಂದವನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೧) ' 

- ಬಂದು ಬೇಗದಿ ಬಿಗಿದಪ್ಪದಿರಲು ಆ ಕಂದನ 

ತಪ್ಪೋ ಮಾತೆಯ ತಪ್ಪೋ ಪರಮಾತ್ಮ 


೧೫೯ 


ಎ ನನ್ನಿಂದ ನಾನೇ ಖನಿಸಿ ಬ೦ದೆನೆ 
(ಬೆ-೫೪-೩) 

೭೪೯. ಕಂಧರ (ಕೊರಳು) - ಅಂದು ಸಭೆ 

ಯಲಿ ಬಯ್ದವನ ತವಕದಿ ಕಂಧರ ಕಡಿದಾತನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

೭೫೦. ಕಂಪು'- ದುರ್ಗಂಧ ಪೆಣ್ಣಿಗೆ ಚಂದನ 

ಕಂಪನಿತ್ತಂಥ ಬಾ೦ಧವರೊಳಗಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

೭೫೧. ಕಂಬ/ಕಂಭ - ಭದ್ರಕಂಬ ಒಂದ 

ರೊಳಗೆ ಉದ್ದವಾದ ಕೊನೆಯ ಮೇಲೆ ಸಿದ್ಧಿ 

ಯಾದ ಚಿಗುರು ಹೂವು ಕಾಯಿ ಹಣ್ಣನು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) | 

- ಲೇಸು ತಪ್ಪಿದನೆಂದು ಹಿರಣ್ಯಕತನಯನ 

ಘಾಸಿ ಮಾಡಲು ಕಂಬ ಒಡೆದುದಿಸಿ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 

(ಸ-೧೧೦-೪) 

- ಅಂದು ಸಾಧಿಸಲು ಕಂಬದ ಬಳಿಯೆ ತನ್ನ 

ತಂದೆಯ ಕೊಲಿಸಿದನೆಂಬರು ಜನರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಡಿಂಬಿನೊಳು ಪ್ರಾಣವಿರಲು ಕ೦ಬ ಸೂತ್ರ 

ಗೊಂಬೆಯಂತೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-ಪ) 

- ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು 

ಬಭಜಿಸೆ ಸಡಗರದಿ ಕಂಬದಿಂದೊಡೆದೆ 

ನರಹರಿಯೆ 

- ಬಾಗಿಲನು ತೆರೆದು 
(ಬೆ-೪೬-೨) 

- ಕರೆಸು ಕಂಬದಿ ಎಂದು ವಾದಿಸಿದವ ಕೆಟ್ಟ 

-ನಾನಿಮ್ಮ ದಾಸರ ದಾಸ (ಸ-೧೩೪-೧) 

- ಪರಮ ಭಕ್ತನ ಕಾಯಬೇಕೆಂದು ನಟಿಸಿ 

ಕಂಬದಿ ಮೂಡಿ ನಗುವ ಭಕ್ತನ ನೋಡಿ 

- ಯಾದವಗಿರಿವಾಸನಹುದೋ 


ಸೇವೆಯನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೧೯-೨ 

-. ಮೂಗಿಂದ ಭೂಮಿಯನೆತ್ತಿದನೆ ಕಂದ 

ಕೂಗಲು ಕಂಬದಿ ಬಂದ ಕಾಣಕ್ಕ 

- ರಂಗನೆಂಥವನೆಂಥವನೆಲೆ ತ೦ಗಿ 
(ಸ-೨೨೨-೧) 

- ಕಂಬವನೊಡೆದು ಪೊಡವಿಲಿ ಮೂಡೇ 

ನೆಂದ 

- ನಾರಾಯಣನೆ ಈತ (ಸ-೧೩೮-೩) 

- ಕರೆಯೆ ಕಂಬದಿ ಬಂದು ಹಿರಣ್ಯಕಶಿಪುವ 

ಕೊಂದೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೧) 

- ಎವೆಯಿಕ್ಕದಲೆ ನೋಡಿದ ತಲೆಯ ತಗ್ಗಿಸಿ 

ಕವಲುದಾರಿಯೊಳಾಡಿದ ಕಂಬದಿ ಮೂಡಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಕಂಬದಲಿ ಬಂದ ಆನೆಂದಮೂರುತಿ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

_ ಇ. ಗುಡುಗುಡಿಸಿ ಕಂಬದಲಿ ಧಡಧಡ ಸಿಡಿಲು 

ಸಿಡಿಯೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 


- ಕಂಬದೊಳೊಡೆದು ಮೂಡಿದ ಆದಿಕೇಶವ ` 


ರಂಗ 

- ಬಾರೊ ನಮ್ಮ ಮನೆತನಕ 
(ಬೆ-ಂ೦೬-ಬೂ 

- ಭ್ರಮಿಸಿ ಕಂಬದೊಳು ಉದ್ಭವಿಸಿದೆ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಕರೆದರೆ ಕಂಬದೊಳು ಓಯೆಂಬ ಹಣ್ಣು. 

- ಹಣ್ಣು ಕೊ೦ಬುವ ಬನ್ನಿರಿ ಸ 
(ಬೆ-೧೫೭-೩) 

- ಮತ್ತೆ ಹಿರಣ್ಯಕಗೆ ಕಂಭದಲಿ ತೋರಿದನ 

ಶ್ರೀಕೃಷ್ಣ ಷ್ಟ "ಎನ್ನಿ ರೊ. 

ಎ ಜೂ ಊ  |([ ಮನದಿಷ್ಟಾರ್ಥವ 
(ಬೆ-೮೦-೨) 

೭೫೨. ಕಂಬಿ - ಕರದಿ ಕಂಬಿಯ ಪೊತ್ತು 

ಅಲ್ಲಿ ನಿಂದಿರುವೆ 


೧೬೦ 


- ಬ೦ಟನಾಗಿ ಬಾಗಿಲ ಕಾಯ್ದೆ 
(ಬೆ-೪೫-೧) ' 

೭೫೩. ಕಂಬು (ಶ೦ಖ) - ನಂಬಿ ಬಿಡದುದ್ಧ 

ವನು ಬಲ್ಲ ಬೇರೆ ದುರ್ವಾಸ ಬಲ್ಲ ಕಂಬು 

ಚಕ್ರಧರ ಕರ್ಮಹರನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) 

೭೫೪. ಕಂಸ/ಕಂಸಕ - ಉರೆ ಪೂತನಿಯ 

ಹೀರಿ ಮಾವ ಕಂಸನ ಕೊಂದ ಸಿರಿಯಾದಿ 

ಕೇಶವನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

- ಕಂದನಾಗಿ ಜನಿಸಿ ವಸುದೇವ ದೇವಕಿಯರಿಗೆ 

ನಂದಗೋಕುಲದೊಳು ನಿಂದೆ ಕಂಸನ ಕೊಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಮಗನು ತೆತ್ತಿಗನೆನಲೆ ಕಂಸ ತನ್ನಯ ಪಿತನ 

ನಿಗಳ ಬಂಧನದಿಂದ ಬಂಧಿಸಿದನು 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೨) 

- ಮಾರಣ ಕ್ರತು ಸಂಪೂರಣ ಕಂಸ ಸಂಹಾರಣ 

ಭುಜಬಲ ಗೋವಿಂದ 

-. ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 

- ಮಾವ ಕಂಸನ ಕೊಂದು ಮನುಜ ವೇಷದಲಿ 

ಗಾಂಡೀವಿಯಾ ರಥದ ಬಂಡಿಯ ಬೋವ 

ನಾದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

- ದಾಯದಲಿ ಶಕುನಿಯೋ ಮಾಯದಲಿ 

ಕಂಸನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

-. ಮುಕುರ ದಂತ್ಯದ ಹರ್ಮ್ಯದೊಳಗಿಂದ 

ಕಂಸಕನ ಪಕಪುಕನೆ ತಿವಿದವನನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೭೫೫. ಕಂಸಮರ್ದನ/ಕಂಸಾರಿ (ಕೃಷ್ಣ - 

ಕಂಸಮರ್ದನನೆ ನೀ ಕಾಯಬೇಕಯ್ಯ ಹರಿ 

ವಾಸುದೇವನೆ ಮುದ್ದುಕೃಷ್ಣ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಪೂರ್ವಜನ್ಯದಅ ಸಾ ಮಾಡಿದಾ 
(ಬೆ-೮.೨) 

- ಸಾರಿದರೆ ಪೊರೆವ ಕಂಸಾರಿ ನೀನಲ್ಲದಿನ್ನಾರು 

ಎನಗಾಪ್ತ ಬಂಧು 

- ವಾಸುದೇವಾಯ ನಮೋ (ಬೆ-೯೦-೫) 

-. ಸಂಸಾರವೆಂಬ ಸಾಗರವನುತ್ತರಿಸುವರೆ 

ಕಂಸಾರಿಯೆಂಬ ನಾಮವೊಂದೆ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-ಪ) 

೭೫೬. ಕಕ್ಕಸ - ಮಿಸುಕದಂತೆ ಬಂದು 

ಸೆಳೆದಪ್ಪಿಕೊಂಡು ಕಕ್ಕಸ ಕುಚಗಳ ಪಿಡಿದ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೩) 

೭೫೭. ಕಕ್ಕುಲತೆ - ತ್ವಕ್ಕು ಮೊದಲಾದ 

ಪಂಚೇಂದ್ರಿಯದೊಳು ಸಿಲುಕಿ ಕಕ್ಕುಲತೆ 

ಗೊಂಬುದಿದ ನೀನು ಬಿಡಿಸೈೆಯ 

- ಏನು ಮಾಡಲಯ್ಯ ಬಯಲಾಸೆ ಚಿಡದು 
(ಬೆ-೧೧೮-೫) 

೭೫೮. ಕಗ್ಗೊರಲೆ (ಕಗ್ಗೊರಲೆ) - ಒಳ್ಳೆ 

ತುಳಸಿಯಿರೆ ಕಗ್ಗೊರಲೆಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

೭೫೯. ಕಚ್ಚು - ತಿಂತ್ರಿಣಿ ಮರದಡಿ ಉರಗ 

ಕಚ್ಚಿ ಒರಗಿರಲು ಮಂತ್ರಿಸಿ ಮನೆಗೆ ಕಳುಹಿದ 

ಗರುಡಗಮನನೆ 

- ಸಾಲದೆ ಸಿನದೊಂದು ದಿವ್ಯನಾಮ 
(ಬೆ-೧೭೪-೨) 

- ಕಚ್ಚುವ ಕೆಟ್ಟ ತನುವ ಖಂಡಿಸೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

೭೬೦. ಕಜ್ಜಾಯ ದ ಅಪ್ಪರೂಪವಾದ ಕಜ್ಜಾಯ 

ರಾಶಿಗಳ ಛಪ್ಪನ್ನ ದೇಶಕೆ ಮಾರುವ ಶೆಟ್ಟಿ 

ದ ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೧) 

ಎ ಮುಟ್ಟಬಾರದವರ ಮನೆ ಪಾಯಸ 

ಕಜ್ಜಾಯವ ಅಟ್ಟರೇನು ಅಡದಿದ್ದರೆ ಏನು 

ದ ಮುಟ್ಟಬಾರದವರ ಮನೆಯ 
(ಬೆ-೧೪೭-ಪ) 


೧೬೧ 


- ಅಪ್ಪಾಲು ಅತಿರಸ ತುಪ್ಪ ಕಜ್ಜಾಯವು ಒಪ್ಪುವ 
ಯಾಲಕ್ಕಿ ಶುಂಠಿ ಮೆಣಸು 
ದ ಬಂದೆವಯ್ಯ ಗೋವಿ೦ದಶೆಟ್ಟ 


(ಬೆ-೧೫೧-೧) 
೭೬೧. ಕಜ್ಜಿ - ನಿರ್ಮಳಿಲ್ಲದ ಮನಸು ಅದು 
ಕಜ್ಜಿ ತಿನಿಸು 


- ಅಹುದಾದರಹುದೆನ್ನಿ (ಬೆ-೧೩೧-೨) 

೭೬೨, ಕಟಕು (ಹಳದಿ ಮಟ್ಟ) - ಮೇಲು 

ನಾಮವಿರಲಿಕ್ಕೆ ಕಟಕು ಇನ್ನೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

೭೬೩. ಕಟಿಲ (ಎ ಕಪಿಲ?) - ಚಲದಂಕ 

ಕೌಶಿಕನು ಕಟಿಲ (ಇ ಕಪಿಲ?) ಮಾರ್ಕಂಡೇಯ 

ತಳಕಾಲನಯನದವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೭೬೪. ಕಟುಕ - ಕಾಕು ಇಂದ್ರಿಯಗಳೆಂಬ 

ಕಟುಕರಿಗೆ ನಾ ಸಿಲುಕಿ ಮೇಕೆಯಂದದಿ ಬಾಯ 

ಬಿಡುತಿಪ್ಪೆನು 

- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೧) 

೭೬೫. ಕಟ್ಟಕಡೆ - ದೃಷ್ಟ ನೋಡು ಕಟ್ಟಕಡೆಗೆ 

ಬಟ್ಟ ಬಯಲಾಗುತಿದೆ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

- ಘಟ್ಟಿ ಹದಿಮೂರು ಹದಿನಾಲ್ಕು ಹದಿನೈದ 

ರಿ೦ದ ಕಟ್ಟಕಡೆಗೆ ನಿಂದ ಹದಿನಾರು ಬಣ್ಣ ಓಂ 

ಎಂದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

೭೬೬. ಕಟ್ಟಲೆ/ಕಟ್ಟಳೆ - ಆ ಸುಟ್ಟು ಸುಡುಗಾಡಿ 

ನಲಿ ಪಿ೦ಂಡಗಳನಿಟ್ಟು ಬಹು ಕಟ್ಟಲೆಯ 

ಮಾಡಿಸಿದರೈ 

- ನೊಂದೆನಾ ಹರಿಯೆನ್ನಡೆ (ಬೆ-೧೩-೪) 

- ಹುಟ್ಟುತಲೆ ಜಾತ ಷೋಡಶವರ್ಗಗಳೆಂಬ 

ಕಟ್ಟಳೆಯ ದಿನಗಳೊಳು ನ೦ಟರಿಷ್ಟರು ಕೂಡಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

- ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಕ್ಕಿ ಬಲು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಟ್ಟಳೆಯ ಕಾಣಿಸಿದರಯ್ಯ ಹರಿಯೆ 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೧) 

- ಕಟ್ಟಳೆಯ ದಿವಸಕ್ಕೆ ನಂಟರಿಷ್ಟರು ಬಂದು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

೭೬೭. ಕಟ್ಟಾಳು (ಮಹಾಶೂರ) - ಕಟ್ಟಾಳು 


ಭೀಮಸೇನನು ರಣದಿ ಗದೆಯಿಂದೆ ಕುಟ್ಟಿ 


ಬಿಸುಟಲಿ ನಿನ್ನ ತೊಡೆಗಳೆರಡನು 
- ವಾಸುದೇವಾಯ ನಮೋ (ಬೆ-೯೦-೧೧) 


ಎ ಕಟ್ಟಾಳು ಕಡುಜಾಣನಾಗಿ ಪುಟ್ಟಿದರಿಲ್ಲ 


ಬೆಟ್ಟಗಳನು ಕಿತ್ತಿ ಇಟ್ಟರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ಕಾಳೆಗದೊಳೆದುರಿಲ್ಲ ಸುರವೃಂದದೊಳಗೆ 
ಕಟ್ಟಾಳು ಮನ್ಮಥನು ಈ ಚಲದಂಕ ಬಿರುದು 
- ಪಥ ನಡೆಯದಯ್ಯ (ಬೆ-೯ ೩) 


೭೬೮. ಕಟ್ಟಿಕೊಳ್ಳು - ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ 


ಸೆರಗಿನಲ್ಲಿ 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-ಅ) 

೭೬೯. ಕಟ್ಟಿಸು - ಪೊಡವಿಪತಿ ಕೇಳು ಶ್ರೀ 

ಆದಿಕೇಶವನ ಹಿಂಗಡೆಯಲ್ಲಿ ಮನೆಯ ಕಟ್ಟಿಸ 

ಬಾರದೆ 

ದ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೫) 

೭೭೦. ಕಟ್ಟು (ಅಪ್ಪಣೆ) - ಮುಟ್ಟಬೇಡಿ 

ಮುಟ್ಟಬೇಡಿ “ಮುರಹರನ ದಾಸ ಸರನು' ಕಟ್ಟು 

ಮಾಡಿದನಂತೆ ಯಮ -ತನ್ನ ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-ಪ) 

ನ ಮಡದಿಮಕ್ಕಳಿಗೆಂದು ಒಡವೆ ವಸ್ತವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳೆಗಾಗಿ 

- ಜಪವ ಮಾಡಿದರೇನು (ಬೆ-೧೨೩-೨) 

೭೭೧. ಕಟ್ಟು (ಕಡು) - ಕಟ್ಟುಗ್ರದಿಂದನಿಗೆ 

ಮೈಯೆಲ್ಲ ಕಣ್ಣಂತೆ 

ದ ಗ? ಪೂರ್ವ ಕರ್ಮಜಡದು 
(ಬೆ-೧೦೮-೨) 

ಓಜ, ಕಟ್ಟು (ಬ೦ಧಿಸು) - ನಾಡಿ ಹಲವು 

ಕಟ್ಟದನಕ ಬ್ರಹ್ಮನಾಡಿಯೊಳು ಪೊಕ್ಕು ಮುಳು 

ಗಾಡದನಕ 

- ಸದರವಲ್ಲವೊ ನಿಜಯೋಗ 


೧೬೨ 


(ಸ-೨೪೩-೨) 

- ಕಟ್ಟಿ ಕುಟ್ಟ ಕಾಸಿ ಕರಗಿ ಮೂರು ಬಣ್ಣವ 

ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

ದ ಗೆಜ್ಜೆಯ ಕಟ್ಟಿ ಆಡೊ ಲಜ್ಜೆಯ ಬಿಟ್ಟು ಪಾಡೊ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೨) 

- ಕದ್ದು ಮತ್ತೊಬ್ಬ ತರುತಿದ್ದ ದಾರಿಯನ್ನು 

ಕಟ್ಟಿ ಒದ್ದು ಹಿಡಿದು ಗುದ್ದಿ ನೂಕಿ ಸೆಳೆದು 

ಕೊಂಡುದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

- ಜಲನಿಧಿಯನುತ್ತರಿಸಿ ಲಂಕೆಯನೈವುದಕೆ 

ಕುಲಗಿರಿಯ ಕಿತ್ತು ತಂದು ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಕಟ್ಟಿದ ಪೂಮಾಲೆ ಕಸ್ತೂರಿ ನಾಮದ 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

- ಕಟ್ಟಿದರ್ಧ ಕರೆವ ಎಮ್ಮೆ ಕೊಂಡುಕೊಂಡ 

ಸಾಲಕದನು ಪೋಟು ಮಾಡಿ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

-ಗಾಯ ಕಟ್ಟುವರಿಲ್ಲ ಗಾಳಿ ಹಾಕುವರಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-ಅ) 

- ಹಸುಮಗುವನು ಕಂಡು ಮುದ್ದಿಸಲೊಲ್ಲದೆ 

ಪುಸಿಗ ಕಳ್ಳನೆಂದು ಕಟ್ಟುವಿರಿ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

- ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 

ಕೆಡಹಿಸಿದ ಬಳಿಕವಗೆ ್ಥರಪಟ್ಟ ಕಟ್ಟುವುದು 

- ಆವುದೊಳ್ಳೆಯದೊ ನಿನ್ನ೦ 
(ಬೆ-೬೮- _0) 

- ಬೆಟ್ಟದಾ ತುದಿಯಲ್ಲಿ ಬೆಳೆದ ವೃಕ್ಷಂಗಳಿಗೆ 

ಕಟ್ಟೆಕಟ್ಟುತ ನೀರ ಹೊಯ್ದರಾರು 

ದ "ತಲ್ಲಣಿಸ ದಿರು, ಕಂಡೆಯಾ ತಾಳು ಮನವೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೩೪-೧) 

- ಗಿಳಿ ನವಿಲು ಕೋಗಿಲೆ ವಸಂತ ಭ್ರಮರಂಗಳ 

ಬಲದೊಡನೆ ಮದನ ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ (ಬೆ-೯-೧) 

- ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಳಲಲಿಲ್ಲ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

-. ಪೆಸರಗೊಳುತ ಬಂದು ಮೊರೆಹೊಕ್ಕ 

ವಿಭೀಷಣಗೆ ಶಶಿ ರವಿಪರ್ಯಂತ ಪಟ್ಟಗಟ್ಟ 

ಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-೪) 

- ಕಟ್ಟಿ ಮು೦ಜಿಯ ಮದುವೆಯನೆ ಮಾಡಿ 

ಹರಸಿ ಉಂಡುಟ್ಟು ಅತಿ, ಹರುಷದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಶಟ್ಟಿ ಕುಳ್ಳಿರಿಸಿ ಹೊಟ್ಟೆಯ ಹೊಯ್ದುಕೊಳುತ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಶಟ್ಟಿ ತೂಗಿಸಿಕೊಳ್ಳದಿರಿ ಕರಟಕದಂತೆ 

ಗುಟ್ಟಿನಲ್ಲಿ ಗೋಪಾಲನ ಸ್ಮರಿಸೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೩) 

- ಕಟ್ಟಿ ಕೈ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 

ಕಿಟ್ಟಗಟ್ಟಿದ ಗಟ್ಟಿ ಕಬ್ಬಿಣದಂತೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೦) 

- ಕಟ್ಟಿ ದೃಢಗೋಲಿಂದ ಕಾವ ನಮ್ಮಜ್ಜ 

- ನಾವು ಕುರುಬರು (ಬೆ-೧೫೨-೨) 

- ಕಾಲ ಗೆಜ್ಜೆಯ ಕಟ್ಟಿ ಮೇಲೆ ಕರತಾಳ ತಟ್ಟಿ 

ಶ್ರೀಲೋಲನ ಗುಣ ಪೊಗಳದಲೇ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 

ನ ಅಕ್ಕರದಿ ಹಿ೦ಡಾ೦ಂಡಗಳ ಕಟ್ಟಿ ಬಲಿಸುವ 

ಮಕರಾಂಕನೆಂಬವನು ನಿನ್ನ ಕಿರುಮಗ ದೇವ 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-೩) 

- ಕೆಟ್ಟತನದಿ೦ದ ಕಳ್ಳತನವನ್ನೆ ಮಾಡಿ ಕಟ್ಟಿ 

ಹೊಡಿಸಿಕೊ೦ಂಬುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೭) 


೧೬೩ 


- ದಿಟ್ಟ ಶೇಷನ ನೀ ತುಳಿದರೆ ಆಕೆ ಕಟ್ಟಿ ಬಾಸೆಗೆ 

ಶೇಷನ ನಿಲಿಸಿಹಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೩) 

-. ಮನ್ಮಥನೆಂಬ ಖಳನು ಮಾರ್ಗವ ಕಟ್ಟಿ 

ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯-ಪ) 

- ವನಿತೆಯರ ಕಾಯಕಾಂತಿಯ ಮಹಾದುರ್ಗ 

ದಲಿ ಸ್ವನವೆಂಬ ಕಣಿವೆಯನು ಕಟ್ಟಿ ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯-೨) 

- ಶಿವನ ತರುವಿನೊಳು ಶಿವನ ಕಟ್ಟಿಸಿದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ಪರರನ್ನು ನಿಂದಿಸದೆ ಪರಯೋಗ್ಯ ನೀನಾಗಿ 

ಪರರ ಪಾಪಗಳ ನೀ ಕಟ್ಟಕೊಳದೆ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ತೊಗಲ ಬಿಲ್ಲೆ ಕೊರಳಲಿ ಕಟ್ಟಕೊಂಡು 

ಹಗಲು ಇರುಳು ಅನ್ನಪಾನಕೆ ಹೋಗದೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

- ಕಟ್ಟಿದ ನೆಲುವಿನ ಬೆಣ್ಣೆಯನೀವೆನು ಬಿಟ್ಟು 

ಕಳುಹಿರಮ್ಮ ಆದಿಕೇಶವನ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ (ಬೆ-೧೦೫-೩) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣೆಯ ತಲೆಯ ಮೇಲಾಡಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ಕರಣಿಕರೊಳಗಣ ನ೦ಟು ಕಟ್ಟಿದ ಹಣವಿನ 

ಗಂಟು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಮರುಗುವ ಧುವನಿಗೆ ಪಟ್ಟಗಟ್ಟಿದ ಹಣ್ಣು 

- ಹಣ್ಣು ಕೊ೦ಬುವ ಖನ್ನಿರಿ(ಬೆ-೧೫೭-೩) 

- ಜುಟ್ಟ ಬಿಚ್ಚಿ ಮಂಚದ ನುಲಿಗೆ ಬಿಗಿದು 

ಕಟ್ಟಿದ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ಅಮರ ದೈತ್ಯರು ಕೂಡಿ ಅಂಬುಧಿಯ 

ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟಿದ ಶೇಷನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

-ಕಟ್ಟಿ ಕೈ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 

ಕಿಟ್ಟಗಟ್ಟಿದ ಗಟ್ಟಿ ಕಬ್ಬಿಣದಂತೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೦) 

ಎ ಮುತ್ತಯ್ಯನಿರೆ ಮೊಮ್ಮಗೆ ಪಟ್ಟಗಟ್ಟಿದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

- ಶರಧಿ ಸೇತುವೆಯ ಕಟ್ಟಿದೆನೆನ್ನುವಾ ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೧) 

- ಸೇತುವೆಯ ಕಟ್ಟಿ ಶರನಿಧಿ ದಾಟಿ ಬರಲಾಗ 

ಭೂತಗಣ ಸಂತತಿಯು ನಡುನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಕಮಲಾಕ್ಷ ಕಡಲ ಕಟ್ಟಿದ ದಿಟ್ಟ ಗೋವಿಂದ 

ಸಲಹೆನ್ನನು 

- ಗೋವಪಿ೦ದ ಸಲಹೆನ್ನನು (ಬೆ-೮೮-೧) 

೭೭೩. ಕಟ್ಟೆ - ಕೆರೆ ಕಟ್ಟೆ ಪೂದೋಟಗಳ 

ರಚಿಸುವನೆ ದ್ರೋಹಿ 

- ಸಹಜವಿದು ಈ ನುಡಿಯು (ಬೆ-೧೪೯-೩) 

- ಬೆಟ್ಟದಾ ತುದಿಯಲ್ಲಿ ಬೆಳೆದ ವ್ಯಕ್ಷಂಗಳಿಗೆ 

ಕಟ್ಟೆಕಟ್ಟುತ ನೀರ ಹೊಯ್ವರಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

೭೭೪. ಕಟ್ಟೋಗರ - ಕಲ್ಲಿಗಟ್ಟಿ ಗೂಡೆಯಲಿ 

ಗೋಲಿಯ ಚೀಲವನಿಕ್ಕಿ ಹಲ್ಲಿ ಕಟ್ಟೋಗರ 

ಕಡಕಲಕ್ಕಳೆಯಾ ತುದಿಯಲಿ ನಿಲ್ಲಿಸಿ 

- ಮಗುವು ಕಾಣೀರಯ್ಯ (ಸ-೧೯೯-೪) 

೭೭೫. ಕಠಿಣ - ಕಠಿಣ ನಿಲುವನು ಬಿಡದ 

ತರಳ ನಿನ್ನಯ ಗುಣವ ಪಠಿಸಲೈೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೨) 

೭೭೬. ಕಡ (ಸಾಲ) - ಎಡರಿಗಾಗುವರಿಲ್ಲ 

ಕಡನ ನಂಬುವರಿಲ್ಲ ಬಡವನೆಂದು ವಸ್ತ 


ಕೊಡುವರಿಲ್ಲ ತೆ 
- ಏಕೆ ದಯವಪಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 


೭೭೭. ಕಡಕಲು (ಬೇಲಿಯಲ್ಲಿನ ಚಿಕ್ಕ ಬಾಗಿಲು) 


೧೬೪ 


- ಕಲ್ಲಿಗಟ್ಟಿ ಗೂಡೆಯಲಿ ಗೋಲಿಯ 

ಚೀಲವನಿಕ್ಕಿ ಹಿಲ್ಲಿ ಕಟ್ಟೋಗರ ಕಡಕಲಕ್ಕಳೆಯಾ 

ತುದಿಯಲಿ ನಿಲ್ಲಿಸಿ 

- ಮಗುವು ಕಾಣೀರಯ್ಯ (ಸ-೧೯೯-೪) 

೭೭೮. ಕಡಗ - ಕಡಗ ಕಂಕಣ ಗೀರುಗಂಧ 

ಮಿಗೆ ಕಡು ಚೆಲುವಿನ ಬಣ್ಣ ಕುಪ್ಪುಸದಿಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

೭೭೯. ಕಡಲು - ಕಡಲ ಬೇಗನೆ ಹಾರಿ 

ಶ್ರೀರಾಮರ ಮಡದಿಗುಂಗುರವ ಕೊಟ್ಟು 

- ಎಷ್ಟು ಪೊಗಳಅ ನಾನು (ಸ-೫೩-೨) 

- ಮಡದಿ ಮಕ್ಕಳೆಂಬ ಕಡಲೊಳು ಮುಳುಗಿದೆ 

ಕಡಹಾಯಿಸೈ ಎನ್ನೊಡೆಯ ನೀನಾದರೆ 

- ಕಾಡುವ ದುರಿತಗಳ ನೀ ಖಡಿಸೆ೦ದು 
(ಬೆ-೬೦-೧) 

- ಕಡಲೊಳಗೆ ಮನೆಮಾಡಿ ಮಲಗಿದೆನೆಂಬಾ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೨) 

- ಕಮಲಾಕ್ಷ ಕಡಲ ಕಟ್ಟಿದ ದಿಟ್ಟ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಗರುಡನ ಗರಿಯೊಳು ಕಡಲ ತಂದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

೭೮೦. 6ಡಲೊಡೆಯ - ಕಾಯೊ ಎನ್ನನು ದೇವ 

ಕಡೆ ಹಾಯಿಸೊ ಕಡಲೊಡೆಯ 

- ಕಾಯೊ ಎನ್ನನು ದೇವ (ಸ-೮೨-ಪ) 

- ಕಡಲೊಡೆಯ ನಿನ್ನಡಿಯ ಗಳಿಗೆ 

ಬಿಡಲಾಗದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

೭೮೧. ಕಡಲೆ - ಆಡುವ ಮಕ್ಕಳ ಕೈಗೆ ನೀಡದೆ 

ಕಡಲೆಯ ಬೇಡಿದರೆ ಕೊಟ್ಟು ಕೂಡಿ ಆಡದ 

ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

೭೮೨. ಕಡಹ (ಒ೦ದು ಮರ) ೨ ತೋರ 

ದುಂಚ ಕಡಹದ ಮರವ ಏರಿ ನೋಡುತ 

ನಿಂತ ನೋಡು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಸೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಕಡಹದ ಮರನೇರಿ ಸಂಗಡಿಗರೊಡನೆ 

ಕಾಳಿಂದಿಯ ಮಡುವ ಧುಮುಕಿ ಧುಮುಕಿ ಕಲಕಿ 

- ಮಗುವು ಕಾಣೀರಯ್ಯ (ಸ-೧೯೯-೩) 

ಓ೮೩. ಕಡಹಾಯಿಸು/ಕಡೆಹಾಯಿಸು - 


ಕಡಹಾಯಿಸೊ ಕಮಲಲೋಚನನೆ ಎನ್ನ 


ತಡಿಯ ಸೇರಿಸೊ ತರಣಿಶತಕೋಟಿತೇಜ 

- ಕಡಹಾಯಿಸೊ ಕಮಲಲಲೋಚನನೆ 
(ಬೆ-೬೨-ಪ) 

- ಮಡದಿ ಮಕ್ಕಳೆಂಬ ಕಡಲೊಳು ಮುಳುಗಿದೆ 

ಕಡಹಾಯಿಸೈ ಎನ್ನೊಡೆಯ ನೀನಾದರೆ 

- ಕಾಡುವ ದುರಿತಗಳ ನೀ ಚಡಿಸೆ೦ದು 
(ಬೆ-೬೦-೧) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಾಯ 

ಕಾರಣಕೆ ಕರ್ತ ನೀ ಕಡೆಹಾಯಿಸಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

೭೮೪. ಕಡಿ - ಸಾವಿರ ತೋಳವನ ಸರಸ 

ದಿಂದಲಿ ಕಡಿದ ಭುವನ ರಕ್ಷಕನಾದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 


- ಮೂತೆರದ ಭೇದಗಳ ಕಡಿದು ಕಣ್ಣಿಯ ಮಾಡಿ 


ಚಿತ್‌ಲಿಂಗಕಗ್ಗವಣಿ ತಂದವರ ತೋರು 
- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 


_ ಪೊಡವಿಯ ಕೊಟ್ಟರೆ ಅಳೆಯುತಿದೆ ತನ್ನ 


ಕೊಡಲಿಯೊಳು ಭೂಪರ ಕಡಿಯುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೨) 

- ಮನಸಿನೊಳಗೆರಡಿಲ್ಲ ಮದದಾನೆ ಮೇಲ್ಕಡಿವ 

ಮನವ ಹಿಮ್ಮಟ್ಟಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

- ಬೆಲ್ಲವು ಕರದೊಳಗಿರುತಿರೆ ಕಾಡಿನ ಕಲ್ಲನು 

ಕಡಿಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

- ಅಮರವೈರಿಯ ಕರುಳ ಕಿತ್ತಿ ಕಡಿದಾ ಹತಿಯೊ 


೧೬೫ 


ಕ್ಷಮೆಯನಳೆದಾ ಪಾದಕಮಲ ನೊಂದುವೊ 

ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ತವಕದಿಂದಲಿ ಓಡಿದ ಭೂಭುಜರ ಕಡಿದ 

ಶಿವನ ಬಿಲ್ಲನು ಮುರಿದು 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಅಂದು ಸಭೆಯಲಿ ಬಯ್ದವನ ತವಕದಿ 

ಕಂಧರ ಕಡಿದಾತನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ಪೊಡವಿಪಾಲಕರ ವಂಶವನು ಒಬ್ಬನೆ ಕಡಿದು 

ಕೊಡಲಿಯನು ಬಿಸುಟಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ಕ್ರೂರ ಶಾಸ್ತ್ರವನನೋದಿ ಕುರಿ ಕೋಣವನೆ 

ಕಡಿದು ಘೋರ ನರಕದಿ ಬೀಳುವುದನು 

ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

-. ಬ್ರಹ್ಮ ಕಪಾಲವ ಧರೆಗಿಳುಹಿದನ ತಮ್ಮ 

ಅಣ್ಣರನು ಕಡಿದಾಡಿಸಿದವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೧) 

೭೮೫. ಕಡು (ತೀವ್ರವಾದ) - ಬೇಡಿದರು 

ಕೊಡದಿರುವ ಕಡುಲೋಭಿಯ ಸ೦ಗ 

- ಸಣ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಕಡಗ ಕಂಕಣ ಗೀರುಗಂಧ ಮಿಗೆ ಕಡು 

ಚೆಲುವಿನ ಬಣ್ಣ ಕುಪ್ಪುಸದಿಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ಭೂಸುರಪ್ರಿಯ ಕಾಗಿನೆಲೆಯಾದಿಕೇಶವನ 

ಮೀಸಲಿನ ಪಾದಭಜನೆ ಕಡುಲೇಸು ಮನವೆ 

- ಅರಿತು ನಡೆಯಅಬೇಕು (ಸ-೭-೩) 

- ಕಡುಕೋಪದಿ೦ ಖಳನು ಖಡುಗವನು 

ಹಿಡಿದು ನಿನ್ನೊಡೆಯನೆಲ್ಲಿಹನೆಂದು ನುಡಿಯೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ಕಡು ನಾದದ ಗಾಯನ ಮಾಡುತಿಹುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೨) 

- ಕಟ್ಟಾಳು ಕಡು ಜಾಣನಾಗಿ ಪುಟ್ಟಿದರಿಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬೆಟ್ಟಗಳನು ಕಿತ್ತು ಇಟ್ಟರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 

ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

- ಆಸೆಯನು ಬಿಡದೆ ಕಡುಮೋಸದಲಿ 

ಸಿಲುಕಿರ್ದು ವಾಸಿಯಿರದವನನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಉತ್ಕಚದ ಬಾಲೆಯ ಕಡುಲಜ್ಜಿ ಸಭೆಯೊಳಗೆ 

ವಿಸ್ತರಿಸಿ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಕಾಯೊ ಕರುಣಾಕರನೆ ಕಡುಕರ್ಮಿ ನಾನು 

ನ್ಯಾಯವೆಂಬುದು ಎನ್ನೊಳಳ್ಳನಿತು ಇಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-ಪ) 

- ಕಣ್ಣು ಕೆಟ್ಟ ಮೇಲೆ ಕಡು ರೂಪ ಚೆಲ್ವಿಕೆಯೆ 

- ಬಾಯ ನಾರಿದ ಮೇಲೆ (ಬೆ-೧೪೨-೧) 

- ಷಡುರಸದನ್ನಕೆ ನಲಿದಾಡುವ ಜಿಹ್ವೆ 

ಕಡುರುಚಿಗೊಂಡರಾರುಚಿ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

- ಬಡವನಾಗಲಿ ಅವನು ಬಲ್ಲಿದನು ಆಗಲಿ 

ಕಡು ಮೂರ್ಬ್ವ ಘೋರಪಾತಕಿಯಾಗಲಿ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

- ಹಾನಿಯಿಲ್ಲದ ಪದವಿಯನು ಕೊಟ್ಟು ಧ್ರುವ 

ಕಡುದೀನತ್ಚವನು ಬಿಡಿಸಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಮಾಯಕಾರಗೆ ರೂಪ ಕಾಯ ಬಡಲಿಗ 

ಚೆಲ್ವ ಕಾಯಗಿರಿ ಪೊತ್ತವನು ಕಡು ಧರ್ಮಿಯು 

- ಮೂವರೇರಿದ ಬಂಡಿ (ಬೆ-೧೬೦-೨) 

- ಓಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 

ನ ಬ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೨) 

- ದ್ವಾಪರಯುಗದಲಿ ಭೀಮಸೇನನೆನಿಸಿ 

ಶ್ರೀಪತಿಯ ಪಾದ ಕಡುಭಜಕನಾಗಿ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೨) 


೧೬೬ 


೭೮೬. ಕಡೆ - ಬಾಯ ಸವಿಯನುಂಡು ಕಡೆಗೆ 

ನಾಯ ಸಾವು ಸಾಯೊ ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಆದಿಕೇಶವನ್ನ ಮುಟ್ಟಿ ಭಜಿಸಿ ಕಡೆಗೆ ಬಿಡುವರೆ 

ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಕೆಸರ ಚೊಗೆಯಂಬಿಡಿಸಿ ಗುಂಜ ಸರವಂ 

ತೆಗಿಸಿ ಬಿಸರುಹ ಮಣಿಮಾಲೆ ಕಡೆಗೆ ಇಡಿಸಿ 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ . 

ಮಾತು (ಸ-೨೧೬-೨) 

- ಗೊಲ್ಲತನವ ಬಿಡಿಸಿ ಗೋಗಾವ ಡಿಂಬ್ದರಿಸಿ 

ಉಳ್ಳ ತಸ್ಕರ ಬುದ್ಧಿ ಕಡೆಗೆ ಇರಿಸಿ 

- ಯಾಕೆಲೊ ರಂಗ ನಿನಗಿಂತ ಸಟನೆಯ 

ಮಾತು (ಸ-೨೧೬-೧). 

- ಪ್ರಣವ ಒಂದರೊಳಗೆ ಒಂದು ಕೋಟಿ 

ಯನ್ನು ತೋರಿ ಕಡೆಯ ಕುಣಿಕೆಯೊಳಗೆ ಎಂಟು 

ಕೋಟಿಯನ್ನು ತೋರುತ 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೬) 

- ಕಂಕಣಕೆ ಮೊದಲೇನು ಕಾರ್ಮುಗಿಲ 

ಕಡೆಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ಕಡೆಯ ಆಟ ಕಮಲನೇತ್ರೆಯರೆಡೆಯು ಆಗಿ 

ಹೋಗಿ ನಿಲ್ಲಿರಿ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ನಾಲ್ಕು ಯುಗವಾದಲ್ಲಿ ಕಡೆಯ ತುರಗವನೇರಿ 

ಸಾಕಾರವಾಗಿ ಮಲಗಿದ ಭಾವವೊ 

- ಏಕೆ ಸೀಸಿಲ್ಲ ಪವಡಿಸಿದೆ (ಬೆ-೬೪-೪) 

- ಬಪ್ಪುವ ಎಂಟನೆಯ ನಾಮದ ಪೆಸರಿನೊಳ್‌ 

ಇಪ್ಪ ಕಡೆಯ ಬೀಡಲಿ 

- ಏಣನಯನೆ ಏಣಭೋಜಮಧ್ಯಜೆ 
(ಬೆ-೯೯-೨) 

- ಬರೆದೂ ಅರಿಯದ ಲೆಕ್ಕ ಕಡೆಯಲಿ 

ಬಹು ದುಃಖ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

- ಕಡೆಯಲ್ಲಿ ಎಳ್ಳಮೊನೆಯನಿತೂ ಸುಖವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಾಣೆನೊ 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೨) 

-. ಕಾಳಮ್ಮನವತಾರ ಕಡೆಯಲ್ಲಿ ಸಂಸಾರ 

ಮಾಳಿಗೆ ಮನೆಯಂತೆ ಇಂದೇನು ನಾಳೇನು 

- ಶ೦ಕರನಾರಾಯಣ ಚಡು 
(ಬೆ-೧೭೫-೨) 

- ಅಮರ ದೈತ್ಯರು ಕೂಡಿ ಅಂಬುಧಿಯ 

ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟಿದ ಶೇಷನ 

ನ ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಹುಟ್ಟುವುದು ಮೊದಲಿಲ್ಲ ಸಾವುದಕೆ ಕಡೆ 

ಯಿಲ್ಲ ಹುಟ್ಟು ಸಾವಿನ ಹೊಲಬ ಅಜ್ಜ ಬಲ್ಲ 

- ನಾವು ಕುರುಬರು (ಬೆ-೧೫೨-೩) 

ದ ಸತ್ಯಕ್ಕೆ ಕುರುಹೇನು ಪೃಥ್ವಿಗೆ ಕಡೆಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಹಸುಮಗು ನೋಡಿದರೆ ಅಮ್ಮಯ್ಯ ನಾ 

ಮೊಸರನು ಕಡೆಯುತಿದ್ದೆ 

-ನೆರೆದು ಗೋಪಿಯರೆಲ್ಲರು (ಬೆ-೧೦೩-೩) 

- ಕಡೆಗೆ ಅಪರ ರಾತ್ರಿಯಲ್ಲಿ ತಿ೦ದು ಒರಗುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಕಡೆಗೊಂದನ್ನ ಹೋಳಿಗೆಯಿಲ್ಲ ಕೊಡ ತುಪ್ಪ 

ಪಾಲ್ಮ್ಕೊಸರು ಪಾಯಸ 

ನ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

- ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೆ 

ಬಿಡಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಕಂಜಲೋಚನೆ ಕುಚದ ಗ೦ಟು ಕಡೆಗೆ 

ಬಿಚ್ಚೆಂದ ನೋಡು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

- ದೃಷ್ಟ ನೋಡು ಕಟ್ಟಕಡೆಗೆ ಬಟ್ಟ ಬಯಲಾಗು 

ತಿದೆ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

- ವೇಷಭಾಷೆಯ ಕಲಿತು ಗೋಸನಿಯ ಕಡೆಗಿಟ್ಟು 

ಆಸೆಯನು ತೊರೆಯದೆ ತಪವ ಮಾಡಿ 


೧೬೭ 


- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 
- ಆರು ಚಕ್ರದ ನೆಲೆಯು ಅಷ್ಟಾಂಗಯೋಗ 
ದೊಳು ಮೂರು ಮೂರ್ತಿಯ ಮೂರು ಕಡೆಗೆ 
ನಿಲಿಸಿ 
- ತೀರ್ಥ ಪಿಡಿದವರು ತಿರುಸಾಮಧಾರಿಗಳೆ 
(ಬೆ-೧೩೮-೬) 
- ರಿಕ್ಷ ಹಸ್ತದಿಂದ ಮನೆಯ ಸೇರುವೆ ಈ 
ಉದರಕಾಗಿ ಮತ್ತೆ ಕಂಡ ಕಡೆಗೆ ತಿರುಗುವೆ 
- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 
- ಕರಕೊಂಡು ಕಂಡವರ ಕೂಡೆ ತಾನಾಡಿದರೆ 
ನೆರೆ ದುಃಖವಿದು ಬಿಟ್ಟು ಕಡೆಗೆ ತೊಲಗುವುದೆ 
- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 
- ಗಳಗಳನೆ ನುಡಿವ ನಾಲಗೆ ಗಂಟೆಯುಲಿ 
ಯಂತೆ ಕೆಲಕಾಲಕೀ ಕೊಂಪೆ ಕಡೆಗಾಹುದಂತೆ 
- ಎಂದಿದ್ದರೀ ಕೊಂಪೆ ಎನಗೆ ಸ೦ಚಜಕೆ 
ಯರದು (ಬೆ-೧೦-೧) 
೭೮೭. ಕಡೆಬಾಗಿಲು - ಭಕ್ತಿಹೀನರ ಮನೆಯ 
ಪಟ್ಟ ಸುಪ್ಪತ್ತಿಗೆಗಿ೦ತ ಭಕ್ತರ ಮನೆಯ ಕಡೆಬಾಗಿಲ 
ಕಾಯುವುದು ಲೇಸು 
- ಅರಿತು ನಡೆಯಲಅ ಬೇಕು (ಸ-೭.-೨) 
೭೮೮. ಕಡೆಹಾಯ್‌ - ಕಲಿಯೇರಿ ಬಂತು 
ನಾ ಕಡೆಹಾಯ್ವುದೆಂತಯ್ಯ ಜಲಜನೇತ್ರನ ಕೃಪೆಯ 
ಪಡೆದವರು ಕೇಳಿ 
- ಕಅಯೇರಿ ಬಂತು (ಬೆ-೧೩೦-ಪ) 
೭೮೯. ಕಡೆಹಾಯಿಸು - ಕಾಯೊ ಎನ್ನನು ದೇವ 
ಕಡೆ ಹಾಯಿಸೊ ಕಡಲೊಡೆಯ 
- ಕಾಯೊ ಎನ್ನನು ದೇವ (ಸ-೮೨-ಪ) 
೭೯೦. ಕಡ್ಡಿ - ದೂರೋ ಬುದ್ದಿ ಮಾಡಬೇಡ 
ಕೈಯೊಳಿಕೊ ಕಡ್ಡಿ ನಿನ್ನ ಕೈಯೊಳಿಕೊ ಕಡ್ಡಿ 
-ಸಾರಿ ದೂರಿ ಹೇಳುತೇನೆ (ಸ-೨೪೮-ಅ) 
೭೯೧. ಕಣ್‌/ಕಣ್ಣು - ಯಮದೂತರುದ್ಧತ 
ಕಣ್ಗಳನು ಕಂಡು ಮನದಲ್ಲಿ ಭೀತಿಯಲಿ ಬಹಳ 
ಬಳಲಿ 
- ಅಣುಮಹತ್ತಾದ ದೇವ (ಬೆ-೭೧-೩) 
- ಪರಮ ಮುನಿಶಾಪದಿಂದವನಂಗದಲ್ಲಿ 
ಸಾಸಿರ ಕಣ್ಗಳಾಗಿರ್ದ ಪರಿಯ ನೀನರಿತು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಗಾಣದೆತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ 

ಮಾಡಿ ಕಾಣದೆ ತಿರುಗುವೆನು ಎರಡು ಕಣ್ಣಿದ್ದು 

ನಾನು 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

- ಸುಳಿದ ಎಷ್ಟು ಬ್ರಹ್ಮನೆಂಬ ಹಣೆಯ ಕಣ್ಣ 

ರುದ್ರನೆಂಬ ಮಣೆಯಗಾರರೆಪ್ಪತ್ತೇಳು ಕೋಟಿ 

ಸಂಖ್ಯೆಯು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 

- ಹಿಂದಣದೆಲ್ಲವೂ ಬಹದೆಂಬುದಕೆ ಸಾಕ್ಷಿ 

ಇಂದು ಕಣ್ಣೆದುರೆ ಜಗದೊಳಗೆ ತೋರುತಿಹು 

ದಿಗೊ 

- ಧರ್ಮವೆಂಡೆನಿಪ ಮಾರ್ಗವನು ಐಟ್ಟು 
(ಸ-೧೨೪-೫) 

- ಕಣ್ಣನಿರಿದು ದಾನವ ಬೇಡಿದವನ ಅಣ್ಣಗಳ 

ಕಂಗಳ ಕಾಲಿಲೊತ್ತಿದನ 

- ಕರೆತಾರೆ ಕಾಮಿಸಿ ಕಮಲಖಖಪಿತನ 
(ಬೆ-೯೩-೪) 

- ಸಂದೇಹವಿಲ್ಲ ಕೊಂದರೆ ಒಳಿತು ಕಾಯ್ದ 

ರೊಳಿತೆಂದೆನುತ ಕಂಗಳನು ಮುಚ್ಚಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ಮತ್ಸ್ಯಾವತಾರ ನೀನಾದರೆ ಆಕೆ ಮತ್ಸ್ಯಗ೦ಂಗಳೆ 

ತಾನಾದಳೊ 

- ನಿನಗಿ೦ತ ಕು೦ದೇನೊ (ಬೆ-೮೭-೧) 

- ಚೆನ್ನಾಗಿ ನೀ ನೋಡು ಚೆಲುವ ಕಂಗಳಿಂದ 

ತನ್ನಗ್ನಿಯೊಳಗಿರುವ ಪ್ರೌಢರಿಗಲ್ಲದೆ 

ನ ಆರಿಗಳವಲ್ಲಾತ್ಮ ಯೋಗಸಿದ್ಧಿ 
(ಬೆ-೧೨೬-೨) 

- ಚೆಲ್ವ ಕಂಗಳ ಚೆಲ್ವಕಾರ ನೋಡ ಬಂದೆ 

ನಿನ್ನ ಬಳಿ ಸಾರ ಬಂದೆ 

- ಚೆಲ್ಟ ಕಂಗಳ ಚೆಲ್ವಕಾರ (ಸ-೯೯-ಪ) 

ಎ ಕಣ್ಣೇ ಕಾಮನ ಬೀಜ ಈ ಕಣ್ಣಿಂದಲೆ ನೋಡು 

ಮೋಕ್ಷಸಾಮ್ರಾಜ್ಯ 

- ಲಲ್ಲಿ ನೋಡಿದರಲ್ಲ ರಾಮ (ಸ-೫೧-೧) 

- ಲಲನೆಯರ ಮೇಲೆ ಕಣ್ಣಿಡುವ ಹೊಲೆಯ 

ರನು ನಾನೊಲಿದು ಹೊರಲಾರೆನೆಂದು 

ನಡುಗಿದೆಯ 


೧೬೮ 


- ಏಕೆ ನಡುಗಿದೆ ತಾಯೆ (ಸ-೫೬-೪) 

- ಕಣ್ಣಿನ ಮೂರುತಿ ಬಿಗಿದು ಒಳಗಣ್ಣಿಂದಲೆ 

ದೇವರ ನೋಡಣ್ಣ 

- ಎಲ್ಲ ನೋಡಿದರಲ್ಲಿ ರಾಮ (ಸ-೫೧-೧) 

- ಬೆಳ್ಳಿಕಣ್ಣಿನವರು ತಿಳಿಯಲಾರದ ಮಾತು ಬಲ್ಲ 

ಆದಿಕೇಶವನು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೫) 

-. ಕಣ್ಣಿಲ್ಲದಾತನು ಕಂಡು ಪಿಡಿದ ಮೃಗ 

ಕೈಯಿಲ್ಲದಾತನೆಚ್ಚ 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೪) 

- ಶುಕ್ರಗೆ ಕಣ್ಣು ಮಾಡಿದನೊಂದ 

- ನಾರಾಯಣನೆ ಶತ (ಸ-೧೩೮-೩) 

- ಗಂಡನಂತೆ ಮನೆಗೆ ಬಂದನೆ ಯಶೋದೆ 

ಕೇಳೆ ಮಿ೦ಂಡನಂತೆ ಕಣ್ಣು ಹೊಡೆದನೆ 

- ಬಾಲ್ಶಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಕಣ್ಣೇ ಕಾಮನ ಬೀಜ ಈ ಕಣ್ಣಿಂದಲೆ ನೋಡು 

ಮೋಕ್ಷಸಾಮ್ರಾಜ್ಯ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೧) 

- ಕಣ್ಣಿಲ್ಲದವಗಿನ್ನು ಕನ್ನಡಿಯಿದ್ದು ಫಲವೇನು 

- ಆರು ಬಾಳದರೇನು (ಬೆ-೩೦-೧) 

- ಕಣ್ಣು ಕೆಟ್ಟ ಮೇಲೆ ಕಡು ರೂಪ ಚೆಲ್ವಿಕೆಯೆ 

- ಬಾಯು ನಾರಿದ ಮೇಲೆ (ಬೆ-೧೪೨-೧) 

ಕಲಿಗಳಿಗೆ ಕಣ್ಣೇನು ಕಾವನಿರುಹುಗಳೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

- ಬೀಜ ಮತ್ತೊಂದಕ್ಕೆ ಹದಿನೆಂಟು ಕಣ್ಣು 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

- ಹೇವವಿಲ್ಲದ ಹೆಣ್ಣು ಗಜುಗುಬೆಳೆದಾ ಕಣ್ಣು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಬಣ್ಣ ಬಣ್ಣದ ಪಕ್ಷಿ ಅದಕೆ ವೆಜ್ಜಗಳುಂಟು 

ಕಣ್ಣು ಮುಚ್ಚಲಿಲ್ಲ ತೆರೆಯಲಿಲ್ಲ 

- ಪಕ್ಚ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

- ಗಾಣದೆತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ 

ಮಾಡಿ ಕಾಣದೆ ತಿರುಗುವೆನು ಎರಡು ಕಣ್ಣಿದ್ದು 

ನಾನು 

ದ ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಿ೦ಗಳ ಕಣ್ಣಿನ ಕೊಂಗಗಳನು ಕೂಡಿ ಛಂಗನೆ: 


ಲಂಕೆಗೆ ಪೋದನ್ನಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೭) 

ದ ಕಣ್ಣಿಂದ ಕೇಳ್ಪನ ಹಗೆಯನಾಳುವನ ಕಣ್ಣಿಂದ 

ತಿಳಿದು ಕಲ್ಪಿಸಿದವನ 

- ಕರೆತಾರೆ ಕಾಮಿನಿ ಕಮಲಖಪಿತನ 
(ಬೆ-೯೩-೪) 

- ನವಮೋಹನಾಂಗಿಯರ ರೂಪವ ಕಣ್ಣಿಂದ 


ಎವೆಯಿಕ್ಕದಲೆ ನೋಡುವ ನೋಟ ನಿನ್ನದಯ್ಯ 


- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

ದ ಕಣ್ಣಿಂದ ಕೇಳ್ಪನ ಹಗೆಯನಾಳುವನ ಕಣ್ಣಿಂದ 

ತಿಳಿದು ಕಲ್ಪಿಸಿದವನ 

- ಕರೆತಾರೆ ಕಾಮಿನಿ ಕಮಲಖಪಿತನ 

... (ಬೆ-೯೩-೪) 
- ಕಣ್ಣನಿರಿದು ದಾನವ ಬೇಡಿದವನ ಅಣ್ಣಗಳ 

ಕ೦ಗಳ ಕಾಲಿಲೊತ್ತಿದನ 

- ಕರೆತಾರೆ ಕಾಮಿನಿ ಕಮಲಖಪಿತನ 
(ಬೆ-೯೩-೪) 

- ಕಟ್ಟುಗ್ರದಿ೦ದ್ರನಿಗೆ ಮೈಯೆಲ್ಲ ಕಣ್ಣಂತೆ 

- ಆರಿಗಾದರು ಪೂರ್ವಕರ್ಮ ಚಡದು 
(ಬೆ-೧೦೮-೨) 

೭೯೨. ಕಣಗಿಲೆ - ಸುರಗಿ ಸೇವಂತಿ ಮಲ್ಲಿಗೆ 

ಮೊಲ್ಲೆ ಬಕುಳ ಪಾದರಿ ಕ೦ಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೭೯೩. ಕಣಿ - ಕಣಿಯ ಹೇಳಬಂದೆ ನಾನು 

ತಿಳಿಯಲಿಲ್ಲವೆ 

- ಕಣಿಯ ಹೇಳಬಂದೆ ಸಾನು 
(ಬೆ-೭೨-ಪ) 

- ಕಣಿಯ ಹೇಳಬಂ೦ದೆ ನಾರಾನಯಣನಲ್ಲದೆ 

ಇಲ್ಲವೆಂದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-ಅ) 

೭೯೪. ಕಣಿವೆ - ವನಿತೆಯರ ಕಾಯಕಾಂತಿಯ 


ಮಹಾದುರ್ಗದಲಿ ಸ್ಮನವೆಂಬ ಕಣಿವೆಯನು ಕಟ್ಟಿ 


೧೬೯ 


ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯.೨) 

೭೯೫. ಕಣ್ಣ (ಕಣ್ಣಿರುವಂತಹವನು) - ಚಿನ್ನದ 

ಕಣ್ಣನ ಕೊಂದು ಭೂಮಿಯ ವನ ಜಸಂಭವ 

ನಿಗಿತ್ತಾನ್ಹಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೩) 

ದ ಚೆನ್ನ ಕಾಡಿನ ಹಂದಿಯಾಗಿ ನಮ್ಮ ರಂಗ 

ಚಿನ್ನದ ಕಣ್ಣನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಐ೦ದರು 
(ಬೆ-೭೭-೩) 

೭೯೬. ಕಣ್ಣಾರೆ - ಬೆಳ್ಳಕ್ಕಿ ಬೆರಣಿಯ ಮಾಳ್ಪುದ 

ಕಂಡೆ ನರೆ ಸೂಳೆಗೆಯ್ವುದ ಕಣ್ಣಾರೆ ಕಂಡೆ 

- ಲಟಪರ್ಟನಾ ಸಟಿಯಾಡುವನಲ್ಲ 
(ಬೆ-೧೫೯-೨) 

-. ಕಪ್ಪೆ ತತ್ಕೈಯೆಂದು ಕುಣಿವುದ ಕಂಡೆ 

ಬಾಡದಾದಿಕೇಶವನ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೩) 

೭೯೭. ಕಣ್ಣಿ - ಮೂತೆರದ ಭೇದಗಳ ಕಡಿದು 

ಕಣ್ಣಿಯ ಮಾಡಿ ಚಿತ್‌ಲಿಂಗಕಗ್ಗವಣಿ ತಂದವರ 

ತೋರು 

- ನಿಜವರಿತು ಅ೦ಂಗವನು ಪೂಜೆ ಮಾಡುವರು 
(ಸ-೧೪೨-೧) 

೭೯೮. ಕಣ್ಣಿಡು - ಬಾಗಿ ಪರಸತಿಯರನು 

ಬಯಸಿ ಕಣ್ಣಿಡುವಂತ ಯೋಗ ತಪ್ಪಿದರಲೆಲ್ಲ 

ದೇವ ಬ್ರಾಹ್ಮಣರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

೭೯೯. ಕಣ್ಣುಕಟ್ಟು (ಇಂದ್ರಜಾಲ) - ಹೆಣ್ಣು 

ಗಳೊಳು ಹೆಮ್ಮೆಕಾರಿಕೆ ಸತ್ಯ ಕಣ್ಣುಕಟ್ಟಲ್ಲ ಕವಿಗಳ 

ಕವಡಲ್ಲ 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-ಪ) 

೮೦೦. ಕಣ್ಣುಮುಚ್ಚು - ಕಾನನದೊಳು ಕಣ್ಣು 

ಮುಚ್ಚಿ ಬಿಟ್ಟಿಹರೊ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ಸಿನ್ನ 
(ಸ-೮-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೮೦೧. ಕಣ್ಣುಹೊಡೆ - ಗಂಡನಂತೆ ಮನೆಗೆ 

ಬಂದನೆ ಯಶೋದೆ ಕೇಳೆ ಮಿಂಡನಂತೆ ಕಣ್ಣು 

ಹೊಡೆದನೆ 

- ಬಾಲಕನೆಂದೆತ್ತಿಕೊ೦ಡೆನೆ (ಸ-೧೮೩-೨) 

೮೦೨. ಕಣ್ಣೆತ್ತು - ಕಂಡ ಕಂಡ ಠಾವಿನಲ್ಲಿ ಕಣ್ಣೆತ್ತಿ 

ನೋಡದಿರಯ್ಯ 

- ಜೀದಿಯೊಳು ಯಾತರಾ ಸ೦ಟು ಬೇಡ 
(ಸ-೧೮೫-೧) 

೮೦೩. ಕಣ್ಣೆರೆ - ಸಿಟ್ಟಿನಲಿ ದ್ರೌಪದಿಯು 

ಕಣ್ಣೆರೆದು ನೋಡಲು 

- ವಾಸುದೇವಾಯ ನಮೋ (ಬೆ-೯೦-೧೧) 

೮೦೪. ಕಣ್ಮಣಿ - ಯೌವನದ ಗೋಪಿಯರ 

ಕಣ್ಮಣಿ ಎನಿಪ ವಸುದೇವ ಸುತನೆ೦ಂಬ ಮದ 

ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

೮೦೫. ಕತ್ತಲು/ಕತ್ತಲೆ - ಎತ್ತಿ ಜಗವ ನುಂಗಿ 

ತನ್ನ ಹೊಟ್ಟೆಯೊಳಿಂಬಿಟ್ಟುಕೊಂಡು ಕತ್ತಲೆಗೆ 

ಕರ್ತೃವೆ೦ಂಬ ಜಗವು ಸತ್ಯ ಕೇಳಿರೋ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 

- ಕತ್ತಲೆಕಾವಳದೊಳು ಕಾಣಬಾರದೆ ನೀನು 

ಸತ್ಯವೆಂಬ ದಾರಿಯನು ಸೇರಲಿಲ್ಲ ಲೇಸು 

. ತೋರಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ಕತ್ತಲೆ ಕಾಳ ಬೆಳಗಮಾಡಿ ಹೊತ್ತುಗಳೆವರೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯ ದೊರಕುವ ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭) 

- ಚಳಿ ಮಳೆಯು ಅತಿ ಕಾರುಗತ್ತಲೆಯೊಳಗೆ 

ಎದ್ದು ಹೊಳೆಯೊಳಗೆ ಮುಳುಗಿ ಜಪತಪವ 

ಮಾಡಿ 

- ಜಪವ ಮಾಡಿದರೇನು (ಬೆ-೧೨೩-೩) 

- ಕತ್ತಲೆಯಲಿ ಪೋಗಿ ಕುತ್ತಿದ್ದವನ ಮೈಯ 

ಸುತ್ತಿ ಬಾಧಿಸುತಿಪ್ಪನ 


೧೭೦ 


- ತೋರೆ ಬೇಗನೆ ಸಖ (ಬೆ-೯೪-೨) 

- ಕತ್ತಲೆಯೊಳು ಕಾದಿ ಅಳಿದಯ್ಯನ ಶಿರವ 

ಕತ್ತರಿಸಿದ ಧೀರನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಮನೆಯ ರಚಿಸುವರು ಭಕ್ತಿಯೆಂಬುದ 

ಬಯಸದಿರುವರು ಕತ್ತಲಾಯಿತು ಕಲಿಯ 

ಮಹಿಮೆ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೧) 

೮೦೬. ಕತ್ತಿ - ಚಂಡಭಟರೆಲ್ಲ ಮುಂದೆ ಕತ್ತಿ 

ಹರಿಗೆಯ ಪಿಡಿದು ಖಂಡತು೦ಡ ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಲಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 

೮೦೩. ಕತ್ತುರಿ - ಸಿರಿಗಂಧ ಕುಂಕುಮ ಸಾದು 

ಜವಾದಿ ಕತ್ತುರಿ ತಿಲಕವ ನೊಸಲಲಿ ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ಜವಾಜಿ ಕತ್ತುರಿಯಂದು ಭಸಿತ ಧೂಳಿ 

ಯಿಂದು 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬-೨) 

೮೦೮. ಕತ್ತುರಿ - ಕತ್ತುರಿ ತಿಲಕವನೊತ್ತಿ 

ಫಣೆಯೊಳಿಡೆ ಅರ್ಥಿಯ ತೋರದೆ ಇದ್ದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

೮೦೯. ಕತ್ತೆ - ಉತ್ತಮ ಅಶ್ವವ ಕತ್ತೆ ಹೋಲು 

ವುದುಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 


(ಬೆ-೧೨೮-ಪ) 
- ತತ್ವದ ಅರ್ಥವ ವಿಚಿತ್ರದಿ ಪೇಳೆ ಕತ್ತೆಯ 
ಚಿತ್ತಕೆ ಹತ್ತೀತೆ 


- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

೮೧೦. ಕಥಾಪ್ರಸಂಗಿ - ಬಾದರಾಯಣನೇ 

ಕಥಾಪ್ರಸಂಗಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೨) 

೮೧೧. ಕಥೆ - ಕಥೆ ಪುರಾಣಗಳ ಹಳಿದವಗೆ 

ಕಾಸಶ್ವಾಸ 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೨೪-೨) 

- ಸವಿನುಡಿ ವೇದ ಪುರಾಣ ಶಾಸ್ತ೦ಗಳ 

ಕಿವಿಯಿಂದ ಕೇಳುವ ಕಥೆ ನಿನ್ನದು ". 

- ತನು ನಿನ್ನದು ಜೀವನ ಸಿನ್ನದು 
(ಬೆ-೫೭-೧) 

- ಕಥೆಯ ನಿರ್ಮಿಸಿ ಪತಿವ್ರತೆಯರೆಲ್ಲರ ಘನ 

ವ್ರತಗಳನಳಿದೆಯೊ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 
(ಬೆ-೩೯-೯) 

-ಈ ಕಥೆಯ ಕೇಳ್ಬ ಜನಮೇಜಯನ ಪತಿಕರಿಸಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೪) 

- ಲೋಕದೊಳು ಐದನೆಯ ವೇದವೀಕಥೆ 

ಯೆನಿಸಿ 

-. ಬೊ೦ಬೆಯಾಟವನಾಡಿಸಿದ (ಬೆ-೭೯-೪) 

-. ಕಲ್ಪನಾಕಥೆಗಳಲಿ ಕಳೆಯಪಡೆಯುವರು 

ಸಂಕಲ್ಪವದು ಎ೦ತುಟೋ ಸಿರಿ ಅಪ್ರಮೇಯ 

- ಕಅಯೇರಿ ಬಂತು (ಬೆ-೧೩೦-೫) 

- ಕಥೆಯಲ್ಲಿ ಕಾಂಬುವುದೇನು ಕಂಡರೆ 

ಫಲವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ಜತೆಗೆ ಮತ್ತರವೇನು ಮತ್ತರದಲಿ ಕಥೆಯೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ಓದಿ ಕೇಳಿದರಿದೇ ಕಥೆಯಾಗುತಿದೆ ದೂರ 

ಆದಿಮೂರುತಿ ಕಾಗೆನೆಲೆಯಾದಿಕೇಶವನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

೮೧೨. ಕದನ - ಹದಿನೆಂಟು ಕೋಣಿ 

ಮಾರ್ಬಲವ ಹದಿನೆಂಟು ದಿನ ಕದನ ನಾಟ್ಯದ 

ಕೇಳಿಕೆಯನಾಡಿಸಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 

- ಕದನದಲಿ ಕಲಿ ಹನುಮ ಸುಗ್ರೀವ 

ಜಾಂಬವಾಂಗದ ಶಬರಿ ದ್ರೌಪದಿಯರು 


೧೭೧ 


- ಪೂಸರನ ಜನಕನೇ (ಬೆ-೧೬೮-೩) 

೮೧೩. ಕದರವುಂಡಲಗಿ - *ದ'ರ 

ಮಂಡಲಗಿಯ ಕರುಣಿ ಹನುಮರಾಯ 

ಸದುಗುಣವಂತನೆ ಹಣುವಂತನೆ 

- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-ಪ) 

- ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆಂದಿಗು ಧನ್ಯರು 

- ಮರೆಯದಿರು ಹರಿಯ (ಸ-೨೦೩-೩) 

-ಗುರು ಚೆನ್ನಕೇಶವ ಕದಳೀರಂಗಂ ಸ್ಥಿರ ಸದ್ಧಕ್ರಂ 

ಮುಖ್ಯಪ್ರಾಣ೦ 

- ಭಜರೇ ಹನುಮಂ೦ಂತಂ೦ಂ ಮಾನಸ 
(ಸ-೧೯೦-೫) 

೮೧೪. ಕದಿ - ಒಪ್ಪವನು ಸಾಧಿಸಿ ನೇತ್ರನೆಂಬ 

ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧೃಡವಾಯಿತು 

(ಸ-೬೯-೨) 

- ಕದ್ದು ಮತ್ತೊಬ್ಬ ತರುತಿದ್ದ ದಾರಿಯನ್ನು 

ಕಟ್ಟಿ ಒದ್ದು ಹಿಡಿದು ಗುದ್ದಿ ನೂಕಿ ಸೆಳೆದು 

ಕೊಂಡುದ 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೨) 

- ಖಳ ಹಿರಣ್ಯಕ ಬ೦ದು ಎದುರಾರು ತನಗೆಂದು 

ಇಳೆಯ ಕದ್ದೊಯ್ದು ಪೋಗುತಿರೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ದಾರಿ ನೋಡಿಕೊಂಡು ಇದ್ದ ಛಾಯನೆಂಬ 

ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧೃಡವಾಯಖತು 
(ಸ-೬೯-೧) 

- ದೃಷ್ಟಿ ನೋಡಿಕೊಂಡು ಇದ್ದ ಧರ್ಮನೆಂಬ 

ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

ಎ ಹೆಚ್ಚಿದ ತಮನೆಂಬ ದನುಜ ವೇದವ ಕದ್ದು 

ಬಚ್ಚಿಟ್ಟು ನೀರೊಳು. ಮುಳುಗಿರಲು 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೧೦-೧ 

- ರೂಢಿಯ ಕದ್ದುಕೊಂಡೋಡುವ ದೈತ್ಯ ನೀಡಿ 

ತಿವಿದು ಕೋರೆದಾಡೆಯಿಂದ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

- ಹಿಡಿದರೋಡುವ ಕಳ್ಳ ಬಿಡದೆ ಕದ್ದುಕೊಂಡು 

ಹೋದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-ಅ) 

- ಜನಕಸುತೆಯನು ಕದ್ದೊಯ್ಯಲು ಲಂಕೆಗೆ 

ಎಣಿಕೆಯಿಲ್ಲದ ಶರಧಿಯ ಕಟ್ಟಿ : 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-ಲ) 

- ಕಮಲವನು ಕದ್ದೊಯ್ದ ಕಳ್ಳನ ಸದೆದು 

ಕಮಲವ ತಂದೆ 

- ಭವಭಯವಿನಾಶ ಭೋ (ಬೆ-೪೧-೩) 

- ಮಡದಿಯನು ಕದ್ದು ಪೋದಸುರನಾ 

ಶಿರವರಿದು ಬಿಡದೆ ಸಾಸಿರ ಭೂಯ ಜು 

ಬಳಲಿದೆಯೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ- ೬೪-೨). 

- ಸೀತೆಯನು ಕದ್ದು ಒಯ್ದವನ ಕೊಲ್ಲುವ 

ಭರದಿ ಭೂತಳದ ಕಪಿಗಳನು ಕೂಡಿಕೊಂಡು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಆದಿಯಲಿ ವೇದಗಳ ಕದ್ದುಕೊ೦ಡೊಯ್ದವನ 

ಸಾಧನಂಗೆಯ್ತೆನೆಂದಾಕ್ಷಣದೊಳು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಮಂಗಳ ಜನನಿಯ ಹಿಂಗದೆ ಕದ್ದು 

ಜಲಂಗಳೊಳಡಗಿಪ್ಪನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 

_ (ಬೆ೯೫-೩) 

- ಮೂರೊಂದು ಮಾತಿನ ಸಾರವನೇ ಕದ್ದು 

ವಾರಿಧಿಯನೆ ಪೊಕ್ಕನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಅರ್ಧದೇಹನ ಕೈಯ ತಲೆಯ ಕಪಟದಿಂದ 

ಕದ್ದು ಬಿಸುಟ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 


೧೭೨ 


- ಬುದ್ಧಿಶೂನ್ಯನಾಗಿ ನಾನು ಕದ್ದ ಕಳ್ಳನಾದೆ 

- ಈಶ ನಿನ್ನ ಚರಣ ಭಜನೆ (ಬೆ- ೬೫-೧೪) 

- ಕೆಂಜಾಜಿಯ ಮಣಿಮಲ್ಲಿಗೆ ದಂಡೆಯರಂಜೆ 

ಕದ್ದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

- ಬಲು ಕಳ್ಳ ನಿನ್ನ ಮಗ ತಾಟಕನಿವ ಬಲು 

ಕದ್ದ ನವನೀತವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧) 

- ನೆಲವ ಕದ್ದಸುರನ ಗೆಲಿದಗೆ ಮ೦ಗಳ ಸುಲಭ 

ನರಸಿಂಹಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

- ಸವರಿ ದಶಶಿರ ಬೆಣ್ಣೆ ಕದ್ದನ ಯುವತಿಯರ 

ವ್ರತಗೆಡಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಮಾತು ಕದ್ದವನ ಕುಕ್ಷಿಯ ಸೀಳಿದವನ ಮಾತೆಗೆ 

ಮಾತು ಕೊಟ್ಟವನ ಮಾವನ ಬೇಗ 

- ಕರೆತಾರೆ ಕಾಮಿಸಿಕಮಲಣಖಿತನ 
(ಬೆ-೯೩-೩) 

- ಮಗುವು ಬಲ್ಲುದೆ ಇಷ್ಟು ಬೆಣ್ಣೆಯ ಕದ್ದರೆ 

ಬಿಗಿಯಬಹುದೆ ಶ್ರೀಚರಣವನು 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ನುಡಿಯ ಕದ್ದೊಯ್ದವನ ಒರಸಿ ಸುಧೆಯನು 

ತರಿಸಿ ಪೊಡವಿಯನು ಧರಿಸಿ 

- ಪೂಸರನ ಅನಕನೇ (ಬೆ-೧೬೮-೫) 

- ಕದ್ದುಕೊ೦ಂಡೊಂಡ್ವು ರಕ್ಕಸರನೆಲ್ಲರ 

ಕಾಲಲೊದ್ದೊರಸಿದ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೧) 

೮೧೫. ಕದಿರು - ಕೈತಪ್ಪಿ ಬಿದ್ದರೆ ಕದಿರಿಗೆ 

ಬಿಲ್ಲಾದೆ ಮತ್ತೆ ದೇವರ ಗುಡಿಗೆ ದೀಪವೇ 

ನಾನಾದೆ 

- ಕಾಯೊ ಎನ್ನನು ದೆ: 2 (ಸ-೮೨-೨) 

೮೧೬. ಕನಕ/ಕನಕದಾಸ/ಕನಕಪ್ಪ - ಕೂಡಿದ 

ಕನಕ ಆದಿಕೇಶವ ನೀನಹುದಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಜೀದಿಯೊಳು ಯಾತರಾ ನಂಟು ಬೇಡ 
(ಸ-೧೮೫-ಜ೩) . 

- ಕಂತುಪಿತಕನಕ ಆದಿಕೇಶವನ ಎಂತಾದರೂ 

ನೀ ಬಿಡಬೇಡ ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೩) ' | 

- ನೀನಿದ್ದರೆ ಕನಕ ಪ್ರಾಣ ತೆರಳುವ 'ತನಕ 

ಶ್ರೀನಿಧೇ ಆದಿಕೇಶವ ಎನ್ನ ಜನಕ 

-. ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

- ಎಲ್ಲರೂ ಕೇಳಿರಿ ಕನಕ ಹೇಳಿದ ಮಾತ 

ಎಲ್ಲರೂ ಗ್ರಹಿಸಿಕೊಳ್ಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೫) 

-ತಪ್ಪದೆ ಕನಕಗೆ ವರಗಳ ಕೊಡುವಂತ, 

ಭೀಮರಾಯ 

- ಘೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೫) 

- ಕನಕ ದಳದಲಿ ಬಂದು ಕಲೆತನೆಂದರೆ ಫೌಜು 

ಕನಕುಮನಕಾಗುವುದು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

- ಉಕ್ಕುವಾ ಹೊಳೆಯಲ್ಲಿ ತೆಪ್ಪವೇ ನಾನಾದೆ 

ಚೊಕ್ಕ ಕನಕಪ್ಪನ ಹಿಂದೆ ನಾ ತಿರುಪತಿಗೆ ಬಂದೆ 

- ಕಾಯೊ ಎನ್ನನು ದೇವ (ಸ-೮೨-೩) 

- ಕನಕನೊಡೆಯನು ಕಾಗೆನೆಲೆಯಾದಿಕೇಶವನ 

ಜನಕೆ ನಿತ್ಯವು ಪ್ರಸಾದವನು ಕೊಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ನ್ಯಾಯದಿ ಕನಕನೊಡೆಯ ಆದಿಕೇಶವರಾಯ 

ನೀನಲ್ಲದೆ ನರರು ಸ್ವತಂತ್ರರೆ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ಪೊಡವಿಗಧಿಕ ಕಾಗೆನೆಲೆಯ ಒಡೆಯ 

ವೆಂಕಟೇಶ ನಿನ್ನ ಅಡಿಗಳಿ೦ದ ಸಲಹೊ ಎನ್ನ 

ಕನಕನೊಡೆಯನೆ 

- ಕಣಿಯ ಹೇಳಬಂ೦ದೆ ನಾನು 
(ಬೆ-೭೨-೫) 

- ಹರಿದಾಸ ಕನಕನು ಹಾಕಿದ ಮುಂಡಿಗೆ ಸಿರಿ 

ಆದಿಕೇಶವನಾಣೆ ಬಲ್ಲವರು ಪೇಳಿ 


೧೭೩ 


-.ಚೀಜ ಮೂರನು ಅತ್ತಿ (ಬೆ-೧೬೨-೩) 

ನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು 

ಚೆಲುವ ಕನಕಪ್ಪ ಕುಣಿದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೧) 

-. ಉಗ್ರಾಹಿ ಅಹೋಬಲಪತಿರಾಜ ಕನಕಗೆ 

ಭಾಗ್ಯವನೀವ ಕಾಗೆನೆಲೆಯಾದಿಕೇಶವನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಕಾಗಿನೆಲೆಯ ಕನಕದಾಸ ಹೇಳಿದಂಥ 

ಮುಂಡಿಗೆಯ ಮಿಗೆ ಒಳ ಹೊರಗೆಲ್ಲ ಬಲ್ಲ 

ಬಾಡದಾದಿಕೇಶವರಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೬) 

- ಕ್ಷೋಣಿಯೊಳು ಕನಕದಾಸನ ನೆರಳು ಅನಕ 

ಏನು ಬಲಿಸಿದೆಯೊ ಔಷಧಿಯ ಕುಣುಕ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

- ಬೆಡಗ ಬಲ್ಲರೆ ಪೇಳಿ ಕನಕದಾಸ 

ಎನ್ನೊಡೆಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ಕನಕಗಿರಿ ನೆಲೆಯಾದಿಕೇಶವದಾಸ ಕನಕನ 

ಕಟ್ಟಳೆಯೊಳು ನಿಂತು ಸುಖದ ಪಾಕವನು 

ಚಂದದಿ ಸವ್ವಿಯುಣ್ಣಲಿಕ್ಕೆ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೩) 

೮೧೭ ಕನಕ (ಚಿನ್ಫ) - ವನ ಉಪವನಗಳಿಂದ 

ಘನ ಸರೋವರಗಳಿ೦ದ ಕನಕ ಗೋಪುರ 

ಗಳಿಂದ ಶೋಭಿತನೆ ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೨) 

- ಕನಕ ರಥಗಳಂದು ಕಾಲುನಡಿಗೆಯಿಂದು 

- ಎನ್ನ ಕ೦ದ ಹಳ್ಳೆಯ ಹನುಮಾ (ಬೆ-೬.೩) 

- ಮಾಂಸವಿಕಾರವಾದ ಕುಚವ ಕನಕಕಲಶ 

ಸಾರವೆಂದು ನರಕರೂಪಿನ ನಾರಿಯರಿಗೆ 

ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೮೧೮. ಕನಕಗಿರಿ/ಕನಕಾದ್ರಿ - ಕನಕಗಿರಿ ನೆಲೆ 

ಯಾದಿಕೇಶವದಾಸ ಕನಕನ ಕಟ್ಟಳೆಯೊಳು ನಿಂತು 

ಸುಖದ ಪಾಕವನು ಚಂದದಿ ಸವಿಯುಣ್ಣಲಿಕ್ಕೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಡಿಗೆಯನು ಮಾಡಬೇಕಣ್ಣ (ಸ-೧-೩) 

- ಇನಕೋಟಿ ಶತತೇಜ ಮುನಿಕಲ್ಪಭೂಜ 

ಕನಕಾದ್ರಿ ನಿಲಯ ವೆಂಕಟರಾಯ ಜೀಯ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೧) 

- ನಿನ್ನ ದಾಸಗೊಲಿದು ಸಲಿಸಯ್ಯ ಮನದಿಷ್ಟ 

ಕನಕಾದ್ರಿಯೊಳು ನೆಲಸಿದಾದಿಕೇಶವರಾಯ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೫) 

೮೧೯. ಕನಕುಮನಕು (ತಬ್ಬಿಬ್ಬು ?) - ಕನಕ 

ದಳದಲಿ ಬಂದು ಕಲೆತನೆಂದರೆ ಫೌಜು 

ಕನಕುಮನಕಾಗುವುದು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೮೨೦. ಕನಲು - ಚಿನ್ನಗಣ್ಣವನೆಂಬನೊರ್ವ 

ಖಳ ಭೂದೇವಿ ಕನ್ನಿಕೆಯನೊಯ್ಯುತಿರೆ ಕನಲಿ 

ಮನದಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೮೨೧. ಕನಸು - ಅಳವಿಗೆ ಕಳವಳವೇನು 

ಕಳವಳದಲಿ ಕನಸೇನು 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

- ಕನಸಿನಂದದಿ ದೇಹ ಸ್ಥಿರವಲ್ಲ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಕನಸಿನಲಿ ಕಾಂಬುದೇನು ಕಂಡರೆ ಭಯವೇನು 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

೮೨೨. ಕನಿಷ್ಠ -ನಿಂದಳುತ ಜ್ಯೇಷ್ಠರು ಕನಿಷ್ಠ 

ಭ್ರಾತರು ಪುತ್ರ ಬಂಧು ಮಿತ್ರರು 

-. ಅಣುಮಹತ್ತಾದ ದೇವ (ಬೆ-೭೧-೨) 

೮೨೩. ಕನೋಜರಾವುತ (ಕಲ್ಕಿ) - ಓಜೆಯ 

ಮರಕತ ತೇಜಿಯನೇರಿ ಕನೋಜರಾವುತನಾದೆ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

೮೨೪. ಕನ್ನ - ಕಳವಿನ ಒಡವೆಯಲಿ ಒಡೆಯಗೆ 

ಪಾಲೀವ ಕಳಬಂಟ ಕನ್ನ ಕೊರೆಯುತಿರೆ 

- ಯಮದೂತರಿನ್ನೇನ ಮಾಡುವರು 


೧೭೪ 


(ಬೆ-೪೪-೨) 
೮೨೫. ಕನ್ನಡಿ - ಕನ್ನಡಿ ಮೇಲೆ ಉದ್ದು 
ಉರುಳು ವನ್ನ ಪರಸುಖವಿಲ್ಲದೆ 
- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೫) 
- ಕಣ್ಣಿಲ್ಲದವಗಿನ್ನು ಕನ್ನಡಿಯಿದ್ದು ಫಲವೇನು 
- ಆರು ಬಾಳದರೇನು (ಬೆ-೩೦-೧) 
- ವಾಲೆಯ ಕೇಳಿದರಲ್ಲಿ ವಾಲೆ) ಕನ್ನಡಿಯ 
ಕಪೋಲೆ) 
- ಎಂಥ ಟವಳಗಾರನಮ್ಮ (ಸ-೪೩-೪) 
೮೨೬. ಕನ್ನಿಕೆ/ಕನ್ನೆ - ಚಿನ್ನಗಣ್ಣವನೆಂಬನೊರ್ವ 
ಖಳ ಭೂದೇವಿ ಕನ್ನಿಕೆಯನೊಯ್ಯುತಿರೆ ಕನಲಿ 
ಮನದಿ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 
- ಚೆನ್ನ ಬಾಲಕೃಷ್ಣನೆಂಬ ಕನ್ನೆಗೊನೆ ಬಾಳೆಹಣ್ಣು 
- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-ಅ) 
- ಹನ್ನೆರಡನೆಯ ತಾರೆಯ ಪೆಸರಾಕೆಯ 
ಕನ್ನೆಯಯ್ಯನ ಮನೆಯ 
- ರಾಜವದನೆ ಸುರರಾಜನ (ಬೆ-೯೭-೩) 
೮೨೭ ಕಪಟ - ನಟನೆಯಾಡುವ ವಿದ್ಯೆಯನೆಲ್ಲಿ 
ಕಲಿತೆಯೊ ಕಪಟ ನಾಟಕ ಸೂತ್ರಧಾರಿ 
ನೀನಹುದು 
-.ಯಾದವಗಿರಿವಾಸನಹುದೋ 
(ಸ-೨೧೯-೨) 
- ಕೂಡಿದೆಡೆಯಲಿ ಕಪಟವೆಸಗುವನೆ ದ್ರೋಹಿ 
- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 
(ಸ-೧೨೩-೧) 
- ತಾ ಕಪಟನಾಟಕದ ಸೂತ್ರಧರನೆನಿಸಿ 
- ಬೊಂಬೆಯಾಟವನಾಡಿಸಿದ (ಬೆ-೭೯-೪) 
- ವಿಪರೀತ ಕಪಟಗುಣ ಕಲುಷವಿದ್ದವರು 
- ಜಪವ ಮಾಡಿದರೇನು (ಬೆ-೧೨೩-ಪ) 
- ಶುಂಡಿಲಾಪುರದೊಳಗೆ ದುರುಳ 
ದುರ್ಯೋಧನನು ಪಾಂಡುನಂದನರೊಡನೆ 
ಕಪಟ ಜೂಜವನಾಡಿ 
- ವಾಸುದೇವಾಯ ನಮೋ (ಬೆ-೯೦-೧) 
- ಸುರಪತಿಯು ಗೌತಮನ ಸತಿಗಾಗಿ ಕಪಟದಲಿ 
ಧರಿಸಿ ಮಾಯವೇಷ ಧರೆಗೆ ಬಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೋಡಿ ಮರುಳಾಗದಿರು 
(ಬೆ-೧೨೭-೨) 

- ಅರ್ಧದೇಹನ ಕೈಯ ತಲೆಯ ಕಪಟದಿಂದ 

ಕದ್ದು ಬಿಸುಟ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-೧೦೧-೧) 

- ಕಪಟವರಿಯದ ನೃಪನಕೈಯೊಳನೃತವ 

ನುಡಿಸಿ ಉಪಮೆಯಲಿ ಶಸ್ತ್ರಪಂಡಿತನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೫) 

- ಚಿತ್ತವನು ಸೆಳೆದೊಯ್ವ ಕಪಟವು ಇದೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

೮೨೮. ಕಪಟಿ - ಕಾಲನ ದೂತರು ಕರುಣ 

ಸಂಪನ್ನರೆ ಕಾಲ ವ್ಯರ್ಥ ಕಳೆದು ಕೆಡುವಂಥ 

ಕಪಟಿ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೩) 

- ಮನವ ವಂಚಿಪ ಕಪಟಿಗೆ ಮೇಲೋಕವುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-೩) 

೮೨೯. ಕಪಾಲ - ಬ್ರಹ್ಮ ಕಪಾಲವ ಧರೆ 

ಗಿಳುಹಿದನ ತಮ್ಮ ಅಣ್ಣರನು ಕಡಿದಾಡಿಸಿದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೧) 

- ಮುದದಿ ಬ್ರಹ್ಮನ ಕಪಾಲವ ಸಿದ್ಧಗೊಳಿಸಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 

೮೩೦. ಕಪಿ - ನೆರೆದ ಕಪಿ ಹಿ೦ಡು ಕೂಡಿದನೆ 

ಫಣಿಶಿರದಲಿ ಕುಣಿಕುಣಿದಾಡಿದನಕ್ಕ 

- ರಂಗನೆ೦ಥವನೆ೦ಥವನೆಲೆ ತಂಗಿ 
(ಸ-೨೨೨-೨) 

- ಕಾಡುವ ಕಪಿ ಸಾಯದನಕ ಸತ್ತ ಓಡಿನೊಳಗೆ 

ರಸ ತೊಟ್ಟಿಕ್ಕದನಕ . 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೨) 

- ವಾಗಿನಿಂದಕ್ರೂರ ಬಲ್ಲ ವಚನಿ ಶೌನಕ ಬಲ್ಲ 

ಯೋಗೀಂದ್ರ ಕಪಿ ಬಲ್ಲ ಧ್ರುವ ಬಲ್ಲನು 

- ಬಲ್ಲವರೆನಿಪರು ಬಲ್ಲವಪರರಿಯರು 
(ಬೆ-೭೩-೫) 

- ಮೆರೆವ ಗಿರಿಯವಾಸ ಕಪಿಕುಲ ಸೌಮವಿತ್ರಿ 

ಗೆರೆದೆ ದ್ರೋಣಾದ್ರಿ ಸಂಜೀವನ ಹನುಮ 


೧೭೫ 


- ಅರಸಿನ೦ತೆ ಬ೦ಟನೊ (ಬೆ-೫-೩) 

- ಸೀತೆಯನು ಕದ್ದು ಒಯ್ದವನ ಕೊಲ್ಲುವ 

ಭರದಿ ಭೂತಳದ ಕಪಿಗಳನು ಕೂಡಿಕೊಂಡು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಬಾಲ ಹನುಮನಿರಲಿಕ್ಕೆ ಹುಲು ಕಪಿಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

೮೩೧. ಕಪಿಲ (ಒಬ್ಬ ಯಷಿ) - ಭೋಜವರ 

ಭೃಗು ಕಪಿಲ ಮಾರಹರ ಗೌತಮಜಾನುಜ ಖಷಿ 

ಕೌಶಿಕ ವಸಿಷ್ಠ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

-ಸಿದ್ಧಿಯಲಿ ಕಪಿಲನೋ ಬುದ್ಧಿಗೆ ವಿನಾಯಕನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೮೩೨. ಕಪೋಲೆ - ವಾಲೆಯ ಕೇಳಿದರಲ್ಲಿ 

ವಾಲೆ) ಕನ್ನಡಿಯ ಕಪೋಲೆ? 

- ಎಂಥ ಟವಳಗಾರನಮ್ಮ (ಸ-೪೩-೪) 

೮೩೩. ಕಪ್ಪರ (ಮಣ್ಣಿನ ಭಿಕ್ದಾಪಾತ್ರೆ) - 

ಮೂರೆರಡು ತಲೆ ಹರಗೆ ಕೈಯೊಳ್ಳಪ್ಪರವಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೧) 

೮೩೪. ಕಪ್ಪು - ಕಪ್ಪು ಬಿಳುಪು ಕೆಂಪು ವರ್ಣದ 

ಪದಕ ಒಂದಿತ್ತು 

- ಒಡವೆ ಹೋಯಿತು ಮನ ಧೃ್ಯಡವಾಯಿತು 
(ಸ-೬೯-೨) 

- ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ 

ಕೋರೆದಾಡೆಯನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧-೧) 

- ಅಪ್ಪ ಜಯದರಸನ ಕೂಡೆ ಜನಿಸಿದಳ 

ಕಪ್ಪುವರ್ಣದ ಮೈಯಳ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೨) 

೮೩೫. ಕಪ್ಪು (?)- ಈರೈದು ತಾಳಿಗಳಿತ್ತು 

ಬಿರುದಿನ ಕಪ್ಪೆಂಟಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 

೮೩೬. ಕಪ್ಪೆ - ಜಲದೊಳಗಿನ ಕಪ್ಪೆ ಜಲದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸವಿಯರಿಯದು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

- ಕಪ್ಪೆ ತತ್ಕೈಯೆಂದು ಕುಣಿವುದ ಕಂಡೆ 

ಬಾಡದಾದಿಕೇಶವನ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-ಬ) | 

೮೩೭. ಕಬ್ಬಿಣ - ಬಡಿದು ಬಡಿದು ಕಬ್ಬಿಣವ 

ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು 

ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೩) 

- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣ 

ವನ್ನು ತೆಗಿಸಿ ಹೊಕ್ಕು ಮುಂದಕೆ ಎಳಸಿ 

ಹೊಮ್ಮುವ ಗತಿ ಕಾಣೊ | 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ಚಿನ್ನದ ಗಿರಿಯಿರಲಿಕ್ಕೆ ಕಬ್ಬಿಣದ ಮೊರಡಿ 

ಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

- ಕಟ್ಟಿ ಕೈ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 

ಕಿಟ್ಟಗಟ್ಟದ ಗಟ್ಟಿ ಕಬ್ಬಿಣದಂತೆ 

- ಹೇಗೆ ನೀ ದಾಸನಾಡೆ (ಬೆ-೨೨-೧೦) 

೮೩೮. ಕಬ್ಬು - ಅದು ಕಳದೊಳಗೆ ಕಬ್ಬುಗಳ 

ಹರಡಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

೮೩೯. ಕಬ್ಬುಬಿಲ್ಲ (ಮನ್ಮಥ) - ಕಬ್ಬುಬಿಲ್ಲನ 

ಪಿತನ ಏಕಾಂತ ಭಾವದಿ ನೆರೆನಂಬು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೫) 

೮೪೦. ಕಮಠ (ಆಮೆ) - ಸುಮತವನು ಬೆನ್ನಲ್ಲಿ 

ಸಲೆ ಆತು ರಕ್ಷಿಸಿದೆ ಕಮಠ ಮೂರುತಿ ನಿನಗೆ 

ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೮೪೧. ಕಮಲ - ಕಮಲ ಬ್ರಹ್ಮಾಂಡ ಕೋಟಿ 

ಒಡಲೊಳು ತಾಳ್ಬಂಥ ರಮಾಧವ ನಿಮಗೆ 

ನೀರೊಳಗೆ ವಾಸವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಅ) 

- ಏರಿಂಚಿವಾಹನವಂತೆ ಕಮಲ ಭಕ್ಷಿಪನಂತೆ 


೧೭೬ 


- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೫) 

- ಕಮಲವನು ಕದ್ದೊಯ್ದ ಕಳ್ಳನ' ಸದೆದು 

ಕಮಲವ ತಂದೆ 

- ಭವಭಯವಿನಾಶ ಭೋ (ಬೆ-೪೧-೩) 

- ಕಮಲದಲಿ ಬ್ರಹ್ಮಾಂಡ ತೋರಿದೆ ಕಮಲಧರ 

ನೀನೆಂದು 

- ಭವಭಯವಿನಾಶ ಭೋ (ಬೆ-೪೧-೩) 

- ಕಮಲಕೋರಕದಿ ಜನಿಸಿದನಯ್ಯನ 

- ಕಾವನಯ್ಯನ ಕಳುಹು (ಬೆ-೧೫೩-೨) 
- ಕೇಶವ ನಾರಾಯಣ ಮಾಧವ ಗೋವಿಂದ 
ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

ದ ಅಭ್ಯಾಸವನು ಮಾಡಬೇಕು 
'(ಬೆ-೩೮-೧) 

- ಕಮಲವನು ಕರದಲ್ಲಿ ಪಿಡಿದವನ ಬೇಗದಲಿ 
- ಕಾವನಯ್ಯನ ಕಳುಹು (ಬೆ-೧೫೩-೨) 
- ಉರ್ವಿಯಲಿ ಕಮಲಗಳು ಬಾಯ್ದೆರೆಯೆ 
- ಪೂಸರನ ಜನಕನೇ (ಬೆ-೧೬೮-೧) 
೮೪೨. ಕಮಲ (ಭೂಮಿ 7?) - ಕಮಲವನು 
ಈರೆಡಿಯ ಮಾಡಿದೆ ಕಮಲ ಮೊರೆಯಿಡ 
ಲಂದು 

- ಭವಭಯವಿನಾಶ ಭೋ (ಬೆ-೪೧-೩) 
೮೪೩. ಕಮಲಜ/ಕಮಲಭವ - ಕಮಲಜ ಹರಿ 
ರುದ್ರ ವಿಮಲ ಸುರರು ಸಾಧು ಸಮರಲ್ಲ 
ವೆ೦ಬುವ ಶ್ರುತಿ ಸಾರಿ ಬಂತು ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಅ) 
- ಗೀರ್ವಾಣಪತಿ ಅಭವ ಕಮಲಭವರೈದಿಹರು 
ಸರ್ವೇಶನೊಲಿದುಪ್ಪವಡಿಸು ಹರಿಯೆ 

- ಪೂಸರನ ಅನಕನೇ (ಬೆ-೧೬೮-೧) 
೮೪೪. ಕಮಲಜಪಿತ - ಕರೆತಾರೆ ಕಾಮಿನಿ 
ಕಮಲಜಪಿತನ ಹರಿಯ ತೋರೆ ಸಾಸಿರನಾಮ 
ವುಳ್ಳವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-ಪ) 

೮೪೫. ಕಮಲಧರ (ಎಷ್ಟು) - ಕಮಲದಲಿ 
ಬ್ರಹ್ಮಾಂಡ ತೋರಿದೆ ಕಮಲಧರ ನೀನೆಂದು 

- ಭವಭಯವಿನಾಶ ಭೋ (ಬೆ-೪೧-೩) 

೮೪೬. ಕಮಲನಾಭ - ಕಮಲನಾಭನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಮಲಸಖ ಕೋಟಿ ತೇಜನ 
- ಕಾವನಯ್ಯನ ಕಳುಹು (ಬೆ-೧೫೩-೨) 
- ಲೋಲಕಮಲನಾಭನಾದರೆ ಆಕೆ ಬಾಲಕ 
ಮಲಮುಖಿಯಾದಳಯ್ಯ 
- ನಿನಗಿ೦ತ ಕು೦ದೇನೊ (ಬೆ-೮೭-೨) 
೮೪೭. ಕಮಲನೇತ್ರ/ಕಮಲಲೋಚನ/ 
ಕಮಲಾಂಬಕ/ಕಮಲಾಕ್ಷ /ಕಮಲದಳಾಕ್ಷ ದ 
ಥಳಥಳಿಸುವ ಮುತ್ತು ಕಮಲನೇತ್ರದ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 
- ಕಡಹಾಯಿಸೊ`ಕಮಲಲೋಚನನೆ ಎನ್ನ 
ತಡಿಯ ಸೇರಿಸೊ ತರಣಿಶತಕೋಟಿ ತೇಜ 
- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-ಪ) 


- ಅಂಬುಧಿಗೆ ಶರ ಹೂಡಿದನೆ ಕಮಲಾಂಬಕ 


ಗೊಲ್ಲರೊಳಾಡಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೨) 

- ಕಮಲಾಕ್ಷ ಕಡಲ ಕಟ್ಟಿದ ದಿಟ್ಟ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಸಮಯಾಸಮಯವುಂಟೆ ಭಕ್ತವತ್ನಲ ನಿನಗೆ 

ಕಮಲ್ಪಾಕ್ಟ ಕಾಗೆನೆಲೆಯಾದಿಕೇಶವನೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

- ಕಾಯಯ್ಯನೀ ಎನ್ನ ಕಮಲದಳಾಕ್ಷ 

- ಕಾಯೊ ಎನ್ನನು ದೇವ (ಸ-೮೨-ಅ) 

೮೪೮. ಕಮಲನೇತ್ರೆ/ಕಮಲಾಕ್ಷಿ - ಕಡೆಯ ಆಟ 

ಕಮಲನೇತ್ರೆಯರೆಡೆಯು ಆಗಿ ಹೋಗಿ ನಿಲ್ಲಿರಿ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ಚಂದ್ರಧಾಮದ ಮನೆಗೆ ಕಳುಹೆ ಕಮಲಾಕ್ಷಿ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

- ಕಮಲವದನನ ಮನೆಗೆ ಕಳುಹೆ ಕಮಲಾಕ್ಷಿ 

ಕಾವನಯ್ಯನ ಕಳುಹು (ಬೆ-೧೫೩-೨) 

೮೪೯. ಕಮಲಮುಖಿ/ಕಮಲವದನೆ - ಕೊಟ್ಟಕ್ಳೆ 

ಶಾಪವನು ಕಮಲಮುಖಿ ಕುರುಪತಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಲೋಲಕಮಲನಾಭನಾದರೆ ಆಕೆ ಬಾಲ 


೧೭೭ 


ಕಮಲಮುಖಿಯಾದಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೨) 

- ಕಮಲಮುಖಿಯಳ ಕಾಯ್ದ ಕಾಗೆನೆಲೆ 

ಆದಿಕೇಶವನೆಂಬ 

- ಭವಭಯವಿನಾಶ ಭೋ (ಬೆ-೪೧-೩) 

- ವಿಮಲಚರಿತ್ರದಿ ಮೆರೆವ ಶ್ರೀಕೃಷ್ಣನ ಕಮಲ 

ವದನೆ ನೀ ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೬-ಪ) 

೮೫೦. ಕಮಲವದನ - ಕಮಲವದನನ ಮನೆಗೆ 

ಕಳುಹೆ ಕಮಲಾಕ್ಷಿ 

- ಕಾವನಯ್ಯನ ಕಳುಹು (ಬೆ-೧೫೩-೨) 

೮೫೧. ಕಮಲಸಖ (ಸೂರ್ಯ) - ಕಮಲ 

ನಾಭನ ಕಮಲಸಖ ಕೋಟಿತೇಜನ 

- ಕಾವನಯ್ಯನ ಕಳುಹು (ಬೆ-೧೫೩-೨) 

೮೫೨. ಕಮಲಾಂಘ್ರಿ - ಗಂಗೆಯನು ಪಡೆದಾದಿ 

ಕೇಶವನ ದಿವ್ಯ ಕಮಲಾ೦ಂಫ್ರಿಯನು ಭಜಿಸಿ 

ಪಾವನನಾಗು ಮರುಳೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೯) 

೮೫೩. ಕಮಲೆ (ಲಕ್ಷ್ಮಿ) - ಸತತ ಕಾಯೊ 

ಕಮಲಾಲಿಂಗಿತ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೮೫೪. ಕಮಲೇಶ (ವಿಷ್ಣು - ಅಂದಿಗೊ 

ಇಂದಿಗೊ ಒಮ್ಮೆ ಸಿರಿ ಕಮಲೇಶನನ್ನು ಒಂದು 

ಬಾರಿ ಅರುಹಿ೦ದ ನೆನೆಯಲಿಲ್ಲ ಮನ 

ತಣಿಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

೮೫೫. ಕಮ್ಮಗೋಲ ( ಮನ್ಮಥ) - 

ಕಮ್ಮಗೋಲನ ವೈರಿಸುತನಾದ ಸೊಂಡಿಲ 

ಹೆಮ್ಮೈಯ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧-ಅ) 

೮೫೬. ಕಮ್ಮಗೋಲನವೈರಿ (ಶಿವ) - 

ಕಮ್ಮಗೋಲನ ವೈರಿಸುತನಾದ ಸೊಂಡಿಲ 

ಹೆಮ್ಮೈಯ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧-ಅ) 

೮೫೭. ಕರ - ಪೊಡವಿಯ ಈರಡಿ ಮಾಡಿದ 

ದೇವನ ಕುಡಿಬೆರಳನೆ ಕರದಲಿ ಪಿಡಿದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ಕರದಲ್ಲಿ ಕೊಳಲನೂದುತ 

ಸರಿಗಮಪದನಿ ಸ್ವರಗಳ ರ್ಯ 

- ಯಾದವ ವ ಬೃ೦ದಾವನದೊಳು 
(ಸ-೨೨೦-೧) 

- ತುರು ಹಿಂಡುಗಳ ತರತರದಲಿ ತನ್ನ ಕರದಿಂ 

ಬೋಳ್ಳೈಸಿ ಸಂತೈಸುತ 

-.ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ಒಂದು ಕರವ ಮುಗಿದೆವೆಂದರೆ ಎರಡು 

ಕರವ ಮುಗಿಯಿರೆಂದ 

-ಾ ಸೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೭) 

- ನೆರೆದು ಗೋಪಿಯರೆಲ್ಲರು ಕೃಷ್ಣಯ್ಯನ 

ಕರವನು ಪಿಡಿದುಕೊಂಡು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

- ಕರಗಳ ನೆಗಹಿ ಇಂದು ಪ್ರಾಣಬಿಡುವೆನೆಂದು 

ನಿಶ್ಚೆ ಇಸಿ ಗೋವಿಂದ ಎಂದಳು ಮೃಗಾಕ್ಷಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ನೀರ ಮಸ್ತಕದಲ್ಲಿ ಧರಿಸಿದನ ಕರವಿಲ್ಲ ನಾರಿ 

ಯೊಳು ನಾರಾಯಣಾಸ್ತವಾಗಿ 

- ನೋಡಯ್ಯ ನಿನ್ನ ದಾಸರ (ಜಿ-೮೫-೯) 

- ಧರೆ ಮಿತ್ರ ಬದ ಜನರ ಅಗ್ನಿಸಾಕ್ಷಿಯ 

ಮಾಡಿ ಕರವಿಡಿದು ಧಾರೆಯನೆರೆಸಿಕೊಂಡ 

-ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೪) 

- ಕರದಿ ಕಂಬಿಯ ಪೊತ್ತು ಅಲ್ಲಿ ನಿಂದಿರುವೆ 

-ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೧) 

- ಕಂಜವದನೆಯರ ಕರದಿ ನಲಿದಾಡುವುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ಶಿವನ ಉಪಟಳಕಳುಕಿ ಗೋಕುಲ ಶಿವನ 

ಕರದಲಿ ಪೊತ್ತೆ 

- ಭವಭಯಪಿನಾಶ ಭೋ (ಬೆ-೪೧-೨) 

- ಕಮಲವನು ಕರದಲ್ಲಿ ಪಿಡಿದವನ ಬೇಗದಲಿ 

- ಕಾವನಯ್ಯನ ಕಳುಹು (ಬೆ-೧೫೩-೨) 

- ಬೆಲ್ಲವು ಕರದೊಳಗಿರುತಿರೆ ಕಾಡಿನ ಕಲ್ಲನು 

ಕಡಿಯಲಿನ್ನೇಕಯ್ಯ 


ಪಾಡುತ 


೧೭೮ 


-ನಾರಾಯಣ ನಿನ್ನ ನಾಮವು (ಬೆ-೫೨-೩) 

೮೫೮. ಕರಕಂಪನ - ಕೊಟ್ಟು ತಪ್ಪಿದವಗೆ 

ಕರಕಂಪನ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೪) 

೮೫೯. ಕರಕಮಲ - ವರ ಪಶುವಿನ 

ಯಷೀಶ್ವರನ ತಪದ ಬಹು ಕರಕಮಲದಲಿದ್ದೆ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

೮೬೦. ಕರಗು - ಕಟ್ಟೆ ಕುಟ್ಟಿ ಕಾಸಿ ಕರಗಿ ಮೂರು 

ಬಣ್ಣವ ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೧) 

೮೬೧. ಕರಟಕ (ಕಪ್ಪೆ ದ್‌ ಕಟ್ಟಿ ತೂಗಿಸಿಕೊಳ್ಳದಿರಿ 

ಕರಟಕದಂತೆ ಗುಟ್ಟಿನಲ್ಲಿ ಗೋಪಾಲನ ಸ್ಮರಿಸೊ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೩) 

೮೬೨. ಕರಣ - ಸಿದ್ಧಿಯಂ ಪೇಳ್ವೆ ಕರಣ 

ಪ್ರಪಂಚಕೆ ಇದು ಮದ್ದು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಕರಣಪಾಶದುರವಣೆ ಹರಿದಾತಗೆ ಶರಣರ 

ಕರುಣವು ತಪ್ಪೀತೆ 

ದ ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೭) 

೮೬೩. ಕರಣಿಕ - ಕರಣಿಕರೊಳಗಣ ನಂಟು 

ಕಟ್ಟಿದ ಹಣವಿನ ಗಂಟು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

೮೬೪. ಕರತಾಳ - ಕಾಲ ಗೆಜ್ಜಿಯ ಕಟ್ಟಿ ಮೇಲೆ 

ಕರತಾಳ ತಟ್ಟಿ ಶ್ರೀಲೋಲನ ಗುಣ ಪೊಗಳದಲೇ 

ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 

೮೬೫. ಕರಾಂಬುಜ - ಶ್ರೀ ಕರಾ೦ಬುಜದಿಂ 

ಪಾದಾಂಗುಲಿಯಂ ಹಿಡಿದು ಬಾಯೊಳಿಟ್ಟು 

- ಮಗುವು ಕಾಣೀರಯ್ಯ (ಸ-೧೯೯-೨) 

೮೬೬. ಕರಿ (ಅನೆ) - ಕರಿ ಧ್ರುವ ಪ್ರಹ್ಲಾದ 

ವಿಭೀಷಣರ ರಕ್ಷಿಸಿದೆ ಪರಂದೇವಿ ವಲ್ಲಭನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಅ) 

- ಕರಿ ಮೊರೆಯ ಲಾಲಿಸಿದೆನೆಂಬ ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೧) 

- ಪ್ರಕಟದಿಂದರಿದು ಕರಿಯನು ಸೀಳಿ ತನಗೆ 

ಸಮ್ಮುಖರಾದ ಮಲ್ಲರನು ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ವೇದಪಾರಾಯಣ ನಾಗಿ ಕರಿಯ ಕಾಯ್ದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-ಪ) 

- ಮತ್ತೆ ಸೋರುವ ಜಘನ ಕರಿಯ ಕುಂಭ 

ನ ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೮೬೭. ಕರಿ (ಕಪ್ಪು) - ಕರಿಯ ಹೊಳೆಯಲಿ 

ತುರುಗಳ ಕಾಯುತ ಉರಗನ ಮಡುವ 

ಧುಮುಕ್ಯಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 

- ಪರಮಾತ್ಮ ಕರಿಯ ಮೇಘವ ಪೋಲ್ವ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಶರ್ಮವಿಲ್ಲದ ಗಂಡು ಕರಿಯ ಒನಕೆಯ 

ತುಂಡು 

- ಅಹುದಾದರಹುಡೆನ್ನಿ (ಬೆ-೧೩೧-೨) 

- ಬೀಜ ಕರಿದದಕೆ ಕಲು ಬೀಜ ಬಿಳಿದದಕೆ 

ಮೋರೆ 

- ಚೀಜ ಮೂರನು ಚತ್ರಿ (ಬೆ-೧೬೨-೧) 

- ಓಡುತಿದೆ ಮೃಗದೊಡನೆ ಆಡುತಿದೆ ಕಪಿ 

ಗಳೊಳು ನೋಡಲ್ಕರಿ ನಾಗರಹಾವ ತುಳಿಯು 

ತಿದೆಕೊ 

- ಮಗುವ ತಡೆಯಬಾರದೆ ಮಾನಿನಿಯರು 
(ಸ-೧೯೭-೨) 

೮೬೮. ಕರಿ/ಕರೆ (ಆಹ್ವಾನಿಸು) - ಒಡನೆ 

ಕರದಾರ ಕರಿತೈತಿ ರಂಜಣಿಗಿ ಹಾಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-ಒ೩) 


೧೭೯ 


-. ಕರಿರಾಜ ಕಷ್ಟದಲಿ ಆದಿಮೂಲ ಎಂದು 

ಕರೆಯಲಾಕ್ಚಣ ಬಂದು ಒದಗಿದೆಯೊ 

ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

- ಕಂಡು ಕರೆಯದ ನಂಟ ಮೊನೆಯು ಕೆಟ್ಟಿಹ 

ಕಂಟ 

- ಅಹುದಾದರಹುದಡೆನ್ನಿ (ಬೆ-೧೩೧-೪) 

- ಕರೆಯೆ ಕಂಬದಿ ಬಂದು ಹಿರಣ್ಯಕಶಿಪುವ 

ಕೊಂದೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೧) 

- ಗುರುಮಂತ್ರ ಮೂಲ ಸದ್ಗುರುಮೂರ್ತಿ 

ನೀನಾಗಿ ಕರೆಯೆ ಸೇರಿಸಿದೆನ್ನ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಅ) 

ದ ಹೆಮ್ಮಕ್ಕಳನು ಕರೆದು ಬಂಧಿಸಿ ಒಯ್ಯಲು 

ಬ್ರಹ್ಮ ಜಟ್ಟಿಗನ ಶಿರ ಹರಿದೆ ನರಹರಿಯೆ 

- ಸಾಲದೆ ಸಿನದೊಂ೦ಂದು ದಿವ್ಯನಾಮ 
(ಬೆ-೧೭೪-೩) 

- ಇಂದು ನೀ ಕರೆದು ತಾರೆ ಬಾರದೆ 

ಶ್ರೀಗೋವಿಂದ ತಾ ಮುನಿದು ಇರೆ 

- ಇಂದು ನೀ ಕರೆದುತಾರೆ (ಬೆ-೯೨-ಪ) 

- ಬಳಿಯೆ ನಿಂದಿರ್ದ ದೂತರ ಕರೆದು 

ನೇಮಿಸಿದ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ವ 

ಮುಂದಾಡಿ ತಪ್ಪಿ ಗುಂಡಿಗೆ ಕೆಡಹಲು 

2 ನನ್ನಿಂದ ನಾನೇ ಖನಿಸಿ ಬ೦ದೆನೆ 
(ಬೆ-೫೪-೨) 

- ಧೀರ ಕಾಗೆನೆಲೆಯಾದಿಕೇಶವ ರಘುವೀರನ 

ಕರೆದು ತೋರೆ 

- ಏಣನಯನೆ ಏಣಭೋಜ ಮಧ್ಯಳೆ 
(ಬೆ-೯೯-೫) 

- ಶರವ ತಪ್ಪಿಸಿ ತನ್ನ ದಾಸರಿಗೆ ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಸತ್ತ ಮಗನ ತ೦ದಿತ್ತವನನು ಎನ್ನೊತ್ತಿಗೆ 

ಕರೆದು ತಾರೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಾಜವದನೆ ಸುರರಾಜನ (ಬೆ-೯೭-೧) 
- ಮುತ್ತಯ್ಯನ ತಾಯ ಪೆತ್ತ ದೇವನ ಎನ್ನ 
ಒತ್ತಿಗೆ ಕರೆದು ತಾರೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೨). 


_ ಮರೆದು ಬಿಡದೆ ಹರಿಯ ನಾಮ ಬರೆದು 


ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ 
ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೫) 
- ಉರಗಗಿರಿಯ ಕಾಗೆನೆಲೆಯಾದಿಕೇಶವನ 
ಗರತಿ ನೀ ಕರೆದು ತಾರೆ |; 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 
- ತನ್ನವರನು ಪಾಲಿಸಿದಂಥ ದಾತನಹ ದೇವನ 
ಲೋಲೆ ನೀ ಕರೆದು ತೋರೆ 


- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 


- ತನ್ನಯ ಬೀಯಗನ ತಲೆಯನ್ನು ಕಾಯಿದಂಥ 
ರಾಯನ ಕರೆದು ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 
- ಕೋಪಾವೇಶದಲಿ ದುಃಶಾಸನನನು ಸೀಳಿ 


ಭೂಪರ ಬಲದೊಳಗೆ ಜರೆಜರೆದು ಕರೆದವನ ' 


- ಪರಮ ಪದವಿಯಸೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೨) 

- ಕರೆದರೆ ಕಂಬದೊಳು ಓಯೆಂಬ ಹಣ್ಣು 

ದ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೩) 

- ಬ೦ದವನಾವನಾದರು ಕರೆದಡೆ ಪುಣ್ಯ 

ವೆಂದವರ ಮನೆಗಳಿಗೆ ಪೋಗಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಬರೆದ ಬರೆಹ ತೊಡೆದ ಮೇಲೆ ಕರೆದರಾಗ 

ಹೋಗಬೇಕು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಮದಗಜ ಹರಿಯೆಂದು ಕರೆಯಲು ಒದಗಿ 

ಆ ಕ್ಷಣ ಬ೦ದು ಮುದದಿ ನಕ್ರನ ಕೊಂದು 

ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

- ದಿಕ್ಕುದೆಸೆಯದಾರೊ ಅಕ್ಕರದಿಂದಾರ ಕರೆವೆ 

ಉಕ್ಕಿ ಸವಿದು ಮನುಜರೊಡನೆ ಸೊಕ್ಕಿ ದಿನವ 


೧೮೦ 


ಕಳೆದೆನೆನಗೆ ತಕ್ಕುದಾಯಿತಯ್ಯ ಕೇಳು ಒಡೆಯ 

ಆದಿಕೇಶವ 

- ಅಹಹ ಮೋಸಹೋದೆನಯ್ಯ 
(ಸ-೯-೩) 

- ಮಾಕಾಂತ ಕರೆಸಿದರೆ ಬಾರದಿಹ ಪೊಗರು 

- ಯಾಕೆಲೊ ರಂಗ ಸನಿನಗಿ೦ತ ನಟನೆಯ 

ಮಾತು (ಸ-೨೧೬-ಅ) 

- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯ್ತಂದೆ ಅತ್ತು 

ಕರೆದುಳಿವರು ಮತ್ತೆ ಬೆನ್ನಲೆ ಬಾಹರೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ಪುರಜನರು ಹಾಯೆನಲು ಸುರರು 

ಹೂವುಳೆಗರೆಯೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೩) 

೮೬೯. ಕರಿಕೆ (ಕುಂದು, ದೋಷ) - ಕರಿಕೆ 

ಯಿಲ್ಲದ ಬಾಳು ಕರಿವರದನ ದಯೆ ಕೇಳು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

೮೩೦. ಕರಿವರದ - ಮಂಗಳಂ ಕರಿವರದ 

ಕರುಣನಿಧಿ ಪರಮಾತ್ಮ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಕರಿಕೆಯಿಲ್ಲದ ಬಾಳು ಕರಿವರದನ ದಯೆ 

ಕೇಳು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

೮೭೧. ಕರು - ಅರವಿಂದನಯನ ಆದಿಕೇಶವ 

ರಾಯ ಕರುಗಳ ಸಹಿತ ಗೋವ್ಗಳ ತಿರುಹುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ಅಂಗಡಿಬೀದಿಯೊಳೊಂದು ಆಕಳ ಕರು 

ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೧) 

೮೭೨. ಕರುಕು - ಕರ್ಷೂರವೀಳ್ಯವಂದು ಕರುಕು 

ಇಂದು 

ದ ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬-೧) 

೮೭೩. ಕರುಣ - ಕಾಮಿತ ಫಲವಿತ್ತು ಕರುಣದಿ 

ಸಲಹಯ್ಯ ಭೀಮರಾಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 
- ಕಾಲನ ದೂತರು ಕರುಣ ಸಂಪನ್ನರೆ ಕಾಲ 
ವ್ಯರ್ಥ ಕಳೆದು ಕೆಡುವಂಥ ಕಪಟಿ ನೀ 
- ಹೇಗೆ ನೀ ದಾಸನಾದೆ (ಬೆ-೨೨-೩) 
- ಸುಖವಾದಡೆ ಕಾಣುತ ಮುಖಕಮಲವು 
ವಿಕಸಿತವಾಹುದು ಶ್ರೀ ಹರಿ ಕರುಣದಿ 
- ಬೆರೆಯದಿರು ಬೆರೆಯದಿರು 
'(ಜೇನ೪ಲ0) 
ಬೇಕಾದ ಸುರನರರ ಪಾಲಿಸಲು ಬೇಕೆನುತ 
ಆ ಕರುಣದಿ೦ದ ಮಲಗಿದ ಭಾವವೊ 
- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 
- ಕರಿರಾಜ ಹರಿಯೆಂದು ಕರೆಯಲಾಕ್ಷಣ 
ಬಂದು ಕರುಣದಿಂದಲಿ ಕಾಯ್ದೆಯಂತೆ ಹರಿಯೆ 
- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೧) 
- ಎಂತುಟು ತನ್ನ ನೆನೆವರ ಮೇಲೆ ಕರುಣವು 
ಅನಂತ ವಸ್ತ್ರಗಳಾದುವು 
_ ವಾಸುದೇವಾಯ ನಮೋ (ಬೆ-೯೦-೯) 
- ಹರನ ಕರುಣದ ಬಲವು ಸುರರ ಗೆಲಿದಾ 
ಬಲವು ಪರಮಶಕ್ತಿಯ ತನ್ನ ಭುಜದ ಬಲವು 
- ಆವ ಬಲವಿದ್ದರೇನು (ಬೆ-೧೩೩-೨) 
೮೩೪. ಕರುಣನಿಧಿ/ಕರುಣಾಕರ/ಕರುಣಾ 
ವಾರಿಧಿ/ಕರುಣಾಳು/ಕರುಣಿ - ಮಂಗಳಂ 
ಕರಿವರದ ಕರುಣನಿಧಿ ಪರಮಾತ್ಮ 
- ವಾಸುದೇವಾಯ ನಮೋ (ಬೆ-೯೦-೧೫) 
- ಸಾಕಾರ ರೂಪ ಸರ್ವೋತ್ತಮ ನೀ 
ಕರುಣಾಕರನೆ೦ಬ ಪೆ೦ಂಪುಂಟಾದಡೀಗೆನ್ನ 
- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೧) 
- ಕಾಯೊ ಕರುಣಾಕರನೆ ಕಡುಕರ್ಮಿ ನಾನು 
ನ್ಯಾಯವೆಂಬುದು ಎನ್ನೊಳೆಳ್ಳನಿತು ಇಲ್ಲ 
- ಕಾಯೊ ಕರುಣಾಕರನೆ (ಬೆ-೫೯-ಪ) 
- ಎನ್ನ ಸಲಹಯ್ಯ ಕರುಣಾವಾರಿಧಿ ಕಾಗಿನೆಲೆ 
ಯಾದಿಕೇಶವ ಮುತ್ತತ್ತಿ ದೊರೆಯೆ 
ಪೊಗಳಅ ನಾನು (ಸ-೫೩-೩) 


- ಕರುಣಾಳು ಕಾಗೆನೆಲೆಯಾದಿಕೇಶವ ಹಣ್ಣು 


-ಹಣ್ಣು ಕೊ೦ಬುವ ಬಸ್ದಿರಿ (ಬೆ-೧೫೭-೩) 


೧೮೧ 


- ಹರಿಹರಿಯೆ ಶರಣೆಂದು ಸ್ತುತಿಸಿ ಶಿಶು 

ಮೊರೆಯಿಡುವ ಕರುಣಾಳು ಕಾಗೆನೆಲೆಯಾದಿ 

ಕೇಶವನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೩) 

- ಕದರಮಂಡಲಗಿಯ ಕರುಣಿ ಹನುಮರಾಯ 

ಸದುಗುಣವಂತನೆ ಹಣುವಂತನೆ 

-.ಕದರ ಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-ಪ) 

- ಕರುಣಿ ಕೃಪಾಳು ಕಾಗೆನೆಲೆಯಾದಿಕೇಶವ 

ಚರಣಕಮಲವ ನಂಬಿ ಸುಖಿಯಾಗು ಮನವೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೫) 

- ಎಂಥ ಕೀರುತಿ ಪೊತ್ತುವೆರಡು ಪಾದ 


ಶ್ರೀಕಾಂತ ಬಾಡದ ರಂಗ ಕರುಣಿ ದೇವೋತ್ತುಂಗ 


- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-ಪ) 

- ಕರುಣಿಯು ಉದಾರಿ ನೀನೆಂಬುದಕೆ ಧ್ರುವ 

ರಾಯ ಮರುತಸುತ ಸಾಂದೀಪ ಹೊಣೆಯೊ 

ಕೃಷ್ಣ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

೮೭೫. ಕರುಣಾಮೃತ - ಕರುಣಾಮೃತದಾ 

ಭರಣವ ಧರಿಸಿದ ಶರಣಗೆ ಸಿರಿಯು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೭) 

೮೭೬. ಕರುಣಾರಸ - ಪರವನಾನಂದ 

ಗುಣೋದಯು ಚರಿತಂ ಕರುಣಾರಸ 

ಸಂಪೂರ್ಣ ಸುಭರಿತಂ 

- ಭಜರೇ ಹನುಮಂತಂ ಮಾನಸ 
(ಸ-೧೯೦-೩) 

೮೭೭. ಕರುಣಿಸು - ಹರಿನಾಮವನು ಪಾಡಿ 

ಪೊಗಳುವುದ ಕರುಣಿಸಯ್ಯ 

- ಅಣುಮಹತ್ತಾದ ದೇವ (ಬೆ-೭೧-೧) 

- `ನಿನ್ನ ಚರಣ ಸ್ಮರಣೆ ಕರುಣಿಸಯ 

ನಾರಾಯಣಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧) 

- ಏಕ೦ಜುವಿ ಎಲೊ ಶ್ರೀ ಹರಿ ಕರುಣಿಸದಲೆ 

ಒಂದಾಗದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬೆರೆಯದಿರು ಬೆರೆಯದಿರು 
(ಬೆ-೧೪೪-ಪ) 

- ಕಂಜನಾಭನ ದೂತ ಕರುಣಿಸೊ ಬಲವಂತ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೧) 

- ಏಕಂಜುವಿ ಎಲೊ ಶ್ರೀಹರಿ ಕರುಣಿಸದೆ 

ಒಂದೂ ಆಗದು 

- ಬೇಕೆಂದರೆ ಬಾರದು (ಸ-೧೮೭-ಪ) 

೮೭೮. ಕರುಳು - ರೋಷದಿ ದೈತ್ಯನ ಕರುಳ 

ಕಿತ್ತ ನರಕೇಸರಿ ರೂಪಿನ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

- ಕ್ಷತ್ರಿಯರ ಚಟುಲ ಛಲದಿ ಒಗೆದು ಕರುಳ 

ಬಗೆದು ತುಳಿದದಟರನು ಸಂಹರಿಸಿದ ಚೆಲುವ 

ರಾಯ 

- ಯಾದವಗಿರಿ ವಾಸನಹುದೋ 
(ಸ-೨೧೯-೨ 

- ಕರುಳು ಖಂಡ ನಾರುವ ಚರ್ಮ ರೋಹಿತ 

ನರಪಂಜರದೀ ಹುರುಳಿಲ್ಲದ 

- ಯಾತರವನೆಂದುಸುರಅ (ಸ-೨೧೮-೪) 

- ದುರುಳ ದೈತ್ಯನ ನಿಡುಗರುಳ ಮಾಲೆಯ 

ಮುಂಗೊರಳೊಳು ಧರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 

- ಅಮರವೈರಿಯ ಕರುಳ ಕಿತ್ತಿ ಕಡಿದಾ ಹತಿಯೊ 

ಕ್ಷಮೆಯನಳೆದಾ ಪಾದಕಮಲ ನೊಂದುವೊ 

ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ನಿರ್ಗಲಿತ ಶೋಣಿತ ಸುರಿಯೆ ಹರಿಹರಿದು 

ಕರುಳ ಕೊರಳೊಳಗೆ ಇಟ್ಟವನ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೨) 

- ಸಿಟ್ಟಿಂದೆ ಸಿ೦ಹನಾಗಿ ನಮ್ಮ ರಂಗ ಹೊಟ್ಟೆಯ 

ಕರುಳ ಬಗೆದಾನ್ನಾ ಘೆ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೪) 

- ಹೊಟ್ಟೆಯ ಕರುಳ ಹಾರವ ಮಾಡಿ ಪುಟ್ಟಗೆ 


೧೮೨ 


ವರವ ಕೊಟ್ಟಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೪) 

- ವಾದಿಸುವ ಹಿರಣ್ಯಕನ ಕರುಳ ನಖದಲಿ 

ಬಗಿದು ಪಾದದಲಿ ಧರೆಯನಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಒ೦ಂಟಿಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

೮೭೯. ಕರೆ (ಶಬ್ದಮಾಡು) - ಹೆತ್ತ ತುಪ್ಪವನಿಕ್ಕಿ 

ಸಲಹಿದ ತಾಯಂದೆ ಅತ್ತು ಕರೆದುಳಿವರು ಮತ್ತೆ 

ಬೆನ್ನಲೆ ಬಾಹರೆ 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೧) 

೮೮೦. ಕರೆ (ಸುರಿ) - ಪುರಜನರು 

ಹಾಯೆನಲು ಸುರರು ಹೂವುಳೆಗರೆಯೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೩) 

೮೮೧. ಕರೆ (ಸುರಿಸು) - ನಾರಿಯು ತನ್ನ 

ಕರೆದ ಮಾತ್ರದಿ ಸೀರೆಯ ಮಳೆಗರೆದ 

- ಮರೆಯದಿರು ಹರಿಯ (ಸ-೨೦೩-೨) 

೮೮೨. ಕರೆ (ಹಾಲನ್ನು ಹಿ೦ಡು) - ಕಟ್ಟಿದರ್ಧ 

ಕರೆವ ಎಮ್ಮೆ ಕೊಂಡುಕೊಂಡ ಸಾಲಕದನು 

ಪೋಟು ಮಾಡಿ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

೮೮೩. ಕರೆತರಿಸು - ಕರೆತರಿಸಿದ ಮಾವನ 

ಕೊಂದಾತನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 

(ಸ-೨೦೦-೩) 

೮೮೪. ಕರೆತರು - ಇಷ್ಟ ಸಂಪತ್ತನ್ನು ಬಡವರಾ 

ಕರೆತಂದು ಕೊಟ್ಟು ಮಾಡಿದ ಪುಣ್ಯಫಲ ತನ್ನದೊ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 

೮೮೫. ಕರೆಸು - ಕರೆಸು ಕಂಬದಿ ಎಂದು 

ವಾದಿಸಿದವ ಕೆಟ್ಟ 

-ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 

೮೮೬. ಕರ್ಣ (ಕಿವಿ) - ಕರ್ಣದಿಂದ ಬರುವ 

ಘೋಷ ನಿನ್ನದೇನೆಲೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಾನು ನೀನು ಎನ್ನದಿರೊ 
(ಬೆ-೧೪೦-೧) 

- ದೃಕುಯುಗದಿ ರವಿ ಶಶಿಯು ಎವೆಯಲಿ 

ನಕ್ಷತ್ರ ಪ್ರಕಟ ಜಿಹ್ವೆಯ ವಾಣಿ ಕರ್ಣದ್ವಯದಿ 

ನ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ರಮಣಿಯರ ರಂಜಕದ ನುಡಿಯನು ಕೇಳಿ 

ಪ್ರಣಮವೆಂದು ತೋಷಿಸುವ ಕರ್ಣೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೪) 

- ಶಶಿಮೊಗದ ನಸುನಗೆಯ ಬಾಲೆ ಎಸೆವ 

ಕರ್ಣದಿ ಮುತ್ತಿನೋಲೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೧) 

೮೮೭. ಕರ್ಣ (ಕು೦ತಿಯ ಮಗ) - ಬೇಡಲು 

ಗುಂಡಿಗೆ ಸೀಳಿ ಕರ್ಣನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಮರಳಿ ಬಾಣವ ತೊಡೆನು ಎ೦ದು ಮಾತೆಗೆ 

ಕರ್ಣ ಭರವಸೆಯನಿತ್ತು ಸಂಗ್ರಾಮದೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ನೆಟ್ಟನೆ ರಣದೊಳು ಕಾದದೆ ಪ್ರಾಣವ ಬಿಟ್ಟು 

ಕೊಂದವನು ಕರ್ಣನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೪) 

ದ ತ್ಯಾಗದಲಿ ಕರ್ಣನೋ ಭೋಗದಲಿ 

ಸುರಪನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

- ಕೊಡುವೆಡೆಗೆ ಕರ್ಣನೋ ನಡತೆಯಲಿ 

ಧರ್ಮಜನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

- ಪತಿಕರಿಸಿಹರು ಶಪಥ ಶಕುನಿ ಕರ್ಣಾದಿಗಳು 

- ವಾಸುದೇವಾಯ ನಮೋ (ಬೆ-೯೦-೩) 

೮೮೮. ಕರ್ಣಕುಂಡಲ - ಸ್ವರ್ಣವಾಹನನಾಗಿ 

ಕರ್ನಕುಂಡಲವಿಟ್ಟವನ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

೮೮೯. ಕರ್ತ/ಕರ್ತು/ಕರ್ತೃ - ಮಾರಪಿತ 

ಕಾಗೆನೆಲೆಯಾದಿಕೇಶವ ರಾಯ ಕಾರಣಕೆ ಕರ್ತ 


೧೮೩ 


ನೀ ಕಡೆಹಾಯಿಸಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

- ಶಿವ ಮಹಾದೇವನೆಂದರೆ ಹರಿಯು ದೈವ 

ಬುವಿಯೊಳು ಇವರಿಬ್ಬರು ಕರ್ತರೆ 

- ಶ೦ಕರನಾರಾಯಣ ಚಖಡು 
(ಬೆ-೧೭೫-೯) 

- ಕರ್ತು ಕಾಗೆನೆಲೆಯಾದಿಕೇಶವ ನಾರಾಯಣನ 

ಅರ್ಥಿಯಿಂದ ಭಜಿಸಿ ನೀವು ಸುಖದಿ ಬಾಳಿರೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಸತ್ಯವಾದ ನಾಮಗಳನು ನಿತ್ಯದಲ್ಲಿ ಪಠಿಸು 

ವವನ ಅರ್ಥಿಯಿಂದ ಸಲಹುವನು ಕರ್ತು 

ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೪) 

- ಎತ್ತಿ ಜಗವ ನುಂಗಿ ತನ್ನ ಹೊಟ್ಟೆ 

ಯೊಳಿಂಬಿಟ್ಟುಕೊಂಡು ಕತ್ತಲೆಗೆ ಕರ್ತೃವೆಂಬ 

ಜಗವಸತ್ಯ ಕೇಳಿರೋ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 

೮೯೦. ಕರ್ತ - ಧೀರ ಕರ್ತನಾದ ಬಾಡದಾದಿ 

ಕೇಶವೇಶ ಸರ್ವಸಾರಿದೆ ಸಲಹೊ ಎನ್ನುದ್ಧಾರಿ 

ಮುದ್ದು ಕೃಷ್ಣ ನಿನ್ನ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೩ 

೮೯೧. ಕರ್ಪೂರ - ಕರ್ಪೂರವೀಳ್ಯವಂದು 

ಕರುಕು ಇಂದು 

ನ ಎನ್ನು ಕಂದ ಹಳ್ಳೆಯ ಹನುಮಾ 
(ಬೆ-೬-೧) 

೮೯೨. ಕರ್ಬೊಗೆ (ಕಪ್ಪು ಹೊಗೆ) - ತಮತಮಗೆ 

ಪಿಡಿದೆಳೆಯೆ ತಲ್ಲಣಿಸಿ ಫಣಿರಾಜ ಸಮವಿಷದ 

ಕರ್ಬೊಗೆಯನುಗುಳುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೮೯೩. ಕರ್ಮ - ಕಿವಿಯೇ ಕರ್ಮ ಕುಠಾರ 

ಒಳಗಿವಿಯಲ್ಲಿ ಕಾಣೊ ನಾದದ ಬೇರ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೩) 

- ದುರ್ಮಾಗದಲಿ.ನಡೆದವಗೆ ಘೋರವ್ಯಾಧಿ 

ಕರ್ಮವಿಪಾಕದಲಿ ಸಾರುತಿದೆ ಜಗದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-ಪ) 

- ಕಿವಿಯೇ ಕರ್ಮಕೆ ದ್ವಾರ ಈ ಕಿವಿಯಿಂದಲೆ 

ಕೇಳೊ ಮೋಕ್ಷದ ಸಾರ 

- ಎಲ್ಲ ನೋಡಿದರಲ್ಲಿ ರಾಮ (ಸ-೫೧-೩) 

- ಕಷ್ಟ ಸುಖ ಕರ್ಮಗಳೆಂಬ ಸಂಚಿಗಳಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩&) 

- ಯಾರಿಗಾರು ಬಹರು ಸಂಗಡ ಮುಂದೆ 

ಮೀರಿ ನಡೆದ ಸಂಚಿತ ಕರ್ಮವಂತೆ ಮುಂಗಡ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-ಪ) 

- ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು 

ಕರ್ಮವೆಂದಿನಿಪ ಕಾನನವ ಪೊಕ್ಕು 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೩-೩) 

- ಕಾಲ ಕರ್ಮ ಶೀಲ ನೇಮ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೩) 

ದ ಜಂಗಮಸ್ಕಾವರಕಾಧಾರವಾಗಿಹಳು 

ಭಂಗಿಸುತ ಜನರ ಕರ್ಮವ ಕಳೆವಳು 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೪) 

5. ಅಪರಿಮಿತ ಕರ್ಮವನು ಅನುಸರಿಸಿ 

` ನಡೆವುದಕೆ ನಿಷುಣತ್ವವೆನಗೆ ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

- ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು 

ಕರ್ಮವೆಂದಿನಿಪ ಕಾನನವ ಪೊಕ್ಕು 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೩-೩) 

- ಹುಟ್ಟಿದಾಗಲೆ ಜಾತ ಕರ್ಮ ಷೋಡಶವೆಂಬ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಆರಿಗಾದರು ಪೂರ್ವಕರ್ಮಬಿಡದು ವಾರಿಜ 

ಭವಭವರನು ಕಾಡುತಿಹುದು | 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-ಪ) 

- ಮಿಳಿತ ಮಾನಿಸ ಪಿಂಡ ಪೂರ್ವಕರ್ಮ 

ದಿಂದ ನೆಲಕೆ ಬೀಳಲು ಅದು ಸಲಹಿ ರಕ್ಷಿಪುದೆ 


೧೮೪ 


- ಮಗನಿಂದೆ ಗತಿಯು೦ಂಟೆ 
(ಬೆ-೧೪೫-೨) 

- ಪ್ರಾಚೀನಕರ್ಮವಿದು ಬಿಡಲರಿಯದು 

ಯೋಚನೆಯ ಮಾಡಿ ಬಳಲುವುದೇಕೊ 

ಮನುಜ 

- ಪ್ರಾಚೀನ ಕರ೯ವಿದು (ಬೆ-೧೦೭-ಪ) 

ದ ಕಾಲಕರ್ಮದೊಳುಪೇಕ್ಷೆಯ ಮಾಡಿ ಹರಿ 

ಭಕುತಿ ಶೀಲರಹಿತ ಬ್ರಾಹ್ಮಣನಾಗಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

- ಆಗು ಕಾರಣಕಾರ್ಯ ಕರ್ಮಾದಿ ರೂಪಕ್ಕೆ 

ಕಾಗೆನೆಲೆಯಾದಿಕೇಶವನ ಮಹಿಮೆಯನು 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

೮೯೪. ಕರ್ಮಪಾಶ - ದಾಸರ ದಾಸನಯ್ಯ 

ರಂಗಯ್ಯ ಕರ್ಮಪಾಶಗಳ ಮೋಚನೆ ಮಾಡೊ 

ರಂಗಯ್ಯ 

-. ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-೩) 

೮೯೫. ಕರ್ಮಹರ - ನಂಬಿ ಬಿಡದುದ್ದವನು 

ಬಲ್ಲ ಬೇರೆ ದುರ್ವಾಸ ಬಲ್ಲ ಕಂಬುಚಕ್ರಧರ 

ಕರ್ಮಹರನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) 

೮೯೬. ಕರ್ಮಿ - ಕಾಯೊ ಕರುಣಾಕರನೆ ಕಡು 

ಕರ್ಮಿ ನಾನು ನ್ಯಾಯವೆಂಬುದು ಎನ್ನೊಳೆಳ್ಳ 

ನಿತು ಇಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-ಪ) 

ದ ಕ್ಷಣಕ್ಷಣಕೆ ಅವಗುಣದ ಕರ್ಮಿ ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

- ಡಂಬಕರ್ಮಿಯು ನಾನು ನಿರ್ಜಿತನು ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

- ಕಲಕಂಠ ಹೊಳೆಯೆ ನಿಟ್ಟಸಿದವನು ಬಂದ 

ನೆಲೆ ಜಲಜಾಕ್ಷನೊಲಿದುಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಧರೆಯೊಳಗೆ ಕರ್ಮಿಗಳು ಹೆಚ್ಚಿ ಕವಿತ್ವವ 

ಕಲಿತು ನರಕುರಿಗಳೆಲ್ಲರು ನಡೆಗೆಟ್ಟರೆಂದು 

- ಏಕೆ ನಡುಗಿದೆ ತಾಯೆ (ಸ-೫೬-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೮೯೭ ಕಲಶ - ಮಾಂಸವಿಕಾರವಾದ ಕುಚವ 

ಕನಕಕಲಶಸಾರವೆಂದು ನರಕರೂಪಿನ ನಾರಿಯ 

ರಿಗೆ ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ಘನವಾದ ಗಂಗೆಯನು ಪಡೆದವಗೆ 

ಕಲಶನೀರನದೆಂತು ಮೈಗೆರೆಯಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೧) 

೮೯೮. ಕಲಸು- ಕಿಲುಬಿನಾ ಬಟ್ಟಲೊಳು ಹುಳಿ 

ಕಲಸಿ ಉಣಬಹುದೆ 

- ಬಾಯ ನಾರಿದ ಮೇಲೆ (ಬೆ-೧೪೨-೨) 

- ಧೂಳಿಗೆ ಹಾರುವ ಮಣ್ಣ ಮೇಲೆ ಮುದ್ದೆಯ 

ಕಲಸಿ ಲೋಲನಾಗಿದು ಸೊಬಗಾದ ಬೆಡಗು 

- ಚೀಜ ಮೂರನು ಚತ್ರ್ತಿ (ಬೆ-೧೬೨-೨) 

೮೯೯. ಕಲಹ - ಹೆತ್ತವರೊಡನೆ ಕಲಹ 

ಮಾಡುವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಕ್ಚೆನಯ್ಯ 
(ಸ-೧೨೩-೨) 

- ಮೇದಿನಿಗೋಸುಗ ಕಾದಿ ಕಲಹದಿ ವಿರೋಧಿ 

ಕಳ್ಳರ ಕೊಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

೯೦೦. ಕಲಿ (ಅರಿ, ತಿಳಿ) - ಏಸು ಮೋಸ 


ಕಲಿತ ಜಾಣನೆ ಯಶೋದೆ ಕೇಳೆ ವಾಸುದೇವ 


ಮಾಯಕಾರನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ನಸುನುಡಿಯನು ಕಲಿತು ನಸುನಗೆಗಳ ನಕ್ಕು 

ಈ ಕುಶಲದಾಟವ ಕಲಿತೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 

- ನಟನೆಯಾಡುವ ವಿದ್ಯೆಯನೆಲ್ಲಿ ಕಲಿತೆಯೊ 

ಕಪಟ ನಾಟಕ ಸೂತ್ರಧಾರಿ `ನೀನಹುದು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಗನ್ನಗತಕವ ಮಾಳ್ಪ ಗ್ರಾಮಣ್ಯಗಳ ಕಲಿತ 

ಕುನ್ನಿಗಳು ಹೆಚ್ಚಿದರು ಕ್ರೂರ ಫಣಿಯಂತೆ 

- ಕಅಯೇರಿ ಬಂತು (ಬೆ-೧೩೦-೭) 

- ವೇಷಭಾಷೆಯ ಕಲಿತು ಗೋಸನಿಯ ಕಡೆಗಿಟ್ಟು 


೧೮೫ 


ಆಸೆಯನು ತೊರೆಯದೆ ತಪವ ಮಾಡಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

- ಸಿರಿವಂತನ ಸ್ನೇಹಮಾಡಿ ನಡೆದರಿಲ್ಲ 

ಪರಿಪರಿಯಲಿ ವಿದ್ಯೆ ಕಲಿತರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

- ಹೊಳೆಯ ಒರತೆಯಲಿ ಮಳಲು ಚೆಲ್ಲಿದಂತೆ 

ಕೆಳದಿಯರ ಕೂಡಾಡಿ ಕಲಿತೆಯೊ ಬೆಡಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

೯೦೧. ಕಲಿ (ಕಲಿ ಪುರುಷ) - ಕಲಿಯೇರಿ 

ಬಂತು ನಾ ಕಡೆಹಾಯ್ವುದೆಂತಯ್ಯ ಜಲಜ ನೇತ್ರನ 

ಕೃಪೆಯ ಪಡೆದವರು ಕೇಳಿ 

- ಕಅಯೇರಿ ಬಂತು (ಬೆ-೧೩೦-ಪ) 

- ಕಲಿಗೆ ಬೆದರುವರಲ್ಲ ಕಾಲನ ಬಾಧೆಗಳಿಲ್ಲ 

ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

- ಬ್ರಹ್ಮ ಅಖತವ ಮೀರಿ ಬಾಳ್ಚರು 
(ಬೆ-೨೫-೫) 

೯೦೨. ಕಲಿ (ಶೂರ) - ಕಲಿ ವಿಭೀಷಣ ನಂಬಿ 

ಲಂಕೆಯಲಿ ಸ್ಥಿರವಾದ, ಛಲದ ಪಾರ್ಥನು ನಂಬಿ 

ವಿಶ್ವರೂಪವ ಕಂಡ 

- ನ೦ಬು ನಾರಾಯಣನ (ಬೆ-೫೩-೧) 

- ಕಲಿ ಭೀಮಸೇನನ ನುಡಿಕೇಳಿ ಪೊರಮಟ್ಟು 

ಕುಲವ ಕೊಂದವನು ಕೌರವನೋ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 

- ಕದನದಲಿ ಕಲಿ ಹನುಮ ಸುಗ್ರೀವ 

ಜಾಂಬವಾ೦ಂಗದ ಶಬರಿ ದ್ರೌಪದಿಯರು 

- ಪೂಸರನ ಜನಕನೇ (ಬೆ-೧೬೮-೩) 

- ಕಲಿಗಳೊಳು ದ್ರೋಣ ಫಲುಗುಣ ಭೀಷ್ಮ 

ನಾನಲ್ಲ ನಳಿನಮುಖಿ ದ್ರೌಪದಿಯಹಲ್ಕೆ ಯಲ್ಲವೊ 

ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಕಲಿಗಳೊಳು ಭೀಷ್ಮ ದ್ರೋಣಾಚಾರ್ಯ 

ಫಲ್ಗುಣನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ಕಲಿ ಬಾಡದಾದಿಕೇಶವರಾಯ ಚಕ್ರದಲಿ 

ತಲೆಗಳನು ಚೆಂ೦ಡಾಡಿಸುವ ಕಾಣೊ ಬೇಡ 

- ಬೇಡ ಬೇಡ ಏಎಲೆಲೆ ದುರಿತಗಳರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೨೯-೩) 
- ಕಲಿಗಳಿಗೆ ಕಣ್ಣೇನು ಕಾವನಿರುಹುಗಳೇನು 
- ಬಲ್ಲವರು ಪೇಳರೈ (ಬೆ-೧೬೩-೨) 
೯೦೩. ಕಲಿಯುಗ - ಕಲಿಯುಗದೊಳು ನಿಂದು 
ಚಲುವ ಚೆನ್ನಿಗರಾಯನಾದೆ 
- ಯಾದವಗಿರಿವಾಸನಹುದೋ 
(ಸ-೨೧೯-೩) 
- ಕಲಿಯುಗದ ಜನರಿಗೆ ಆರ ನಾಮವೆ ಗತಿ 
- ಆತನ ಪಾಡುವೆ ಅನವರತ (ಬೆ-೭೦-೨) 
- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 
ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 
- ಕಅಯೇರಿ ಬಂತು (ಬೆ-೧೩೦-೧೧) 
- ಕಲಿಯುಗದಲಿ ತುರೀಯಾಶ್ರಮವನೆ ಧರಿಸಿ 
ಕಲುಷದ ಮಾಯಿಗಳನು ಸೋಲಿಸಿ 
-. ಪರಮ ಪದವಿಯನೀವ ಗುರು ಮುಖ್ಯ 
ಪ್ರಾಣನ (ಬೆ-೭.೩) 


೯೦೪. ಕಲಿಸು - ಸೈಯೆ ಗೋಪೀ ನಿನ್ನ : 


ಮಗನಿಗೆ ಒಳ್ಳೆ ವಾಸಿ ಕಲಿಸಿದಿಯೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-ಅ) 

೯೦೫. ಕಲು (ಕಲ್ಲು) - ಬೀಜ ಕರಿದದಕೆ ಕಲು 

ಬೀಜ ಬಿಳಿದದಕೆ ಮೋರೆ 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

- ಕಲು ತರುಣಿಯ ಮಾಡಿದ ಪಾದವಾರದು 

- ಆತನ ಪಾಡುವೆ ಅನವರತ (ಬೆ-೭೦-೨) 

೯೦೬. ಕಲುಬಗಿರಿ - ಕಲುಬಗಿರಿ ರಂಗ 

ನೊಲಿದುಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ಏದರಾಲಸ್ಯಮೇಳೇಳು ಮಾಧವನೆ ಕಲುಬ 

ಗಿರಿಯಲ್ಲಿ ಬಳಲಿ ಪವಡಿಸಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೯೦೭. ಕಲುಷ - ಕಲುಷ ಪರ್ವತಕ್ಕಿದು 

ಕುಳಿಸವಾಗಿಪ್ಪ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

- ವಿಪರೀತ ಕಪಟಗುಣ ಕಲುಷವಿದ್ದವರು 

- ಜಪವ ಮಾಡಿದರೇನು (ಬೆ-೧೨೩-ಪ) 

- ಕಲಿಯುಗದಲಿ ತುರೀಯಾಶ್ರಮವನೆ ಧರಿಸಿ 

ಕಲುಷದ ಮಾಯಿಗಳನು ಸೋಲಿಸಿ 


೧೮೬ 


-. ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೩) 

೯೦೮. ಕಲೆ (ಕೂಡಿಕೊಳ್ಳು) - ಕನಕ ದಳದಲಿ 

ಬಂದು ಕಲೆತನೆಂದರೆ ಫೌಜು ಕನಕುಮನಕಾಗು 

ವುದು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೯೦೯. ಕಲೆ (ಗುರುತು) - ಅ೦ಗೈಯ ಒಳಗಿನ 

ಅನುವಾದ ಪಾಯಸ ಮುಂಗೈಯ ಮೇಲಿನ 

ಕಂಡ ಕಲೆಯ 

- ಮುಟ್ಟದಿರೊ ಎನ್ನನು (ಬೆ-೧೦೨-೩) 

- ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ 

ಬರೆವ ಅ೦ಬುಜೋದ್ಧವ ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾಮಿ ಎಂತೆ೦ದು 
(ಬೆ-೫೮-೨) 

೯೧೦. ಕಲೆ (ಸಂಸ್ಕಾರಗೊ೦ಡ ಮನಸ್ಸ್ಪು)- 

ಸಕಲ ಕಲೆಯು ಬಲ್ಲ ಸೀತಳ ಮಲ್ಲಿಗೆ ಬೇರೆ 

ಬೇರೆನಬಹುದು 

- ಕೆ೦ಪುಮೂಗಿನ ಪಕ್ಷಿ (ಸ-೮೮-೩) 

೯೧೧. ಕಲ್ಕಿ - ಅಲ್ಲಲ್ಲೆ ಸೊಲ್ಲಡಗಿಸಿ ವಲ್ಲಭ 

ನೆನಿಸಿದ ಬಲ್ಲಿದ ಕಲ್ಕಿಯೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

- ಮೊದಲ ಭಾಷೆಯನು ದಿವಿಜರಿಗಿತ್ತೆವೇಗದಲಿ 

ಚದುರ ಕಲ್ಯ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಮತ್ತೆ ಕಲ್ಕಿಯಾದೆ ಮಲೆತರ ಮಡುಹಿದೆ 

ಉತ್ತಮ ಶ್ರೀರಾಮನೆಂದು ಸ್ತುತಿಸಿದೆನಲ್ಲದೆ 

- ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೧-೩) 

- ಮಂಗಳಂ೦ ಬುದ್ಧ ಕಲ್ಕಿಗೆ ಬ್ರಹ್ಮ ರುದ್ರೇಂದ್ರ 

ವಂದಿತಗೆ ಮಧುವೈರಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

೯೧೨. ಕಲ್ಪ - ಕಲ್ಪಕಲ್ಪಿತ ಕಾಗೆನೆಲೆಯಾದಿ 

ಕೇಶವನ ಅಲ್ಬವೂ ನೆನೆಯದ ನರನಿದ್ದರೇನು 

- ಆರು ಬಾಳದರೇನು (ಬೆ-೩೦-೩) 

೯೧೩. ಕಲ್ಪನೆ - ಕಲ್ಪನಾಕಥೆಗಳಲಿ ಕಳೆಯ 

ಪಡೆಯುವರು ಸಂಕಲ್ಪವದು ಎ೦ತುಟೋ ಸಿರಿ 

ಅಪ್ರಮೇಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಅಯೇರಿ ಬಂತು (ಬೆ-೧೩೦-೫) 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

ಬೇರೆ ಬಯಸಿದರೆ ಬರಲರಿಯದಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

(ಬೆ-೧೦೯-) 

೯೧೪. ಕಲ್ಪಭೂಜ (ಕಲ್ಪತರು) - ಇನಕೋಟ 

ಶತತೇಜ ಮುನಿಕಲ್ಪಭೂಜ ಕನಕಾದ್ರಿ ನಿಲಯ 

ವೆಂಕಟರಾಯ ಜೀಯ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೧) 

೯೧೫. ಕಲ್ಬಾಂತ (ಯುಗಾಂತ) - ಅಲ್ಪ 

ಚಿಂತನಕೆ ವೇಗವು ಹೆಚ್ಚು ಫಲ ಪಯಿರು 

ಕಲ್ಪಾಂತವಾಗಿಹುದು ಕಾರ್ಯ ಸವಿಯು 

- ಕಅಯೇರಿ ಬಂತು (ಬೆ-೧೩೦-೫) 

೯೧೬. ಕಲ್ಪಿತ - ಕಲ್ಪಕಲ್ಪಿತ ಕಾಗೆನೆಲೆಯಾದಿ 

ಕೇಶವನ ಅಲ್ಬವೂ ನೆನೆಯದ ನರನಿದ್ದರೇನು 

- ಆರು ಬಾಳದರೇನು (ಬೆ-೩೦-೩) 

- ಸ್ವಾದು ಕಲ್ಪಿತವಾದ ಭಕ್ಷ್ಯ ಭೋಜ್ಯಗಳನು 

ಆದರದಿಂದಮೃತವನುಣಲು ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

೯೧೭ ಕಲ್ಪಿಸು - ಸಕಲ ಜೀವರಾಶಿಗಳ ಕಲ್ಪಿಸುವ 

ಬೀಜ ಸುಖದಿಂದ ಮಾಯಾಂಗನೆಯ 

ರೊಡಲೊಳು 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-೩) 

ದ ಕಣ್ಣಿಂದ ಕೇಳ್ಪನ ಹಗೆಯನಾಳುವನ ಕಣ್ಣಿಂದ 

ತಿಳಿದು ಕಲ್ಪಿಸಿದವನ 

- ಕರೆತಾರೆ ಕಾಮಿಸಿ ಕಮಲಜಖಪಿತನ 
(ಬೆ-೯೩-೪) 

೯೧೮. ಕಲ್ಮಷ - ಮನದ ಕಲ್ಮಷ ಕಳೆದು 

ಶ್ರೀಮಹೇಶನ ಮಹಿಮೆಯ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 

೯೧೯. ಕಲ್ಯಾಣ - ಜಗದೇಕನಾಯಕ ಜಲಜ 

ದಳನೇತ್ರ ಖಗರಾಜವಾಹನ ಕಲ್ಯಾಣ ಚರಿತ 

- ಲಾಆ ಪಾವನಚರಣ ಲಾಅಆ ಅಫಘಹರಣ 

(ಸ-೨೨೯-೨) 

- ಲಾಲಿ ಪಾವನಚರಣ ಲಾಲಿ ಅಘಹರಣ 


೧೮೭ 


ಲಾಲಿ ವೆಂಕಟರಮಣ ಲಲಿತ ಕಲ್ಯಾಣ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-ಪ) 

- ಪುಸ್ತಕವ ಬಿಚ್ಚಿ ಪೌರಾಣ ಶಾಸ್ತ್ರಂಗಳ ವಿಸ್ತರಿಸಿ 

ಹರಿಯ ಕಲ್ಯಾಣ ಗುಣ ಚರಿತೆಯನು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

೯೨೦. ಕಲ್ಯಾಣಿ ದ ಕೈಯ ತೋರಿದ ಬಗೆಯ 

ಅಮ್ಮಮ್ಮ ಯಾದವಗಿರಿ ಕಲ್ಯಾಣಿ ನೀನು 

- ಕೈಯ ತೋರಿದ ಬಗೆಯ (ಸ-೯೧-ಪ) 

- ಪರಮ ಕಲ್ಯಾಣಿ ಸುರನದಿಯು ಯಮುನೆ 

ಗೌತಮಿಯು ವರ ಕೃಷ್ಣವೇಣಿ ಭಾಗೀರಥಿ 

ಯರೈತಂದು 

- ಪೂಸರನ ಜನಕನೇ (ಬೆ-೧೬೮-೨) 

೯೨೧. ಕಲ್ಲಿ (ಬಲೆಯಂತಿರುವ ಚೀಲ) - 

ಗು೦ಜಿಯ ದಂಡೆಯ ಕಲ್ಲಿಯ ಚೀಲದ ಮಂಜು 

ಮೈಯವ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೊ ಎನ್ನಿರೊ 
(ಬೆ-೧೦೧-೨) 

೯೨೨. ಕಲ್ಲಿಗಟ್ಟು - ಕಲ್ಲಿಗಟ್ಟಿ ಗೂಡೆಯಲಿ 

ಗೋಲಿಯ ಚೀಲವನಿಕ್ಕಿ ಹಿಲ್ಲಿ ಕಟ್ಟೋಗರ 

ಕಡಕಲಕ್ಕಳೆಯಾ ತುದಿಯಲಿ ನಿಲ್ಲಿಸಿ 

- ಮಗುವು ಕಾಣೀರಯ್ಯ (ಸ-೧೯೯-೪) 

೯೨೩. ಕಲ್ಲು - ಧರಣಿಯ ಕಲ್ಲಿಗೆ ಶರಣೆಂದು 

ಪೂಜೆಯ ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-ಪ) 

- ಕಲ್ಲೊಳು ವಿಷಯ ಪುಟ್ಟಿಸಿದನಾ ಶುಭವಲ್ಲದ 

ದಿವಸದೊಳಿರಾ ನೋಡಿ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೧) 

- ವಸುಧೆಯೊಳು ಕಲ್ಲಾಗಿ ಬಿದ್ದ ಸತಿಯಳ 

ಕಾಯ್ದೆ ಶಿಶುವು ಪ್ರಹ್ಲಾದಗೊಲಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ಕಲ್ದೊಳಗೆ ಪಟ್ಟಿ ಕೂಗುವ ಮಂಡುಕಂಗಳಿಗೆ 

ಅಲ್ಲಿ ಹೋಗಿ ಆಹಾರವಿತ್ತವರದಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೩) 

- ಪರಶು ನೇವಾಳಂಗಳಿರುತಿರೆ ಬೀದಿಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬರಿಗಲ್ಲ ತೊಳೆಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

- ಬೆಲ್ಲವು ಕರದೊಳಗಿರುತಿರೆ ಕಾಡಿನ ಕಲ್ಲನು 

ಕಡಿಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

- ಸೇವೆಯರಿಯದ ಧಣಿಯು ಕಲ್ಲಿನಾ ಖಣಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ತಮ್ಮ ಹವಣನರಿಯದೆ ಗರ್ವ ಪಿಶಾಚಿಗಳು 

ಎಮ್ಮ ಮನೆಯೊಡೆವಂತೆ ಕಲ್ಲಲಿಟ್ಟು 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೩) 

- ಕಳ್ಳಗಿಂತ ಮಹಾಕಳ್ಳ ಕಲ್ಲನು ಮರೆ 

ಮಾಡಿಕೊಂಡಿಹನಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

೯೨೪. ಕವಡು (ಭ್ರಾಂತಿ) - ಹೆಣ್ಣುಗಳೂಳು 

ಹೆಮ್ಮೆಕಾರಿಕೆ ಸತ್ಯ ಕಣ್ಣು ಕಟ್ಟಲ್ಲ ಕವಿಗಳ ಕವಡಲ್ಲ 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-ಪ) 

೯೨೫. ಕವದೀಕ (೧777) - ಐದು ಮಾತಿನ 

ಮೇಲೆ ಕವದೀಕನೆಂಬರು ಐದು ದೀವಿಗೆ ಗಾಳಿ 

ಮುಸುಕಿತೆಂದು 

- ಚೀಜ ಮೂರನು ಚತ್ರ್ತಿ (ಬೆ-೧೬೨-೨) 

೯೨೬. ಕವಲುದಾರಿ - ಎವೆಯಿಕ್ಕದಲೆ ನೋಡಿದ 

ತಲೆಯ ತಗ್ಗಿಸಿ ಕವಲುದಾರಿ ಯೊಳಾಡಿದ 

ಕಂಬದಿ ಮೂಡಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

೯೨೭. ಕವಾಟ - ಹಮ್ಮಿದ ಮುದ್ರೆಕವಾಟವ 

ತೆಗೆವೆನೆ ಬೊಮ್ಮ ಜಟ್ಟಿಗನಲ್ಲವೆ 

-ನೆರೆದು ಗೋಪಿಯರೆಲ್ಲರು (ಬೆ-೧೦೩-೨) 

೯೨೮. ಕವಿ (ಆವರಿಸು) - ಮುಸುಕಿ ಕವಿವ 

ವ್ಯಾಘ್ರದಂತೆ ಅಡಗಿ ಮುಪ್ಪುಗೊಂಬ ರೋಗ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ಕವಿದುಕೊಂಡು ಇರುವ ಪಾಪ ಸವೆದು 

ಪೋಗುವಂತೆ ಮಾಡಿ 

- ಈಶ ನಿನ್ನ ಚರಣ ಭಒನೆ (ಬೆ-೬೫-೬) 

೯೨೯. ಕವಿ (ಕಬ್ಬಿಗ) - ರವಿ ಕೋಟಿ ತೇಜ 


೧೮೮ 


ಪ್ರಕಾಶೆ ಮಹಾ ಕವಿಜನರ ಹೃತ್ಯಮಲವಾಸೆ 

- ವರವ ಕೊಡು ಐನಗೆ ವಾದ್ದೇವಿ 
(ಬೆ-೨-೩) 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ ಸತ್ಯ ಕಣ್ಣು 

ಕಟ್ಟಲ್ಲ ಕವಿಗಳ ಕವಡಲ್ಲ 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-ಪ) 

-. ಮೊಗ್ಗಿದುವು ಮಧುಪಸಂಕುಲ ಪುಷ್ಪ 

ವಾಟಿಯೊಳು ಜಗ್ಗಿದುವು ಜಡಿವ ತೆರದಿ ವರ 

ಕವಿಗಳೆದೆಯ ಮಧುರೋಕ್ತಿಯೆನಿಸಿ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) 

- ಭವಿ ಮಾಡಿದ ಲಿಂಗ ಬಚ್ಚಿಟ್ಟು ಪೂಜೆಯ 

ಗೊಂಬ ಕವಿಗಳು ಶರಣರು ಕೇಳಿ ಸಭೆಯೊಳು 

- ಶಂಕರನಾರಾಯಣ ಚಡು 
(ಬೆ-೧೭೫-೧) 

೯೩೦. ಕವಿತ್ವ - ಧರೆಯೊಳಗೆ ಕರ್ಮಿಗಳು 

ಹೆಚ್ಚಿ ಕವಿತ್ವವ ಕಲಿತು ನರಕುರಿಗಳೆಲ್ಲರು 

ನಡೆಗೆಟ್ಟರೆಂದು 

- ಏಕೆ ನಡುಗಿದೆ ತಾಯೆ (ಸ-೫೬-೫) 

೯೩೧. ಕವುರವ (ಕೌರವ) - ಕವುರವ 

ಪಾಂಡವರೊಳು ಭೇದವನಿಕ್ಕಿ ಫವುಜೊಡ್ಡಿ 

ಕುರುಕ್ಷೇತ್ರದಲಿ ಕಾದುತ 

- ಬಂದಿದೆ ದೂರು ಖರಿದೆ (ಬೆ-೮೬-೭) 

೯೩೨. ಕಶ್ಯಪ - ಪೌಂಡ್ರಿಕನು ವಾಲ್ಮೀಕಿ ಭೃಗು 

ಕಶ್ಯಪ ವಸಿಷ್ಠ ಮುನಿ ನಿಕರವಿದೆ ರಕ್ಷಿಸುವುದೆನುತ 

- ಪೂಸರನ ಜನಕನೇ (ಬೆ-೧೬೮-೪) 

೯೩೩. ಕಷ್ಟ - ಕಷ್ಟ ಸುಖ ಕರ್ಮಗಳೆಂಬ 

ಸಂಚಿಗಳಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

- ಇಷಪ್ಪವೆಂದು ತಿಳಿದು ಈ ಕಷ್ಟ ಸಂಸಾರ 

ಹೊರುವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-ಅ) 

- ಇಷ್ಟಲ್ಲದಿನ್ನೆನಗೆ ತೃಪ್ತಿ ಇನ್ನೆಂತಹುದೀ ಕಷ್ಟ 

ಶರೀರದೊಳು ತೊಳಲಲಾರೆನು ಹರಿಯೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸುಜನರಿಗೆ ಬಂದ ಕಷ್ಟವಳಿಯಲೈ ನೀ 

ಸುರಕಾಮಧೇನು 

- ಎಷ್ಟು ಪೊಗಳಅ ನಾನು (ಸ-೫೩-ಪ) 

- ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ಎಷ್ಟುವೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 

- ಕಷ್ಟ ದಾರಿದ್ರ ಕ್ರವನು ಪರಿಹರಿಸದಿರೆ ದೂರು 

ಮುಟ್ಟುವುದು ನಿನಗಯ್ಯ ಕೃಷ್ಣ 

ನ ಪೂರ್ವಜನ್ಯದಅಆ ನಾ ಮಾಡಿದಾ 
(ಬೆ-೮-೧) 

- ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 

ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

- ಹುಟ್ಟಿದಂದಿಂದಿಗೂ ಸುಖವನಾ ಕಾಣದಲೆ 

ಕಷ್ಟನಾದೆನು ಕೇಳೊ ಕೃಷ್ಣ 

ಸ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮-೧) 

- ಕರಿರಾಜ ಕಷದಲಿ ಆದಿಮೂಲ ಎಂದು 

ಕರೆಯಲಾಕ್ಚಣ ಬಂದು ಒದಗಿದೆಯೊ 

ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

೯೩೪. ಕಷ್ಟಪಡಿಸು - ಅಷ್ಟರೊಳೆಂದೆನ್ನ 

ಅವಗುಣವೆಣಿಸದೆ ಕಷ್ಟಪಡಿಸುವುದೇನು ಶ್ರೀರಂಗ 

ದ ಕಷ್ಟ ತನುವಿನಅ ಹುಟ್ಟಿ ತೊಳಲುವಂಥ 
(ಸ-೭೯-ಅ) 

೯೩೫. ಕಷ್ಟಪಡು - ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು 

ಬಳಲಲಿಲ್ಲ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೪) 

- ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟು 

ಪ್ರಾಣಬಿಟ್ಟು ಹೋಗುವಾಗ ಗೇಣು ಬಟ್ಟೆ 

ಕಾಣಲಿಲ್ಲವೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೧) 

- ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರಿಲ್ಲ 

ಭ್ರಷ್ಟಮಾನವ ಹಣೆಯಬರೆಹವಲ್ಲದೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-ಪ) 


೧೮೯ 


೯೩೬. ಕಸ - ಒತ್ತಿದ ಕಸಕಿಂತ ಕಡುಕಷ್ಟದೀ 

ದೇಹ ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ 

ಬಾಹರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

೯೩೭. ಕಸ್ತುರಿ/ಕಸ್ತೂರಿ - ಬಿರಿದ ಕೆ೦ಂಜಾಜಿಯ 

ನಾಗಸಂಪಿಗೆ ಕಸ್ತುರಿ ಕ್ರಮುಕದೆಸಳು ಮುಡಿವಾಳ 

ವನು 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

- ಗಂಧ ಕಸ್ತೂರಿ ಬೊಟ್ಟು ಗಮಕದಿಂದಲಿ 

ಇಟ್ಟು ಗೊಂದಲ ಗಡಿಬಿಡಿ ಸುರಲೋಕ 

ಅಮ್ಮಮ್ಮ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

- ಕಟ್ಟಿದ ಪೂಮಾಲೆ ಕಸ್ತೂರಿ ನಾಮದ 

ಭೀಮರಾಯ 

- ಭೀಮನೆ೦ಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

- ರಕ್ತಕುಸುಮ ಗ೦ಧಮಾಲೆ ಕಸ್ತೂರಿಯನು 

ಪೂಸಿಕೊಂಡು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಓಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ 

ಬಿಡದೆ ಲೇಪಿಸಿಕೊಂಬುದು ನಿನ್ನದು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

೯೩೮. ಕಹಳೆ - ಸ್ವಾರಿ ಹೊರಟರೆ ಛತ್ರ 

ಭೇರಿಯು ನಗಾರಿಗಳು ಭೋರೆಂಬ 

ಪೊಂಗಹಳೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೯೩೯. ಕಹಿ - ಉಂಡು ನಗದಿಹ ಮೋರೆ 

ಅದು ಕಹಿಯ ಸೋರೆ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

೯೪೦. ಕಳ (ಒಕ್ಕುವ ಜಾಗ, ಕಣ) - ಅದು 

ಕಳದೊಳಗೆ ಕಬ್ಬುಗಳ ಹರಡಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

೯೪೧. ಕಳ (ದುಷ್ಟ) - ಪಂಥಗಳನಾಡಿ 

ಕಳಬಂಟರಡ್ಡಗಟ್ಟಿದಾಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಕಳವಿನ ಒಡವೆಯಲಿ ಒಡೆಯಗೆ ಪಾಲೀವ 

ಕಳಬ೦ಟ ಕನ್ನ ಕೊರೆಯುತಿರೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

- ಕಂಡಿಗಳು ಒಂಬತ್ತು ಕಳಬಂಟರೈವರು 

ಅಂಡಲೆವುದೊತ್ತಿನಲಿ ಷಡ್ವರ್ಗವು 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೨) 

೯೪೨. ಕಳ (ಯುದರ೦ಂಗ) - ಕಳದೊಳು 

ತಲೆಯ ಚೆಂಡಾಡಿದ ಧೀರನ ಬಳಿ ವಾಫೆ 

ಯನು ಪಿಡಿದನ 

- ಏಣನಯನೆ ಏಣಭೋಜ ಮಧ್ಯೆ 

_  (ಬೆ೯-೧) 

೯೪೩. ಕಳಚು ತೂಂತಿಕೊಂಡೆನ್ನ 

ಬೆನ್ನಲೊಸರುವ ರೋಹಿತಕೆ ಅಂತ್ಯಮುಖ ಗ್ರಹ 

ಗಳನು ಕಳಚಿ ಬಿಸುಟೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೨) 

೯೪೪. ಕಳವಳ (ಕಳವಳಿಗ) - ಒಳಗೆ ಹೊರಗೆ 

ತೋರುತಿಹುದು ಅಳಿದ ವಸ್ತು ಮುಟ್ಟದಿಹುದು 

ಕಳವಳಂಗೆ ಎರಡು ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

೯೪೫. ಕಳವಳ (ತಳಮಳ) - ಅಳವಿಗೆ 

ಕಳವಳವೇನು ಕಳವಳದಲಿ ಕನಸೇನು 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

೯೪೬. ಕಳವಳಿಸು - ಕಳವಳಿಸಿ ನೂರೆಂಟು 

ಹಲುಬಿ ಬಳಲಲು ಬೇಡ ನಳಿನಾಕ್ಷ ಆದಿಕೇಶವನ 

ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

ದ ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರಿಲ್ಲ 

ಭ್ರಷ್ಟಮಾನವ ಹಣೆಯಬರೆಹವಲ್ಲದೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-ಪ) 

- ಬಲು ಘೋರ ಪಾತಕದಿ ಇಳೆಯು ತಲ್ಲಣ 

ಗೊಂಡು ಕಳವಳಿಸುತಿದೆ ಕಾಲ ವಿಪರೀತದಿ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-ಅ) 


೧೯೦ 


೯೪೭. ಕಳವು - ಕಳವು ಹಾದರ ಪಂಚ 

ಮಹಾಪಾತಕಗಳನು ಮಾಡಿ ನೆಲೆಯಿಲ್ಲದಲೆ 

ನರಕದೊಳಗಾಡಿ ಮುಳುಗಿದೆನು 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೨) 

- ಕಳವಿನ ಒಡವೆಯಲಿ ಒಡೆಯಗೆ ಪಾಲೀವ 

ಕಳಬ೦ಟ ಕನ್ನ ಕೊರೆಯುತಿರೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

- ಮಕ್ಕಳ ಪಡೆದವರು ಕೃಷ್ಣನ ಮೇಲೆ 

ಇಕ್ಕಬಹುದೆ ಕಳವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೯) 

- ಕಳವು ಮಾಡಿದನೆಂದು ಹಿಡಿದೆಳತಂದರೆ 

ತಳವಾರನೇನ ಮಾಡುವನೊ ಕೇಳೆಲೊ ಹರಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

- ಸಿಕ್ಕಿದ ಕಳವು ಸಹಿತವಾಗಿ ತಂದರೆ ತಕ್ಕ 

ಬುದ್ಧಿಯ ಹೇಳುವೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೯) 

- ಕಳವಿನವರು ಬಂದು ಇಳೆಯ ಮೇಲೆ ನಿಂದು 

ಬಿಳಿಗಿರಿವಾಸ ತಿರುಮಲೇಶ ಆದಿಕೇಶವ 

ತಾನೆಯೆಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

- ಕಳವು ಹಾದರ ಪಂಚಪಾತಕ೦ಗಳ ಮಾಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ನಿತ್ಯದಲಿ ಕಳವು ವ್ಯಭಿಚಾರವುಳ್ಳವರೆಲ್ಲ ಅರ್ಥ 

ಸಂಪದರಾಗಿ ಅನುಭವಿಸುತಿಹರು 

- ಕಅಯೇರಿ ಬಂತು (ಬೆ-೧೩೦-೮) 

೯೪೮. ಕಳಸ - ಜೋಡು ಕಳಸವ ಹಿಡಿಯದಿರು 

ಜೋಕೆ ದಮ್ಮಯ್ಯ 

- ಚೀದಿಯೊಳು ಯಾತರಾ ನಂಟು ಬೇಡ 
(ಸ-೧೮೫-೩) 

೯೪೯. ಕಳಿ (ಕಳೆ) - ಎಂಟು ಏಳನು 

ಕಳಿದುದರಿಂದೆ ಬ೦ಟರೈವರ ತುಳಿದುದರಿಂದೆ 

- ಇಷ್ಟು ದಿನ ಈ ವೈಕುಂಠ (ಜೆ-೨೮-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೯೫೦. ಕಳಿಸು/ಕಳುಹು - ಭ೦ಡುಕೃತ್ಯ ಮಾಡಿ 

ನಮ್ಮ ಬಳಲಿಸಿ ಕಳಿಸಿದನು ನೋಡು 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧೧) 

- ಶಪಥದಲಿ ರಣದೊಳರಸನ ಹಿಡಿವನೆಂದಗೆ 

ಬಲು ತಪಸಿಗಳ ಕಳುಹಿ ತತ್ತ ಬ ಬೋಧಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೫) 

- ಕಟ್ಟಿದ ನೆಲುವಿನ ಬೆಣ್ಣೆಯನೀವೆನು ಬಿಟ್ಟು 

ಕಳುಹಿರಮ್ಮ ಆದಿಕೇಶವನ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೩) 

- ತಳುವದೀ ವಸ್ತ್ರಗಳ ಕಳುಹು ಬೊಕ್ಕಸಕೆನಲು 

ನಳಿನಾಕ್ಷಿ ತಿಳಿದಳಾಗ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-ಪ) 

- ಕಂತುಪಿತ ಕಾಗೆನೆಲೆಂಯಾದಿಕೇಶವ 

ಲಕ್ಷ್ಮೀಕಾ೦ತ ತನ್ನಲ್ಲಿಗೆ ಕರೆಕಳುಹುವನಕ 

- ಒಲ್ಲೆನೆ೦ಂದರಾಗುವುದೆ (ಬೆ-೧೧೦-೩) 

- ತಿಂತ್ರಿಣಿ ಮರದಡಿ ಉರಗ ಕಚ್ಚಿ ಒರಗಿರಲು 

ಮಂತ್ರಿಸಿ ಮನೆಗೆ ಕಳುಹಿದ ಗರುಡಗಮನನೆ 

- ಸಾಲದೆ ನಿನದೊ೦ಂದು ದಿವ್ಯನಾಮ 
(ಬೆ-೧೭೪-೨) 

- ಚಂದ್ರಧಾಮದ ಮನೆಗೆ ಕಳುಹೆ ಕಮಲಾಕ್ಷಿ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

- ಕಮಲವದನನ ಮನೆಗೆ ಕಳುಹೆ ಕಮಲಾಕ್ಷಿ 

- ಕಾವನಯ್ಯನ ಕಳುಹು (ಬೆ-೧೫೩-೨) 

೯೫೧. ಕಳೆ (ಕಳೆದುಕೊಳ್ಳು) - ಉಕ್ಕಿ ಸವಿದು 

ಮನುಜರೊಡನೆ ಸೊಕ್ಕಿ ದಿನವ ಕಳೆದೆನೆನಗೆ 

ತಕ್ಕುದಾಯಿತಯ್ಯ ಕೇಳು ಒಡೆಯ ಆದಿಕೇಶವ 

- ಅಹಹ ಮೋಸಹೋದೆನಯ್ಯ (ಸ-೯-೩&) 

- ಸಿರಿಯ ಮೆಚ್ಚಿ ಮೆರೆಯದಿರು ಬರಿದೆ ಹೊತ್ತ 

ಕಳೆಯದಿರು 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೩) 

- ಕತ್ತಲೆಕಾಳ ಬೆಳಗಮಾಡಿ ಹೊತ್ತುಗಳೆವರೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 


೧೯೧ 


- ದಣಿದ ಶ್ವಾನನಂತೆ ದಿನವ ಕಳೆವೆನು 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೨) 

- ನಾಲುಕು ವೇದ ಪುರಾಣ ಶಾಸ ಪಂಚಾಂಗ 

ಹೇಳಿಕೊಂಡು ಕಾಲ ಕಳೆಯುವದೆಲ್ಲ ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಲಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೨) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಹಲವು ಹಂಬಲಿಸಿ ದಿನವ ಕಳೆದು ಉಳಿದು 

ಬಾಳುವಗೆ 

ದ ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೨) 

- ಮೂಲವಾಸನೆಯಳಿದು ಕಾಯ ವಾಸನೆ 

ಕಳೆದು ಮೇಲೆ ಕಾರುಣ್ಯ ನೆಲೆಯೆಂಬುದನು 

ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಹೇಯವಾದ ದೇಹವನ್ನು ಶ್ಲಾಘನೀಯ 

ವೆಂದು ನಾಲ್ವರೊಡನುಪಾಯದಿಂದ ಹೇಮ 

ದಂತೆ ಬಣ್ಣಗಟ್ಟಿ ಬಾಯಬಡಿದು ತಂದು ತಂದು 

ಕಾಯ ಕಳೆದೆನಲ್ಲದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-೧) 

೯೫೨. ಕಳೆ (ಕಾಂತಿ) - ಕಳೆಯಗುಂದಿತು 

ಮೋರೆ ಶಕುನಿ ದುರ್ಯೋಧನರ 

- ವಾಸುದೇವಾಯ ನಮೋ (ಬೆ-೯೦-೧೦) 

೯೫೩. ಕಳೆ (ನಿವಾರಣೆಮಾಡು) - ಜಂಗಮ 

ಸ್ಥಾವರಕಾಧಾರವಾಗಿಹಳು ಭಂಗಿಸುತ ಜನರ 

ಕರ್ಮವ ಕಳೆವಳು 

- ಜಗದ೦ಂತರ್ಯಾಮಿ ಎಂತೆ೦ದು 
(ಬೆ-೫೮-೪) 

- ಸಂಚಿತಾರ್ಥ -ಪಾಪಗಳನು ಕಿಂಚಿತಾದ 

ರಿಡದಂತೆ ಮುಂಚಿತಾಗಿ ಕಳೆಯಬೇಕು ಸ್ವಾಮಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಅಚ್ಯುತಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೯) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ಸಂಚಿತದ ಪ್ರಾರಬ್ಧದಿ೦ದಲಿ ಎನ್ನ ಕಿ೦ಚಿತು 

ವನು ಕಳೆಯಲಾಪೆಯ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

ದ ಜಂಗಮಸ್ಥಾವರಕಾಧಾರವಾಗಿಹಳು 

ಭಂಗಿಸುತ ಜನರ ಕರ್ಮವ ಕಳೆವಳು 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೪) 

- ಸಂಚಿತದ ಪ್ರಾರಬ್ಧದಿಂದಲಿ ಎನ್ನ ಕಿಂಚಿತು 

ವನು ಕಳೆಯಲಾಪೆಯ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

೯೫೪. ಕಳೆ (ನಿವಾರಣೆಯಾಗು) - ಮೂಲ 

ವಾಸನೆಯಳಿದು ಕಾಯ ವಾಸನೆ ಕಳೆದು ಮೇಲೆ 

ಕಾರುಣ್ಯ ನೆಲೆಯೆಂಬುದನು ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಬಂದು ಬಂದು ಭ್ರಮೆಗೊಂಡು ಮಾಯಾ 

ಮೋಹಕೆ ಸಿಕ್ಕಿ ನೊಂದು ಬೆ೦ದು ಒಂದರಿಂದ 

ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ 


೧೯೨ 


- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಬಂದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವುವು 

ಚೆಂದಾಗಿ ಕಾಗೆನೆಲೆಯಾದಿಕೇಶವನ ನೆನೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

೯೫೫. ಕಳೆ (ಸಂದುಹೋಗು) - ಒಂಬತ್ತು 

ಮಾಸವು ಕಳೆದು ಗುಂಡಿಯೊಳಿಳಿದು ಈ 

ಕುಂಭಿನಿಗೆ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

- ಹಲವು ಹ೦ಬಲಿಸಿ ದಿನವ ಕಳೆದು ಉಳಿದು 

ಬಾಳುವಗೆ 

ದ ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೨) 

೯೫೬. ಕಳ್ಳ - ಹಿಡಿದರೋಡುವ ಕಳ್ಳ ಬಿಡದೆ 

ಕದ್ದುಕೊಂಡು ಹೋದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-ಅ) 

- ಶಾಂತ ಮೂರುತಿ ಆಗಿ ಪಾವಕ ಮೂರುತಿ 

ಕಳ್ಳ ದೈತ್ಯ ಸಂಹಾರವ ಮಾಡಿದೆ 

-.ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಬಲು ಕಳ್ಳ ನಿನ್ನ ಮಗ ತಾಟಕನಿವ ಬಲು 

ಕದ್ದ ನವನೀತವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧) 

- ಹೊದ್ದಿ ಮೊಲೆಯನುಂಡವಳಸುವನೆ ಕೊಂಡ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-೧೦೧-೧) 

- ಕಮಲವನು ಕದ್ದೊಯ್ದ ಕಳ್ಳನ ಸದೆದು 

ಕಮಲವ ತಂದೆ 

- ಭವಭಯವಿನಾಶ ಭೋ (ಬೆ-೪೧-೩) 

- ತಾಯ ಮಾತನು ಕೇಳಿ ಸಾವಿರ ತೋಳಿನ 

ಆವಿನ ಕಳ್ಳನ ಕೊಂದಾನ್ಶಾ ಕ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೆರೆಯಾದಿಕೇಶವನು ತಾ ಬೆಣ್ಣೆಗಳ್ಳನಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೫) 

- ಹಸುಮಗುವನು ಕಂಡು ಮುದ್ದಿಸಲೊಲ್ಲದೆ 

ಪುಸಿಗ ಕಳ್ಳನೆಂದು ಕಟ್ಟುವಿರಿ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

-. ಕಳ್ಳಗಿಂತ ಮಹಾಕಳ್ಳ ಕಲ್ಲನು ಮರೆ 

ಮಾಡಿಕೊಂಡಿಹನಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

- ಒಪ್ಪವನು ಸಾಧಿಸಿ ನೇತ್ರನೆಂಬ ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

- ದಾರಿ ನೋಡಿಕೊಂಡು ಇದ್ದ ಛಾಯನೆಂಬ 

ಕಳ್ಳ ಕದ್ದ 

- ಒಡವೆ ಹೋಯಖತು ಮನ ಧ್ಯಡವಾಯಿತು 
(ಸ-೬೯-೧) 

- ದೃಷ್ಟಿ ನೋಡಿಕೊಂಡು ಇದ್ದ ಧರ್ಮನೆಂಬ 

ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧ್ಯಡವಾಯತು 
(ಸ-೬೯-೩) 

- ಕಳ್ಳಗಿಂತ ಮಹಾಕಳ್ಳ ಕಲ್ಲನು ಮರೆ 

ಮಾಡಿಕೊಂಡಿಹನಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

- ಕುಳ್ಳಿನಿಂದ ಕುದಿಸಿ ತಿ೦ದು ಕಳ್ಳ ಗಡಿಗೆ ಬರಿದು 

ಮಾಡೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

- ಕ್ಷೀರವಾರಿಧಿ ವೈಕುಂಠ ನಗರಿಯನು ಸೇರಿಸಿದ 

ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ನಮ್ಮ ಗೋಕುಲದೊಳಗೊಬ್ಬ ಕಳ್ಳ 

ಬರುತಾನೆಂದು ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-ಪ) 

- ಅಂಜದೆ ಗೊಲ್ಲ ಪಳ್ಳಿಯೊಳಗೆ ಹಾಲ 

ನೆಂಜಲಿಸಿದ ಕಳ್ಳ ಕೋ ಎನ್ನಿರೊ 


೧೯೩ 


-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೨) 

- ಸಂಜೆ ಬೈಗಿನಲ್ಲಿ ಕರೆಯುವ ಸತಿಯರ 

ಅ೦ಜಿಸಿದ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-೧೦೧-೨) 

- ಆಕಳೊಳಾಡಿ ಪರಲೋಕಕೆ ನಡೆದಂಥ 

ಆಕೆವಾಳ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ಸಾಕಾರನಾಗಿ ಈ ಲೋಕವನೆಲ್ಲವ 

ಆಕ್ರಮಿಸಿದ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೪) 

- ಕಾರಣಾತ್ಮಕ ಕಾಗೆನೆಲೆಯಾದಿಕೇಶವ ಕ್ಷೀರ 

ಬೆಣ್ಣೆಯ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ಭೂಕಾಂತೆಯ ಸೊಸೆಯರನೆತ್ತಿ ಬಲುಹಿಂದೆ 

ನೂಕಿ ತಂದ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೪) 

- ಮೀಸಲ ಅನ್ನ ಕೂಸಾಗಿ ಸವಿದುಂಡ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಮೋಸದಿ ಬಲಿಯ ದಾನವ ಬೇಡಿ ಅನುದಿನ 

ಬೇಸರಿಸಿದ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೩) 

- ಅರ್ಧದೇಹನ ಕೈಯ ತಲೆಯ ಕಪಟದಿಂದ 

ಕದ್ದು ಬಿಸುಟ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

- ಹದ್ದು ಹಗೆಯ ಹಾಸಿಗೆಯ ಮೇಲೊರೆಗಿದ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕದ್ದುಕೊಂಡೊಯ್ವ ರಕ್ಕಸರನೆಲ್ಲರ ಕಾಲ 

ಲೊದ್ದೊರಸಿದ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-೧೦೧-೧) 

- ಕೇಸರಿಯೆಂಬ ರಕ್ಕಸರನೆಲ್ಲರ ಕೊಂದ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಕೆಂಜಾಜಿಯ ಮಣಿವಲ್ಲಿಗೆ ದಂಡೆಯರಂಜೆ 

ಕದ್ದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

- ಗುಂಜಿಯ ದಂಡೆಯ ಕಲ್ಲಿಯ ಚೀಲದ 

ಮಂಜು ಮೈಯವ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೊ ಎನ್ನಿರೊ 
(ಬೆ-೧೦೧-೨) 

- ಗೋಕುಲದೊಳು ಪುಟ್ಟಿ ಗೊಲ್ಲರೆಲ್ಲರ ಕೈಯ 

ಸಾಕಿಸಿಕೊಂಡ ಕಳ್ಳ ಕೋ ಎನ್ನಿರೊ 

- ಕೋ ಕೋಕೋ ಎನ್ನಿರೊ 
(ಬೆ-೧೦೧-೪) 

ಎ ದ್ವಾರಕೆಯನಾಳುವ ಉಭಯದಾಸರ ತನ್ನ 

ಊರಿಗೊಯ್ವ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೫) 

- ಆವಿನ ಕಳ್ಳನ ಕೊಂದು ಭೂಮಿಯ ಅವನಿಯ 

ಸುರರಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೬) 

ದ ಬುದ್ಧಿಶೂನ್ಯನಾಗಿ ನಾನು ಕದ್ದ ಕಳ್ಳನಾದೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೪) 

- ಮೇದಿನಿಗೋಸುಗ ಕಾದಿ ಕಲಹದಿ ವಿರೋಧಿ 

ಕಳ್ಳರ ಕೊಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

- ಕಳ್ಳರಿಗೆ ಕಳ್ಳನಂತೆ ಬೆಳ್ಳಕ್ಕಿಯಂದದಿ ಡಂಬ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-ಪ) 

- ಕಳ್ಳಕೂಗನೆ ಕೂಗಿ ಬೊಗಳಿ ಬಾಯ್ದೆರೆವಂಥ 

ಕಳ್ಳರಿಗೆ ತಾ ವೀರಸ್ವರ್ಗ ದೊರಕುವುದೆ 


೧೯೪ 


- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೯೫೭ ಕಳ್ಳಕೂಗು ದ ಕಳ್ಳಕೂಗನೆ ಕೂಗಿ ಬೊಗಳಿ 

ಬಾಯ್ದೆರೆವಂಥ ಕಳ್ಳರಿಗೆ ತಾ ವೀರಸ್ವರ್ಗ 

ದೊರಕುವುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೯೫೮. ಕಳ್ಳತನ - ಕೆಟ್ಟತನದಿಂದ ಕಳ್ಳತನವನ್ನೆ 

ಮಾಡಿ ಕಟ್ಟಿ ಹೊಡಿಸಿಕೊಂಬುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 

(ಬೆ-೧೩೪-೭) 

- ಕಳ್ಳತನಗಳ ಮಾಡಿ ಒಡಲು ಹೊರೆಯಲು 

ಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೨) 

- ಕಳ್ಳತನವನು ಕಲಿತು ಕಾಲೋಚಿತವ ಕೇಳ್ದು 

ಸುಳ್ಳು ಮಾತುಗಳಾಡಿ ಒಡಲ ಪೊರೆದು 

- ಏಕೆ ನಡುಗಿದೆ ತಾಯೆ (ಸ-೫೬-೩) 

೯೫೯. ಕಳ್ಳು (ಹೆಂಡ) - ಕುಳ್ಳಿನಿಂದ ಕುದಿಸಿ 

ತಿಂದು ಕಳ್ಳ ಗಡಿಗೆ ಬರಿದು ಮಾಡೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

೯೬೦. ಕಾ - ಕಾವ ನಮ್ಮಜ್ಜ ನರಗುರಿಯ 

ಹಿ೦ಂಡುಗಳ 

- ನಾವು ಕುರುಬರು (ಬೆ-೧೫೨-ಪ) 

- ಪರಿಪರಿಯಲಿ ದೇವ ಪರಮಭಕ್ತರ ಕಾವ 

ಸುರರಿಗಭಯವಿತ್ತನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಕಟ್ಟಿ ದೃಢಗೋಲಿಂದ ಕಾವ ನಮ್ಮಜ್ಜ 

- ನಾವು ಕುರುಬರು (ಬೆ-೧೫೨-೨) 

- ಕೇವಲಾಧಮರೆಲ್ಲ ಸಿರಿಮದದಿ ಸೊಕ್ಕಿದರು 

ಕಾವರಾರೈ ಸಾಧುಸಜ್ಜನರನೀಗ 

- ಕಆಯೇರಿ ಬಂತು (ಬೆ-೧೩೦-೨) 

೯೬೧. ಕಾಂತ - ಮಾಗಿಯಲಿ ಸತಿಯನಗಲಿದ 

ಕಾಂತನವ ಭ್ರಾಂತ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

- ಭೂರಿ ಭೂತಗಳೆ ಭೂಸತಿಯಕಾಂತನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾಮಧಾರಿಗಳ ತೊಡರು ನಿಮಗಳವಡದು 

ನಾನರಿವೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೧) 

೯೬೨. ಕಾಂತಿ - ವನಿತೆಯರ ಕಾಯಕಾಂತಿಯ 

ಮಹಾದುರ್ಗದಲಿ ಸ್ತನವೆಂಬ ಕಣಿವೆಯನು ಕಟ್ಟಿ 

ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯. ೨) 

೯೬೩. ಕಾಂತೆ - ಅ೦ತರಾತ್ಮಕ ಕೃಷ್ಣ ದ್ವಾರಕಾ 

ಹಪುರದೊಳಗೆ ಕಾಂತೆ ರುಕ್ಮಿಣಿ ಸತ್ಯಭಾಮೆಯರ 

ಒಡನೆ ಏಕಾಂತ ಭವನದೊಳು ತಿಳಿದು 

- ವಾಸುದೇವಾಯ ನಮೋ (ಬೆ-೯೦-೯) 

೯೬೪. ಕಾಕು - ಕಾಕು ಶಕಟನ ತುಳಿದು ಕೊಂದ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ಕಾಕು ಇ೦ದ್ರಿಯಗಳೆಂಬ ಕಟುಕರಿಗೆ ನಾ 

ಸಿಲುಕಿ ಮೇಕೆಯಂದದಿ ಬಾಯ ಬಿಡುತಿಪ್ಪೆನು 

- ಕಡಹಾಂಯಸೊ ಕಮಲಲೋಚನನೆ 
(ಬೆ-೬೨-೧) 

೯೬೫. ಕಾಗಿನೆಲೆ/ಕಾಗೆನೆಲೆ- ಕಾಗಿನೆಲೆಯ 

ಕನಕದಾಸ ಹೇಳಿದಂಥ ಮುಂಡಿಗೆಯ ಮಿಗೆ 

ಒಳ ಹೊರಗೆಲ್ಲ ಬಲ್ಲ ಬಾಡದಾದಿಕೇಶವರಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೬) 

- ಕಾಗಿನೆಲೆಯಾದಿಕೇಶವ ಖಳನ ಗರ್ಭವಿಚ್ಛನ 

ಪ್ರಹ್ಲಾದಗೆ ಪ್ರಸನ್ನವಾದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೩) 

- ಕಾಗಿನೆಲೆಯ ಆದಿಕೇಶವ ಹದುಳದಿಂದ 

ಬಾರೊ ಭಾಗ್ಯದ ನಿಧಿಯೆ 

- ಬಾರೊ ಭಾಗ್ಯದ ನಿಧಿಯೆ 

(ಸ-೧೮೨-೩) 

- ಕಾಗಿನೆಲೆಯ ಆದಿಕೇಶವನ ಅಂಪ್ರಿ 

ನೆನೆಯದಿಹ ಭಾಗವತರ ಸಂಗ ಬಲು ಭ೦ಗ 

ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

- ಭೂಸುರಪ್ರಿಯ ಕಾಗಿನೆಲೆಯಾದಿಕೇಶವನ 


೧೯೫ 


ಮೀಸಲಿನ ಪಾದಭಜನೆ ಕಡುಲೇಸು ಮನವೆ 

- ಅರಿತು ನಡೆಯಲಬೇಕು (ಸ-೭-೩) 

- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನಂಫ್ರಿ 

ಮುಟ್ಟು ಮನದಲಿ ಭಜಿಸೊ ಭ್ರಷ್ಟಜೀವನವೆ 

- ಈ ಸಿರಿಯ ಸಂಜ ಹಿಗ್ದಲು ಬೇಡ 
(ಸ-೪೦-೩) 

- ಸನ್ನುತಾಂಗ ಕಾಗಿನೆಲೆಯಾದಿಕೇಶವನ 

ತನ್ನೊಳಗೆ ತಾ ತಿಳಿದು ಸುಖಿಸದವ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಜ್ಚೆನಯ್ಯ 
(ಸ-೧೨೩-೩) 

- ಕಂತುಪಿತ ಕಾಗಿನೆಲೆಯ ಆದಿಕೇಶವನೆ 

ನಿಶ್ಚಿಂತನಾಗಿ ನಿಮ್ಮ ಗುಡಿಯಲಿಪ್ಪೆನು 

-: ನಮಗೆಲ್ಲ ಮನೆಗಳಯ್ಯ (ಸ-೧೩೨-೫) 

- ಭವಭಯಹರ ಕಾಗಿನೆಲೆಯಾದಿಕೇಶವಗೆ 

ನಮೊ ನಮೋ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

- ಪರಬ್ರಹ್ಮ ಕಾಗಿನೆಲೆಯಾಾದಿಕೇಶವನ 

ಮರೆಯದೆ ಭಜಿಪರ ಕಾಯುವವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ಪಾರ್ಥಸಾರಥಿ ಕಾಗಿನೆಲೆಯಾದಿಕೇಶವನ 

ಸಾರ್ಥಕದಿ ಭಜಿಸಿ ಸುಖಿಯಾಗು ಮನುಜ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೫) 

- ಮಾರಜನಕ ಕಾಗಿನೆಲೆಯಾದಿಕೇಶವನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ನಿಚ್ಚ ಕಾಗಿನೆಲೆಯಾದಿಕೇಶವನ ಹುಚ್ಚಗೆ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೫) 

- ತಂದೆ ಶ್ರೀ ಕಾಗಿನೆಲೆಯಾದಿಕೇಶವರಾಯ 

ಬಂದೆನ್ನ ಹೃದಯದಲಿ ನೆಲೆಯಾಗಿ ನಿಂತ 

- ಬದುಕಿದೆನು ಬದುಕಿದೆನು 
(ಸ-೧೭೧-೩) 

- ಮೃಗ ಮಾನವಾಕಾರ ಕಾಗಿನೆಲೆಯಾದಿ ಕೇಶವ 

ನಲ್ಲದೆ ಮಿಗು ಬ೦ಧುಗಳ ದಾರಿಗಾರಿದ್ದರೇನು 

ಎ ಬಂಧುಗಳದಾರಿಗಾರಿದ್ದರೇನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೭೩-೩) 

- ಎನ್ನ ಸಲಹಯ್ಯ ಕರುಣಾವಾರಿಧಿ ಕಾಗಿನೆಲೆ 

ಯಾದಿಕೇಶವ ಮುತ್ತತ್ತಿ ದೊರೆಯೆ 

ದ ಎಷ್ಟು ಪೊಗಳಅ ನಾನು (ಸ-೫೩-೩) 

- ಛಪ್ಪನ್ನ ದೇಶಕ್ಕೆ ಒಪ್ಪುವ ಕಾಗಿನೆಲೆಯ 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೫) 

- ನಿನ್ನ ಅವಯವದಲ್ಲಿ ಸಕಲವಂ ಪಡೆದ ಪ್ರಸನ್ನ 

ಕಾಗಿನೆಲೆಯಾದಿಕೇಶವರಾಯ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

ದ ಯೋಗ್ಯದಿಂದ ಬಳಪತಿತನವನಿಗೆ ಭಾಗ್ಯ 

ವನಿತ್ತ ಕಾಗಿನೆಲೆಯಾದಿಕೇಶವ 

- ಈತನೇನೆ ನಿನ್ನ ಮಗನು (ಸ-೩೮-೩) 

- ನಾಲಗೆಗೆ ನಿನ್ನ ವಿಶಾಲ ಅಷ್ಟಾಕ್ಷರಿಯನಿತ್ತು 

ಪಾಲಿಸೋ ಶ್ರೀ ಕಾಗಿನೆಲೆಯಾದಿ ಕೇಶವನೆ 

- ಏಕೆ ದಯಪಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

- ಭೂವಲಯದುೊಳು ಕೀರ್ತಿಪಡೆದು ಸಲಹಿದ 

ನಮ್ಮ ದೇವ ವರ ಕಾಗೆನೆಲೆಯಾದಿಕೇಶವ ರಾಯ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

- ಭೂರಿ ವಾರ್ತಿಯ ಪಡೆದೆ .... ವರ 

ಕಾಗೆನೆಲೆಯಾದಿಕೇಶವನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

- ಭರದಿ ಭಕ್ಷಿಸುವನ ಶಿರದಲಿ ನಟಿಸಿದ 

ವರಕಾಗೆನೆಲೆಯಾದಿಕೇಶವ ರಾಯಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೩) 

- ಭಾಗವತರ ಸಮ್ಮೇಳವ ಕಂಡೆ ಕಾಗೆನೆಲೆ 

ಯಾದಿಕೇಶವ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 

- ಭೋಗಿಶಯನನ ಪಾದ ರಾಗದಿ ಭಜಿಸದೆ 

ಕಾಗೆನೆಲೆಯಾದಿಕೇಶವನ ದಾಸ ನೀನು 

- ಹೇಗೆ ನೀ ದಾಸನಾದೆ (ಬೆ-೨೨-೨೧) 

-. ಲೇಸಾಗಿ ಜನರ ಸಲಹುವ ಕಾಗೆನೆಲೆ 

ಯಾದಿಕೇಶವನದಾಸ ಕಾಣೆ 


೧೯೬ 


- ನಮ್ಮಮ್ಮ ಶಾರದೆ (ಬೆ-೧-೩) 

- ಲೋಕದೊಳು ಕಾಗೆನೆಲೆಯಾದಿಕೇಶವ ಭಕ್ತ 

ಸಾಕಾರನೆಂಬುದಕೆ ಸಕಲ ಭುವನವೆ 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಸಮಯಾಸಮಯವುಂಟೆ ಭಕ್ತವತ್ಸಲ ನಿನಗೆ 

ಕಮಲಾಕ್ಷ ಕಾಗೆನೆಲೆಯಾದಿಕೇಶವನೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

- ಸುಗುಣರನ್ನ ಕಾಗೆನೆಲೆಯಾದಿಕೇಶವನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

-.ಸಂತತವು ಭಕ್ತ ಸಂಸಾರವನು ಪೊರೆವ 

ವೇದಾಂತನುತ ಕಾಗೆನೆಲೆಯಾದಿಕೇಶವ ರಾಯ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೫) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವ ರಾಯ 

ಕೊಟ್ಟವರಿಗೆ ಉಂಟು ಕೊಡದವರಿಗೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವನ೦ಫ್ರಿ 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ಸಾಧು ನರಸಿಂಹ ಕಾಗೆನೆಲೆ ಆದಿಕೇಶವ 

ಮುಂದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಸಾಧುಗಳಿಗೆ ಸುಖವೈದಿಪೆಕಾಗೆನೆಲೆ 

ಆದಿಕೇಶವ ಕೃಷ್ಣ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 

(ಬೆ-೩೯-೧೧) 

- ಶರಣು ಸಿರಿವರ ಕಾಗೆನೆಲೆಯಾದಿಕೇಶವ 

ಶ್ರೀಕೃಷ್ಣ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಶೇಷಶಯನ ಕಾಗೆನೆಲೆಯಾದಿಕೇಶವದಾಸರ 

ಮಹಿಮೆ ಕಾಣಲಿಕಾಗದು ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

- ಶೇಷಗಿರಿ ಕಾಗೆನೆಲೆಯಾದಿಕೇಶವನ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಿಂಗದೆ ಕಾಗೆನೆಲೆಯಾದಿಕೇಶವ ನರಸಿಂಗನ 

ತೋರೆನಗೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ದಿಕ್ಕಿನಲ್ಲಿ ಕಾಗೆನೆಲೆಯಾದಿಕೇಶವನ ಮುಕ್ಕಣ್ಣ 

ನವತಾರ ಹನುಮಂತ ಬಲ್ಲ - 

- ಪಕ್ಚಿಯ ಕುರುಹ ಬಲ್ಲರು 
(ಬೆ-೧೬೫-೫) 

- ಧೀರ ಕಾಗೆನೆಲೆಯಾದಿಕೇಶವ ರಘುವೀರನ 

ಕರೆದು ತೋರೆ 

- ಏಣನಯನೆ ಏಣಭೋಖ ಮಧ್ಯಳೆ 
(ಬೆ-೯೯-೫) 

- ನಾಟಕಧರ ಕಾಗೆನೆಲೆಯಾದಿಕೇಶವ ನಿನ್ನಾಟ 

ದೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

- ನಿಶ್ಚಿತ ಕಾಗೆನೆಲೆಯಾದಿಕೇಶವನ ಹುಚ್ಚಗೆ 

ನನಗೆ ಇನ್ನೇತರ ಕುಲವೊ 

- ಏತರವನೆ೦ದು ಪೇಳಅ (ಬೆ-೧೨೨-೫) 

- ನಿರ್ಣಯವಿದು ಕಾಗೆನೆಲೆಯಾದಿಕೇಶವನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಪುಂಡನು ನಿನ್ನಣುಗ ಕಾಗೆನೆಲೆಯ 

ಆದಿಕೇಶವ ರಾಯ 

ಆ ಸೈೆಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧೧) 

- ಪ್ರಣವಗೋಚರ ಕಾಗೆನೆಲೆಯಾದಿಕೇಶವನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

ದ ಪೃಥ್ವಿಯೊಳಗೆ ಕಾಗೆನೆಲೆಯಾದಿಕೇಶವಗೆ 

ಮರ್ತೃ್ಯದೊಳನ್ಯದೇವರು ಸರಿಯುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೩) 

ದ ಪೃಥ್ವಿಯೊಳು ಕಾಗೆನೆಲೆಯಾದಿಕೇಶವ ನಿನ್ನ 

ಭಕ್ತಿಯಿಲ್ಲದ ನರಗೆ ಮುಕ್ತಿಯಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 


೧೯೭ 


- ಪರಬ್ರಹ್ಮ ಕಾಗೆನೆಲೆಯಾದಿಕೇಶವನ 

ಸ್ಮರಣೆಗೆಯ್ವವರನ್ನು ನಿಲಿಸಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ಪರಮಾತ್ಮ ಕಾಗೆನೆಲೆಯಾದಿಕೇಶವ ರಾಯ 

ಪರಹಿತಕೆ ಸಖನೆಂದು ಭಜಿಸೆಲೈ ಮನುಜಾ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ಪೊಡವಿಯಲಿ ಕಾಗೆನೆಲೆಯಾದಿಕೇಶವ 

ನೊಲುಮೆ ಪಡೆದವರಿಗಿನ್ನು ಸಕಲಾರ್ಥ 

ಪದವುಂಟು 

- ಕಅಯೇರಿ ಬಂತು (ಬೆ-೧೩೦-೧೧) 

- ಪೊಡವಿಗಧಿಕ ಕಾಗೆನೆಲೆಯ ಒಡೆಯ 

ವೆಂಕಟೇಶ ನಿನ್ನ ಅಡಿಗಳಿಂದ ಸಲಹೊ ಎನ್ನ 

ಕನಕನೊಡೆಯನೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

- ಬಲ್ಲಿದ ಕಾಗೆನೆಲೆಯಾದಿಕೇಶವನಿರೆ ಚಿಲ್ಲರೆ 

ದೈವದ ಹಂಬಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) , 

- ಬಲ್ಲಿದನು ಕಾಗೆನೆಲೆಯಾದಿಕೇಶವ ರಾಯ 

ನಿಲ್ಲದೇ ರಕ್ಷಿಪನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೩) 

- ಬಂದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವುವು 

ಚೆಂದಾಗಿ ಕಾಗೆನೆಲೆಯಾದಿಕೇಶವನ ನೆನೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

- ಬಿಸಜಾಕ್ಷ ಕಾಗೆನೆಲೆಯಾದಿಕೇಶವನ ದಿವ್ಯ 

ನಾಮಂಗಳಂ ಬಿಡದೆ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೫) 

- ಸಿರಿ ಕಾಗೆನೆಲೆಯಾದಿಕೇಶವನು ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 

- ಸಿರಿ ಕಾಗೆನೆಲೆಯಾದಿಕೇಶವರಾಯನು 

ಸುರರಿಗಮೃತವನು ಎರೆದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೩) 

- ಸಿರಿಕಾಗೆನೆಲೆಯಾದಿಕೇಶವನ ಚರಣವನು 

ನಿರುತದಲಿ ಸ್ಮರಿಸುವನೆ ಅವಿಚಾರಿಪುರುಷ 

- ಸಹಜವಿದು ಈ ಸುಡಿಯು 
(ಬೆ-೧೪೯-೩) 

- ಸಿರಿಕಾಗೆನೆಲೆಯಾದಿಕೇಶವ ರಾಯನ ಚರಣ 

ಕಮಲವನು ಕೀರ್ತಿಸುವನೆ ಕುಲಜ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೩) 

- ಸಿರಿಧರನೆ ಕಾಗೆನೆಲೆಯಾದಿಕೇಶವ ನಿನ್ನ 

ಪರಮ ಡಿಂಗರಿಗರ ಪಂಕ್ತಿ ಸೇರಿಸೊ ಎನ್ನ 

- ಕಾಯೊ ಕರುಣಾಕರನೆ (ಬೆ-೫೯-೩) 

- ಸಿಕ್ಕುಮಾಡದೆ ಕಾಗೆನೆಲೆಯಾದಿಕೇಶವನೆ 

ದಿಕ್ಕಾಗಿ ಎನ್ನ ನಿನ್ನಂಪ್ರಿಯೊಳಿರಿಸೊ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೫) 

- ಶ್ರೀಪತಿ ಕಾಗೆನೆಲೆಯಾದಿಕೇಶವ ಚರಣ ಈ 

ಪರಿಯಲಿ ಭಜಿಸಿ ಸುಖಿಯಾಗೊ ಮನವೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

- ಶ್ರೀಕಾಗೆನೆಲೆಯ ವರದ ಕೇಶವನನು 

ಭಜಿಸಿರೊ ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ವಾಸಾಧಿಪತಿ ಕಾಗೆನೆಲೆಯಾದಿಕೇಶವನ 

ದಾಸಾನುದಾಸರಿಗೆ ದಾಸ ನೀನಾಗೋ 

- ನಾರಾಯಣಿನು ಮನವೆ 
(ಬೆ-೧೪೧-೩) 

-' ವಾಸುಕಿಶಯನ ಕಾಗೆನೆಲೆಯಾದಿಕೇಶವನ 

ದಾಸರಾ ದಾಸರಾ ದಾಸನೆಂತೆಂಬವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 

- ವಸುಧೇಶ ಕಾಗೆನೆಲೆಯಾದಿಕೇಶವನಂಫ್ರಿ 

ಬಿಸಜವನು ಕಂಡು ನೀ ಸುಖಿಯಾಗು ಮನುಜಾ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

- ಮುನೀಶನೆಂದೆನಿಸುವ ಕಾಗೆನೆಲೆ ಆದಿ 

ಕೇಶವನ ಅನುಶ್ರುತಿಯನು ಬಿಡದಿರು ಎಲೆ 


೧೯೮ 


ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

- ಮಂಗಳಂ ಕಾಗೆನೆಲೆಯಾದಿಕೇಶವ ರಾಯ 

ಮಂಗಳಂ ಗಿರಿವಾಸನೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಮರ್ತ್ಯದೊಳು ಕಾಗೆನೆಲೆಯಾದಿಕೇಶವನ೦ಭ್ರ 

ಅರ್ತಿಯಿಂ೦ದಲಿ ಕೂಡಿದುದಕೆ ಫಲವೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಮತ್‌ ಕಾಗೆನೆಲೆಯಾದಿಕೇಶವರಾಯನ 

ಮುದ್ದು ನಾಮಸ್ಕರಣೆಯನು ಮಾಡಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೫) 

- ವರ ಕಾಗೆನೆಲೆಯಾದಿಕೇಶವ ರಾಯನ 

ಮರೆಯಲಾರೆನೆ ಮನದಿ ಎಂದೆಂದಿಗು 

- ತೋರೆ ಬೇಗನೆ ಸಖ (ಬೆ-೯೪-೩) 

- ವರ ಕಾಗೆನೆಲೆಯಾದಿಕೇಶವನ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಮಾರಪಿತ ಕಾಗೆನೆಲೆಯಾದಿಕೇಶವ ಪಾದ 

ವಾರಿಜವ ನಂಬಿದವ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೩) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಾಯ 

ಕಾರಣಕೆ ಕರ್ತ ನೀ ಕಡೆಹಾಯಿಸಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಂಗ 

ಧೀರ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಮಾರಪಿತ ಕಾಗೆನೆಲೆಯಾದಿಕೇಶವನಂ೦ಫ್ರಿ 

ವಾರಿಜವ ನೆರೆನಂಬದವನೆ ಕುರುಬ 

- ನಾವು ಕುರುಬರು (ಬೆ-೧೫೨-೫) 

- ಚಿಂತೆಯೇತಕೆ ಕಾಗೆನೆಲೆಯಾದಿಕೇಶವನ 

ನಿಶ್ಚಿಂತೆಯಲ್ಲಿ ನೆನೆದು ಸುಖಿಯಾಗೊ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

- ಯಂತ್ರವಾಹಕನೆಂಬ ಬಿರುದು ಸಲುವುದು 

ನಿನಗೆ ಕಂತುಪಿತ ಕಾಗೆನೆಲೆಯಾದಿಕೇಶವನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೫) 

-. ಯೋಗಮಾರ್ಗಿ ಕಾಗೆನೆಲೆಯಾದಿಕೇಶವ 

ರಾಯ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೩) 

- ಅಸಮಭವ ಕಾಗೆನೆಲೆಯಾದಿಕೇಶವರಾಯ 

- ನೀ ಮಾಯೆಯೊಳಗೋ (ಬೆ-೪೭-೩) 

- ಅವಿರಳಾಪುರಿಯ ಸಿರಿ ಕಾಗೆನೆಲೆಯಾದಿ 

ಕೇಶವನ ಸುತನಿಗೆ ಸನ್ನುತದ ರಾಣಿವಾಸೆ 

- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೩) 

-.  ಅಳಿಲಸೇವೆಯನೊಪ್ಪಿಕೊಂಡು ಸಲಹೈ 

ಕಾಗೆನೆಲೆಯಾದಿಕೇಶವನೆ ಸ್ವಾಮಿ ಪ್ರೇಮಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೫) 

- ಅಜಪಿತ ಕಾಗೆನೆಲೆಯಾದಿಕೇಶವನೆ ತ್ರಿಜಗ 

ವಲ್ಲಭ ತಾನು ಭಜಕರ ವಶವಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

- ಆರು ಮೂರು ಹದಿನಾರು ತತ್ವವ ಮೀರಿ 

ತೋರುವ ಕಾಗೆನೆಲೆಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಆರಿಗಂಜೆನೊ ನಾನು ಅಧಿಕಪುರಿ ಕಾಗೆನೆಲೆ 

ಯಾದಿಕೇಶವ ರಾಯ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಆಗು ಕಾರಣಕ್ಫಾರ್ಯ ಕರ್ಮಾದಿ ರೂಪಕ್ಕೆ 

ಕಾಗೆನೆಲೆಯಾದಿಕೇಶವನ ಮಹಿಮೆಯನು 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

- ಆತ್ಮನು ಕಾಗೆನೆಲೆಯಾದಿಕೇಶವನೊಲಿದ 

ಭಕ್ತರಿಗೆ ಕುಲವಾವುದು ಹೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 


- ಇಂಪಿನಲಿ ಕಾಗೆನೆಲೆಯಾದಿಕೇಶವನನ್ನು 


ಸೊಂಪಿನಲಿ ನೆನೆನೆನೆದು ಸುಖಿಯಾಗೊ 
ಮನುಜಾ 

- ಲಎಂದಿದ್ದರೀ ಕೊಂಪೆ ಎನಗೆ ನ೦ಚಕೆ 
ಯರದು (ಬೆ-೧೦-೩) 

- ಜಾಣತನದಿಂ ಕಾಗೆನೆಲೆಯಾದಿಕೇಶವನ 


೧೯೯ 


ಮಾನಸದಲಿ ನೆನೆದು ಸುಖಿಯಾಗೊ ಮನವೆ 

ದ ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಉನ್ನತ ಕಾಗೆನೆಲೆ ಆದಿಕೇಶವನ ಅನುದಿನ 

ನೆನೆವುದು ಭಕ್ತಿಗಾಗಿ ಪರಮುಕ್ತಿಗಾಗಿ 

- ಐಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೯) 

- ಉನ್ನತದ ಕಾಗೆನೆಲೆಯಾದಿಕೇಶವ ರಾಯ 

ಚೆನ್ನ ಶ್ರೀರಂಗಪಟ್ಟಣದ ರಂಗೇಶ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

-. ಉರಗಗಿರಿಯ ಕಾಗೆನೆಲೆಯಾದಿಕೇಶವನ 

ಗರತಿ ನೀ ಕರೆದು ತಾರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಉಗ್ರಾಹಿ ಅಹೋಬಲಪತಿರಾಜ ಕನಕಗೆ 

ಭಾಗ್ಯವನೀವ ಕಾಗೆನೆಲೆಯಾದಿಕೇಶವನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಎರಡಿಲ್ಲದ ಸಾಕಾರ ಕಾಗೆನೆಲೆಯಾದಿ ಕೇಶವನ 

ಆಕಾರದೊಡನಾಡುವರಿಗಲ್ಲದೆ 

ಾ ಆರಿಗಳವಲ್ಲಾತ್ಯು ಯೋಗಗಸಿದ್ಧಿ 
(ಬೆ-೧೨೬-೩) 

- ಓಲಿದು ಭಕ್ತರನು ಪಾಲಿಪ ಕಾಗೆನೆಲೆಯಾದಿ 

ಕೇಶವ ಜಗದೊಡೆಯ 

- ಪೂಸರನ ಜನಕನೇ (ಬೆ-೧೬೮-೫) 

- ಒಲಿದವರ ಕಾಗೆನೆಲೆಯಾದಿಕೇಶವ ರಾಯನ 

ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೫) 

- ಓದಿ ಕೇಳಿದರಿದೇ ಕಥೆಯಾಗುತಿದೆ ದೂರ 

ಆದಿಮೂರುತಿ ಕಾಗೆನೆಲೆಯಾದಿಕೇಶವನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 

- ಓದಿ ಕೇಳಿದರಿದೇ ಕಥೆಯಾಗುತಿದೆ ದೂರ 

ಆದಿಮೂರುತಿ ಕಾಗೆನೆಲೆಯಾದಿಕೇಶವನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 

- ಹರಿಯ ರೂಪವ ತಾಳಿ ಇರುಳು ದೈತ್ಯನ 

ಕೊಂದ ಸಿರಿಧರನು. ಕಾಗೆನೆಲೆ ಆದಿಕೇಶವರಾಯ 

_- ಮೂವರೇರಿದ ಬಂಡಿ (ಬೆ-೧೬೦-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹರಿಹರಿಯೆ ಶರಣೆಂದು ಸ್ತುತಿಸಿ ಶಿಶು ಮೊರೆ 
ಯಿಡುವ ಕರುಣಾಳು ಕಾಗೆನೆಲೆಯಾದಿಕೇಶವನ 


- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ : 


(ಬೆ-೮೪-೩) 

- ಕನಕನೊಡೆಯನು ಕಾಗೆನೆಲೆಯಾದಿಕೇಶವನ 

ಜನಕೆ ನಿತ್ಯವು ಪ್ರಸಾದವನು ಕೊಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಕಲ್ಪಕಲ್ಪಿತ ಕಾಗೆನೆಲೆಯಾದಿಕೇಶವನ ಅಲ್ಲವೂ 

ನೆನೆಯದ ನರನಿದ್ದರೇನು 

- ಆರು ಬಾಳದರೇನು (ಬೆ-೩೦-೩) 

-. ಕಮಲಮುಖಿಯಳ ಕಾಯ್ದ ಕಾಗೆನೆಲೆ 

ಆದಿಕೇಶವನೆಂಬ 

- ಭವಭಯವಿನಾಶ ಭೋ (ಬೆ-೪೧-೩) 

- ಕಾಯಜಪಿತ ಕಾಗೆನೆಲೆಯಾದಿಕೇಶವರಾಯ 

ನೀ ಕಾಯಯ್ಯ ತಪ್ಪುಗಳೆಣಿಸದೆ 

ನ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೫) 

- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 

- ಕಂತುಪಿತ ಕಾಗೆನೆಲೆಂತಾದಿಕೇಶವ 

ಲಕ್ಷ್ಮೀಕಾಂತ ತನ್ನಲ್ಲಿಗೆ ಕರೆಕಳುಹುವನಕ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೩) 

- ಕಂತುಪಿತ ಕಾಗೆನೆಲೆಯಾದಿಕೇಶವನ 

ನಿರಂತರದಿ ಭಜಿಸಿ ನೀ ನಿತ್ಯಸುಖಿಯಾಗು 

- ನೋಡಿ ಮರುಳಾಗದಿರು (ಬೆ-೧೨೭-೫) 

- ಕರುಣಿ ಕೃಪಾಳು ಕಾಗೆನೆಲೆಯಾದಿಕೇಶವ 

ಚರಣಕಮಲವ ನಂಬಿ ಸುಖಿಯಾಗು ಮನವೆ 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೫) 

- ಕಾರುಣ್ಯನಿಧಿ ಕಾಗೆನೆಲೆಯಾದಿಕೇಶವನ ಸೇರಿ 

ಭಜಿಸಿದವರಿಗೆ ಯಮನ ಕೊಲೆಯುಂಟೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

- ಕರುಣಾಳು ಕಾಗೆನೆಲೆಯಾದಿಕೇಶವ ಹಣ್ಣು 

ದ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೩) 


೨೦೦ 


- ಕಾರಣಾತ್ಮಕ ಕಾಗೆನೆಲೆಯಾದಿಕೇಶವ ಕ್ಷೀರ 

ಬೆಣ್ಣೆಯ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ಕಾಗೆನೆಲೆಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-ಪ) 

- ಕಾಗೆನೆಲೆಯಾದಿಕೇಶವ ಬಿಡಿಸು ಈ ಭ೦ಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೫) 

- ಕಾಗೆನೆಲೆಯಾದಿಕೇಶವ ರಾಯನಮರ 

ಸಂ೦ಯೋಗಿ ಒಲಿದುಪ್ಪವಡಿಸು ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೭) 

- ಕರ್ತು ಕಾಗೆನೆಲೆಯಾದಿಕೇಶವ ನಾರಾಯಣನ 

ಅರ್ಥಿಯಿಂದ ಭಜಿಸಿ ನೀವು ಸುಖದಿ ಬಾಳಿರೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಕ್ಷಿತಿಯೊಳಗೆ ಕಾಗೆನೆಲೆಯಾದಿಕೇಶವನಾದ 

ಪತಿತಪಾವನ ಪರಮ ಪುರುಷೋತ್ತಮನನು 

- ನಂಬು ನಾರಾಯಣನ (ಬೆ-೫೩-೩) 

- ಖಿಲವಾದ ಮಧದ್ವಮತವನೆ ನಿಲಿಸಿ 

ಕಾಗೆನೆಲೆಯಾದಿಕೇಶವ ಪರದೈವನೆಂದೆನಿಸುವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

- ಗಟ್ಟಿಯಾಗಿ ಕಾಗೆನೆಲೆಯಾದಿಕೇಶವ ರಂಗ 

ಬಿಟ್ಟು ಹೋದರೆ ನಿನಗೆ ಹರಿದಾಸರಾಣೆ 

- ಹೂವ ತರುವರ ಮನೆಗೆ (ಬೆ-೪೩-೩) 

- ತನುಮಾಯಾ ರೂಪವ ತೋರಿದನಾ 

ಕಾಗೆನೆಲೆಯಾದಿಕೇಶವನು 

- ನೆರೆದು ಗೋಪಿಯರೆಲ್ಲರು 

(ಬೆ-೧೦೩-೧೦) 

- ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ 

ಬಲ್ಲ ಕಾಗೆನೆಲೆಯಾದಿಕೇಶವ ಕೈವಲ್ಯ ನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

- ತಂದೆ ಸಿರಿ ಕಾಗೆನೆಲೆಯಾದಿಕೇಶವನ ಪದ 

ದ್ವಂದ್ಹವನು ಬಿಡೆನು ಬಿಡೆನೈ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೊ೦ಂದೆನಾ ಹರಿಯೆನ್ನದೆ (ಬೆ-೧೩-೫) 

- ತಂದೆ ಕಾಗೆನೆಲೆಯಾದಿಕೇಶವನ ನಾಮ 

ಒಂದೇ ವೈಕುಂಠವನೈದಿಪುದಯ್ಯ 

-.ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಬ) 

- ಘನ ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೩) ಕ 

- ಘನ ಕೃಪಾಂಬುಧಿ ಕಾಗೆನೆಲೆಯಾದಿಕೇಶವ 

ಎನಗೊಬ್ಬರೇನ ಮಾಡುವರು ಕೇಳೆಲೊ ಹರಿ 

ದ ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ದುರಿತಮರ್ದನ ಕಾಗೆನೆಲೆಯಾದಿಕೇಶವನೆ 

ದುರಿತಬಂಧವ ಪರಿದೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ದೇಶಕಧಿಕ ಕಾಗೆನೆಲೆಯಾದಿಕೇಶವನ ಲೇಸಾದ 

ಚರಣಕಮಲದ ಬಲವಿರದನಕ 

- ಆವ ಬಲವಿದ್ದರೇನು (ಬೆ-೧೩೩-೫) 

- ಧೂರ್ತಭಂಜನ ಕಾಗೆನೆಲೆಯಾದಿಕೇಶವನ 

ಸಂಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳೆ 

- ಸ೦ಸಾರವೆ೦ಂಬ ಸಾಗರವನು 
(ಬೆ-೧೮-೩) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ಭರದಿ ಕಾಗಿನೆಲೆಯಾದಿಕೇಶವನೆಂದ 

- ನಾರಾಯಣನೆ ಶತ (ಸ-೧೩೮-೩) 

೯೬೬. ಕಾಗೆ - ಹದ್ದುಕಾಗೆಗಳು ಕಾದಾಡಿದವು, 

ಮೃಗಜಾತಿ ಚಲಿಸಿದವು, ಶಿಲೆ ಪ್ರತಿಮೆ ರೂಢಿ 

ಗಡಗಡ ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

೯೬೭. ಕಾಜು (ಗಾಜು) - ರನ್ನ ಮಾಣಿಕ 

ಎಿರಲಿಕ್ಕೆ ಕಾಜಿನ ಹರಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

೯೬೮. ಕಾಟ - ಸವತಿಯರೊಳಗಣ ಕೂಟ 


೨೦೧ 


ಎಳನಾಗರ ಕಾಟ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

೯೬೯. ಕಾಟಿ (ಒಂದು ಕ್ಷುದ್ರ ದೇವತೆ) - 

ಎಕ್ಕನಾತಿಂತುರು ಕಾಟ ಜಕ್ಕಣಿಂತುರು 

ಜಲಜೆಯರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

೯೭೦. ಕಾಟಿ (ಹಳೆಯ ನಾಣ್ಯ) - ಕಾಟಿಗೆ 

ಕಾಸು ಕಾಣದರು ರಾಯರ ಪಂಕ್ತಿಯೂಟ 

ಬಯಸಿದಂತೆ ನಾ ಬೇಡಿದೆ 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

೯೭೧. ಕಾಡು (ಅರಣ್ಯ) - ಚೆನ್ನಕಾಡಿನ 

ಹಂದಿಯಾಗಿ ನಮ್ಮ ರಂಗ ಚಿನ್ನದ ಕಣ್ಣನ 

ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೩) 

- ಬೆಲ್ಲವು ಕರದೊಳಗಿರುತಿರೆ ಕಾಡಿನ ಕಲ್ಲನು 

ಕಡಿಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವನ೦ಫ್ರಿ 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ಕಾಡು ಸುಡುವುದ ಕಂಡೆ ಬೂದಿಯ ಕಾಣಲಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೧ 

- ದೂಡಿ ಧ್ವಂಸವ ಮಾಡಿ ರೂಢಿಯ ತಂದ 

ಕಾಡು ವರಾಹ ರೂಪಿ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

೯೭೨. ಕಾಡು (ಹಿಂಸಿಸು) - ಕಾಡುವ 

ದುರಿತಗಳ ನೀ ಬಿಡಿಸೆಂದು ಬೇಡಿಕೊಂಬೆನೊ 

ನಾ ನಿನ್ನ 

- ಕಾಡುವ ದುರಿತಗಳ ನೀ ಜಚಡಿಸೆ೦ದು 
(ಬೆ-೬೦-ಪ) 

-ಜ್ಜಾನಿ ಸಜ್ಜನರನ್ನು ಕಾಡುವನೆ ಸತ್ತುರುಷ 

- ಸಹಖವಿದು ಈ ನುಡಿಯು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೪೯-೨) 

- ಆರಿಗಾದರು ಪೂರ್ವಕರ್ಮಬಿಡದು 

ವಾರಿಜಭವಭವರನು ಕಾಡುತಿಹುದು 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-ಪ) 

- ನಗಜೆಯಾಳ್ದನ ಬ್ರಹ್ಮೇತಿ ಬಂದು ಕಾಡಲಾಗಿ 

ರುದ್ರಾದಿಗಳೇನ ಮಾಡುತಿರ್ದರಾ ಶೈಲದೊಳಗೆ 

ಎ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 

- ಅರಿಯಂತೆ ಬಂದೆನ್ನ ನಡವಳಿಯಲಿ ಶ್ವಾನ 

ದುರಿತಂಗಳೆಲ್ಲ ಕಾಡುತಿವೆ ಪರಿಹರಿಸು ಎಲೆ 

ದೇವ 

ನ ಸಿನ್ನ ನಾಮ ವಾಲ್ಠೀಕಿಯನುದ್ಧರಿಸಿದೆ 
(ಸ-೧೪೫-೨) 

ದ ದೃಢದೊಳಿದ್ದರು ಬವಣೆ ಬಂದೊಡನೆ 

ಕಾಡುವುವು ಒಡೆಯ ಕಂಡೂ ಕಂಡೂ ಕಾಣ 

ದಿರುವುದುಚಿತವಲ್ಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 

- ಕಾಡುವ ಕಪಿ ಸಾಯದನಕ ಸತ್ತ ಓಡಿನೊಳಗೆ 
ಸ ತೊಟ್ಟಿಕ್ಕದನಕ 

- ಸದರವಲ್ಲವೊ ನಿಜ ಯೋಗ 
(ಸ-೨೪೩-೨) 

- ಮಾಡಬೇಕೆಂಬರ ತಡೆದು ಕಾಡಿಪನವನು 

ಹಿಡಿಗೆ ಅಡಗದಾ ಹಿರಣ್ಯಗರ್ಭನವನಿರೆ 

- ಕೊಡಲು ಸೀನಾರು (ಸ-೯೨-೧) 

- ಮುನಿಯ ಮಗನಾಗಿ ಕ್ಷತ್ರಿಯರ ಕಾಡ್ಜಾ 

- ನಾರಾಯಣನೆ ಶಃತ (ಸ-೧೩೮-೧) 

೯೭೩. ಕಾಡುಕಲ್ಲು - ರೂಢಿಯೊಳಗೆ ಶುದ್ಧ 

ಮೂಢ ಈ ಕಾಡುಕಲ್ಲುಗಳನ್ನು ನಂಬಲಿಬೇಡ 

- ಎಲ್ಲ ನೋಡಿದರಲ್ಲ. ರ್‌ಖಿ (ಸ-೫೧-೫) 

೯೭೪. ಕಾಣ್‌/ಕಾಣು - - ಕಥೆಯಲ್ಲಿ ಕಾಂಬುವು 

ದೇನು ಕಂಡರೆ ಫಲವೇನು 

ನ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ಕಂಡ ಕಂಡವರನು ಕೂಡಿ ಭ೦ಡಜನ್ಮ 

ಮ 


ದಾಸಪಟ್ಟವೋ ಸನ್ಯಾಸಪಟ್ಟವೋ 


೨೦೨ 


(ಸ-೧೧೮-೧) 

- ಊರ ಮುಂದೆ ಹಿರಣ್ಯಕನ ಕೊರಳ 

ಕೊಯ್ವುದ ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೫) 

- ಮಾಡಿಲ್ಲ ಮಳೆಯಿಲ್ಲ ಮರದ ಮ್ಯಾಲೆ ನೀರ 

ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ಸವಗಾಯ 
(ಸ-೭೧-೧) 

- ನಾಡೊಳು ಸುಜನರ ನೋಡಿ ನಡೆ ಕಂಡ್ಯ 

ನಟನೆ ಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

-. ಮೂಗಿಂದ ಭೂಮಿಯನೆತ್ತಿದನೆ ಕಂದ 

ಕೂಗಲು ಕಂಬದಿ ಬಂದ ಕಾಣಕ್ಕ 

- ರಂಗನೆಂಥವನೆಂ೦ಥವನೆಲೆ ತಂಗಿ 
(ಸ-೨೨೨-೧) 

- ಆಗಮ ನಿಗಮಗಳರಸಿ ಕಾಣದ ವಸ್ತುವನು 

ತೂಗಿ ಪಡುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

- ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಕ್ಕಿ ಬಲು 

ಕಟ್ಟಳೆಯ ಕಾಣಿಸಿದರಯ್ಯ ಹರಿಯೆ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

ದ ನರಜನ್ಮವನು ಎತ್ತಿ ನರಕದೊಳಗೆ ಸುತ್ತಿ 

ಗುರಿ ಗೊತ್ತು ಕಾಣೆನಮ್ಯು ಶ್ರೀರಂಗ 

- ಕಷ್ಟ ತನುವಿನಆ ಹುಣ್ಣ ತೊಳಲುವಂಥ 
(ಸ-೭೯-೧) 

- ಕಂಡ ಕಂಡ ಠಾವಿನಲ್ಲಿ ಕಣ್ಣೆತ್ತಿ ನೋಡದಿರಯ್ಯ 

- ಚೀದಿಯೊಳು ಯಾತರಾ. ನಂಟು ಜಿಣಿ 
(ಸ-೧೮೫-೧) 

- ನೀರನು ಕಂಡರೆ ಮುಳುಗುತಿದೆ ತನ್ನ 

ಮೋರೆಯ ತೋರದೆ ಆಡುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೧) 

-ನೆಲೆಯ ಕ೦ಡವರ್ಕಾರು ನೆಲೆಯಾದಿಕೇಶವನೆ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ' ಕೋಶ 


-. ಕಣ್ಣಿಲ್ಲದಾತನು ಕಂಡು ಪಿಡಿದ ಮೃಗ 

ಕೈಯಿಲ್ಲದಾತನೆಚ್ಚ 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೪) 

ದ ಸ್ತ್ರೀಯರನ್ನು ಕಂಡು ನೀನು ಬಯಸದಿರು 

ಮರುಳು ಮನವೆ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೪) 

- ಸುರರದ ಕಂಡು ಫಳಿಲನೆ ನಿಮ್ಮನು ಕೂಗಲಾ 

ಮೊರೆ ಕೇಳಿ ತಿಳಿದು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಚೆಲ್ವನೊಬ್ಬ ಪುರುಷನ ಕಂಡು ತಾಳಲಾರದೆ 

- ಒಡವೆ ಹೋಯಿತು ಮನ ನೃಡವ್ಯಾಯಿತು 
(ಸ-೬೯-೪) 

- ಗುರುಹಿರಿಯರ ಕಂಡು ಸರಿಸಮಾನದಿ ನಾನು 

ಬೆರೆದುಕೊಂಡಿದ್ದೆನೋ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

(ಸ-೨೧೩-೫) 

- ಕುಟಿಲ ದಾನವನೋಡುವುದ ಕಂಡು 

ಎಳೆತಂದು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಇಳಿದು ಪಾತಾಳಕೆ ಪರುವತ ಪೋಪುದ 

ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಪುಂಡರಾ ಪಾಂಡುನಂದನರು ಮತ್ತದ 

ರೊಳು ಕಂಡೋರ್ವಳೈವರು ಭೋಗಿಪರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಮೂಲವಾಸನೆಯಳಿದು ಕಾಯ ವಾಸನೆ 

ಕಳೆದು ಮೇಲೆ ಕಾರುಣ್ಯ ನೆಲೆಯೆಂಬುದನು 

ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಮಠದೊಳಗೆ ಪ್ರಹ್ಲಾದ ಹರನ ನಾಮ 

ಸ್ಮರಿಸದೆ ದಿಟದಿ ಹರಿಯ ನಾಮಾವಳಿಯ 


೨೦೩ 


ನುತಿಪುದ ಕಂಡು 
- ಯಾದವಗಿರಿವಾಸನಹುದೋ 
(ಸ-೨೧೯-೨ 
ಓಢದೊಳಿದ್ದರು ಬವಣೆ ಬಂದೊಡನೆ 
ಕಾಸರ ಒಡೆಯ ಕಂಡೂ ಕಂಡೂ ಕಾಣ 
ದಿರುವುದುಚಿತವಲ್ಲ 
- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 
- ಕಾಡು ಸುಡುವುದ ಕಂಡೆ ಬೂದಿಯ ಕಾಣಲಿಲ್ಲ 
- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೧) 
- ಕೊರಳ ಕೊಯ್ದುದ ಕಂಡೆ ರಕುತವ ಕಾಣಲಿಲ್ಲ 
- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೫) 
- ಆದಿಕುಂಭ ಕಾಣದನಕ ಅಲ್ಲಿ ಸಾಧಿಸಿ ಭೇದಿಸಿ 
ಸವಿಯುಣ್ಣದನಕ 
- ಸದರವಲ್ಲವೊ ನಿಜಯೋಗ (ಸ-೨೪೩-೩) 
- ಹಣೆಯ ಕಾಣದವರ ಕೀಲಿನೆಣಿಕೆಯಲ್ಲಿ 
ಹೊಲಬುದಪ್ಪಿ ಪ್ರಣವ ಒಂದು ಕೇಳುತಿಪ್ಪ 
ಪರಬ್ರಹ್ಮ ಓಂ ಎಂದು 
- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 
- ಕಾಲನ ದೂತರು ಯಾವಾಗ ಎಳೆವರೊ 
ಕಾಣದು ಎಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-೭) 
೯೩೫. ಕಾತರಿಸು - ಜನವರಿಯದಂತೆ ಜೀವನ 
ದೊಳಡಗಿದ್ದವನ ಮನವ ಖತಿಗೊಳಿಸಿ ಕಾತರಿಸೆ 
ನುಡಿಸಿ 
- ನೀನಾವ ಬಾ೦ಧವನೊ (ಬೆ-೭೮-೮) 
ದಾ ಜ್ಯೋತಿರ್ಮಯವಾದ ದೀಪದ ಬೆಳಕಿಗೆ 
ತಾನು ಕಾತರಿಸಿ ಬೀಳ್ವ ಪತಂಗದಂದದಲಿ 
- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-ಂ೧೮-೧) 
೯೭೬. ಕಾದಾಡು - ಹದ್ದುಕಾಗೆಗಳು ಸ 
ಕಾದಾಡಿದುವು ಮೃಗಜಾತಿ ಚಲಿಸಿದುವು 
ಶಿಲೆಪ್ರತಿಮೆ ರೂಢಿ ಗಡಗಡ ನಡುಗಿತು 
- ವಾಸುದೇವಾಯ ನಮೋ (ಬೆ-೯೦-೧೨) 
೯೭೭. ಕಾದಿಸು - ಕೊಂಡೆಯವ ಪೇಳಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಾದಿಸುವವನ ಸ೦ಗ 

- ದುರ್ಜನರ ಸ೦ಗವನು ಎಂದಿಗೊಲ್ಲೆನು 
(ಬೆ-೧೧೯-೧) 

೯೭೮. ಕಾದು (ಯುದ್ದಮಾಡು) - ಇಲ್ಲದ 

ಬಯಲ ನಿಂದೆಯ ಪೊತ್ತು ಶುಕಾಮಲ್ಲರೊಡನೆ 

ಕಾದಿ ಮಲೆತ ಸಾಲ್ವರ ಕೊಂದು ಮಡದಿಗೆ 

ರತ್ನ ತಂದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೧) 

- ಮೇದಿನಿಗೋಸುಗ ಕಾದಿ ಕಲಹದಿ ವಿರೋಧಿ 

ಕಳ್ಳರ ಕೊಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 

ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 

- ಕಅಯೇರಿ ಬಂತು (ಬೆ-೧೩೦-೯) 

-. ಜಲದೊಳು ಮುಳುಗಿ ತಪವ ಮಾಡಿ 

ಕುಲವನು ಛಲದಿಂದೆಬ್ಬಿಸಿ ಕಾದುವೆನೆನುತ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 

-. ಕವುರವ ಪಾಂಡವರೊಳು ಭೇದವನಿಕ್ಕಿ 

ಫವುಜೊಡ್ಡಿ ಕುರುಕ್ಷೇತ್ರದಲಿ ಕಾದುತ 

- ಬಂದಿದೆ ದೂರು ಖರಿದೆ (ಬೆ-೮೬-೭) 

- ನೆಟ್ಟನೆ ರಣದೊಳು ಕಾದದೆ ಪ್ರಾಣವ ಬಿಟ್ಟು 

ಕೊಂದವನು ಕರ್ಣನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೪) 

- ಮೇಣದಹಿಕೋಟ ದಳ್ಳುರಿಯ ಗರುಡನ 

ಕೂಡ ತ್ರಾಣದಿಂ ಕಾದಿ ಜಯಿಸುವುದೆ ಹೇಳಾ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೨) 

- ಕತ್ತಲೆಯೊಳು ಕಾದಿ ಅಳಿದಯ್ಯನ ಶಿರವ 

ಕತ್ತರಿಸಿದ ಧೀರನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ವೇದ ತಸ್ನರನೊಡನೆ ಕಾದಿ ವೇದವ ಸೆಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಬಂದಿದೆ ದೂರು ಬರಿದೆ ಪಾಂಡವರಿಗೆ 

ಕಾದಿಕೊಂದರು ಕೌರವರನೆಂಬಪಕೀರ್ತಿ 

- ಬಂದಿದೆ ದೂರು ಖರಿದೆ (ಬೆ-೮೬-ಪ) 

೯೩೯. ಕಾನನ - ಕಾನನದೊಳು ಕಣ್ಣುಮುಚ್ಚಿ 

ಬಿಟ್ಟಿಹರೊ 


೨೦೪ 


- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 

- ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು 

ಕರ್ಮವೆಂದಿನಿಪ ಕಾನನವ ಪೊಕ್ಕು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೩-೩) 

೯೮೦. ಕಾನನವಾಸ - ಕಾನನವಾಸದಿ 

ನಿಂದಳಿಗೊಡೆಯ ನಿಧಾನ ಶರಧಿಯಲಿ ವಾಸ 

ಮಾಡಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

೯೮೧. ಕಾಪಥಕ (ಕೆಟ್ಟದಾರಿ ಹಿಡಿದವ) - 

ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 

ಕಾಪಥಕ ವಾಲ್ಮೀಕಿ ಮುನಿಯಾಗಲಿಲ್ಲವೆ 

ಪ ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೧) 

೯೮೨. ಕಾಮ (ಮನ್ಮಥ) - ಕಾಮ ನಿನ್ನ 

ಸುತನಾದನೆಂಬ ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೩) 

- ಬಲುಹಿನಲಿ ವಾಲಿಯೋ ಚೆಲುವಿಕೆಗೆ 

ಕಾಮನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

೯೮೩. ಕಾವ (ವಿಷಯಾಸಕ್ತಿ) - ಕಾಮ ಕ್ರೋಧ 

ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು 

ಶ್ರೀಮಹಾನುಭಾವನಾದ ದಾಮೋದರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 

- ಅನ್ನದಿಂದ ಬ೦ದ ಕಾಮ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೧) 

- ಜಲನಿಧಿಗೆ ಬಿಲ್ಲ ಹೂಡಿದನೆ ಕಾಮಕೊಲಿದು 

ಗೊಲ್ಲತಿಯೊಳಾಡಿದನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೨) 

- ಲಲನೆಯರು ಪುರುಷರು ತಮ್ಮತಮ್ಮ ಕಾಮದ 

ಸಲುವಾಗಿ ಕೂಡಲು ಶುಕ್ರ ಶೋಣಿತದಿ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೨) 

ದ ಕಣ್ಣೇ ಕಾಮನ ಬೀಜ ಈ ಕಣ್ಣಿಂದಲೆ ನೋಡು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮೋಕ್ಷಸಾಮ್ರಾಜ್ಯ 

- ಲಲ್ಲಿ ನೋಡಿದರಲ್ಲ ರಾಮ (ಸ-೫೧-೧) 

೯೮೪. ಕಾಮಜನಕ (ಕೃಷ್ಣ - ಕಾಮಜನಕ 

ನಿನ್ನ ನಾಮ 'ಪ್ರೇಮದಿಂದ ಪಾಡುವಂಥ 

ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೭) 

- ನೇಮದಿ ಉಪವಾಸ ಆ ಮಹಾ ಏಕಾದಶಿ 

ಕಾಮಜನಕನಿಗೆ ನೀನರ್ಪಿಸದೆ ಬರಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೧) 

೯೮೫. ಕಾಮತೃಷೆ - ಎಸೆವ ಯೌವನ ಬಂದು 

ಶಶಿಮುಖಿಯರೊಳು ಕಾಮತ್ಯಷೆಗೆ ನಾನೊಳ 

ಗಾದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 

(ಸ-೨೧೩-೩) 

೯೮೬. ಕಾಮಧೇನು - ಕಾಮಧೇನುವಿಗಾಗಿ 

ಕಾರ್ತವೀರ್ಯಾರ್ಜುನ ಆ ಮಹಾ ಮುನಿಯ 

ಪ್ರಾಣಕೆ ಮುನಿಯೆ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೬) 

- ಅಂಜನೆಯ ವರಸೂನು ಆಶ್ರಿತ ಕಾಮಧೇನು 

ಮಂಜುಳ ಗಾನ ಗೀತ ಪರಮ ಎಖ್ಯಾತ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

ಎ ಚೆನ್ನಿಗ ವರದ ವೆಂಕಟ ಆದಿಕೇಶವನು ತನ್ನ 

ನಂಬಿದ ಭಕ್ತರಾಶ್ರಿತ ಕಾಮಧೇನು 

- ಕೈಯ ತೋರಿದ ಬಗೆಯ (ಸ-೯೧-೫) 

೯೮೭. ಕಾಮವಶ - ನುಸುಳಿಸುವ ಚಾಂಡಾಲ 

ಗುಣವನೆಣಿಸದೆ ಕಾಮವಶನಾಗಿ ನಾನಿದ್ದೆ 

ವರದಾ 

- ಮೊರೆಹೊಕ್ಳೆ ಹರಿ ನಿಮ್ಮ ಚರಣ ಕಮಲವ 
(ಸ-೨೧೩-೪) 

೯೮೮. ಕಾಮಸುತ (ಅನಿರುದ್ಧ) - ಕಂಗೊಳಿ 

ಪತನದಲ್ಲಿ ಕಾಮಸುತನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೯) 

೯೮೯. ಕಾಮಿ - ಘೋರದಿಂದಿಹ ಕಾಮಿ 

ಕ್ರೋಧಿ ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 


೨೦೫ 


(ಬೆ-೬೩-೪) 

೯೯೦. ಕಾಮಿತ - ಕಾಮಿತ ಫಲಗಳ ಕೊಟ್ಟು 

ನೀ ಸಲಹಯ್ಯ ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-ಅ) 

- ಕಾಮಿತ ಫಲವಿತ್ತು ಕರುಣದಿ ಸಲಹಯ್ಯ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

೯೯೧. ಕಾಮಿನಿ - ಕಾಮಿನಿ ಸತಿಯ ಕಂದನ 

ತಮ್ಮಗೊಲಿದನ ಭಾಮೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಕರೆತಾರೆ ಕಾಮಿನಿ ಕಮಲಜಪಿತನ ಹರಿಯ 

ತೋರೆ ಸಾಸಿರನಾಮವುಳ್ಳವನ 

- ಕರೆತಾರೆ ಕಾಮಿಸಿಕಮಲಜಖಪಿತನ 
(ಬೆ-೯೩-ಪ) 

೯೯೨. ಕಾಮಿಸು - ಪರಸತಿಯ ಕಾಮಿಸಿದವಗೆ 

ಪಾಂಡುರೋಗವು 

- ಧರ್ಮವೆಂಡೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

೯೯೩. ಕಾಯ್‌ (ಸುಡು) - ಇಕ್ಕುಳವ ಕೈಯಲ್ಲಿ 

ಪಿಡಿದು ಕಾದ ಕಬ್ಬಿಣವನ್ನು ತೆಗಿಸಿ ಹೊಕ್ಕು 

ಮುಂದಕೆ ಎಳಸಿ ಹೊಮ್ಮುವ ಗತಿ ಕಾಣೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

೯೯೪. ಕಾಯ್‌/ಕಾಯಿ/ಕಾಯು (ರಕ್ಷಿಸು/ 

ಕಾವಲಿರು)- ಹರಿನಾಮ ನೆನೆವರೇಂ ಧನ್ಯರೋ 

ದ್ರೌಪದಿಯ ಹರಿನಾಮವೇ ಕಾಯಿತು 

- ವಾಸುದೇವಾಯ ನಮೋ (ಬೆ-೯೦-೧೩) 

- ತನ್ನಯ ಬೀಯಗನ ತಲೆಯನ್ನು ಕಾಯಿದಂಥ 

ರಾಯನ ಕರೆದು ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

ದ ಕಾರುಣ್ಯನಿಧಿಯೆನ್ನ ಕಾಯಬೇಕಯ್ಯ ಹರಿ 

ವಾರಿಜನಾಭನೇ ಮುದ್ದು ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮-ಅ) 

- ಅರ್ಜುನನ ಶಿರವ ಕಾಯಲು ಬಾಣದಿಂದ 

ರಥವ ಗುಜ್ಜೆಯಲೂರಿ ನೆಲಕೊತ್ತಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 


ಕನಕದಾಸರ ಕೀರ್ತನೆಗಳ ಶಬ್ದ ಆ 


(ಬೆ-೮೩-೧) 
- ಮನ್ನಿಸಿ ಕಾಯುವ ಚೆನ್ನಾ! ದಿಕೇಶವ ಪ್ರಸನ್ನನ 
ತೋರೆನಗೆ 
- ರಾಜವದನೆ ಸುರರಾಜನ (ಬೆ-೯೭-೩) 
- ಕಾಯೊ ಎನ್ನನು ದೇವ ಕಡೆ ಹಾಯಿಸೊ 
ಕಡಲೊಡೆಯ 
- ಕಾಯೊ ಎನ್ನನು ದೇವ (ಸ-೮೨-ಪ) 
- ತನ್ನ ತಾ ಮರೆಮಾಡಿಕೊಂಡಿಪ್ಪರರಸಿಯ 
ಬಣ್ಣವ ಕಾಯ್ದಿಹನ 
- ರಾಜವದನೆ ಸುರರಾಜನ (ಬೆ-೯೭-೩) 
- ನೆಲೆಯಿಲ್ಲದಧಿಕ ನರಕದೊಳಿಳಿವ ಎನ್ನ ನೀ 
ನಳಿನಾಕ್ಷ ಕಾಯ್ದುಕೊಳ್ಳೂ 
-.ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 
- ಹೊಕ್ಕುಳ ಹೂವಿನ ಬಾಡದಾದಿಕೇಶವನ 


ಮೊರೆ ಹೊ ಕೈನಿಂದು ಕಾಂಯ್ದುಕೊ ಳ್ಳೊ 


ದೇವಾಧಿದೇವೋತ್ತಮನೆ 

ಎ ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ರೋಮರೋಮಕೆ ಕೋಟಿ ಲಿಂಗವೆನಿಸಿದ 

ಹನುಮ ಗ್ರಾಮಗಳ ಕಾಯ್ದುಕೊಂಡಿಹುದೆ 

ಗತಿಯಾಯ್ತು 

- ಆರಿಗಾದರು ಪೂರ್ವ ಕಲ್ಪನೆಯು ತಪ್ಪದು 
(ಜಿ-೧೦೯-೧) 

- ಸುಲಭ ಭಕುತರ ಕಾಯ್ವನೆಂಬುದಕ್ಕೆಲೊ ದೇವ 

ಫಲುಗುಣನು ವಿದುರ ಅಕ್ರೂರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ದುಂಡುನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿವನು ಹೆಂಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

- ಕಮಲಮುಖಿಯಳ ಕಾಯ್ದ ಕಾಗೆನೆಲೆ 

ಆದಿಕೇಶವನೆಂಬ 

- ಭವಭಯವಿನಾಶ ಭೋ (ಬೆ-೪೧-೩) 

- ತುರುಗಾಯ್ದ ನಿರ್ವಾಣನ ಅಶ್ವಾರೂಢನ 

ಧರೆಯ ಕಾಯ್ದನ 

-. ಇಂದು ನೀ. ಕರೆದುತಾರೆ (ಬೆ-೯೨- -೩) 

- ತುರುವ ಕಾಯ್ದ ಹಣ್ಣು ಉರಗನ ತುಳಿದಾ 

ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೩) 

- ಅಜನ ಪಡೆದ ಹಣ್ಣು ಗಜವ ಕಾಯ್ದ ಹಣ್ಣು 


ಪ್ರಯೋಗ ಕೋಶ 


೨೦೬ 


- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ತನ್ನ ಯಾ ಯೂ ಬೆಂಕಿ ತಿನ್ನ! ದಂತೆ 

ಕಾ 

- ಈತನೀಗ ವಾಸುದೇವನು (ಬೆ-೭೫-೧) 

- ಭೂರಮಣಿಯನೂೊತ್ತಿ ಅಡಿಗೆ ಬೀಗನ 

ಶಿರವನ್ನು ಕಾಯ್ದ ಶ್ರೀರಮಣ ಆದಿಕೇಶವನನ್ನು 

ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೩) 

-. ಸಾಮಜವನ್ನೇರಿ ಬಪ್ಪನನ್ನು ಕಾಣುತ 

ಪ್ರೇಮದಿಂದ ಉರದೊಳಾಂತು ಡಿಂಗರಿಗನನ್ನು 

ಕಾಯ್ದ 

- ಶತನೀಗ ವಾಸುದೇವನು (ಬೆ-೭೫-೨) 

- ತುರುಗಾಯ್ದ ನಿರ್ವಾಣನ ಅಶ್ವಾರೂಢನ 

ಧರೆಯ ಕಾಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಮಂದೆಗಾಯ್ದವನ ಮನ್ಮಥನ ಪೆತ್ತವನ ತಂದೆ 

ಶ್ರೀ ಬಾಡದಾದಿಕೇಶವನ 

- ಕರೆತಾರೆ ಕಾಮಿನಿ ಕಮಲಖಜಪಿತನ 
(ಬೆ-೯೩-೫) 

- ಮಂಗಳ ಮಹಿಮ ಭುಜ೦ಗಶಯನ ನಾರಿ 

ಭಂಗವ ಕಾಯ್ದವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಮಂದರಗಿರಿಯನುಗುರಲೆತ್ತಿದವನ ಬೆಂದು 

ಹೋದಾವೆಂದ ಗೋವ ಕಾಯ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೫) 

- ಮಂಗಳಂ ತರಳೆಯಭಿಮಾನವನು ಕಾಯ್ದವನೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಹಿಂದೆ. ಕಾಯ್ದವರಾರು ಮುಂದೆ 

ಕೊಲ್ಲುವರಾರು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ಕಿರು ನಕುಲ ಸಹದೇವ ತುರುಗಾಯ್ದರಂತೆ 

-. ಆರಿಗಾದರು ಪೂರ್ವಕರ್ಮಜಡದು 

(ಬೆ-೧೦೮-೪) 

- ಈ ವೇಳೆಯಲಿ ಎನ್ನ ಕಾಯ್ದರದು 

ನಿಜವಹುದು 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೬೬-ಪ) 

-.ಸಂದೇಹವಿಲ್ಲ ಕೊಂದರೆ ಒಳಿತು ಕಾಯ್ದ 

ರೊಳಿತೆಂದೆನುತ ಕಂಗಳನು ಮುಚ್ಚಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ದಶಕಂಧರನನು ಗೆಲಿದಗೆ ಮಂಗಳ ಪಶುಗಳ 

ಕಾಯ್ದಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೨) 

- ಸತತ ಕಾಯೊ ಕಮಲಾಲಿಂಗಿತ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಅನಾಥಳನು ದೇವ ಅಭಿಮಾನ ಕಾಯೊ 

- ವಾಸುದೇವಾಯ ನಮೋ (ಬೆ-೯೦-೨) 

೯೯೫. ಕಾಯ - ಆಯುಷ್ಯವನರಿಯದಿರುವ 

ಕಾಯ ಸೌಖ್ಯದಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

-ಕಾಯ ಶುದ್ಧಿಯಲಂಬರೀಷನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

-. ಹೊತ್ತಾರೆಯೊ ಬೈಗಿನೊಳೂ ಆಗಲೊ 

ಈಗಲೊ ಕಾಯ ನಿತ್ಯ ಸ್ಥಿರವೆಂದು ನಂಬಬೇಡ 

ನಿನಗೆ ಡಂಬ ಬೆಸ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ನೆಚ್ಚದಿರು ಸಂಸಾರ ನೆಲೆಯಲ್ಲವೀ ಕಾಯ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-ಪ) 

- ವನಿತೆಯರ ಕಾಯಕಾಂತಿಯ ಮಹಾದುರ್ಗ 

ದಲಿ ಸ್ತನವೆಂಬ ಕಣಿವೆಯನು ಕಟ್ಟಿ ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯-೨) 

- ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೀ 

ಕಾಯವನ್ನು 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

- ಮೂಲವಾಸನೆಯಳಿದು ಕಾಯ ವಾಸನೆ 

ಕಳೆದು ಮೇಲೆ ಕಾರುಣ್ಯ ನೆಲೆಯೆಂಬುದನು 

ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 


೨೦೭ 


(ಸ-೧೪೨-೩) 
- ಹೇಯವಾದ ದೇಹವನ್ನು ಶ್ಲಾಘನೀಯ 
ವಂದು ನಾಲ್ವರೊಡನುಪಾಂತುದಿಂದ 
ಹೇಮದಂತೆ ಬಣ್ಣಗಟ್ಟಿ ಬಾಯಬಡಿದು ತಂದು 
ತಂದು ಕಾಯ ಕಳೆದೆನಲ್ಲದೆ 
- ಅಹಹ ಮೋಸಹೋದೆನಯ್ಯ (ಸ-೯-೧) 
- ಮಾಯಕಾರನು ಒಬ್ಬ ಕಾಯ ಬಡಲಿಗ : 
ನೊಬ್ಬ ಕಾಯಗಿರಿವೆತ್ತವರು ಮೂವರವರು 
- ಮೂವರೇರಿದ ಬಂಡಿ (ಬೆ-೧೬೦-೨) 
- ಮಾಯಕಾರಗೆ ರೂಪ ಕಾಯ ಬಡಲಿಗ 
ಚೆಲ್ವ ಕಾಯಗಿರಿ ಪೊತ್ತವನು ಕಡು ಧರ್ಮಿಯು 
- ಮೂವರೇರಿದ ಬಂಡಿ (ಬೆ-೧೬೦-೨) 
- ಮಾಯ ಪಾಶದ ಬಲೆಯೊಳಗೆ ಸಿಲ್ಕಿರುವಂಥ 
ಕಾಯಪಂಚೇ೦ದ್ರಿಯಗಳು ನಿನ್ನವು 
- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 
- ಏತರವನೆಂದು ಪೇಳಲಿ ಜಗನ್ನಾಥ ಮಾಡಿದ 
ನನ್ನ ನರರೂಪಕಾಯವ 
- ಏತರವನೆಂದು ಪೇಳಅ (ಬೆ-೧೨೨-ಪ) 
- ಏಸೋ ಕಾಯಂಗಳ ಕಳೆದು ಎಂಬತ್ನಾಲ್ಕು 
ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿ 
- ದಾಸ ನಾಗೋ ಭವಪಾಶ ನೀಗೋ 
(ಬೆ-೨೦-೧) 
- ನಗವ ಕಿತ್ತವನ ಶಿರವ ಹರಿದನ ನಗಸುತಾಪತಿ 
ಕಾಯದೊಳು ಮೂಡಿಹನ 
- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೨) 
- ಕಾಯವನ್ನು ನಂಬದಿರು ಮಾಯಕೆ 
ಮರುಳಾಗದಿರು 
- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೪) 
೯೯೬. ಕಾಯಕಷ್ಟ - ಮಾಯಾಜಾಲವ ಕಲಿತ 
ಮನುಜನಿಗೆ ಕಾಯಕಷ್ಟವು ಬಿಟ್ಟೀತೆ 
- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೪) 
೯೯೭. ಕಾಯಗಳೆ (ಸಾಯಿಸು) - ಧರೆಯ 
ಒಯ್ದನ ಕಾಯಗಳೆದನ ಗೋವಿಂದ ಎನ್ನಿರೊ 
- ಮಂದರಧರ ಪಾವನ ಇಂದಿರಾರಮಣ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೦೦-೩) 
೯೯೮. ಕಾಯಗಿರಿ ( )) - ಮಾಯಕಾರನು 
ಒಬ್ಬ ಕಾಯ ಬಡಲಿಗನೊಬ್ಬ ಕಾಯಗಿರಿ 
ವೆತ್ತವರು ಮೂವರವರು 
- ಮೂವರೇರಿದ ಬಂಡಿ (ಬೆ-೧೬೦-೨) 
೯೯೯. ಕಾಯಜ (ಮನ್ಮಥ) - ಕಾಯಜನ ಪಿತ 
ನಿನ್ನ ಅಡಿಯ ಬಿಡಲಾಗದು 
- ತೊರೆದು ಜೀವಿಸಬಹುದೆ (ಬೆ-೫೫-೧) 
೧೦೦೦. ಕಾಯಜಪಿತ (ಕೃಷ್ಣ) - ಕಾಯಜಪಿತ 


ಕಾಗೆನೆಲೆಯಾದಿಕೇಶವರಾಯ ನೀ ಕಾಯಯ್ಯ 


ತಪ್ಪುಗಳೆಣಿಸದೆ 

ದ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೫) 

೧೦೦೧. ಕಾಯಿ (ಫಲ) - ಮಕ್ಕಳಿಲ್ಲದ ನಾರಿ 

ಕೊಳೆತ ತೆಂಗಿನಕಾಯಿ 

- ಅಹುದಾದರಹುದೆನ್ನಿ (ಬೆ-೧೩೧-೩) 

- ಉಂಡರೆ ಸೇರದ ತಾಯಿ ಉರಗನ ಮೆಕ್ಕೆಯ 

ಕಾಯಿ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

- ಚಿತ್ರದ ಹೂವಿನ ಹವಳ ಕಾಯಾಗುವ 

ಅರ್ಥವು ತಿಳಿದು ಪೇಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 

- ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

- ಆರು ಹತ್ತರ ಮೊಳದ ಕಾಯಿ ಕೊಯ್ಯುವ 

ಕುಡುಗೋಲಣ್ಣ 

- ಓಹೋ ತತ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

- ಭದ್ರಕಂಬ ಒಂದರೊಳಗೆ ಉದ ವಾದ 

ಕೊನೆಯ ಮೇಲೆ ಸಿದ್ಧಿಯಾದ ಚಿಗುರು ಹೂವು 

ಕಾಯಿ ಹಣ್ಣನು 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೨) 

- ಓ೦ದು ಕಾಯಲಿ ನಾನು ಒಲಿದು ದಂಡಿಗೆ 

ಯಾದೆ ಎರಡು ಕಾಯಲಿ ನಾನು ವೀಣೆಯಾದೆ 


೨೦೮ 


- ಕಾಯೊ ಎನ್ನನು ದೇವ (ಸ-೮ಲೆ೨-೧) 

- ಮುತ್ತುಗಳ ಹಣ್ಣು ಕಾಯಾದ ಬಒಳಿಕಿನ್ನು 

ಮತ್ತೊಂದು ಚೋದ್ಯ ಕೇಳಿ 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೧) 

- ಸುಟ್ಟ ಬೀಜವ ಬಿತ್ತಿ ಬೆಳೆಯಲಾರದ ಕಾಯಿ 

ಬೆಟ್ಟದಿ ಸಾರವನು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೨) 

- ಮೂರು ಮೊಳದಾ ಬಳ್ಳಿಗೆ ಆರು ಮೊಳದ 

ಕಾಯಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

೧೦೦೨. ಕಾಯಿಸು - ಮೇಲನರಿತು ಎಷ್ಟು 

ಭಕುತಿಯ ಮಾಳ್ಪ ಚಾಂಡಾಲರ ಮನೆಯ 

ಬಾಗಿಲ ಕಾಯಿಸೆನ್ನನು 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

೧೦೦೩. ಕಾರಣ - ಆಗು ಕಾರಣಕಾರ್ಯ 

ಕರ್ಮಾದಿ ರೂಪಕ್ಕೆ ಕಾಗೆನೆಲೆಯಾದಿಕೇಶವನ 

ಮಹಿಮೆಯನು 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

- ಏನು ಕಾರಣ ಬಾಯ ತೆರೆದಿ ಪೇಳೆಲೊ 

ದಾನವಾಂತಕ ಅಹೋಬಲ ನಾರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-ಪ) 

- ಮಥನಿಸಿ ಸೂತನ ನೆವಮಾಡಿ ಕುಲವನು 

ಅತಿಹೀನಗಳೆದ ಕಾರಣ 

- ಬಂದಿದೆ ದೂರು ಬರಿದೆ (ಬೆ-೮೬-೫) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಾಯ 

ಕಾರಣಕೆ ಕರ್ತ ನೀ ಕಡೆಹಾಯಿಸಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

೧೦೦೪. ಕಾರಣಾತ್ಮಕ ದ ಕಾರಣಾತ್ಮಕ 

ಕಾಗೆನೆಲೆಯಾದಿಕೇಶವ ಸೀರ ಬೆಣ್ಣೆಯ ಕಳ್ಳ ಕೋ 

ಎನ್ನಿರೊ 

ಎ ಸ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

೧೦೦೫. ಕಾರುಗತ್ತಲೆ - ಚಳಿ ಮಳೆಯು ಅತಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಾರುಗತ್ತಲೆಯೊಳಗೆ ಎದ್ದು ಹೊಳೆಯೊಳಗೆ 

ಮುಳುಗಿ ಜಪತಪವ ಮಾಡಿ 

- ಜಪವ ಮಾಡಿದರೇನು (ಬೆ-೧೨೩-೩) 

೧೦೦೬. ಕಾರುಣ್ಯ - ಮೂಲವಾಸನೆಯಳಿದು 

ಕಾಯ ವಾಸನೆ ಕಳೆದು ಮೇಲೆ ಕಾರುಣ್ಯ ನೆಲೆ 

ಯೆಂಬುದನು ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

೧೦೦೭. ಕಾರುಣ್ಯನಿಧಿ/ಕಾರುಣ್ಯಮೂರ್ತಿ ದ 

ಕಾರುಣ್ಯನಿಧಿ ಕಾಗೆನೆಲೆಯಾದಿಕೇಶವನ ಸೇರಿ 

ಭಜಿಸಿದವರಿಗೆ ಯಮನ ಕೊಲೆಯುಂಟೆ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

- ವಾರಿಧಿಶಯನನಾದ ಕಾರುಣ್ಯನಿಧಿ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

ಎ ಕಾರುಣ್ಯನಿಧಿಯೆನ್ನ ಕಾಯಬೇಕಯ್ಯ ಹರಿ 

ವಾರಿಜನಾಭನೇ ಮುದ್ದು ಕೃಷ್ಣ 

ದಾ ಪೂರ್ವಜನ್ಮದಅಆ ನಾ ಮಾಡಿದಾ 
(ಬೆ-೮_ಅ) 

- ನರಮೃಗಾಕಾರಿ ಹಿರಣ್ಯಕವೈರಿ ಕರಿರಾಜ ರಕ್ಷಕ 

ಕಾರುಣ್ಯಮೂರ್ತಿ 

- ಲಾಅ ಪಾವನ ಚರಣ ಲಾಅ ಅಘಹರಣ 
(ಸ-೨೨೯-೫) 

೧೦೦೮. ಕಾರುಬಾರು - ಕ್ರೂರ ಚಿತ್ರಗುಪ್ತ 

ನೊಡನೆ ಕಾರುಬಾರಿಗಿಳಿದ ಜಾರ ಕೃಷ್ಣನೆಂಬ 

ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 

೧೦೦೯. ಕಾರ್ತವೀರ್ಯ - ಛಲದಂಕ 

ನೆಂಬುದಕೆ ಬಾಣನು ಹಿರಣ್ಯಕನು ಜಲಧಿ 

ದಶಮುಖ ಕಾರ್ತವೀರ್ಯ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

೧೦೧೦. ಕಾರ್ತವೀಂತರ್ತಾರ್ಜುನ - 

ಕಾಮಧೇನುವಿಗಾಗಿ ಕಾರ್ತವೀರ್ಯಾರ್ಜುನ ಆ 

ಮಹಾ ಮುನಿಯಪ್ರಾಣಕೆ ಮುನಿಯೆ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೬) 


೨೦೯ 


ದ ಕ್ಷೋಣಿಗೆರಗಿಸಿ ಕಾರ್ತವೀರ್ಯಾರ್ಜುನನ 

ಮಡುಹಿ ಜಾಣತನದಲ್ಲಿ ಭೂದಾನಗಳ 

ಭೂಸುರರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

೧೦೧೧. ಕಾರ್ಪಣ್ಯ - ಗುಟ್ಟು ಮಾಡಿ 

ಕೊಂಡಿರದೆ ಕಂಡವರಿಗೆ ಕಾರ್ಪಣ್ಯಪಟ್ಟು 

ಬಡವನಾದೆನಲ್ಲ ಅಯ್ಯ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೧) 

೧೦೧೨. ಕಾರ್ಮುಗಿಲು - ಕಂಕಣಕೆ 

ಮೊದಲೇನು ಕಾರ್ಮುಗಿಲ ಕಡೆಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

೧೦೧೩. ಕಾರ್ಯ- ಆಗು ಕಾರಣಕಾರ್ಯ 

ಕರ್ಮಾದಿ ರೂಪಕ್ಕೆ ಕಾಗೆನೆಲೆಯಾದಿಕೇಶವನ 

ಮಹಿಮೆಯನು 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

- ಅಲ್ಪ ಚಿ೦ತನಕೆ ವೇಗವು ಹೆಚ್ಚು ಫಲ ಪಯಿರು 

ಕಲ್ಪಾಂತವಾಗಿಹುದು ಕಾರ್ಯ ಸವಿಯು 

- ಕಅಯೇರಿ ಬಂತು (ಬೆ-೧೩೦-೫) 

- ಕಾರ್ಯಗಳಿವೆ ಭೂಧರನೆ ಒಲಿದುಪ್ಪವಡಿಸು 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 

ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 

- ಕಆಯೇರಿ ಬಂತು (ಬೆ-೧೩೦-೧೧) 

೧೦೧೪. ಕಾಲ ಕೆದರು (ಆತುರಪಡು) - 

ದುಷ್ಕರ್ಮೇಂದ್ರಿಯಕೆ ಕಾಲ ಕೆದರುತಿಹೆ ಮರುಳ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಪ) 

೧೦೧೫. ಕಾಲ (ಯಮ) - ಕಾಲನ ದೂತರು 

ಕರುಣ ಸಂಪನ್ನರೆ ಕಾಲ ವ್ಯರ್ಥ ಕಳೆದು 

ಕೆಡುವಂಥ ಕಪಟಿ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೩) 

- ಕಲಿಗೆ ಬೆದರುವರಲ್ಲ ಕಾಲನ ಬಾಧೆಗಳಿಲ್ಲ 

ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

- ಬ್ರಹ್ಮ ಅಖತವ ಮೀರಿ ಖಬಾಳ್ಚರು 
(ಬೆ-೨೫-೫) 

- ಕಾಲನ ದೂತರು ಯಾವಾಗ ಎಳೆವರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಾಣದು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬೭) 

- ಸಂಚುಮಾಡಿ ಕಾಲನವರ ವಂಚನೆಗಳ 

ತಿಳಿಯದ್ದೋದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-ಪ೨) 

- ನೀಲವರ್ಣದ ಲೋಲ ಕಾಲನವರಿಗೆ ಶೂಲ 

ಬಾಲ್ಯದಿ ಯಶೋದೆಯ ಹಾಲ ಸವದ 

ಗೋಪಾಲ 

- ಏಕೆ ದಯವಿನಿತಿಲ್ಲ ಲೋಕ ಪಾವನ 

ಮೂರ್ತಿ (ಸ-೫೫-೩) 

೧೦೧೬. ಕಾಲ (ವೇಳೆ) - ಶಾಪದಿ ಬಹುಕಾಲ 

ಅಹಲ್ಕೆಯು ಶಿಲೆಯಾಗೆ ಆ ಪ್ರಾಣ ನಿರ್ಮಿಸಿದ 

ಅಧಿಕ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ಜನರೆಲ್ಲ ಯದುಶೈಲೋತ್ಸವವ ಕೇಳಿ ಘನ 

ಕಾಲದೇಶದಜಿತ ಭಯವ 

- ಕೈಯ ತೋರಿದ ಬಗೆಯ (ಸ-೯೧-೩) 

ದ ಕಾಲಕರ್ಮದೊಳುಪೇಕ್ಷೆಯ ಮಾಡಿ ಹರಿ 

ಭಕುತಿ ಶೀಲರಹಿತ ಬ್ರಾಹ್ಮಣನಾಗಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

ಕಾಲ ಕರ್ಮ ಶೀಲ ನೇಮ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೩) 

-. ದುಷ್ಕರ್ಮೇಂದ್ರಿಯಕೆ ಕಾಲ ಕೆದರುತಿಹೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಪ) 

- ಜ್ಞಾನವಿಲ್ಲದೆ ನೂರುಕಾಲ ಬದುಕಲೇತಕೆ 

- ಸತ್ಯವ೦ಂತರ.ಸ೦ಗವಿರಲು (ಬೆ-೧೨೪-೪) 

- ಗರುವದ ಹೊರೆಯಿಂದ ನೀನು ಬರಿದೆ 

ಕಾಲಕಳೆದೆಯೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಬಾಲಕ ತನ್ನ ತಾಯ್ತಂದೆಯೊಳ್‌ ಮುನಿದು 

ಹಲಕಾಲ ವನದೊಳು ತಪವನು ಮಾಡಲು 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೩) 


೨೧೦ 


- ನಾಲುಕು ವೇದ ಪುರಾಣ ಶಾಸ್ತ್ರ ಪಂಚಾಂಗ 

ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟಿ 

ಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೨) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 

ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 

ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೨) 

- ಮನವಚನದಲಿ ಮಾಡಿದ ಪುಣ್ಯ ಪಾಪವ 

ನಿನಗರ್ಪಿಸುವೆ ಕಾಲಕಾಲದಲಿ 

- ಯಮದೂತ ರಿನ್ನೇನ ಮಾಡುವರು 
(ಬೆ-೪೪-೩) 

- ಆರಿಗೆ ಆರಿಲ್ಲವಯ್ಯ ಆಪತ್ತುಕಾಲಕೆ 

ವಾರಿಜನಾಭನ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-ಪ) 

- ಗಳಗಳನೆ ನುಡಿವ ನಾಲಗೆ ಗಂಟೆಯುಲಿ 

ಯಂತೆ ಕೆಲಕಾಲಕೀ ಕೊಂಪೆ ಕಡೆಗಾಹುದಂತೆ 

-. ಎ೦ದಿದ್ದರೀ ಕೊ೦ಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೧) 

- ಸಿರಿಬಂದ ಕಾಲಕ್ಕೆ ಮೆರೆಯಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೩) 

- ಮನವಚನದಲಿ ಮಾಡಿದ ಪುಣ್ಯ ಪಾಪವ 

ನಿನಗರ್ಪಿಸುವೆ ಕಾಲಕಾಲದಲಿ 

-.  ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ಇನ್ನೆಷ್ಟು ಕಾಲದಲಿ ಮೈಮರೆದು ಮಲಗಿದರೆ 

ನಿನ್ನನೆಬ್ಬಿಸುವರಾರನು ಕಾಣೆನೊ 

- ಏಕೆ ನೀನಿಲ್ಲ ಪವಡಿಸಿದೆ. (ಬೆ-೬೪-೫) 

- ನುಡಿ ನಡೆವ ಕಾಲದಲಿ ದಾನಮಾಡದೆ 

ಇರಲು ಅಡವಿಯೊಳು ಕೆರೆತುಂಬಿ ಬತ್ತಿದಂತೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಜಪವ ಮಾಡಿದರೇನು (ಬೆ-೧೨೩-೨) 

೧೦೧೭. ಕಾಲುನಡಿಗೆ - ಕನಕ ರಥಗಳಂದು 

ಕಾಲುನಡಿಗೆಯಿಂದು 

ದ ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬.೩) 

೧೦೧೮. ಕಾಲೋಚಿತ - ಕಳ್ಳತನವನು ಕಲಿತು 

ಕಾಲೋಚಿತವ ಕೇಳ್ದು ಸುಳ್ಳು ಮಾತುಗಳಾಡಿ 

ಓಡಲ ಪೊರೆದು 

- ಏಕೆ ನಡುಗಿದೆ ತಾಯೆ (ಸ-೫೬-೩) 

೧೦೧೯. ಕಾವ (ಮನ್ಮಥ) - ಕಾವನಯ್ಯನ 

ಕಳುಹು ರಮಣಿ ಕೋವಿದರು ಪಡೆವ 

ಬಾಡದಾದಿಕೇಶವನ 

- ಕಾವನಯ್ಯ್ಯನ ಕಳುಹು (ಬೆ-೧೫೩-ಪ) 

- ಕಲಿಗಳಿಗೆ ಕಣ್ಣೇನು ಕಾವನಿರುಹುಗಳೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

೧೦೨೦. ಕಾವಡಿ - ಕಾಸಿದ್ದ ಹಾಲನ್ನು 

ಕಾವಡಿಯೊಳು ಹೆಪ್ಪಿಟ್ಟು ಲೇಸಾಗಿ ಕಡೆದು 

ಹೊಸಬೆಣ್ಣೆ ಕೊಡುವೆ 

- ಏಳು ನಾರಾಯಣ (ಸ-೫೯-೧) 

೧೦೨೧. ಕಾವಲು - ಮುನ್ನ ಗೆಲಿದ ಬಲ 

ಮುಕ್ಕಣ್ಣ ಹರನ ಬಲ ತನ್ನ ಲಂಕಿಣಿಯ ಕಾವಲಿನ 

ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೩) 

೧೦೨೨. ಕಾವಳ (ಅಂಧಕಾರ) - ಕತ್ತಲೆ 

ಕಾವಳದೊಳು ಕಾಣಬಾರದೆ ನೀನು ಸತ್ಯವೆಂಬ 

ದಾರಿಯನು ಸೇರಲಿಲ್ಲ ಲೇಸು ತೋರಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

೧೦೨೩. ಕಾವಿ - ನೆಟ್ಟ ಕಾವಿ ಕಾಷಾಯಾ೦ಂಬರ 

ಗಳನು ಉಟ್ಟವರಿಗೆ ಬ೦ಟನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೬) 

೧೦೨೪. ಕಾವು - ಎರವಿನ ಮಾತಾಪಿತರನುಜ 

ರೆಂಬ ಉರಿಕಾವು ಕ್ಷಯವೆಂಬ ಸರಿಗಳನು 

ವಂದಿಸುವೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

೧೦೨೫. ಕಾವೇರಿರಂಗ - ಬಾರೊ ನಮ್ಮ 

ಮನೆತನಕ ಕಾವೇರಿ ರಂಗ 


೨೧೧ 


- ಬಾರೊ ನಮ್ಮ ಮನೆತನಕ 
(ಬೆ-೧೦೬-ಪ) 

೧೦೨೬. ಕಾಶಿ - ಕಾಶಿ ವಾರಣಾಸಿ ಕಂಚಿ 

ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ 

ಬಾಹುದೇನೊ ಅಲ್ಲಿ ಆಹೋದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಕಾಶಿಯಾವಾಸವನು ಬಯಸಿ ಬಹು 

ದಿನದಿಂದ ಆಸೆಯೊಳಗಿದ್ದೆನಯ್ಯ ಕೃಷ್ಣ 

ಎ ಪೂರ್ವಜನ್ಯದಅಆ ನಾ ಮಾಡಿದಾ 
(ಬೆ-೮.೨) 

- ಮೋಸದಿ ಜೀವರ ಘಾಸಿಮಾಡಿದ ಪಾಪ 

ಕಾಶಿಗೆ ಹೋದರೆ ಹೋದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 

೧೦೨೭. ಕಾಶಿಪೀತಾಂಬರ - ರಕ್ಷಣಮಾಡುವ 

ಕಾಶಿಪೀತಾ೦ಬರ ಮಕರಕುಂಡಲಾಭರಣನ ನೆನೆ 

ಮನವೆ 

- ಬೇಕೆ೦ದರೆ ಬಾರದು (ಸ-೧೮೭-೧) 

- ನರರಂಗಕೆ ಬಹುದು ರಕ್ಷಣ ಮಾಡುವ 

ಕಾಶಿಪೀತಾಂಬರ ಮಕರ ಕುಂಡಲಾಭರಣನ 

ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

೧೦೨೮. ಕಾಶ್ಯಪ - ದಾಸಿಯ ನಂದನ ನಾರದ 

ಎನಿಪನು ಕಾಶ್ಯಪಪೌತ್ರನ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

- ಪ್ರತದೊಳಗೆ ಲಕ್ಷ್ಮಣನೊ ಸ್ತುತಿಯಲ್ಲಿ 

ಕಾಶ್ಯಪನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

೧೦೨೯. ಕಾಷಾಯ - ನೆಟ್ಟ ಕಾವಿ 

ಕಾಷಾಯಾಂಬರಗಳನು ಉಟ್ಟವರಿಗೆ ಬಂಟ 

ನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೬) 

೧೦೩೦. ಕಾಢಷ್ಠ- ಇಂತು ಅಣುರೇಣು 

ತೃಣಕಾಷ್ಠದೊಳಗೆಲ್ಲ ಸಂತೋಷವಾಗಿಹುದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಿನ್ನ ಸ್ಮರಣೆ 

- ಜಗದ೦ತಯಾ೯`ಮಿ ಎಂತೆಂದು 
(ಬೆ-ಜ೮-೫) 

೧೦೩೧. ಕಾಸಶ್ವಾಸ (ಉಬ್ಬಸ) - ಕಥೆ 

ಪುರಾಣಗಳ ಹಳಿದವಗೆ ಕಾಸಶ್ವಾಸ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೨) 

೧೦೩೨. ಕಾಸು (ದುಡ್ಡು - ಆಶೆಯಿಂದ 

ಹಣಕಾಸ ಗಳಿಸುವ ಆದಿಕೇಶವ ನಾರಾಯಣ 

ನೆಂಬ ಶೆಟ್ಟಿ 

ದ ಬ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೩) 

- ಕಾಟಿಗೆ ಕಾಸು ಕಾಣದರು ರಾಯರ 

ಪಂಕ್ತಿಯೂಟ ಬಯಸಿದಂತೆ ನಾ ಬೇಡಿದೆ 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

- ಆಸೆಯ ಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 

ದೋಷಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 

- ಹೇಗೆ ನೀ ದಾಸನಾದೆ (ಬೆ-೨೨-೧) 

- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 

ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 

- ಕಅಯೇರಿ ಬಂತು (ಬೆ-೧೩೦-೯) 

- ಏಸುದಿನ ಬದುಕಿದರು ಸೂಸುವ ಮರಣವು 

ಈಸಿ ದಾಟದೆ ಕಾಸು ವೀಸಕೆ ಬಾಳಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 

- ಒಡೆದ ಮಡಕೆಯನ್ನು ಇಡದೆ ನಾಮವ 

ಮಾಡಿ ಕೊಡುವೆ ಕಾಸಿಗೆ ಒಂದೊಂದನು 

ದ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೨) 

- ಕಾಸಿಗಾಸೆಯ ಪಟ್ಟು ಸಹಸ್ರ ಲಕ್ಷದ ಪುಸಿಯ 

ಬೇಸರಿಸದೆ ಬೊಗಳಿದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-ಟ) 

೧೦೩೩. ಕಾಸು (ಕಾಯಿಸು) - ಬಡಿದು 

ಬಡಿದು ಕಬ್ಬಣವ ಕಾಸಿ ತುಬಾಕಿ ಮಾಡಿ 

ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ 

ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 


೨೧೨ 


(ಬೆ-೧೩೪-೩) 

- ಕಟ್ಟಿ ಕುಟ್ಟಿ ಕಾಸಿ ಕರಗಿ ಮೂರು ಬಣ್ಣವ 

ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

- ಎರಡು ಸಾವಿರದ ಜಫ್ಟೆಯುರಗೆ 
(ಸ-೪೮-೧) 

- ಕಾಸಿದ್ದ ಹಾಲನ್ನು ಕಾವಡಿಯೊಳು ಹೆಪ್ಪಿಟ್ಟ 

ಲೇಸಾಗಿ ಕಡೆದು ಹೊಸದೆಣ್ಣೆ ಕೊಡುವೆ 

- ಏಳು ನಾರಾಯಣ (ಸ-೫೯-೧) 

- ಈಸಲಾರದೆ ಹೊಳೆಯಲಿ ಕಾಸಲಾರದೆ 

ಒಲೆಯಲಿ ಸೋಸುತ್ತ ಕುಳಿತಿಹೆನು ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೫) 

- ಜನನ ಸೊಂಡಿಗೆ ಹುರಿಯಬೇಕಣ್ಣ ನಿಜವಾಗಿ 

ನಿಂತು ತನುವು ತುಪ್ಪವ ಕಾಸಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೩) 

೧೦೩೪. ಕಾಳ - ಕತ್ತಲೆಕಾಳ ಬೆಳಗಮಾಡಿ 

ಹೊತ್ತುಗಳೆವರೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

೧೦೩೫. ಕಾಳಕೂಟ - ಸೌಖ್ಯವಿಲ್ಲದ ಊಟ 

ಅದು ಕಾಳಕೂಟ 

- ಅಹುದಾದರಹುದೆನ್ನಿ (ಬೆ-೧೩೧-೩) 

೧೦೩೬. ಕಾಳಮ್ಮ - ಕಾಳಮ್ಮನವತಾರ 

ಕಡೆಯಲ್ಲಿ ಸಂಸಾರ ಮಾಳಿಗೆ ಮನೆಯಂತೆ 

ಇಂದೇನು ನಾಳೇನು 

- ಶಂಕರನಾರಾಯಣ ಚಡು 
(ಬೆ-೧೭೫-೨) 

೧೦೩೭. ಕಾಳಹಸ್ತಿ - ಕಾಶಿ ವಾರಣಾಸಿ ಕಂಚಿ 

ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ 

ಬಾಹುದೇನೊ ಅಲ್ಲಿ ಆಹೋದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೧೦೩೮. ಕಾಳಿಂಗ- ಎಸೆವ ಕಾಳಿಂಗನ 

ಮೆಟ್ಟಿದನೆ ಬಾಧಿಸುವರ ಯಮಪುರಕಟ್ಟಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 

- ಬಲಿದ ಕಾಳಿಂಗನನು ತುಳಿದ ಪಾದ 

- ಭಜಿಸಿ ಬದುಕೆಲೊ ಮನುಜ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೩೫-೨) 
- ಆ ಕಾಳಿಂಗನ ಪೆಡೆಯ ತುಳಿದು 
ಜಡಿಯಲವನ ಮಡದಿಯರು ಬೇಡಿಕೊಳ್ಳೆ 
ಕಡಲಿಗಟ್ಟಿ 
- ಮಗುವು ಕಾಣೀರಯ್ಯ (ಸ-೧೯೯-೩) 
- ಸಲಯ ಕಾಳಿಂಗನ ತಲೆಪಿಡಿದ ಕಂಗೊಲೆಯ 
ಮೊರೆ ಕೇಳಿ ಬಲಿಯ ಅವನ ಕೋಮಲೆಯ 
ಕಿವಿಗೆ ಪೂಮಾಲೆಯಾದ ನೀಟುಗಾಯ 
ನೆಲೆಯಾದಿಕೇಶವನ 
- ನೆನೆಯೋ ಎಲೆ ಮನವೆ (ಸ-೧೫೩-೩) 
೧೦೩೯. ಕಾಳಿ೦ಂಗಮರ್ದನ - ಮಂಗಳ 
ಮಹಿಮ ಭುಜ೦ಗಶಯನ ಕಾಳಿಂಗಮರ್ದನ 
ದೇವೋತ್ತುಂಗ 
- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 
೧೦೪೦. ಕಾಳಿಂದಿ - ಕಡಹದ ಮರನೇರಿ 
ಸಂಗಡಿಗರೊಡನೆ ಕಾಳಿಂದಿಯ ಮಡುವ 
ಧುಮುಕಿ ಧುಮುಕಿ ಕಲಕಿ 
-. ಮಗುವು ಕಾಣೀರಯ್ಯ (ಸ-೧೯೯-೩) 
೧೦೪೧. ಕಾಳಿಯ - ಕಾಲಿನಲಿ ಉದ್ಧರಿಸಿ 
ಶಿಲೆಯನು ಕಾಲಿನಲಿ ಕಾಳಿಯನ ಮರ್ದಿಸಿ 
- ಇಂದು ಸೀ ಕರೆದುತಾರೆ (ಬೆ-೯೨-೧) 
೧೦೪೨. ಕಾಳು (ಕ್ಷುದ್ರ - ಕಾಳುದಾಸರ 
ಮನೆಯ ಆಳು ದಾಸ ನಾನಯ್ಯ 
- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 
೧೦೪೩. ಕಾಳು (ಬೀಜ) - ಎಳ್ಳು ಕಾಳಿನಷ್ಟು 
ಭಕುತಿಯೆನ್ನೊಳಗಿಲ್ಲ 
- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-ಪ) 
೧೦೪೪. ಕಾಳೆ (ಕಹಳೆ) - ಊದುವ ಕಾಳೆಯ 
ದನರ್ಥಕವಾದಲ್ಲಿ ನುಡಿಸುವ ಬಿರುದು 
ಒಡೆಯಂಗಲ್ಲದೆ 
- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 
೧೦೪೫. ಕಾಳೆಗ - ಕೊಲಿಸಿ ಕೌರವರ ಕಾಳೆಗದಿ 
ಕೆಡಜದ ಪಾದ 
- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೨) 


೨೧೩ 


- ಅಸಮ ಪಟುಬಲಿಯ ಕಾಳೆಗದಿ ನುಂಗಿದ 

ಪಾದ 2 

- ಅಭ್ಯಾಸವನು ಮಾಡಬೇಕು (ಬೆ-೩೮-೫) 

- ಮಗನ ನೆವದಿ ಕಾಳೆಗವ ಬಿಸುಟು 

ಸುರನಗರಿಗೈದಿದನು ವೈರಾಗ್ಯದಿಂದ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

- ಲೀಲೆಯಿಂದಲಿ ಕಿತ್ತೆತ್ತಿದ ಧೀರನ ಕಾಳೆಗದಲಿ 

ಕೊಂದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಕಾಳೆಗದೊಳೆದುರಿಲ್ಲ ಸುರವೃಂದದೊಳಗೆ 

ಕಟ್ಟಾಳು ಮನ್ಮಥನು ಈ ಚಲದಂಕ ಬಿರುದು 

- ಪಥ ನಡೆಯದಯ್ಯ (ಬೆ-೯.೩) 

೧೦೪೬. ಕಾಳೋದರ (ಕಾಗೆ) - ಮೂಡುಗಡೆ 

ಮುಗಿಲು ಕೆ೦ಂಪಾದುದಡವಿಯ ತಾಮ್ರಚೂಡ 

ಕಾಳೋದರವು ಕೋಗಿಲೆಗಳುಲಿಯುತಿರೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

೧೦೪೭. ಕಾಳ್ಗಿಚ್ಚು - ಕೈಲಿ ಗಿರಿಯನೆತ್ತಿದಾನೆ 

ಕಾಳ್ಗಿಚ್ಚನ್ನು ನುಂಗಿದ ಪಟ್ಟದಾನೆ 

- ಆನೆ ಬ೦ದಿದೆ ಇದಿಗೋ ಮದ್ದಾನೆ 
(ಸ-೧೪-ಒ೩ 

೧೦೪೮. ಕಿಂಕರ - ಕಿ೦ಕರನ ಜನಕ ಅನಿರುದ್ಧ 

ಪುರುಷೋತ್ತಮ ನಾಮಂಗಳಂ ಬಿಡದೆ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 

- ಬೇಡ ಬೇಡಾ ಎಲೆಲೆ ದುರಿತಗಳಿರಾ ನಮ್ಮ 

ಬಾಡದಧಿಪನ ಕಿ೦ಕರನ ಕೂಡ ತೊಡರು 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-ಪ) 

- ನಿನ್ನ ಕಿ೦ಕರನನು ಮಾಡಿಕೊಳ್ಳು ಸಂಕರುಷಣ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೨) 

- ಲಂಕೆಯ ಅನುದಿನ ಸ್ಥಿರರಾಜ್ಯವಾಳಿದ 

ಕಿ0ಕರರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

೧೦೪೯. ಕಿಚ್ಚು - ಬೇವ ಕಿಚ್ಚನು ಹಿಡಿದು 

ನುಂಗಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೦೫೦. ಕಿಟಿ (ಕಾಡು ಹ೦ದಿ) - ಮಂಗಳ೦ 

ರುಷ ಕೂರ್ಮ ಕಿಟಿ ನರಹರಿಗೆ ವಟುಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

೧೦೫೧. ಕಿಟ್ಟ ದ ಕಟ್ಟಿ ಕೈ ಪರರಲಿ ಹೊಟ್ಟೆ 

ಗೋಸುಗ ಕಂಗೆಟ್ಟು ಕಿಟ್ಟಗಟ್ಟಿದ ಗಟ್ಟ ಕಬ್ಬಿಣ 

ದಂತೆ 

- ಹೇಗೆ ಸೀ ದಾಸನಾಡೆ (ಬೆ-೨೨-೧೦) 

೧೦೫೨. ಕಿಡಿಕಿಡಿಸು (ಕಿಡಿ ಕಿಡಿಯಾಗು) - 

ಕಿಡಿಕಿಡಿಸೆ ನುಡಿಯಡಗಲೊಡನೆ ಮುಡಿವಿಡಿದು 

- ಕಂಡೆ ನಾ ತಂಡತಂಡದ ಹಿ೦ಡು ದೈವ 
(ಬೆ-೮೪-೧) 

೧೦೫೩. ಕಿಡಿಯೇಳು - ಅಡಿಯನಂಬರ 

ಮಾಡದನಕ ಅಗ್ನಿ ಕಿಡಿಯೆದ್ದು ಮೇಲಣ 

ಕೊಡನುಕ್ಕದನಕ 

- ಸದರವಲ್ಲವೊ ನಿಜ ಯೋಗ 
(ಸ-೨೪೩-೧) 

೧೦೫೪. ಕಿನ್ನರಿ - ಮೂರು ಕಾಯಲಿ ನಾನು 

ಮುದ್ದು ಕಿನ್ನರಿಯಾದೆ ನೀಟಾದ ಕಾಯಲಿ ನಾನು 

ನಾಗಸ್ವರವಾದೆ 

- ಕಾಯೊ ಎನ್ನನು ದೇವ (ಸ-೮೨-೧) 

೧೦೫೫. ಕಿರಣ - ನೆಗ್ಗಿದುವು ನಿಜ ಕುಲಾದ್ರಿ 

ಗಳಲಿ ಭಾನುವಿನ ಕಿರಣ ನುಗ್ಗಿ ಪೃಥ್ವಿಯೊಳು 

ಪಸರಿಸಿತು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

ದ ಮರೆದಿರಲಾರೆನೆನ್ನ ಪ್ರಾಣವಲ್ಲಭ ದಿನಕರ 

ಕೋಟಿಕಿರಣ ಪ್ರಕಾಶವುಳ್ಳವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-ಅ) 

೧೦೫೬. ಕಿರಾತ - ಪಾತಾಳಕಿಳಿದು ಭೂಮಿ 

ಯನೊಯ್ದವನ ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ ಕಾಮಿನಿಕಮಲಖಪಿತನ 
(ಬೆ-೯೩-೩) 

೧೦೫೭. ಕಿರಿಬೆರಳು - ಸಿರಿದೇವಿಯು ರಿ 

ಬೆರಳಲ್ಲಿರುವ ಸೊಬಗನ್ನು ಅರಿಯಲಾರಳೋ 

ದೇವ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-ಅ) 


೨೧೪ 


೧೦೫೮. ಕಿರು - ಅಕ್ಕರದಿ ಪಿ೦ಂಡಾಂಡಗಳ 

ಕಟ್ಟಿ ಬಲಿಸುವ ಮಕರಾಂಕನೆಂಬವನು ನಿನ್ನ 

ಕಿರುಮಗ ದೇವ 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-೩) 

- ಕಿರು ನಕುಲ ಸಹದೇವ ತುರುಗಾಯ್ದರಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೪) 

ದ ಅಕ್ಕರದಿ ಪಿ೦ಡಾ೦ಡಗಳ ಕಟ್ಟಿ ಬಲಿಸುವ 

ಮಕರಾಂಕನೆಂಬವನು ನಿನ್ನ ಕಿರುಮಗ ದೇವ 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-೩) 

೧೦೫೯. ಕಿಲುಬು - ಕಿಲುಬಿನಾ ಬಟ್ಟಲೊಳು 

ಹುಳಿ ಕಲಸಿ ಉಣಬಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

೧೦೬೦. ಕಿವಿ - ಹರಿಯ ನಾಮಾಮೃತ 

ಕಿ_ವಿಗೊದಗಿತು 

- ಬದುಕಿದೆನು ಬದುಕಿದೆನು (ಸ-೧೭೧-೧) 

- ಏಕಟ ಕಿವಿಯಲಿ ಅಶ್ವಿನೀದೇವತೆಗಳೆಲ್ಲ ಸಕಲ 

ಧರ್ಮವ ಪಡೆದೆಯೆಲೊ ಹರಿಯೆ 

ನ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಕಿವಿಯೇ ಕರ್ಮಕೆ ದ್ವಾರ ಈ ಕಿವಿಯಿಂದಲೆ 

ಕೇಳೊ ಮೋಕ್ಷದ ಸಾರ 

- ಎಲ್ಲ ನೋಡಿದರಲ್ಲಿ ರಾಮ (ಸ-೫೧-೩) 

- ಕಿವಿಯೇ ಕರ್ಮ ಕುಠಾರ ಒಳಗಿವಿಯಲ್ಲಿ 

ಕಾಣೊ ನಾದದ ಬೇರ 

- ಲಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೩) 

- ಇಲ್ಲ ನಿನಗಾರು ಸರಿಯೆಂಬ ಗರ್ವದಿ ಎನ್ನ 

ಸೊಲ್ಲು ಕಿವಿ ಕೇಳದಂತಾಯಿತೆ ಹರಿಯೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

- ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ 

ಕೋರೆದಾಡೆಯನಾರಮ್ಮ 

ಎ ನಮ್ಮಮ್ಮ ಶಾರದೆ (ಬೆ-೧.೧) 

- ಆಡಿದಗೆ ಕಿವಿಯಿಲ್ಲ ನೋಡಿದನ ಮಗ ಪಾಪಿ 

ಓಡಾಡಿದವನೊಬ್ಬ ಓಡನಯ್ಯ 

- ಮೂವರೇರಿದ ಬಂಡಿ (ಬೆ-೧೬೦-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸವಿನುಡಿ ವೇದ ಪುರಾಣ ಶಾಸಂಗಳ 

ಕಿವಿಯಿಂದ ಕೇಳುವ ಕಥೆ ನಿನ್ನದು * 

- ತನು ನಿನ್ನದು ಜವನ ನಿನ್ನದು 
(ಬೆ-೫೭-೧) 

ದ ಜಲಧಿಯನ್ನು ಪೀರ್ದ ಮುನಿಯ ಜನನಿ 

ಪೆಸರ್ಗೆ ಕಿವಿಯನಾಂತ 

-. ನ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೧೦೬೧. ಕಿವಿಹಿಂಡು - ಬುಗುಡಿಂತು 

ಕೊಟ್ಟೇನೆಂದು ರಗಡು ಕಿವಿಹಿಂಡಿ ತಂದ 

- ಎಂಥ ಟವಳಗಾರನಮ್ಮ (ಸ-೪೩-೬) 

೧೦೬೨. ಕಿವುಡುಗೆಡು (ಕಿವುಡಾಗು) - ಮನ್ನಿಸಿ 

ಗುರುಹಿರಿಯರುಕ್ತಿಯನ್ನು ಕೇಳದೆ ಕಿವುಡುಗೆಟ್ಟು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

೧೦೬೩. ಕಿಸುಕೆಲೆ (ಒದ್ದಾಡಿ ಸ್ವಲ್ಪ ಶಬ್ದವನ್ನು 

ಮಾಡು) - ಖಗವೈರಿಯಂತೆ ಕಿಸುಕೆಲೆವು 

ದಾವಾಟ ಜಗದಧಿಪತಿ ನಾಮ ಸ್ಮರಿಸು ಮರುಳೆ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೪) 

೧೦೬೪. ಕೀಚಕ - ಸ್ಮರನ ಶರತಾಪವನು 

ಪರಿಹರಿಸಲರಿಯದೆ ದುರುಳ ಕೀಚಕನು 

ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

ಎ ಪರಹೆಣ್ಣಿಗಾಸೆ ಪಟ್ಟು ಕೀಚಕ ಕೆಟ್ಟ 

- ನಾಸನಿಮ್ಮ ದಾಸರ ದಾಸ (ಸ-೧೩೪-೧) 

೧೦೬೫. ಕೀರುತಿ/ಕೀರ್ತಿ - ಎಂಥ ಕೀರುತಿ 

ಪೊತ್ತುವೆರಡು ಪಾದ ಶ್ರೀಕಾ೦ತ ಬಾಡದ ರಂಗ 

ಕರುಣಿ ದೇವೋತ್ತುಂಗ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-ಪ) 

- ವಾರ್ತೆ ಕೀರ್ತಿಯೆಂಬವೆರಡು ಬಂದುವಯ್ಯ 

ಸತ್ತಮೇಲೆ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಕಂಡು ಬಿಡಿಸಿಕೊಂಬರಾರೊ ಕೀರ್ತಿಯಪ 

ಕೀರ್ತಿಯೆರಡೆ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 


೨೧೫ 


- ಭೂವಲಯದೊಳು ಕೀರ್ತಿಪಡೆದು ಸಲಹಿದ 

ನಮ್ಮ ದೇವ ವರ ಕಾಗೆನೆಲೆಯಾದಿಕೇಶವ ರಾಯ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

- ಕೀರ್ತಿಯಲಿ ಹರಿಶ್ಚಂದ್ರರಾಯನೋ ನೀನು 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೬) 

-. ಅತ್ತೆ ಮಾವರ ಕೀರ್ತಿಯ ಕೊಂಡಾಡು 

ವಧಮರ ಹೊತ್ತು ಇರಲಾರೆನೆನುತ ಮತ್ತೆ 

ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೨) 

೧೦೬೬. ಕೀರ್ತನೆ - ಸೂಳಾದಿಯಲಿ ನಾಮ 

ಕೀರ್ತನೆಗಳ ಪಾಡಿ ಮೇಳೈಸಿ ವಾದ್ಯ ನೃತ್ಯ 

ಗಳಾಡುತಿಹರು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು ಜನರು 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 

(ಸ-೮೫-ಪ) 

೧೦೬೭. ಕೀರ್ತನೆ ಗೈ - ಬೀಜಾಕ್ಟರದ ಕೀರ್ತನೆ 

ಗೈಯ್ದು ಇನಕೋಟಿ ತೇಜನೊಲಿದುಪ್ಪವಡಿಸಯ್ಯ 

ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

-. ದೈತ್ಯಮರ್ದನ ಬಾಡದಾದಿಕೇಶವ ನಿನ್ನ 

ಕೀರ್ತನೆಗೈವರ ಸ್ತುತಿಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

೧೦೬೮. ಕೀರ್ತಿಸು - ಸಿರಿಕಾಗೆನೆಲೆಯಾದಿ 

ಕೇಶವ ರಾಯನ ಚರಣಕಮಲವನು 

ಕೀರ್ತಿಸುವನೆ ಕುಲಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೩) 

೧೦೬೯. ಕೀಲಿಸು (ನೆಡು) - ಧರಣಿಕೀಲಿಸಿದ 

ರಥವನು ನೆಗಹುತಿರೆ ಸಹೋದರನ ಕೈಯಿಂದೆ 

ನಿರ್ದಯದಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ಧುರದೊಳು ದಧ್ವಜವ ಕೀಲಿಸಿದಾತನ 

ಕುವರರೆಲ್ಲರನು ಕೊಂದನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೦೭೦. ಕೀಲು - ಹಣೆಯ ಕಾಣದವರ 

ಕೀಲಿನೆಣಿಕೆಯಲ್ಲಿ ಹೊಲಬುದಪ್ಪಿ ಪ್ರಾವ ಒಂದು 

ಕೇಳುತಿಪ್ಪ ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೬) 

- ಘೋರತನವೆತ್ತ ತ್ರಿಪರದ ಕೀಲ ಪರಿದ 

ಮದನಾರಿಸಖ ಬುದ್ಧನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ಕೀಲು ಜಡಿದ ಮರದ ಬೊಂಬೆ 

ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೩) 

- ಗಳಿಗೆಯೊಳಗೆ ಕೀಲುಸಡಿಲದೆ ಎಣಿಕೆ ಇಲ್ಲದ 

ದಳವು ಯಮನ ನಗರಿಗೈದದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೧೦೭೧. ಕೀವ/ಕೀವು - ಮೂತ್ರ ಮಲ ರಕ್ತ 

ಕೀವದ ಪ್ರಳಯದೊಡಲೆಂದು ವಿಸ್ತರಿಸಿ ತಿಳಿದಾತ 

ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-೧) 

- ತುಂಬಿದ್ದ ಕೀವು ಮಲ ಮೂತ್ರ ರಕ್ತದಿಂದ 

ಹೊರಳುವ ಸಂಭ್ರಮದೊಳಿದ್ದೆ ನಾ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

೧೦೭೨. ಕೀಳು (ಕಿತ್ತುಹಾಕು) - ರೋಷದಿ 

ದೈತ್ಯನ ಕರುಳ ಕಿತ್ತ ನರಕೇಸರಿ ರೂಪಿನ 

ಮಾಸಾಳಮ್ಮ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೪) 

ನ ಸೂರಿವೆಗ್ಗಳತನ ಕಿತ್ತು ಈಡಾಡಿದ ಭೀಮ 

ರಾಯ 

- ಭೀಮನೆಂ೦ಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩ 

-. ಜಲನಿಧಿಯನುತ್ತರಿಸಿ ಲಂಕೆಯನೈವುದಕೆ 

ಕುಲಗಿರಿಯ ಕಿತ್ತು ತಂದು ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ನಗವ ಕಿತ್ತವನ ಶಿರವ ಹರಿದನ ನಗಸುತಾಪತಿ 

ಕಾಯದೊಳು ಮೂಡಿಹನ 


೨೧೬ 


- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೨) 

- ಥಟ್ಟನೆ ಏಳಲು ಜುಟ್ಟ ಕಿತ್ತಿ ನೆಲಕೆ ಬಿದ್ದ 

ನೋಡು 

ಭು ಸೈಯೇ ಇದು ಸೈೈೆಯೇ ಗೋಪಿ 
(ಬೆ-೧೦೪-೨) 

- ಕಟ್ಟಾಳು ಕಡುಜಾಣನಾಗಿ ಪುಟ್ಟಿದರಿಲ್ಲ 

ಬೆಟ್ಟಗಳನು ಕಿತ್ತಿ ಇಟ್ಟರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ವಾರಿಧಿಯನು ವೇಗದಿ ದಾಟಿ ವನವ 

ಕಿತ್ತಿದಾತಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೧) 

- ಲೀಲೆಯಿಂದಲಿ ಕಿತ್ತೆತ್ತಿದ ಧೀರನ ಕಾಳೆಗದಲಿ 

ಕೊಂದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

ದಾ ಅಮರವೈರಿಯ ಕರುಳ ಕಿತ್ತಿ ಕಡಿದಾ ಹತಿಯೊ 

ಕ್ಷಮೆಯನಳೆದಾ ಪಾದಕಮಲ ನೊಂದುವೊ 

ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

೧೦೩೩. ಕೀಳು (ಕ್ಷುದ್ರು - ಕೀಳುದಾಸನು ನಾನು 

ಕರಿಯ ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

೧೦೭೪. ಕುಂಕರ (?) - ಸಂಕೆಕಾರ ಶತ್ರು 

ಮಿತ್ರರಿಬ್ಬರಿಗಾಧಾರವೆ೦ದು ಕುಂಕರದಿಪ್ಪ 

ತ್ತೊಂದು ಕೋಟಿ ಪಾಶವು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

೧೦೭೫. ಕುಂಕುಮ - ಸಿರಿಗಂಧ ಕುಂಕುಮ 

ಸಾದು ಜವಾದಿ ಕತ್ತುರಿ ತಿಲಕವ ನೊಸಲಲಿ 

ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

೧೦೭೬. ಕುಂಜರಗಮನೆ/ಕುಂಜರದಗಮನೆ - 

ಕುಂಜರಗಮನೆ ಬಾ ಎ೦ದು ಮುಂಗುರುಳ 

ತಿದ್ದಿದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕುಂಜರದಗಮನೆ ಕೋವಿದನರಸಿ 

- ಚೀಜ ಮೂರನು ತತ್ತಿ (ಬೆ-೧೬೨-೧) 

೧೦೭೭. ಕುಂಜರವರದ - ರಂಜಿಪ ಮಣಿಯ 

ಸಿಂಹಾಸನದ ಮೇಲಿಪ್ಪ ಕುಂಜರವರದಾದಿ 

ಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

೧೦೭೩೮. ಕುಂಜರಾಧಿಪ - ಅ೦ಜನಾಸೂನು 

ಫಣಿಪತಿ ಗರುಡ ಪ್ರಹ್ಲಾದ ಕುಂಜರಾಧಿಪ ಬಲಿ 

ವಿಭೀಷಣ ಧ್ರುವ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) 

೧೦೭೯. ಕುಂಟ - ಕುಂಟ ಮನುಜನಂತೆ 

ಕುಳಿತಿಹುದು ಮನೆಯೊಳಗೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

೧೦೮೦. ಕುಂಟಿ (ಕುಂಟೆ, ವ್ಯವಸಾಯದ 

ಉಪಕರಣ) - ಕು೦ಟಿ ಕೂರಿಗೆಯಿಂದೆ ಹೆಂಟೆ 

ಮಣ್ಣ ಹದಮಾಡಿ ರಂಟೆಹೊಡೆದು ಬೆಳೆಸುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 

೧೦೮೧. ಕುಂಡಲ - ನರರಂಗಕೆ ಬಹುದು 

ರಕ್ಷಣ ಮಾಡುವ ಕಾಶಿಪೀತಾಂಬರ ಮಕರ 

ಕುಂಡಲಾಭರಣನ ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

ನ ಸ್ವರ್ಣವಾಹನನಾಗಿ ಕರ್ಣಕುಂಡಲವಿಟ್ಟವನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

ದ ರಕ್ಷಣಮಾಡುವ ಕಾಶಿಪೀತಾಂಬರ 

ಮಕರಕುಂಡಲಾಭರಣನ ನೆನೆ ಮನವೆ 

- ಬೇಕೆ೦ದರೆ ಬಾರದು (ಸ-೧೮೭-೧) 

೧೦೮೨. ಕುಂಡಲಧರ - ರುಕುಮಾಂಗದ ಬಲ್ಲ 

ಯಷಿ ಪರಾಶರ ಬಲ್ಲ ಮಕರಕುಂಡಲಧರ 

ಮಹಾತ್ಮನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೨) 

೧೦೮೩. ಕುಂಡೆ - ಕ೦ಡಕ೦ಡಲ್ಲಿ ಕುಂಡೆಯ 


೨೧೭ 


ಬಿಟುಗೊಂಡು ಭಂಡತನದಲಿ ನಿಂತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೯) 

ನ ಖೋಡಿಮಾತುಗಳನ್ನು ಹೇಳಿ ಮಂದಿಯ 

ಕುಂಡೆ ಚಿವುಟುತಿದ್ದೆ 

- ಈ ನಿನ್ನ ಮೋರೆ ಮೇಲೆ 
(ಸ-೧೦೦-೨) 

೧೦೮೪. ಕುಂತಳ - ಮುಡಿವಾಳವನು 

ಮುಡಿವಾಳವನು ವನಿತೆಯರ ಸಿರಿಮುಡಿಗೆ 

ಮುಡಿಸಿ ಕುಂತಳಸ್ವರೂಪವ ಕಂಡು ಬರಿದೆ 

ಸಂತೋಷವನು ಪಡುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೧೦೮೫. ಕುಂತಿ - ಜನನಿ ರಕ್ಷಿಸುವಳೆಂತೆಂಬೆನೇ 

ಆ ಕುಂತಿ ತನಯ ರಾಧೇಯನಿಗೆ ಎರಡನೆಣಿಸಿದ 

ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೧) 

೧೦೮೬. ಕುಂತಿನಂದನ/ಕು೦ತೀಬಾಲ 

(ಭೀಮಸೇನ) - ವಸುಧೆಯಲಿ ಕುಂತಿ 

ನಂದನನಾಗಿ ಉದಿಸಿದಗೆ ಕುಸುಮವನು ತಂದು 

ದ್ರೌಪದಿಗಿತ್ತಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

- ಮೂಲಗುರುವು ಕುಂತೀಬಾಲನೆನ್ನದೆ ವೃಥಾ 

ಶೀಲಗೆಟ್ಟಂಥ ಖಳರಿಗಲ್ಲದೆ ಮತ್ತೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 

೧೦೮೭. ಕುಂದ (ಒ೦ಂದುಜಾತಿಯ ಮಲ್ಲಿಗೆ) 

- ಕುಗ್ಗಿದುವು ಕುಮುದ ಕು೦ದ ಚಕೋರಾದಿ 

ಗಳು ಭುಜ ಹಿಗ್ಗಿದುವು ಚಕ್ರವಾಕಾಕಾಶದಲಿ 

ನೆರೆದು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೧೦೮೮. ಕುಂದು (ಕ್ಷೀಣಿಸು) - ಚೇತನವು 

ಕುಂದಿ ನಾಲಗೆ ಬೀಳ್ವ ಸಮಯದಲಿ 

ಏತರಾಸೆಯು 

- ಅಣುಮಹತ್ತಾದ ದೇವ (ಬೆ-೭೧-೩) 

- ಕಳೆಯಗುಂದಿತು ಮೋರೆ ಶಕುನಿ 

ದುರ್ಯೋಧನರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾಸುದೇವಾಯ ನಮೋ (ಬೆ-೯೦-೧೦) 

೧೦೮೯. ಕುಂದು (ನ್ಯೂನತೆ) - ಕುಂದು 

ಗಂಡಗಲ್ಲದೆ ಹೆಂಡತಿಗುಂಟೆ ನಿಂದನೆ ಎಲೆ 

ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೧) 

- ದೊರೆ ನೋಡುತ್ತಿದ್ದಂತೆ ಬಂಟನನು ಪರರು 

ಕೊಂಡೊಯ್ಯಲು ಕುಂದು ಅರಸಗಲ್ಲದೆ 

ಆಳಿಗೇನು 

- ನಿನ್ನ ನಾಮ ವಾಲ್ಯೀಕಿಯನುದ್ದರಿಸಿದೆ 
(ಸ-೧೪೫-೨) 

- ಸಂದ ವಯಸನು ತಿಳಿದು ಕುಂದುತಿದೆ ಎನ್ನ 


ಮನದಂಧಕಾರವ ಬಿಡಿಸಿ. : ಹೊಂದಿಸು 

ಜ್ಞಾನವನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 


- ಹಚ್ಚಡದ ಮೇಲೊಂದು ಲಚ್ಚಿಗೆಯಿಟ್ಟಂತೆ 

ಹೆಚ್ಚು ಕುಂದಿಗೆ ಲೋಕ ಹೆಣಗಾಡುತ 

- ಏತರವನೆ೦ದು ಪೇಳಅ (ಬೆ-೧೨೨-೫) 

- ಲಿಂಗವೆ ಗತಿಯೆಂದು ಹೆಚ್ಚು ಕುಂದಾಡುವ 

ಸಂಗನ ಶಿವಶರಣರು ಕೇಳಿರೊ 

- ಶ೦ಕರನಾರಾಯಣ ಚಡು 
(ಬೆ-೧೭೫-೫) 

- ನಿನಗಿ೦ತ ಕುಂದೇನೊ ನಮ್ಮಮ್ಮ ಜಯಲಕ್ಷ್ಮಿ 

- ನಿನಗಿ೦ತ ಕು೦ದೇನೊ (ಬೆ-೮೭-ಪ) 

೧೦೯೦. ಕುಂಬಾರ - ಹಾಳೂರಿನೊಳಗೊಬ್ಬ 

ಕುಂಬಾರ ಸತ್ತ ಗೋಕರ್ಣದೊಳಗೊಬ್ಬ 

ಪರದೇಶಿ ಅತ್ತ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೧) 

೧೦೯೧. ಕುಂಭ - ಮತ್ತೆ ಸೋರುವ ಜಘನ 

ಕರಿಯ ಕುಂಭ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೧೦೯೨. ಕುಂಭಕರ್ಣ - ಅಂದು ಕೌಸಲ್ಯಗರ್ಭ 

ಚಂದ್ರಮನಾಗಿ ಬೆಳಗಿ ಕೊಂದೆ ರಾವಣ 

ಕುಂಭಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 


೨೧೮ 


- ಚೇತನದ ರಾವಣೇಶ್ವರ ಕುಂಭಕರ್ಣ 

ಸತ್ತ್ವಾತಿಶಯ ರಕ್ಕಸರ ಇರಿದೊರಗಿಸಿ 

ಘೆ ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

೧೦೯೩. ಕುಂಭಸಂಭವ (ಅಗಸ್ತ್ಯ) - ಶುಕ 

ವ್ಯಾಸ ದುರ್ವಾಸ ಕುಂಭಸಂಭವರು ಕೌಶಿಕ 

ಪರಾಶರ ಅಂಬರೀಷ ಗೌತಮರು 

- ಪೂಸರನ ಜನಕನೇ (ಬೆ-೧೬೮-೪) 

೧೦೯೪. ಕುಂಭಿನಿ (ಭೂಮಿ) - ಒಂಬತ್ತು 

ಮಾಸವು ಕಳೆದು ಗುಂಡಿಯೊಳಿಳಿದು ಈ 

ಕುಂಭಿನಿಗೆ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

- ಕುಂಭಿನಿ ದಾನವ ಬೇಡಿದನೆ ಕ್ಷಾತ್ರ 

ರೆಂಬವರನು ಹತಮಾಡಿದನೆ ೬ 

- ಗೋವಿ೦ದ ಹರಿ ಗೋವಿ೦ದ 
(ಬೆ-೫೭-೨) 

ದ ಕುಬ್ಬ ಬ್ರಾಹ್ಮಣನಾಗಿ ಕುಂಭಿನಿ ಈರಡಿ ಮಾಡಿ 

ಹೆಜ್ಜೆಯೊಳಡಗಿಟ್ಟ ಹೆಚ್ಚಿನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

- ಕುದುರೆವಾಹನನಾಗಿ ಕುಂಭಿನಿಯ ಮೇಲೆ 

ತನಗಿದಿರಾದ ರಾವುತರನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

-ಕೋಕೋಕೋ ಎನ್ನಿರೊ ಕು೦ಭಿನಿಯ 

ವರೆಲ್ಲ ಕೋ ಕೋ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-ಪ) 

೧೦೯೫. ಕುಂಭಿನಿದೇವಿ - ಕುಂಭಿನೀದೇವಿ 

ತಾ ಬಂಧನವ ಕಳೆದಳು ಅ೦ಬುಜಾಕ್ಷಿ 

ದ್ರೌಪದಿಯು ಮಾನ ಉಳುಹಿಕೊಂಡಳು 

- ನಂಬು ನಾರಾಯಣನ (ಬೆ-೫೩-೨) 

೧೦೯೬. ಕುಕ್ಕುಟ - ಶಕಟ ಕುಕ್ಕುಟ ಧೇನುಕಾ 

ಸುರರ ಪೂತನಿಯ ಬಕ ವತ್ಸಹಕ ವೃಷಾಸುರ 

ಮುಖ್ಯರ 

ಎ ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೧೦೯೭. ಕುಕ್ಸಿ (ಹೊಟ್ಟೆ) - ಕುಕ್ಷಿಯೊಳು 

ಈರೇಳು ಜಗವನ್ನು ಸಲಹುವನ ರಕ್ಷಿಪರು 

ಉಂಟೆ ತ್ರೈಜಗದೊಳಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ಮಾತು ಕದ್ದವನ ಕುಕ್ಷಿಯ ಸೀಳಿದವನ ಮಾತೆಗೆ 

ಮಾತು ಕೊಟ್ಟವನ ಮಾವನ ಬೇಗ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೩) 

ದ ಕುಕ್ಷಿಯೊಳು ಈರೇಳು ಜಗವ ಪಾಲಿಸುವವನೆ 

- ವಾಸುದೇವಾಯ ನಮೋ (ಬೆ-೯೦-೭) 

೧೦೯೮. ಕುಕ್ಸಿಶೂಲೆ (ಹೊಟ್ಟೆನೋವು) - ಶಿಶು 

ಹತ್ಯೆ ಗೈದವಗೆ ಕುಕ್ಚಿಶೂಲೆ 

- ಧರ್ಮ್ಷವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

೧೦೯೯. ಕುಗ್ಗು - ಕುಗ್ಗಿದುವು ಕುಮುದ ಕುಂದ 

ಚಕೋರಾದಿಗಳು ಭುಜ ಹಿಗ್ಗಿದುವು ಚಕ್ರ 

ವಾಕಾಕಾಶದಲಿ ನೆರೆದು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೧೧೦೦. ಕುಚ - ಪುಂಡಪೋಕರನ್ನು ಮೀರಿ 

ದುಂಡು ಕುಚಗಳನ್ನು ಪಿಡಿದು 

- ಬಾಲಕನೆಂದೆತ್ತಿಕೊ೦ಡೆನೆ (ಸ-೧೮೩-೨) 

- ಮಾಂಸವಿಕಾರವಾದ ಕುಚವ ಕನಕಕಲಶ 

ಸಾರವೆಂದು ನರಕರೂಪಿನ ನಾರಿಯರಿಗೆ 

ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

ದ ಏಣವೈರಿಯ ವೈರಿಯ ಶಿರಕುಚಯುಗೆ 

ಕರೆತಾರೆ ಏಣಾಂಕಧರಸಖನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-ಪ) 

- ಮಿಸುಕದಂತೆ ಬಂದು ಸೆಳೆದಪ್ಪಿಕೊಂಡು ಕಕ್ಕಸ 

ಕುಚಗಳ ಪಿಡಿದ ತೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೩) 

- ಕಂಜಲೋಚನೆ ಕುಚದ ಗ೦ಟು ಕಡೆಗೆ 

ಬಿಚ್ಚೆಂದ ನೋಡು 

ಪ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

- ಪಗಡಿ ಕುಚದ ಬಾಲೆಯರು ಘುಗಡಿ 

ಹಾಕಿರೆನ್ನ ಮುಂದೆ 


೨೧೯ 


- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

- ಬೆಟ್ಟ ನೀನು ಪೊತ್ತರೆ ಕುಚದ ಬೆಟ್ಟಗಳೆರಡನು 

ತಾ ಪೊತ್ತಳೊ 

- ನಿನಗಿ೦ತ ಕುಂದೇನೊ (ಬೆ-೮೭-೩) 

೧೧೦೧. ಕುಚೋದ್ಯ - ಕುಲದಲ್ಲಿ ಜನಿಸಿ 

ಕುಚೋದ್ಯ ಮಾಡಲು ಬೇಡ ನಲಿದು ಹರಿಯ 

ಪೊಗಳದ ನಾಲಗೆಯು ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೧) 

೧೧೦೨. ಕುಜ (ಮರ) - ರಾಜವದನೆ 

ಸುರರಾಜನ ಪುರದೊಳು ರಾಜಿಸುತಿಹ ಕುಜವ 

- ರಾಜವದನೆ ಸುರರಾಜನ (ಬೆ-೭-ಪ) 

೧೧೦೩. ಕುಜನ - ಕೃತಕಮಯ ಪಣ್ಕ್ಯಾಂಗನೆ 

ಯರರ್ತಿಗೆ ಮನೋರಥ ಸಿದ್ಧಿಯಲಿ ನಿರೀಕ್ಷಿಪೆ 

ನೆಂದು ಕುಜನ ಸಮ್ಮತವೆರಸಿ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) ॥ 

- ಕುಜನರೆಲ್ಲರನು ವರ್ಜಿಸಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

೧೧೦೪. ಕುಟಿಲ - ಕುಟಿಲ ದಾನವ 

ನಿಟಿಲನೇತ್ರನ ಸ್ಮರಿಸೆನಲು ; 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಕುಟಿಲ ದಾನವನೋಡುವುದ ಕಂಡು 

ಎಳೆತಂದು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

೧೧೦೫. ಕುಟುಂಬ - ನಂಬು ನಾರಾಯಣನ 

ನಂಬೊ ನರಹರಿಯ ನಂಬಿದಾ ಭಕ್ತರ 

ಕುಟುಂಬಸಾರಥಿಯ 

- ನಂಬು ನಾರಾಯಣನ (ಬೆ-೫೩-ಪ) 

೧೧೦೬. ಕುಟ್ಟಿಕೊಳ್ಳು - ಕುಟ್ಟಿಕೊಳ್ಳದಿರಿ ಜಟ್ಟಿ 

ಗು೦ಡಿನಲಿ ಚಿಟ್ಟಿಕೊಳ್ಳದಿರಿ ಬೆನ್ನಲಿ ಸಿಡಿಯನು 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೩) 

- ನೆಲ್ಲುಗಳ ಕುಟ್ಟಿಕೊಂಡು ಬಿದುರುಗಳ: 

ಹೊತ್ತುಕೊಂಡು ಕೂಲಿಗಳ ಮಾಡುವುದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೧) 

೧೧೦೭೩ ಕುಟ್ಟು - ಕಟ್ಟಿ -ಕುಟ್ಟಿ ಕಾಸಿ ಕರಗಿ 

ಮೂರು ಬಣ್ಣವ ಮುಟ್ಟಿ ಮಾಡಿ ನಾಲ್ಕು ಬಣ್ಣ 

ಒಪ್ಪವಿಕ್ಕಿ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

- ಕಟ್ಟಾಳು ಭೀಮಸೇನನು ರಣದಿ ಗದೆಯಿಂದೆ 

ಕುಟ್ಟಿ ಬಿಸುಟಲಿ ನಿನ್ನ ತೊಡೆಗಳೆರಡನು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಕೊಟ್ಟ ವರಗಳನೆಲ್ಲ ಕೊಡಹಿ ಬಹು 

ದನುಜರನು ಕುಟ್ಟಿಹಾಕಿದನಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೨) 

-. ವಸುದೇವನುದರದಿ ಪುಟ್ಟಿದನೆ ಪಲ್ಮಸೆವ 

ದನುಜರೊಡೆಗುಟ್ಟಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 

೧೧೦೮. ಕುಶಾರ - ಕಿವಿಯೇ ಕರ್ಮ ಕುಠಾರ 

ಒಳಗಿವಿಯಲ್ಲಿ ಕಾಣೊ ನಾದದ ಬೇರ 

- ಲಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೩) 

೧೧೦೯. ಕುಡಿ ಪಾನಮಾಡು- ತೊಲೆಗೆ 

ನಿಚ್ಚಣೆಕೆಯ ಹಾಕದೆ ಕುಡಿವನು ನೆಲುವಿನ 

ಪಾಲ್ಮ್ಕೊಸರ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೧) 

೧೧೧೦. ಕುಡಿ ತುದಿ- ಪೊಡವಿಯ ಈರಡಿ 

ಮಾಡಿದ ದೇವನ ಕುಡಿಬೆರಳನೆ ಕರದಲಿ ಪಿಡಿದು 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

೧೧೧೧. ಕುಡಿನೀರು - ಹೆಡಿಗೆ ತುಂಬ 

ಹೋಳಿಗೆ ಸುಟ್ಟು ಕುಡಿನೀರಿಗೆ ಹೋದೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೧೧೧೨. ಕುಡುಗೋಲು - ಆರು ಹತ್ತರ 

ಮೊಳದ ಕಾಯಿ ಕೊಯ್ಯುವ ಕುಡುಗೋಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 


೨೨೦ 


೧೧೧೩. ಕುಣಿ (ಗುಳಿ) - ಬಂದದ್ದು 

ಬಚ್ಚಲಕುಣಿ ತಿಂದದ್ದು ಮೊಲೆಯ ಮಾಂಸ ಇಂಥ 

ನಿಂದಕಗೆ ನನಗೆ: ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೨) 

೧೧೧೪. ಕುಣಿ (ಜಿಗಿದಾಡು) - ಪನ್ನಗ 

ಶಯನನೆ ಕುಣಿಯೊಮ್ಮೆ ಕುಣಿಯೆಂದು ಕುಣಿಸಿ 

ನಗುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

-. ಕಪ್ಪೆ ತತ್ಕೈಯೆಂದು ಕುಣಿವುದ 

ಬಾಡದಾದಿಕೇಶವನ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೩) 

- ಉರಗನ ಹೆಡೆಮೇಲೆ ಹಾರಿ ಹಾರಿ 

ಕುಣಿವಾಗ ವರವ ನಾರಿಯರಿಗೆ ಕೊಟ್ಟಾನ್ಮಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 

- ನೆಗೆನೆಗೆದಾಡಲು ಕುಣಿಯಲು ನಿನಗಿನ್ನು 

ಮಿಗಿಲಾದ ಮುಕುತಿಯುಂಟೇ ಹುಚ್ಚು ಮನವೆ 

- ದಾನ ಧರಮರ೯ವ ಮಾಡಿ ಸುಖಯಾಗು 
(ಬೆ-೧೩೯-೩) 

- ಕುಣಿಕುಣಿದು ಮನದಣಿದು ಮಣಿದು 

ಸಜ್ಜನಪದಕೆ ಅಣಿಮಾದಿ ಅಷ್ಟಸಿದ್ಧಿಯ 

ಕೈಕೊಳ್ಳದಲೆ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೮) 

ದ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು 

ಚೆಲುವ ಕನಕಪ್ಪ ಕುಣಿದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೧) 

- ಕುಣಿದಾಡುತಿದೆ ಹರಿಯ ತಲೆ ತುರಗವೇರಿ 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ನೆರೆದ ಕಪಿ ಹಿ೦ಡು ಕೂಡಿದನೆ ಫಣಿಶಿರದಲಿ 

ಕುಣಿಕುಣಿದಾಡಿದನಕ್ಕ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೨) 

- ಕಾಲಲಂದುಗೆ ಗೆಜ್ಜೆ ತೋಳ ಮಣಿಯು 

ದಂಡೆ ಫಾಲದ ಅರಳೆಲೆಯು ಕುಣಿಯೆ 

- ಮಗನೆಂದಾಡಿಸುವಳು ಮೊಗನೋಡಿ 


ಕಂಡೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಗುವಳು (ಸ-೧೯೫-೧) 

೧೧೧೫. ಕುಣಿಕೆ - ಪ್ರಣವ ಒಂದರೊಳಗೆ 

ಒಂದು ಕೋಟಿಯನ್ನು ತೋರಿ ಕಡೆಯ ಕುಣಿಕೆ 

ಯೊಳಗೆ ಎಂಟು ಕೋಟಿಯನ್ನು ತೋರುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ತೃಣವ ಹಿಡಿದು ಬರೆಯುತಿಪ್ಪ ಒಂದು 

ರೋಮ ಕೂಪದಲ್ಲಿ ಕುಣಿಕೆಯೊಳಗೆ ಜಗದ 

ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

೧೧೧೬. ಕುಣಿದಾಡು - ರಣದಲ್ಲಿ ತಲೆ 

ಹೊಯ್ದು ರುಂಡವು ಬೀಳಲು ಹೆಣನೆದ್ದು 

ಕುಣಿದಾಡಿತು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

೧೧೧೭. ಕುಣಿಸು - ಪನ್ನಗಶಯನನೆ 

ಕುಣೆಯೊಮ್ಮೆ ಕುಣಿಯೆಂದು ಕುಣಿಸಿ ನಗುವ 

ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

- ನರ ಬೊಂಬೆಗಳ ಮಾಡಿ ಕುಣಿಸುವೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೧೧೧೮. ಕುಣುಕ - ಕ್ಷೋಣಿಯೊಳು ಕನಕ 

ದಾಸನ ನೆರಳು ಅನಕ ಏನು ಬಲಿಸಿದೆಯೊ 

ಔಷಧಿಯ ಕುಣುಕ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

೧೧೧೯. ಕುತ್ತು - ಕತ್ತಲೆಯಲಿ ಪೋಗಿ 

ಕುತ್ತಿದ್ದವನ ಮೈಯ ಸುತ್ತಿ ಬಾಧಿಸುತಿಪ್ಪನ 

- ತೋರೆ ಬೇಗನೆ ಸಖ (ಬೆ-೯೪-೨) 

೧೧೨೦. ಕುತ್ತಿತ - ಕೂಡಿದ ಸಭೆಯಲಿ ಕುತ್ತಿತವ 

ನುಡಿವನ ಸ೦ಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

೧೧೨೧. ಕುದಿ - ತಾಯುದರದಲಿ ಇಂದು 

ನವಮಾಸಂಗಳಲ್ಲಿ ಒಂದಾಗಿ ಮಲಮೂತ್ರದಲಿ 


೨೨೧ 


ಕುದಿದು ಕುದಿದು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೩) 

- ದುರಾಸೆಗಾಗಿ ಮಾನ ಬಿಟ್ಟುಕೊಂಡು 

ಕುದಿವೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಮಲ ಮೂತ್ರದೊಳು ಒಂದಾಗಿ ಕುದಿದು 

ಹುಟ್ಟಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

೧೧೨.೨. ಕುದಿಸು - ಕುಳ್ಳಿನಿಂದ ಕುದಿಸಿ ತಿಂದು 

ಕಳ್ಳ ಗಡಿಗೆ ಬರಿದು ಮಾಡೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

೧೧೨೩. ಕುದುರೆ - ಬತ್ತಲೆ ನಿಂದು ಹತ್ತುವೆ 

ಕುದುರೆ ಎಂದ 

- ನಾರಾಯಣನೆ ಶತ (ಸ-೧೩೮-೩) 

- ಉಟ್ಟದ್ದು ಬಿಟ್ಟು ತಾ ನಿಂತಿಹನೆ ರಂಗ ದಿಟ್ಟಾದ 

ಕುದುರೆಯನೇರಿದನೆ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೩) 

- ಲೋಕವೀರೇಳನ್ನು ತಿರುಗುವಾ ರವಿರಥಕೆ 

ಏಕಗಾಲಿಯು ಏಳು ಕುದುರೆಯಿಂದ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 

- ಕುದುರೆಯ ಹವಣುಗತಿಯಲಿ ಏರಿದಾತನ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಚೆಲ್ವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ 

ರಾವುತನಾದಾನ್ಮ್ಮಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೦) 

- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜೆ ಹೊತ್ತು 

ರಾಹುತನಾಗಿ ಹೊಡೆದಾಡಿ ಸಾಯುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೫) 

೧೧೨೪. ಕುದುರೆವಾಹನ - ಕುದುರೆವಾಹನ 

ನಾಗಿ ಕುಂಭಿನಿಯ ಮೇಲೆ ತನಗಿದಿರಾದ 

ರಾವುತರನಿರಿದೊರಗಿಸಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 


೧೧೨೫. ಕುನ್ನಿ (ನಾಯಿ) - ಜೊನ್ನೆಯ ತುಪ್ಪ 


ಅನ್ನ ಒಲ್ಲದೆ ಎಲುವು ಮಾಂಸವನ್ನು ತಿಂಬ 

ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಕುಲವಿಲ್ಲದ ದಾಸ ಕುನ್ನಿದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಗನ್ನಗತಕವ ಮಾಳ್ಟ ಗ್ರಾಮಣ್ಯಗಳ ಕಲಿತ 

ಕುನ್ನಿಗಳು ಹೆಚ್ಚಿದರು ಕ್ರೂರ ಫಣಿಯಂತೆ 

- ಕಅಯೇರಿ ಬಂತು (ಬೆ-೧೩೦-೭) 

೧೧೨೬. ಕುಪ್ಪುಸ (ಮೇಲಂಗಿ) - ಕಡಗ 

ಕಂಕಣ ಗೀರುಗಂಧ ಮಿಗೆ ಕಡು ಚೆಲುವಿನ 

ಬಣ್ಣ ಕುಪ್ಪುಸದಿಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ನಾ ಸಮಯದಿ ಮೂರು ರಾಯರ ಕಂಡೆ 

ಕುಪ್ಪುಸ ತೊಟ್ಟ ಕೋಳಿಯ ಕಂಡೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೨) 

೧೧೨೭ ಕುಬ್ಜ - ಕುಬ್ಬ ಬ್ರಾಹ್ಮಣನಾಗಿ ಕುಂಭಿನಿ 

ಈರಡಿ ಮಾಡಿ ಹೆಜ್ಜೆಯೊಳಡಗಿಟ್ಟ ಹೆಚ್ಚಿನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

೧೧೨೮. ಕುಮಾರ/ಕುಮಾರಕ - ನಂದಗೋಪ 

ಕುಮಾರ ನವನೀತಚೋರ ಮಂದಾಕಿನೀಜನಕ 

ಮೋಹನಾಕಾರ 

-.ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 

- ಪಟ್ಟದ ರಾಣಿ ಪಾರ್ವತಿಯ ಕುಮಾರನು 

ಹೊಟ್ಟೆಯ ಗಣನಾಥನೆ 

-. ನಮ್ಮಮ್ಮ ಶಾರದೆ (ಬೆ-೧-೨) 


- ಕತ್ತರಿಸಿ ನೆಗಳು ನುಂಗಿದ ಕುಮಾರಕನ ತಂದಿತ್ತೆ 


ಮುನಿವರನಿಗೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 
೧೧೨೯. ಕುಮುದ - ಕುಗ್ಗಿದುವು ಕುಮುದ 
ಕುಂದ ಚಕೋರಾದಿಗಳು ಭುಜ ಹಗ್ಗಿದುವು 
ಚಕ್ರವಾಕಾಕಾಶದಲಿ ನೆರೆದು 

- ತಂಗದಿರಸನನಿಮಿಷ ತಾರಕೆಗಳು 


೨೨೨ 


(ಬೆ-೧೬೯-೨) 

೧೧೩೦. ಕುಮುದಲೋಚನ - ಗೋವಿಂದ 

ಸಲಹೆನ್ನ ಕುಮುದಲೋಚನ ನಿನ್ನ ಸೇವ 

ಕರಡಿಯ ಸೇವಕನಯ್ಯಾ ಹರಿಯೆ 

- ಗೋವಿ೦ದ ಸಲಹೆನ್ನನು (ಬೆ-೮೮-ಅ) 

೧೧೩೧. ಕುರಿ - ಕೊಂಬುಹೋತು ಕುರಿ 

ಕೋಣನ ಬಲಿಗೊಂಬ ಡೊಂಬೆ ದೈವಗಳನು 

ಭಜಿಸದಿರು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

- ಕ್ರೂರ ಶಾಸ್ತ್ರವನೋದಿ ಕುರಿ ಕೋಣವನೆ 

ಕಡಿದು ಘೋರ ನರಕದಿ ಬೀಳುವುದನು 

ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ಕ್ಷೀಣ ಶಾಸ್ತಾರ್ಥವ ಪರಿಗ್ರಹಿಸುತೆ ಕುರಿ 

ಕೋಣಗಳ ತಳ” ಚೆಂಡನಾಡಿ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೧) 

- ಕುರಿಕೋಣ ನೈವೇದ್ಯ ಧೂಪ ದೀಪಗಳಿಂದ 

ಪರಮ ಭಕ್ತಿಯ ಮಾಡಿ ಪೂಜಿಸುವರಯ್ಯ 

- ಕಅಯೇರಿ ಬಂತು (ಬೆ-೧೩೦-೧೦) 

- ಬಾಳುತಿಪ್ಪ ಕುರಿಯ ಕೋಣವ ಬೀಳುಬೀಳು 

ಕೊರಳ ಕೊಯ್ದಿ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೩) 

- ಅರುಹಿನಾ ಮರೆಯಲ್ಲಿ ಕುರಿಯ ಮುರಿವುದ 

ಕಂಡು 

- ನಾವು ಕುರುಬರು (ಬೆ-೧೫೨-೧) 

೧೧೩೨. ಕುರಿತು - ವರ ಬಾಡ ಬಂಕಾಪುರದ 

ಆದಿಕೇಶವನ ಕುರಿತು ತಿಳಿಯೊ ಹಳೆಗನ್ನಡದ 

ಸೊಬಗ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

೧೧೩೩. ಕುರುಕುಲಾಧೀಶ (ಭೀಮಸೇನ)- 

ಶರಣು ಕುರುಕಲಾಧೀಶಗೆ ಶರಣು ವೃಷ್ಣವ 

ಮತವಿಲಾಸಗೆ ಶರಣು ಮುಖ್ಯಪ್ರಾಣಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-ಅ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೧೩೪. ಕುರುಕ್ಷೇತ್ರ - ಕವುರವ ಪಾಂಡವ 

ರೊಳು ಭೇದವನಿಕ್ಕಿ ಫವುಜೊಡ್ಡಿ ಕುರುಕ್ಷೇತ್ರದಲಿ 

ಕಾದುತ 

- ಬಂದಿದೆ ದೂರು ಬರಿದೆ (ಬೆ-೮೬-೭) 

೧೧೩೫. ಕುರುಡು - ಕೊಂಕುದಾಸನು ನಾನು 

ಕುರುಡು ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

೧೧೩೬. ಕುರುಪ/ಕುರುಪತಿ/ಕುರುರಾಯ 

(ಕೌರವ) - ಸರಳಮಂಚದ ಮೇಲೆ ಮಲಗಿ 

ಪ್ರಾಣವ ಬಿಟ್ಟು ಕುರುಪನ ಕೊ೦ದವ ಭೀಷ್ಮನೊ 

ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೨) 

- ಕುರುಪತಿಯ ಮೈದುನನ ಕೌಲ್ಲ ಬಗೆದವನ 

ಸಂಗರದಲೇರಿಸಿದ ನುಡಿಯನ್ನೆ ಕೇಳ್ದು 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಕೊಟ್ಟಳ್ಳೆ ಶಾಪವನು ಕಮಲಮುಖಿ 

ಕುರುಪತಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 

- ಕುರುರಾಯನೇಳದೆ ಕುಳಿತ ಸಿಂಹಾಸನದಿ 

ಉರುಳಿಸಿಬಿಟ್ಟಂಥ ಉನ್ನತ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

೧೧೩೭. ಕುರುಬ - ಮಾರಪಿತ ಕಾಗೆನೆಲೆ 

ಯಾದಿಕೇಶವನ೦ಫ್ರಿವಾರಿಜವ ನೆರೆನಂಬದವನೆ 

ಕುರುಬ 

- ನಾವು ಕುರುಬರು (ಬೆ-೧೫೨-೫) 

- ನಾವು ಕುರುಬರು ನಮ್ಮ ದೇವರು ಬೀರಯ್ಯ 

- ನಾವು ಕುರುಬರು (ಬೆ-೧೫೨-ಪ) 

೧೧೩೮. ಕುರುಭೂಮಿ - ಕುರುಭೂಮಿಯೆಂಬ 

ಪರಭೂಮಿಯಲಿ ರಂಜಿಸಲು 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೧) 

೧೧೩೯. ಕುರುವಂಶ - ಸವುಶಯವಿಲ್ಲದೆ 

ಕುರುವಂಶ ಸವರಿದ ಹಿವುಸಕನಾದಿಕೇಶವನೊ 

ಪಾಂಡವರೊ 


೨೨೩ 


- ಬಂದಿದೆ ದೂರು ಖರಿದೆ (ಬೆ-೮೬-೭) 

- ರಥದಿ೦ದಿಳಿದು ಪೋಗಿ ಕುರುವಂಶ ಸವರಿದ 

ಹಿತಶತ್ರುವಾರು ಶಲ್ಯನೊ ಪಾಂಡವರೊ 

-. ಬ೦ದಿದೆ ದೂರು ಖರಿದೆ (ಬೆ-೮೬-೫) 

- ಜಗವರಿಯಲು ಕುರುವಂಶಕೆ ಕೇಡನು 

ಬಗೆದು. ಕೊಂದವನು ದ್ರೋಣನೊ 

ಪಾಂಡವರೊ 

- ಬಂದಿದೆ ದೂರು ಏರಿದೆ (ಬೆ-೮೬-೩) 

೧೧೪೦. ಕುರುಹು - ಇದರ ಕುರುಹ ಪೇಳಿ 

ಕುಳಿತಿದ್ದ ಜನರು 

- ಮರ ನುಂಗುವ ಪಕ್ಷಿ (ಬೆ-೧೬೧-ಪ) 

- ಪಕ್ಕಿಯ ಕುರುಹ ಬಲ್ಲರು ಪೇಳಿರಿ ತನ್ನ 

ಮಕ್ಕಳ್ಳಿಗೆ ವೈರಿ ಮೂಜಗದೊಳಗೆಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-ಪ) 

- ಪಂಕಜಕೆ ಕುರುಹೇನು ಪಾರ್ಥಿಯಳ 

ತಪವೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ಅರಸಿನಂತೆ ಬ೦ಟನೆಂಬುದು ನಿನ್ನೊಳು 

ಕುರುಹು ತೋರಿತು ಮೂರು ಲೋಕಕೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_ಅ) 

೧೧೪೧. ಕುಲ - ಹಿಂದೆನ್ನ ಕುಲ ಗೋತ್ರ 

ನಾಮಂಗಳೆನಗೇನು 

-. ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ಮುಕುತರಾದರು ಎನ್ನ ನೂರೊಂದು 

ಕುಲದವರು 

- ಬದುಕಿದೆನು ಬದುಕಿದೆನು 
(ಸ-೧೭೧-೨) 

- ನಿಚ್ಚ ಕಾಗಿನೆಲೆಯಾದಿಕೇಶವನ ಹುಚ್ಚಗೆ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೫) 

- ವಿತ್ತವುಳ್ಳವನ ಕುಲ ಎಣಿಸುವುದುಂಟೆ 

ಸ್ಟಾರ್ಥಕೆ ನ್ಯಾಯವೆಂದಾದರೂ ಉಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೧) 

- ಹಿ೦ದಿನಾ ಕುಲ ಸ್ವಾಮಿ ಗುರು ಪಿತಾಮಹ 

ನೀನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾಸುದೇವಾಯ ನಮೋ (ಬೆ-೯೦-೮) 

- ಹಿಂದಾದ ಕುಲ ಗೋತ್ರ ನಾಮಂಗಳೆಷ್ಟು 

ತಾ ಬಂದ ಸುಖ ದುಃಖವೆಷ್ಟು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-ಪ) 

ಜೆ ಆತ್ಮನಾವ ಕುಲ ಜೀವನಾವಕುಲ 

ತತ್ತೆ ಎ೦ದ್ರಿಯಗಳ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

- ಜಲನಿಧಿ ಸುತನ ಮೊಮ್ಮಗನ ಕೊಂದ ಶೂರ 

ನಕುಲ ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ನರದೇಹ ಹೊತ್ತು ತಿರುಗುವಂಥ ತಿರುಕ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಆ (ಸ-೨೧೮-೪) 

- ಇಷ್ಟರೊಳಗೆ ಒಂದು ವಿವರವರಿಯದಿಂಥ 

ಭ್ರಷ್ಟಗೆ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೧) 

- ಇಂಬಿಲ್ಲದೆ ಹೊಲೆಗೊಂಡ ಠಾವಿನಲಿ 

ಬಂದಂಥ ಡಂಬಕ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೩) 

- ನಮ್ಮ ಗೋಕುಲದೊಳಗೊಬ್ಬ ಕಳ್ಳ 

ಬರುತಾನೆಂದು ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-ಪ) 

- ನಿಶ್ಚಿತ ಕಾಗೆನೆಲೆಯಾದಿಕೇಶವನ ಹುಚ್ಚಗೆ 

ನನಗೆ ಇನ್ನೇತರ ಕುಲವೊ 

- ಏತರವನೆ೦ದು ಪೇಳಅ (ಬೆ-೧೨೨-೫) 

- ಬಲಿ ನಂಬಿ ಪಾತಾಳ ಲೋಕಕರಸಾದನದೆ 

ಕುಲದ ಪ್ರಹ್ಲಾದನು ನಿಜವ ಕಂಡ 

- ನ೦ಬು ನಾರಾಯಣನ (ಬೆ-೫೩-೧) 

- ಬಲಿದ ಚರ್ಮ ರಕ್ತ ಹೊತ್ತು ತಿರುಗುವ 

ಶುದ್ಧ ಹೊಲೆಯಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೪) 

- ಬಂದದ್ದು ಬಚ್ಚಲಕುಣಿ ತಿಂದದ್ದು ಮೊಲೆಯ 

ಮಾಂಸ ಇಂಥ ನಿಂದಕಗೆ ನನಗೆ ಇನ್ನೇತರ 


೨೨೪ 


ಕುಲವೊ 

- ಏತರವನೆಂದು ಪೇಳಲಅ (ಬೆ-೧೨೨-೨) 

- ಮಥನಿಸಿ ಸೂತನ ನೆವಮಾಡಿ ಕುಲವನು 

ಅತಿಹೀನಗಳೆದ ಕಾರಣ 

- ಬಂದಿದೆ ದೂರು ಬರಿದೆ (ಬೆ-೮೬-೫) 

- ಮೆರೆವ ಗಿರಿಯವಾಸ ಕಪಿಕುಲ ಸೌಮಿತ್ರಿ 

ಗೆರೆದೆ ದ್ರೋಣಾದ್ರಿ ಸಂಜೀವನ ಹನುಮ 

- ಅರಸಿನ೦ತೆ ಬ೦ಟನೊ-(ಬೆ-೫.೩) 

- ಆ ಜಲದ ಕುಲವನೇನಾದರೂ ಬಲ್ಲಿರಾ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೨) 

- ಜಲವೆ ಸಕಲ ಕುಲಕೆ ತಾಯಿಯಲ್ಲವೆ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೨) 

- ಜಲದೊಳು ಮುಳುಗಿ ತಪವ ಮಾಡಿ 

ಕುಲವನು ಛಲದಿಂದೆಬ್ಬಿಸಿ ಕಾದುವೆನೆನುತ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 

ನ ಆತ್ಮನು ಕಾಗೆನೆಲೆಯಾದಿಕೇಶವನೊಲಿದ 

ಭಕ್ತರಿಗೆ ಕುಲವಾವುದು ಹೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

- ಇಷ್ಟರೊಳಗೆ ಒಂದು ವಿವರವನರಿಯದ 

ಭ್ರಷ್ಟಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೧) 

- ಇಂಬಿಲ್ಲವಿದರೊಳು ಇದು ಪುಳುವಿನ 

ಕೊಂಡ ಇಂಥ ಡಂಭಕ ನನಗೆ ಇನ್ನೇತರ 

ಕುಲವೊ? 

- ಏತರವನೆ೦ದು ಪೇಳಅ (ಬೆ-೧೨೨-೩) 

- ಎಲುವು ಖಂಡ ರೋಹಿತ ನರಪಂಜರ 

ಪಳುವಿನೊಳಗೆ ನಮ್ಮ ಕುಲವ ಕೇಳುವರೆ 

- ಏತರವನೆ೦ದು ಪೇಳಅ (ಬೆ-೧೨೨-೪) 

- ಏನೆ ಮನವಿತ್ತೆ ಲಲಿತಾಂಗಿ ಅಸಮಾನ 

ಗೋವಳ ಕುಲವಿಲ್ಲದವನೊಳು 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-ಪ) 

- ಕಲಿ ಭೀಮಸೇನನ ನುಡಿಕೇಳಿ ಪೊರಮಟು 

ಕುಲವ ಕೊಂದವನು ಕೌರವನೋ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-ಕುಲ ಕುಲ ಕುಲವೆನ್ನುತಿಹರೊ ಕುಲವಾವುದು 

ಸತ್ಯ ಸುಜನರಿಗೆ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-ಪ) 

- ಕುಲ ಕುಲ ಕುಲವೆಂದು ಹೋರಾಡದಿರಿ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-ಪ) 

- ಕುಲಸತಿಯ ಅರಸಿ ಕಾಣದೆ ತೆರೆದೆಯೋ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಕುಲವಿಲ್ಲದ ದಾಸ ಕುನ್ನಿದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಕುಲವು ಜಾತಿ ಗೋತ್ರಗಳುಳ್ಳವನು ನೀನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೨) 

ದ ಕುಲವೈರಿಗಳ ಕೊಂದು ನಲಿದಾಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

- ಕುಲಛಲಂಗಳ ಬಿಟ್ಟು ಬಲು ಪಾಶಗಳ ತರಿದು 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಕುಲದಲಿ ವಸಿಷ್ಠನೋ ಹೇಳೆಲವೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ಕ್ಷೂಣವಿಲ್ಲದೆ ತಾಯ ಶಿರವರಿದು ತಂದೆ 

ಯನು ಪ್ರಾಣಹತ್ಯವ ಮಾಡಿದರ ಕುಲವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಗರಿಯುಂಟು ನೋಡಿದರೆ ಪಕ್ಷಿಕುಲ ತಾನಲ್ಲ 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ದಾಸಿಯ ನಂದನ ನಾರದೆನಿಪನು ಕಾಶ್ಯಪ 

ಪೌತ್ರನ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

೧೧೪೨. ಕುಲಗಿರಿ/ಕುಲಾದ್ರಿ - ಜಲನಿಧಿ 

ಯನುತ್ತರಿಸಿ ಲಂಕೆಯನೈವುದಕೆ ಕುಲಗಿರಿಯ 

ಕಿತ್ತು ತಂದು ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಜಲಧಿಯೊಳಾಮ್ನಾಯ ತಂದಗೆ ಮಂಗಳ 

ಕುಲಗಿರಿಯ ತಾಳ್ಜಗೆ ಜಯ ಮಂಗಳ 


೨೨೫ 


ಎ ಅ೦ಬುಖದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

- ನೆಗ್ಗಿದುವು ನಿಜ ಕುಲಾದ್ರಿಗಳಲಿ ಭಾನುವಿನ 

ಕಿರಣ ನುಗ್ಗಿ ಪೃಥ್ವಿಯೊಳು ಪಸರಿಸಿತು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೧೧೪೩. ಕುಲಗುರು - - ಒಲಿದು ಇತ್ತಪೆನೆನಲು 

ಧಾರೆಯನೆರೆಯಲಸುರಕುಲ ಗುರುವು ಜುಳಿಗೆ 


'ಯೊಳು ತಡೆದು ನಿಲಲು 


- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

೧೧೪೪. ಕುಲಗೇಡಿ - ಮಗಳ ಮಗಗೆ ಮೈದುನ 

ನಾಗಿ. ಮಾವನ ಜಗವರಿಯಲು ಕೊಂದ 

ಕುಲಗೇಡಿ ಗೋವಳ 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೨) 

೧೧೪೫. ಕುಲಜ - ಸಿರಿಕಾಗೆನೆಲೆಯಾದಿಕೇಶವ 

ರಾಯನ ಚರಣಕಮಲವನು ಕೀರ್ತಿಸುವನೆ 

ಕುಲಜ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೩ 

೧೧೪೬. ಕುಲತಿಲಕ - ಸಗರತನಯಾರ್ಚಿತ 

ಸನಕಾದಿ ವಿನುತ ರಘುವಂಶ ಕುಲತಿಲಕ 

ರಮಣೀಯಗಾತ್ರ 

- ಲಾಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೨) 

೧೧೪೭. ಕುಲಹೀನ - ಕುಲಹೀನರಾ ಕೂಡೆ 

ಸ್ನೇಹ ಬೆಳಿಪನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೩) 

೧೧೪೮. ಕುವರ - ದೇವಕಿ ಕುವರ ನಗ್ನನು 

ಹಯವನೇರಿದ ವಿವಿಧದಬ್ಧಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಧುರದೊಳು ಧ್ವಜವ ಕೀಲಿಸಿದಾತನ 

ಕುವರರೆಲ್ಲರನು ಕೊಂದನ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೪) 

೧೧೪೯. ಕುಶಲ - ನಸುನುಡಿಯನು ಕಲಿತು 

ನಸುನಗೆಗಳ ನಕ್ಕು ಈ ಕುಶಲದಾಟವ ಕಲಿತೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣ ಕಮಲವ 
(ಸ-೨೧೩-೩) 

೧೧೫೦. ಕುಶಲತನ - ಕುಶಲತನದಲಿ 

ಕೌರವಾದಿಗಳ ಸಂಹರಿಸಿದಸಹಾಯ ವೀರ ಶ್ರೀ 

ಭೀಮಸೇನನನಿಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

೧೧೫೧. ಕುಷ್ಠರೋಗ - ಹುಟ್ಟುವುದು ಕಂಕಣ 

ಕಂಟಕಗೆ ಕುಷ್ಠರೋಗ ಕಟ್ಟಟ್ಟ ಬುತ್ತಿಯು ಇದು 

- ಧರ್ಮವೆಂದೆನಿಪ ಮಾಗರ೯ವನು ಚಟ್ಟು 
(ಸ-೧೨೪-೪) 

೧೧೫೨. ಕುಸುಮ - ರಕ್ತಕುಸುಮ ಗಂಧಮಾಲೆ 

ಕಸ್ತೂರಿಯನು ಪೂಸಿಕೊಂಡು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಕುಸುಮ ಗಂಧಗಳೆರಡು ಘ್ರಾಣದೊಳಗೋ 

- ನೀ ಮಾಯೆಯೊಳಗೋ (ಬೆ-೪೭-೩) 

- ಕುಸುಮಸೌರಭವ ಎಡೆವೆರಸಿ ಮಾರುತ 

ತೀಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ವಸುಧೆಯಲಿ ಕುಂತಿನಂದನನಾಗಿ ಉದಿಸಿದಗೆ 

ಕುಸುಮವನು ತಂದು ದ್ರೌಪದಿಗಿತ್ತಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

- ಕುಸುಮದೊಳು ಗಂಧವೊ ಗಂಧದೊಳು 

ಕುಸುಮವೋ 

- ನೀ ಮಾಯೆಯೊಳಗೋ (ಬೆ-೪೭-೩) 

- ರಂಜಿಪ ಕುಸುಮದ ಮಾಲೆ ತಂದಿಡುವೆ 

-ಬಂಟನಾಗಿ ಬಾಗಿಲಕಾಯ್ವೆ (ಬೆ-೪೫-೩) 

೧೧೫೩. ಕುಸುಮನಾಭ (ವಿಷ್ಣು) - ಕೆಸರೊಳು 

ತಾವರೆ ಪುಟ್ಟಲು ಅದ ತಂದು ಕುಸುಮ 

ನಾಭನಿಗೆ ಅರ್ಪಿಸರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

೧೧೫೪. ಕುಸುಮುಬಾಣ/ಕುಸುಮಶರ 

(ಮನ್ಮಥ) - ಕುಸುಮಬಾಣನ ಪಡೆದ ದೇವ 

ತಾನೆಲ್ಲಿ ಶಿಶುವೆನಿಪ ಅಭಿಮನ್ಯವೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೨) 

- ದಶದಿಕ್ಕಿನೊಳು ಘಂಟೆ ಫಣಿರೆಂದು ಬರುತ್ತಿದೆ 


೫೨೫೬ 


ಕುಸುಮಶರನ ಪೆತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ನಿಶಿವೆಸರಸುರನ ಅಸುವ ತೊಲಗಿಸಿದೆ 

ಕುಸುಮಶರನ ಪಿತ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧) 

೧೧೫೫. ಕುಸ್ತರಿಸು (ಉಪಚರಿಸು) - ಹಸ್ತದಿಂ 

ಹಣ ಭತ್ತ ಹಚ್ಚಡಂಗಳ ಕೊಟ್ಟು ಕುಸ್ತರಿಸಿ ಬಿನುಗು 

ಚಾರಿತ್ರ್ಯಗಳ ಲಾಲಿಸುತ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

೧೧೫೬. ಕುಹಕ - ಕುಳಿತ ಸಭೆಯೊಳು ಕುಹಕ 

ಮಾಡುವಾತನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಳೆನು 
(ಬೆ-೧೧೯-೩ 

- ಭಾವವಿಲ್ಲದ ಭಕುತಿಯದು ಕುಹಕ ಯುಕುತಿ 

- ಅಹುದಾದರಹುದೆನ್ನಿ (ಬೆ-೧೩೧-೧) 

೧೧೫೭. ಕುಳಿಸ (ವಜ್ರಾಯುಧ)- ಕಲುಷ 

ಪರ್ವತಕ್ಕಿದು ಕುಳಿಸವಾಗಿಪ್ಪ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

೧೧೫೮. ಕುಳ್ಳಿರ್‌/ಕುಳ್ಳಿರು - ಕುಳ್ಳಿರ್ದ ಸಭೆ 

ಯೊಳಗೆ ತಿಳಿವನಡಸಲುಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೨) 

- ಕುಳಿತ ಸಭೆಯೊಳು ಕುಹಕ ಮಾಡುವಾತನ 

ಸಂಗ 

- ದುರ್ಜನರ ಸ೦ಗವನು ಎಂದಿಗೊಲ್ಲೆನು 
(ಬೆ-೧೧೯-೩) 

- ಕುರುರಾಯನೇಳದೆ ಕುಳಿತ ಸಿಂಹಾಸನದಿ 

ಉರುಳಿಸಿಬಿಟ್ಟಂಥ ಉನ್ನತ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ನೆರೆದು ಸುತ್ತಮುತ್ತ ಕುಳಿತ ಪರಮ ಬಂಧು 

ವರ್ಗವೆಲ್ಲ ಇರಿಸಬೇಡಿ ಸುಡುಸುಡೆಂಬರು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

ದ ಸ್ವಸ್ಥದಿಂ ಕುಳಿತು ಕೇಳೆಂದಡಾ ಠಾವಿನಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

-.ಕುಂಟ ಮನುಜನಂತೆ ಕುಳಿತಿಹುದು 

ಮನೆಯೊಳಗೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

ದ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ದುಸ್ತರದ ಲೆತ್ತ ಚದುರಂಗ ಪಗಡೆ 

ಯೊಳುದಯಾಸ್ತಮಯ ತನಕ ಕುಳಿತು ಏಳದಿಹೆ 

ಮರುಳೆ 

ಡ್‌ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

-.ಮಂಡುಕನಂದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಐಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

ದ ಸುತ್ತ ಮುತ್ತಲು ಕುಳಿತಿದ್ದ ಬಂಧುಜನರು 

ಹೊತ್ತು ಹೋಯಿತೇಳಿರೇಳೆಂಬರು 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೩) 

- ಇದರ ಕುರುಹ ಪೇಳಿ ಕುಳಿತಿದ್ದ ಜನರು 

- ಮರ ನುಂಗುವ ಪಕ್ಷಿ (ಬೆ-೧೬೧-ಪ) 

೧೧೫೯. ಕುಳ್ಳಿರಿಸು - ಬಿಟ್ಟು ಪ್ರಾಣವು ಪೋಗೆ 

ಪೆಣನೆ೦ದು ಮೂಲೆಯೊಳು ತಟ್ಟಿ ಕುಳ್ಳಿರಿಸಿ 

ಹೊಟ್ಟೆಯ ಹೊಯ್ದುಕೊಂಡಳುತ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

- ಶಟ್ಟಿ ಕುಳ್ಳಿರಿಸಿ ಹೊಟ್ಟೆಯ ಹೊಯ್ದುಕೊಳುತ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಬಿಡೆಯವಿಲ್ಲದೆ ಸಭಾ ಮಧ್ಯದಲಿ ಹೆಂಡತಿಯ 

ತೊಡೆಂಯು ಮೇಲ್ಮುಳ್ಳಿರಿಸಿ ಕೊಂಡಿರ್ಪ 

ಹಿರಿಯತನ 

- ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೫) 


೨೨೩೭ 


೧೧೬೦. ಕುಳ್ಳು (ಬೆರಣಿ) - ಕುಳ್ಳಿನಿಂದ ಕುದಿಸಿ 

ತಿಂದು ಕಳ್ಳ ಗಡಿಗೆ ಬರಿದು ಮಾಡೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

೧೧೬೧. ಕೂಗು (ಅರಚು) - ಮೂಗಿಂದ 

ಭೂಮಿಯನೆತ್ತಿದನೆ ಕಂದ ಕೂಗಲು ಕ೦ಂಬದಿ 

ಬಂದ ಕಾಣಕ್ಕ 

- ರಂಗನೆ೦ಥವನೆ೦ಥವನೆಲೆ ತಂಗಿ 
(ಸ-ಪಿಪಿಪಿ೧ು 

- ಸುರರದ ಕಂಡು ಫಳಿಲನೆ ನಿಮ್ಮನು ಕೂಗಲಾ 

ಮೊರೆ ಕೇಳಿ ತಿಳಿದು 

-. ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಧಾರಿಣಿ ಹಲ್ಲಲಿ ಎಳೆಯುತಿದೆ ದೊಡ್ಡ 

ಭೈರವಾಕಾರದಿ ಕೂಗುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೧) 

- ಕಲ್ದೊಳಗೆ ಪುಟ್ಟಿ ಕೂಗುವ ಮಂಡುಕಂಗಳಿಗೆ 

ಅಲ್ಲಿ ಹೋಗಿ ಆಹಾರವಿತ್ತವರದಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೩) 

- ಪೊಸ ಶಾಸ್ತ್ರಕ್ರಮ ಕೂಗೆ ಜಾರ ತಸ್ಕರ ತತಿಯು 

ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಕೆಟ್ಟ ಕೂಗನೆ ಕೂಗಿ ಹೊಟ್ಟೆಯನು 

ಹೊರುವಂಥ ಪೊಟ್ಟೆಗುಡುವಗಳೆಲ್ಲ ಪರಮ 

ವೈಷ್ಟವರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-ಪ) 

೧೧೬೨. ಕೂಗು (ಕೂಗುವಿಕೆ) - ಕೆಟ್ಟ ಕೂಗನೆ 

ಕೂಗಿ ಹೊಟ್ಟೆಂತುನು ಹೊರುವಂಥ 

ಪೊಟ್ಟೆಗುಡುಮಗಳೆಲ್ಲ ಪರಮ ವೈಷ್ಣವರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

ದ ಕಳ್ಳಕೂಗನೆ ಕೂಗಿ ಬೊಗಳಿ ಬಾಯ್ದೆರೆವಂಥ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಳ್ಳರಿಗೆ ತಾ ವೀರಸ್ಪರ್ಗ ದೊರಕುವುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

- ಸುಮ್ಮನೆ ಕೂಗುಗಳಿಟ್ಟು ಅದ ನಂಬುವ 

ನೆಂಬೋನು ಹೋಹ ಕಂಗೆಟ್ಟು 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೪) 

೧೧೬೩. ಕೂಡೆ (ಜೊತೆ) - ಮಡದಿಯ ನುಡಿ 

ಕೇಳಿ ಜಗಳಕೊಬ್ಬರ ಕೂಡೆ ಹೋಗಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೪) 

- ಹೊಳೆಯ ಒರತೆಯಲಿ ಮಳಲು ಚೆಲ್ಲಿದಂತೆ 

ಕೆಳದಿಯರ ಕೂಡಾಡಿ ಕಲಿತೆಯೊ ಬೆಡಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

- ಕುಲಹೀನರಾ ಕೂಡೆ ಸ್ನೇಹ ಬೆಳಿಪನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 

“ (ಬೆ-೧೧೯-೩) 

- ಕರಕೊಂಡು ಕಂಡವರ ಕೂಡೆ ತಾನಾಡಿದರೆ 

ನೆರೆ ದುಃಖವಿದು ಬಿಟ್ಟು ಕಡೆಗೆ ತೊಲಗುವುದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

- ವಾರಿಕಲ್ಲಾನೆ ವಜ್ರದ ಮೃಗೇಂದ್ರನ ಕೂಡೆ 

ಹೋರಿ ಹೊದಕುಳಿಗೊಂಡು ಗೆಲ್ಲಬಲ್ಲುದೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೧) 

- ಅಪ್ಪ ಜಯದರಸನ ಕೂಡೆ ಜನಿಸಿದಳ 

ಕಪ್ಪುವರ್ಣದ ಮೈಯಳ 

- ಏಣನಯನೆ ಏಣಭೋಜಮಧ್ಯ ಳೆ 
(ಬೆ-೯೯-೨) 

೧೧೬೪. ಕೂಪ - ತೃಣವ ಹಿಡಿದು 

ಬರೆಯುತಿಪ್ಪ ಒಂದು ರೋಮ ಕೂಪದಲ್ಲಿ 

ಕುಣಿಕೆಯೊಳಗೆ ಜಗದ ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಹೆಯುರಗ 
(ಸ-೪೮-೬) 

ದ ಮುನ್ನ ಕ್ರೂರಫಣಿಯ ಕೂಪದಂತೆ ಕೆಡಲು 

ಬೇಡ ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

೧೧೬೫. ಕೂರ್‌ - ಬಗೆಗೊಳಿಸಿ ಪ್ರಹ್ಲಾದ 

ಪಿತನೊಡಲ ನಿನ್ನ ಕೂರುಗುರಿನಿಂ ಬಗಿಸಿದಾ 


೨೨೮ 


ತಂಗೆ ಮುಕುತಿಯನೀವೆ 

ದಾ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೧) 

೧೧೬೬. ಕೂರಿಗೆ - ಕುಂಟಿ ಕೂರಿಗೆಯಿಂದೆ 

ಹೆಂಟೆ ಮಣ್ಣ ಹದಮಾಡಿ ರಂಟೆಹೊಡೆದು 

ಬೆಳೆಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 

೧೧೬೭. ಕೂರು - ವಿಜಯ ದಶಮಿಯಲ್ಲಿ 

ವಿಜಯ ರಥದಲ್ಲಿ ಕೂತು ವಿಜಯಳ ಸಹಿತದಿ 

ವಿಜಯ ಮಾಡುತ ಬಾರೊ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

೧೧೬೮. ಕೂರ್ಮ - ಚಂದದಿ ಕೂರ್ಮ 

ರೂಪಿನಿಂದೆತ್ತಿದ ಗೋವಿಂದನೆಂಬುವ 

ಮಾಸಾಳಮ್ಮ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೨) 

- ಶಿಳಿದು ಕೂರ್ಮರೂಪಾಗಿ ಮಂದರವನು 

ಪೊತ್ತು ಉಳಿಸಿದೆ ಲೋಕವನುನ್ನತ ಪರಾಕ್ರಮಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಮಂಗಳಂ ರುಷ ಕೂರ್ಮ ಕಿಟಿ ನರಹರಿಗೆ 

ವಟುಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಮೆರೆವ ಜಲಜನ ಕೂರ್ಮವರಹನ ನರಹರಿ 

ದ್ವಿಜ ಕೊರಳ ಕೊಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

-. ಮೇದಿನಿಯ ತಾಳ ಕೂರ್ಮಾವತಾರನೆ 

ಬಾಡದಾದಿಕೇಶವರಾಯ ಬೆನ್ನಲೆತ್ತಿಕೊಂಡು 

- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೩) 

೧೧೬೯. ಕೂಲಿ - ನೆಲ್ಲುಗಳ ಕುಟ್ಟಿಕೊಂಡು 

ಬಿದುರುಗಳ ಹೊತ್ತುಕೊಂಡು ಕೂಲಿಗಳ 

ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೧) 

೧೧೭೦. ಕೂಸು - ಮೀಸಲ ಅನ್ನ ಕೂಸಾಗಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸವಿದುಂಡ ವೇಷಧಾರಿ ಕಳ್ಳ ಕೋ ಎನ್ನಿರೊ 

-ಕೋಕೋ ಕೋ ಎನ್ನಿರೊ 
(ಬೆ-೧ಂ೧-೩) 

೧೧೭೧. ಕೂಳು - ಕೊಂಡಾಡದಿರು 

ಬೀದಿಗೂಳುಂಬ ದೈವಗಳ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೨) 

ದ ಹರಿವಾಣದೊಳಗಮೃತಾನ್ನವು ಇರುತಿರೆ 

ತಿರಿದ ಕೂಳನು ತಿನ್ನಲೇತಕಯ್ಯ 

- ಸಾರಾಯಣ ನಿನ್ನ ನಾಮವು 
(ಬೆ-೫೨-೨) 

- ಅಷ್ಟೆ ಯಶ್ವರ್ಯದ ಮೃಷ್ಟಾನ್ನವಿರುತಿರೆ ಬಿಟ್ಟ 

ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 

- ಮಾರಿ ಮಸಣಿಗಳಂತೆ ಕೂಳನ್ನು ತಿ೦ಬರಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೧) 

೧೧೭೨. ಕೃತಕ - ಸುತರಿಲ್ಲದವರಿಗೆ 

ಗತಿಯಿಲ್ಲವೆಂಬುದು ಕೃತಕಶಾಸ್ತ್ರ ಲೌಕಿಕ ಭಾವಕೆ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೫) 

೧೧೭೩೩. ಕೃತಬುದ್ಧಿ ದ ಕೃತಬುದ್ಧಿಯೊಳು 

ಉನ್ನತನಾಗಿ ತಾ ನೆರೆದು ಸ್ತುತಿ ಮಾಡಿ 

ಕೊಂಡಿದ್ದೆನೈ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೩) 

೧೧೭೪. ಕೃತಕಮಯ (ಮೋಸದಿಂದ 

ಕೂಡಿದ) - ಕೃತಕಮಯ ಪಣ್ಯಾಂಗನೆ 

ಯರರ್ತಿಗೆ ಮನೋರಥ ಸಿದ್ಧಿಯಲಿ ನಿರೀಕ್ಷಿಪೆ 

ನೆಂದು ಕುಜನ ಸಮ್ಮತವೆರಸಿ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೧೧೭೫. ಕೃತಯುಗ - ವಸುಂಧರೆಯ ಮೇಲೆ 

ಲೀಲೆಯಾಡುತ ಕೃತಯುಗದಿ ನಿಂದು 

ಯಾದವಗಿರಿಯ ಮೇಲೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 


ಪಿರಿ 


೧೧೭೬. ಕೃತಾರ್ಥ - ತೀರ್ಥಯಾತ್ರೆಗೆ ನೀನು 

ತಿರುಗಿ ರೊಂಪಿಸಿ ಕೃತಾರ್ಥನಾದೆನೆಂಬ ಹೆಮ್ಮೆ 

ಬೇಡ 

- ಸಂಸಾರವೆಂಬ ಸಾಗರವನು 
(ಬೆ-೧೮-೩) 

- ತೀರ್ಥಯಾತ್ರೆಗೆ ಪೋಗಿ ತಿರುತಿರುಗಿ ಬಳಲಿ 

ಕೃತಾರ್ಥನಾದೆನು ಎಂಬ ಘನತೆ ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೫) 

೧೧೭೭. ಕೃತ್ಯ - ಅರ್ಥದಾಸೆಯಲಿ ಪೃಥ್ವಿ 

ಯೊಳಗೆ ಸುತ್ತಿ ಮತ್ತನಾಗಿ ಬಲು ಕೃತ್ಯಗಳನು 

ಮಾಡಿ 

ದಾ ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-ಅ) 

- ಎನ್ನ ಮಾತನು ಕೇಳು ಮುನಿಸು ಕೃತ್ಯವ 

ಸೀಳು ಇನ್ಯಾಕೆ ಯೋಚನೆ ಫಲವ ಪೇಳು 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೩) 

ದ ಭ೦ಂಡುಕೃತ್ಯ ಮಾಡಿ ನಮ್ಮ ಬಳಲಿಸಿ 

ಕಳಿಸಿದನು ನೋಡು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 

ದ ಸೊಕ್ಕಿನಡೆಯುವ ಭೃತ್ಯ ಅವ ಕ್ರೂರ ಕೃತ್ಯ 

- ಅಹುದಾದರಹುದೆನ್ನಿ (ಬೆ-೧೩೧-೩) 

೧೧೩೮. ಕೃಪಾಂಬುಧಿ- ಘನ ಕೃಪಾಂಬುಧಿ 

ಕಾಗೆನೆಲೆಯಾದಿಕೇಶವ ಎನಗೊಬ್ಬರೇನ 

ಮಾಡುವರು ಕೇಳೆಲೊ ಹರಿ 

-  ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

೧೧೩೬೯. ಕೃಪಾನಿಧಿ - ಘನ ಕೃಪಾನಿಧಿ ಕಾಗೆನೆಲೆ 

ಯಾದಿಕೇಶವನ ಅನುದಿನದಿ ನಂಬಿದವ 

ಗಿಹಪರದ ಸುಖವು 

- ಆರು ಹಿತವರು ಎ೦ದು ನ೦ಬಬೇಡ 
(ಬೆ-೩೩-೩) 

೧೧೮೦. ಕೃಪಾವಲೋಕನ - ದೇವದೇವೇಶ 

ನೀನೆಂದು ನಂಬಿರಲು ಕೃಪಾವಲೋಕನದಿ 

ಸಲಹೊ ದೇವ 

- ಅವ ಪರಿಯಆ ನಿನ್ನನೊಅಸಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೩೭-ಅ) 

೧೧೮೧. ಕೃಪಾಳು - ಕರುಣಿ ಕೃಪಾಳು 

ಕಾಗೆನೆಲೆಯಾದಿಕೇಶವನ ಚರಣಕಮಲವ ನಂಬಿ 

ಸುಖಿಯಾಗು ಮನವೆ 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೫) 

೧೧೮೨. ಕೃಪೆ - ಏನು ಅರಿಯದ ಅಜಾಮಿಳಗೆ 

ಸಾಯುಜ್ಯವನು ನೀನೊಲಿದು ಕೃಪೆ ಮಾಡಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ದೇವದೇವೇಶ ನೀನೆಂದು ನಂಬಿರಲು 

ಕೃಪಾವಲೋಕನದಿ ಸಲಹೊ ದೇವ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-ಅ) 

- ಕಲಿಯೇರಿ ಬಂತು ನಾ ಕಡೆಹಾಯ್ವು 

ದೆ೦ತಯ್ಯ ಜಲಜನೇತ್ರನ ಕೃಪೆಯ ಪಡೆದವರು 

ಕೇಳಿ 

- ಕಆಯೇರಿ ಬಂತು (ಬೆ-೧೩೦-ಪ) 

- ತಪದೊಳಗೆ ವ್ಯಾಸನೋ ಕೃಪೆಯಲಿ 

ಬಲೀ೦ಂದ್ರನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೧) 

- ಕೃಪೆಯೊಳು ವಿದುರನ ಮನೆಯಲುಂಡವ 

ನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

- ನೋಡಯ್ಯ ನಿನ್ನ ದಾಸರ ಮೇಲೆ ಕೃಪೆಗಳನು 

ಮಾಡಯ್ಯ ಮನ್ಮನಕೆ ಸ೦ಂತಸವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

- ಚೆನ್ನಕೇಶವನಲ್ಲಿ ಕೃಪೆಯು೦ಟಾದರೆ ಅಲ್ಲುಂಟು 

ಇಲ್ಲಿಲ್ಲವೆ 

- ಕೆ೦ಪುಮೂಗಿನ ಪಕ್ಷಿ (ಸ-೮೮-೩) 

೧೧೮೩. ಕೃಷ್ಣ/ಕೃಷ್ಣ೦ಯ್ಯ/ಶ್ರೀಕೃಷ್ಣ ಎ 

ಸಾಸಿರನಾಮದೊಡೆಯ ಕೃಷ್ಣ ಬಾಡದಾದಿ 

ಕೇಶವನ ಭಕುತಿಯೊಂದಿದ್ದರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೩) 

- ನೀನೆ ದಯಮಾಡಿ ಸಲಹೊ ಎನ್ನನು ಕೃಷ್ಣ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 


೨೩೦ 


- ಜೊನ್ನೆಯ ತುಪ್ಪ ಅನ್ನ ಒಲ್ಲದೆ ಎಲುವು 

ಮಾಂಸವನ್ನು ತಿಂಬ ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ರಂಗನ ಭಜಿಸೊ ಕೃಷ್ಣನ ಭಜಿಸೊ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 
(ಸ-೨೫೯-ಅ) 

- ದ್ವಾಪರಯುಗದಿ ಬಂದು ಕೃಷ್ಣನೆನಿಸಿಕೊಂಡೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಮಾವನ ಕೊಂದು ಮತ್ತೈವರ ಸಲಹಿದ 

ದೇವ ಕೃಷ್ಣನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೮) 

- ಬೆಂಬಿಡದೆ ದೈತ್ಯರನು ಕೊಂದ ಗುಣ ಸ೦ಪನ್ನ 

ಸು೦ದರ ಕೃಷ್ಣನೆ೦ಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

- ಬೊಗಸೆಗಂಗಳ ಬಾಲೆಯರ ತಂದಾತನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಸುಗುಣರನ್ನ ಕಾಗೆನೆಲೆಯಾದಿಕೇಶವನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಸಣ್ಣ ಸೀರೆಯ ನಲುವೆಣ್ಣುರೂಪಾದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ಶ್ರುತಿವಾದದೊಳಗೆ ಶ್ರೀಕೃಷ್ಣನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-ಲ) 

- ಶರಣು ಸಿರಿವರ ಕಾಗೆನೆಲೆಯಾದಿಕೇಶವ 

ಶ್ರೀಕೃಷ್ಣ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ವಿಮಲಚರಿತ್ರದಿ ಮೆರೆವ ಶ್ರೀಕೃಷ್ಣನ 

ಕಮಲವದನೆ ನೀ ತೋರೆ 

- ರಮಣಿ ಕೇಳೆಲೆ ಮೋಹಸ (ಬೆ-೬-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೆರೆದು ಗೋಪಿಯರೆಲ್ಲರು ಕೃಷ್ಣಯ್ಯನ 

ಕರವನು ಪಿಡಿದುಕೊಂಡು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

- ನಿನ್ನ ನಾನೇನೆಂದೆ ಚಿನ್ಮಯ ಮೂರುತಿ 

ಪನ್ನಗಶಯನ ಪಾಲ್ಗಡಲೊಡೆಯನೆ ಕೃಷ್ಣ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-ಅ) 

- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 

ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೧) 

ದ ಪೂರ್ವಜನ್ಮದಲಿ ನಾ ಮಾಡಿದಾ ಭವದಿಂದ 

ಉರ್ವಿಯೊಳು ಜನಿಸಿದೆನೊ ಕೃಷ್ಣಾ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮_ಪ) 

- ಪ್ರಾಣನಾಯಕನಾದ ಆದಿಕೇಶವರಾಯ 

ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೊ 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

- ಪಣ್ಣ ಕೊಯ್ದನನುಜಗೆ ಸಹಾಯನಾದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ಬೀದಿಗೆ ಬಂದು ಕರೆದ ಹೀಂಗೆ ಧರೆಯೊಳು 

ಮೆರೆದ ಶ್ರೀಕೃಷ್ಣ 

- ಎ೦ಥ ಟವಳಗಾರನಮ್ಮ (ಸ-೪೩-ಪ೭) 

- ಕ್ರೂರ ಚಿತ್ರಗುಪ್ತನೊಡನೆ ಕಾರುಬಾರಿಗಿಳಿದ 

ಜಾರ ಕೃಷ್ಣನೆಂಬ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 

- ಪಿನಾಕಿಸಖನಾದಿಕೇಶವನೆ ಉಡುಪಿಯ ವಾಸ 

ಸಾಕಿ ಸಲಹೈ ಎನ್ನ ಕೃಷ್ಣ 
ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮_೩) 

- ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟುಮಾತ್ರ 

ಬೇಡಿಕೊಂಬೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 

- ಭಾರವು ನಿನ್ನದೊ ದೂರು ನಿನ್ನದೊ ಕೃಷ್ಣ 

ನಾರಿ ಮಕ್ಕಳು ತನು ಮನ ನಿನ್ನವಯ್ಯ 


೨೩೧ 


- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 

- ಲೋಕದೊಳಗೆನ್ನನ್ನು ಪೋಲ್ವ್ಡ ಪಾಪಿಗಳನ್ನು 

ನೀ ಕಂಡು ಬಲ್ಲೆಯಾ ಕೃಷ್ಣ 

ನ ಪೂರ್ವಜನ್ಮದಆ ನಾ ಮಾಡಿದಾ 
(ಬೆ-೮_೩) 

- ಸುಗುಣರನ್ನ ಕಾಗೆನೆಲೆಯಾದಿಕೇಶವನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಸಕಲವೆಸೆದಿರ್ದ ಮಧುರಾಪುರವ ಉಗ್ರಸೇನ 

ಕಗಿತ್ತ ಕೃಷ್ಣನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಸಾಕಿನ್ನು ಎನಗೊಂದು ಗತಿಯ ತೋರಿಸಿ 

ಸದ್ವಿವೇಕಿಯನೆ ಮಾಡಯ್ಯ ಕೃಷ್ಣ 

ಪಾ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮-_೩) 

- ಸಾಧುಗಳಿಗೆ ಸುಖವೈದಿಪೆಕಾಗೆನೆಲೆ ಆದಿ 

ಕೇಶವ ಕೃಷ್ಣ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

- ನಾರಸಿಂಹಾಚ್ಯುತ ಜನಾರ್ದನ ಉಪೇಂದ್ರ 

ಸಾರಸಭವ ವಂದ್ಯ ಹರಿ ಕೃಷ್ಣ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 

- ನೆರೆದು ಗೋಪಿಯರೆಲ್ಲರು ಕೃಷ್ಣಯ್ಯನ 

ಕರವನು ಪಿಡಿದುಕೊಂಡು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

ದ ಬಣ್ಣಿಸಲರಿಯೆ ನಾನಿವನ ಮಹಿಮೆಯ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ವನಜಮುಖಿಯರ ಮನದಿಷ್ಟಾರ್ಥವೀವ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-ಪ) 

ದ ಮುಂಗೈಯ ಶಕ್ತಿ ಸಾವಿರ ತೋಳ ಬಾಣನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತುಂಗವಿಕ್ರಮ ಕೃಷ್ಣ ತೋಳ ಖಂಡಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಮುರುಡ ಕ್ರೂರನ ಉರವ ಸೀಳಿದ ವಿಪ್ರ 

ನೃಪಹರ ಧರಣೆಜಯವರ ಕೃಷ್ಣ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಮುಟ್ಟಲಮ್ಮರು ಎನ್ನ ಸತಿ ಸುತರು 

ಬಾಂಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 

ನ ಪೂರ್ವಜನ್ಮ್ಯದಆ ನಾ ಮಾಡಿದಾ 
(ಬೆ-೮_೧) 

- ಮಂಗಳಂ ಭಾರ್ಗವ ಶ್ರೀರಾಮ ಕೃಷ್ಣನಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಮುತ್ತಯ್ಯನಿರೆ ಮೊಮ್ಮಗೆ ಪಟ್ಟಗಟ್ಟಿದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

ದ ಮಕ್ಕಳ ಪಡೆದವರು ಕೃಷ್ಣನ ಮೇಲೆ 

ಇಕ್ಕಬಹುದೆ ಕಳವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೯) 

- ಮಗಳ ಗಂಡನ ಶಿರವ ಛೇದಿಸಿದಾತನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಮತ್ತೆ ಹಿರಣ್ಯಕಗೆ ಕಂಭದಲಿ ತೋರಿದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

ಎ ಮತ್ತೇಭಗಾಮಿನಿಗಾಗಿ ವನವಾಸ ಪೋದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

- ಅಂತರಾತ್ಮಕ ಕೃಷ್ಣ ದ್ವಾರಕಾಪುರದೊಳಗೆ 

ಕಾಂತೆ ರುಕ್ಮಿಣಿ ಸತ್ಯಭಾಮೆಯರ ಒಡನೆ ಏಕಾಂತ 

ಭವನದೊಳು ತಿಳಿದು 

- ವಾಸುದೇವಾಯ ನಮೋ (ಬೆ-೯೦-೯) 

- ಅಣ್ಣನ ವೈರಿಯ ಮಗನ ಕೊಂದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 


೨೩೨ 


(ಬೆ-೮೦-೧) 


`. - ಇಷ್ಟು ಬೇಡಿಕೊಂಬೆ ನಾನು ಶ್ರೀಕೃಷ್ಣನೆ 


- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೩) 

- ಇಂದು ಸೈರಿಸಿರಿ ಶ್ರೀಕೃಷ್ಣನ ತಪ್ಪ ಮುಂದಕೆ 

ನಿಮ್ಮ ಮನೆಗೆ ಬಾರನಮ್ಮ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-ಪ) 

- ರಾಮ ಗೋವಿಂದ ಹರೆ ಕೃಷ್ಣ ಗೋವಿಂದ 

ದಾಮೋದರ ಹರಿ ಎಷ್ಟು ಮುಕುಂದ 

- ರಾಮ ಗೋವಿ೦ದ ಹರೆ (ಬೆ-೪೦-ಪ) 

- ರಾಕೇ೦ಂದುಮುಖಿಯ ದ್ರೌಪದಿಯ ಮಾನವ 

ಕಾಯ್ದೆ ಆಕೆಗಕ್ಷಯವಿತ್ತೆ ಕೃಷ್ಣ , 

ಎಂ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೩) 

- ರಘುಪತಿ ಕೃಷ್ಣನೆ ಪೊಡವಿಪತಿ ವೈಕುಂಠ 

ವೆನಿಪ ಶೇಷಾದ್ರಿಯೊಳು ಸಡಗರದಿ 

- ಪೂಸರನ ಜನಕನೇ (ಬೆ-೧೬೮-೫) 

- ಉಗುರುಗೊನೆಗಳಿಂದ ನಗವ ನೆಗಹಿದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಹುಟ್ಟಿದಂದಿಂದಿಗೂ ಸುಖವನಾ ಕಾಣದಲೆ 

ಕಷ್ಟನಾದೆನು ಕೇಳೊ ಕೃಷ್ಣ 

2 ಪೂರ್ವಜನ್ವದಆ ನಾ ಮಾಡಿದಾ 
(ಬೆ-೮_೧) 

- ಹೇಸಿಕೆಯೊಳಿರ್ದ ಸಂಸಾರವೆಂಬುವ 

ಮಾಯಪಾಶದಿಂದಲಿ ಬಿಗಿವರೇ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 

- ಹೆತ್ತವಳಿರೆ ತಾಯ ಬೇರೆ ಪಡೆದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

- ಕಷ್ಟ ದಾರಿದ್ರವನು ಪರಿಹರಿಸದಿರೆ ದೂರು 

ಮುಟ್ಟುವುದು ನಿನಗಯ್ಯ ಕೃಷ್ಣ 

ದ ಪೂರ್ವಜನ್ಯ ದಅ ನಾ ಮಾಡಿದಾ 
(ಬೆ-೮_೧) 

- ಕಾಶಿಯಾವಾಸವನು ಬಯಸಿ ಬಹು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದಿನದಿಂದ ಆಸೆಯೊಳಗಿದ್ದೆನಯ್ಯ ಕೃಷ್ಣ 

ದ ಪೂರ್ವಜನ್ಮದಅಆ ನಾ ಮಾಡಿದಾ 
(ಬೆ-೮.೨) 

-. ಕೃಷ್ಣನಲ್ಲದಿಲ್ಲವೆಂದು ಅಷ್ಟದಿಕ್ಕನಡರಿದೇವೆ 

ನಾ ಸ್ಕೆಯೇ ಇದು ಸ್ಕೆಯೇ ಗೋಪಿ 
(ಬೆ-೧೦೪-೬) 

ದ ಕಾರುಣ್ಯನಿಧಿಯೆನ್ನ ಕಾಯಬೇಕಯ್ಯ ಹರಿ 

ವಾರಿಜನಾಭನೇ ಮುದ್ದು ಕೃಷ್ಣ 

ನ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮_ಅ) 

- ಕರುಣಿಯು ಉದಾರಿ ನೀನೆಂಬುದಕೆ 

ಧ್ರುವರಾಯ ಮರುತಸುತ ಸಾಂದೀಪ 

ಹೊಣೆಯೊ ಕೃಷ್ಣ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಕೊಂತಿನಂದನರ ಸತಿ ಉಟ್ಟುದಕ್ಷಯವಾಗಿ 

ಸಂತೋಷ ಪಡಲೆಂದು. ವರವಿತ ಶ್ರೀಕೃಷ್ಣ 

- ವಾಸುದೇವಾಯ ನಮೋೊ€ ಔಜ- ೯೦-೯) 

- ಗಾಸಿಯನು ಮಾಡದಲೆ ದೋಷವನು 

ಪರಿಹರಿಸೊ ಸಾಸಿರ ನಾಮದಾ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 

- ಗೋವಿಂದ ಹರಿಗೋವಿಂದ ಗೋವಿಂದ 

ಕೇಶವ ಕೃಷ್ಣ ಜನಾರ್ದನ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-ಪಣ೧) 

- ತನ್ನ ಮನದೊಳು ಧ್ಯಾನಿಸುವಳ ತಂದಾತನ 

ಶ್ರೀಕೃಷ್ಣ ಷ್ಣ ಎನ್ನಿ! ರೊ 

ಎ ಹಬಾ ಬುದ ಮನದಿಷ್ಟಾರ್ಥವ 
(ಬೆ-೮೦-ಪ) 

- ತೊಟ್ಟಿಲಿನ ಶಿಶು ತಾಯ ಬಿಟ್ಟ ತೆರನಂತೆ 

ಕಂಗೆಟ್ಟು ಸೊರಗಿದೆನಯ್ಯ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೧) 

- ಘೋರ ಪಾತಕಿ ಅಜಮಿಳನ ಸಲಹಿದ ರಂಗ 

ನಾರಸಿಂಹನೆಂದರೆ ಧ್ವನಿದೋರೊ ಕೃಷ್ಣ 

- ಹೂವ ತರುವರ ಮನೆಗೆ (ಬೆ-೪೩-೨) 
- ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕೆ 

ದ ಸತ್ಯವ೦ತರ ಸಂಗವಿರಲು 


೨೩೩ 


(ಬೆ-೧೨೪-೪) 

೧೧೮೪. ಕೃಷ್ಣವೇಣಿ - ದೋಷನಾಶೆ ಕೃಷ್ಣವೇಣಿ: 

ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ 

ಯಮುನೆ ವಾಸದಲ್ಲಿ ಉಪವಾಸದಲ್ಲಿ 

- ದಾಸನಾಗೋೊ€ ಭವಪಾಶ ನೀಗೋ 
(ಬೆ-೨೦-೧) 

- ಪರಮ ಕಲ್ಯಾಣಿ ಸುರನದಿಯು ಯಮುನೆ 

ಗೌತಮಿಯು ಪರ ಕೃಷ್ಣವೇಣಿ ಭಾಗೀರಥಿ 

ಯರೈತಂದು 

- ಪೂಸರನ ಜನಕನೇ (ಬೆ-೧೬೮-೨) 

ದ ಕ್ರೋಡದಂಷ್ಟಜೆ ಕೃಷ್ಣವೇಣಿಯು ವರುಣೆ 

ಕೂಡಿ ಗಂಗಾಸಾ ನಗಳ ಮಾಡಲು 

ದ ತಂ ಧೀ ವವ ನ ತಾರಕೆಗಳು 
(ಬೆ-೧೬೯-೧) 

೧೧೮೫. ಕೆಂಗಣ್ಣ (ಕೆ೦ಪು ಕಣ್ಣುಳ್ಳವನು) - 

ಕೆಂಗಣ್ಣ ಮೀನನಾಗಿ ನಮ್ಮ ರಂಗ ಗುಂಗಾಡಿ 

ಸೋಮನ ಕೊಂದಾನ್ಮ್ಮಾ 

- ದೇವಿ ನಮ್ಮ ದೇವರು ಬ೦ದರು 
(ಜೇಪಿ) 

೧೧೮೬. ಕೆಂಜಾಜಿ (ಕೆ೦ಪು ಜಾಜಿ) - ಬಿರಿದ 

ಕೆಂಜಾಜಿಯ ನಾಗಸಂಪಿಗೆ ಕಸ್ತುರಿ ಕ್ರಮುಕ 

ದೆಸಳು ಮುಡಿವಾಳವನು 

ಎ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

- ಕೆಂಜಾಜಿಯ ಮಣಿಮಲ್ಲಿಗೆ ದಂಡೆಯರಂಜೆ 

ಕದ್ದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

೧೧೮೭. ಕೆಂಡ - ಕಂಡರೆ 

ಕೆಂಡವನುಗುಳುವ ಮಾರಿ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

೧೧೮೮. ಕೆಂಪು - ಕಪ್ಪು ಬಿಳುಪು ಕೆಂಪು 

ವರ್ಣದ ಪದಕ ಒಂದಿತ್ತು ಸ 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೨) 

-.ಮೂಡುಗಡೆ ಮುಗಿಲು ಕೆಂಪಾದುದಡವಿಯ 

ತಾಮ್ರಚೂಡ ಕಾಳೋದರವು ಕೋಗಿಲೆಗಳು 

ಲಿಯುತಿರೆ 


ಸೇರದ ನಾರಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

- ಕೆಂಬಲ್ಲಿನ ಪಕ್ಷಿ ಕೊಂಬುದು ರಸಗಳ ಹಂಬಲ 

ಮಾಳ್ಪುದು ಹರುಷದಿಂದ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 

- ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು 

ತುಟಿ ನಾಸಿಕದ ರಂಭೆ 

- ವರವ ಕೊಡು ಎನಗೆ ವಾಣ್ದೇವಿ (ಬೆ-೨.೨) 

- ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 

ಕೆಂಪುಬಣ್ಣಗಳಿಂದ ಚೆನ್ನಾಯಿತು 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಜಕೆ 

ಯರದು (ಬೆ-೧೦-೩) 

೧೧೮೯. ಕೆಂಪಾಗು - ಶೇಷಶಯನನೆ ಏಳು 

ಸಮುದ್ರಮಥನವ ಮಾಡು ದೇಶ ಕೆಂಪಾಯಿತು 

ಏಳಯ್ಯ ಹರಿಯೇ 

- ಏಳು ನಾರಾಯಣ (ಸ-೫೯-೧) 

೧೧೯೦. ಕೆಚ್ಚಲು ದಾ ಅಡಿಕೆಯಷ್ಟು ಆಕಳಣ್ಣ 

ಹಿಡಿಕೆಯಷ್ಟು ಕೆಚ್ಚಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ_೧-ಒಬ 

೧೧೯೧. ಕೆಚ್ಚು - ಒನಕೆಯಿಂದ ಕುಟ್ಟಿ ಕೇರಿ 

ತನಗೆ ತಾನೆ ಆದ ಕೆಚ್ಚನು 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೧) 

೧೧೯೨. ಕೆಟ್ಟ - ಕೆಟ್ಟ ಕೂಗನೆ ಕೂಗಿ 

ಹೊಟ್ಟೆಯನು ಹೊರುವಂಥ ಪೊಟ್ಟೆಗುಡುಮ 

ಗಳೆಲ್ಲ ಪರಮ ವೈಷ್ಣವರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ಹೀನನಾಗಿ ಕೆಟ್ಟ ಜನರ ಮನೆಯ ಸೇರುವೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಕಚ್ಚುವ ಕೆಟ್ಟ ತನುವ ಖಂಡಿಸೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ದೊರೆತನವು ಬಂದಾಗ ಕೆಟ್ಟ ನುಡಿಯಲು 

ಬೇಡ 

- ಏನು ಇಲ್ಲದ ಎರಡು ದಿನದ ಸಂಸಾರ 


೨೩೪ 


(ಬೆ-೧೧೪-೩) 

- ಸೋತು ಸಂಕಟಪಟ್ಟು ಘಾತಕ ಒಡಲೊಳ 

ಗಿಟ್ಟು ನೀತಿ ಹೇಳುವ ಕೆಟ್ಟ ಜಾತಿಗಳಿಗಲ್ಲದೆ 

- ಅ೦ಂಧ೦ತಮಸು ಇನ್ನಾರಿಗೆ (ಬೆ-೮೯-೧) 

೧೧೯೩ ಕೆಟ್ಟತನ/ಕೆಟ್ಟದು - ಕೆಟ್ಟತನದಿ೦ದ 

ಕಳ್ಳತನವನ್ನೆ ಮಾಡಿ ಕಟ್ಟಿ ಹೊಡಿಸಿಕೊಂಬು 

ವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-ಲ) 

- ಹೊಟ್ಟೆ ಬಲು ಕೆಟ್ಟದೆ೦ದು ಎಷ್ಟು ಕಷ್ಟಪಟ್ಟು 

ಪ್ರಾಣಬಿಟ್ಟು ಹೋಗುವಾಗ ಗೇಣು ಬಟ್ಟೆ 

ಕಾಣಲಿಲ್ಲವೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೧) 

- ನಂಬಿದ್ದ ಸುಜನರು ಹರಿಯೆ ಕೆಟ್ಟದೆಂಬ 

ಸುದ್ದಿಯ ನಾನರಿಯೆ ಸತ್ಕುಟುಂಬ ಎಂಬುದು 

ಹೊಸಪರಿಯೆ 

- ಇದ್ದೀಯಾ ಶ್ರೀ ಹರಿ ನೀನೊಆಅದು 

ಬ೦ದಿದ್ದೀಯಾ (ಸ-೩೨-೨) 

೧೧೯೪. ಕೆಟ್ಟವರು - ನಾಡೊಳಗೆ ಕೆಟ್ಟವರ 

ಪರಿಯ ನೀನರಿತು 

- ನೋಡಿ ಮರುಳಾಗದಿರು 
(ಬೆ-೧೨೭-ಪ) 

೧೧೯೫. ಕೆಡಹಿಸು - ದೃಢದಲಿ ವಿಭೀಷಣಾ 

ಗ್ರಜನನ್ನು ಬಾಣದಲಿ ಕೆಡಹಿಸಿದ ಬಳಿಕವಗೆ 

ಸ್ಥಿರಪಟ್ಟ ಕಟ್ಟುವುದು 

ದ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೨) 

೧೧೯೬. ಕೆಡಹು - ಕೊಲಿಸಿ 

ಕಾಳೆಗದಿ ಕೆಡಹಿದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೨) 

- ಹಿಡಿಹಿಡಿದು ಹಿರಣ್ಯಕನ ತೊಡೆಯಲ್ಲಿ 

ಕೆಡಹಿದನ 

- ಕಂಡೆ ನಾ ತಂಡತಂ೦ಡದ ಹಿ೦ಡು ದೈವ 
(ಬೆ-೮೪-೧) 

- ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ವ 

ಮುಂದಾಡಿ ತಪ್ಪಿ ಗುಂಡಿಗೆ ಕೆಡಹಲು 


ಕೌರವರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೨) 

- ಮಲ್ಲರೊಡನೆ ಕಾದಿ ಗೆಲಿದಾನೆ ಕಡು ಖುಲ್ಲ 

ಕಂಸನ ಕೆಡಹಿದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೫) 

೧೧೯೭ ಕೆಡಿಸು - ಮಂಡೆ ಬೋಳು ಮಾಡಿ 

ನಾಮದುಂಡೆಯನ್ನು ಬರೆದು ಕೆಡಿಸಿ 

- ದಾಸ ಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೧) 

- ಚಂದಿರನ ನೆರೆಪೋಲ್ವ ಉನ್ನತೋನ್ನತನಾಗಿ 

ಕೊಂದು ತ್ರಿಪುರಾಸುರರ ಅವರ ಸತಿಯರ ಕೆಡಿಸಿ 

-. ಯಾದವಗಿರಿವಾಸನಹುದೋ 
(ಸ-೨೧೯-೩ 

- ಪುರ ಅಗ್ರಹಾರ ಕೆಡಿಸಿದವಗೆ ರಾಜರೋಗ 

ವೆಂದು ಅರಿವುದು ಸಕಲ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೧) 

- ಮೂರುಪುರದಬಲೆಯರ ವ್ರತಗಳನೆ 

ಕೆಡಿಸಲಿಕೆ ಬೇರೊಂದು ಅಶ್ವತ್ಥವೃಕ್ಷ ಕವಾಗಿ 

- ನೋಡಯ್ಯ ನಿನ್ನ ದಾಸ ಸಕೆ(ಬಿ- -೮೫-೯) 


_ ಭಂಡತನದಲಿ ನಿಂತು ತ್ರಿಪುರ ಹೆಂಡಿರನೆಲ್ಲ 


ಕೆಡಿಸ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೯) 

- ಅನ್ನ ವಸ್ತ್ರಗಳಿಂದ ಚೆನ್ನಾಗಿ ಬಾಳುವರು 

ಭಿನ್ನ ತಂತ್ರವಮಾಡಿ ಕೆಡಿಸುತಿಹರು 

ದ ಕಅಯೇರಿ ಬಂತು (ಬೆ-೧೩೦-೭) 

- ತುಡುಗುತಿಂದು ಮೀಸಲಳಿದು ಎಡೆಗೆಡಿಸಿ 

ಓಡಿಹೋದ ನೋಡು 

ದ ಸೈೆಯೇ ಇದು ಸೆ ಸೈಯೇ ಗೋಪಿ 
(ಬೆ-೧೦೪-೩) 

೧೧೯೮. ಕೆಡು - ಬರಿದೆ ದ್ರೌಪದಿಗಾಗಿ 

ದುರ್ಯೋಧನ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 


- ವಿಶೇಷ ನಿಮ್ಮಂಫ್ರಿಯ ನಂಬಲಾರದೆ ಕೆಟ್ಟ 


ದೋಷಕನು ನಾನಾದೆ ವರದಾ 
- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 


೨೩೫ 


(ಸ-೨೧೩-೬) 
- ಹಿಂದೆ ಮಾಡಿದ ಧರ್ಮ ಕರ್ಮ ಬಲ್ಲವರಾರು 
ಎಂದು ಮಂದಮತಿಗಳಾಗಿ ಕೆಟ್ಟಳಿಯದಿರಿ 
- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೫) 
-. ಸುಟ್ಟಬಳಿಕ ಭರದಿ ಬಂದು ಮನೆ 
ಯೊಳೆಂಬರು ಪಾಪಿ ಸತ್ತ ತರುಣಿ ಕೆಟ್ಟಳೆಂದು 
ಕೊಂಬರು ಆತ್ಮ 
- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 
- ಸಾರಿ ದೂರಿ ಹೇಳುತೇನೆ ಕೆಟ್ಟಿ ಕಂಡ್ಯ ಬಡ್ಡಿ 
ಮನವೆ 
- ಸಾರಿ ದೂರಿ ಹೇಳುತೇನೆ (ಸ-೨೪೮-ಪ) 
- ಮೂಢರ ಒಡನಾಡಿ ಮುಂದೆ ಕೆಡಲು ಬೇಡ 
ಮೋಸ ನೋಡೆಚ್ಚರಿಕೆ 
ಗ ಧರ್ಮ (ಸ-೨೦೪-೨) 
- ಧಾತುಗೆಟ್ಟು ಬೆಳ್ಳಿ ಬಂಗಾರದಲಿ ಮೆರೆವ 
ಧೂರ್ತೆಯರ ನೋಡುವೀ ಚಕ್ಷರಿಂದ್ರಿಯಕೆ 
- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೧) 
- ಕಣ್ಣು ಕೆಟ್ಟ ಮೇಲೆ ಕಡು ರೂಪ ಚೆಲ್ವಿಕೆಯೆ 
- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 
- ನಿಮ್ಮ ನೋಯಿಸಿದ ಮೈರಾವಣನು ಕೆಟ್ಟ 
- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 
- ಕರೆಸು ಕಂಬದಿ ಎಂದು ವಾದಿಸಿದವ ಕೆಟ್ಟ 
ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 
- ಪರಹೆಣ್ಣಿಗಾಸೆ ಪಟ್ಟು ಕೀಚಕ ಕೆಟ್ಟ 
- ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 
- ಉರಿ ಹಸ್ತವ ಬೇಡಿ ಭಸ್ಮಾಸುರ ಕೆಟ್ಟ 
- ನಾನಿಮ್ಮ ದಾಸರ ದಾಸ (ಸ-೧೩೪-೧) 
- ಆಡಿದ ಮಾತಿಗೆ ಬಲಿ ನೀಡಲಾಗಿ ಕೆಟ್ಟ 
- ನಾನಿಮ್ಮ ದಾಸರ ದಾಸ (ಸ-೧೩೪-೨) 
- ಮಾಡುವ ದಾನ ತಡೆದು ಶುಕ್ರನು ಕೆಟ್ಟ 


_- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 


- ಬೇಡಲು ಗುಂಡಿಗೆ ಸೀಳಿ ಕರ್ಣನು ಕೆಟ್ಟ 
- ನಾನಿಮ್ಮ ದಾಸರ ದಾಸ (ಸ-೧೩೪-೨) 
- ನೆರೆ ಪಗಡೆಯನಾಡಿ ಧರ್ಮಜನು ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


` - ಹರಿದು ಬಾಣವ ತೊಟ್ಟು ದಶರಥನು ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೩) 

- ಅಮ್ಮನ ನುಡಿ ಕೇಳದ ಹನುಮಂತ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

- ತಮ್ಮನ ನುಡಿ ಕೇಳದೆ ರಾವಣನು ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೪) 

- ಕೂಡಿದ ಶಿರವರಿದು ರೂಢಿಗೀಶ್ವರ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಎರಡೆಂಟಾಡೆನೆಂದು ಹರಿಶ್ಚಂದ್ರ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ಹಮ್ಮನಾಡಿ ಮುನ್ನ ಬ್ರಹ್ಮ ತಾ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

- ಕೇಡು ನೆನೆಯಬೇಡ ನಂಬಿದವರ ಮೇಲೆ 

ಕೆಡುವೆ ನೀನೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨ಅ) 

- ಇಟ್ಟಲ್ಲಿ ಸೀರೆಗಳಿಲ್ಲ ಕೆಟ್ಟೆವಯ್ಯಯ್ಯೊ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

- ಹೀನವೃತ್ತಿಯಲಿ ನೀ ಕೆಡಬೇಡ ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-ಪ) 

ದ ವ್ಯರ್ಥ ದೇಹ ಮಣ್ಣುಕೂಡಿದಂತೆ ಕೆಡಬೇಡ 

ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಉತ್ತಮ ಅಉಮ ಎಂಬ ಓಂಕಾರ ಬೀಜಾಕ್ಷರ 

ಚಿತ್ತದಲಿ ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 

- _ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ದಾನ ಧರ್ಮ ಪರರುಪಕಾರವ ಮಾಡು 

ದೀನನಾಗಿ ನೀ ಕೆಡಬೇಡವೊ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

- ಮುನ್ನ ಕ್ರೂರಫಣಿಯ ಕೂಪದಂತೆ ಕೆಡಲು 

ಬೇಡ ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

- ಕಾಲನ ದೂತರು ಕರುಣ ಸಂಪನ್ನರೆ ಕಾಲ 


೨೩೬ 


ವ್ಯರ್ಥ ಕಳೆದು ಕೆಡುವಂಥ ಕಪಟಿ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೩) 

- ನಾದವ ಕೇಳ್ದ ಹರಿಣನಂತೆ ಕೆಡದೆ 

ಮಧುಸೂದನನ ನಾಮ ಸ್ಮರಣೆಯ ಮಾಡೊ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

೧೧೯೯. ಕೆದರು - ದುಷ್ಕರ್ಮೇಂ೦ದ್ರಿಯಕೆ ಕಾಲ 

ಕೆದರುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಪ) 

೧೨೦೦. ಕೆಪ್ಪ - ಕೇರಿಯೊಳಗಿನ ಕೆಪ್ಪ) 

ಕೆರೆಯೊಳಗಿನ ಹುಳಿಸೊಪ್ಪ 

- ಎಂಥ ಟವಳಗಾರನಮ್ಯ್ಮ (ಸ-೪೩-೨) 

೧೨೦೧. ಕೆರೆ - ಕೆರೆಗಳನು ಒಡೆಸಿದಾತಗೆ 

ಶೀತಜ್ವರವು 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಹು 
(ಸ-೧೨೪-೧) 

- ಕೆರೆ ಕಟ್ಟೆ ಪೂದೋಟಗಳ ರಚಿಸುವನೆ ದ್ರೋಹಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೩) 

- ನುಡಿ ನಡೆವ ಕಾಲದಲಿ ದಾನಮಾಡದೆ 

ಇರಲು ಅಡವಿಯೊಳು ಕೆರೆತುಂಬಿ ಬತ್ತಿದಂತೆ 

- ಜಪವ ಮಾಡಿದರೇನು (ಬೆ-೧೨೩-೨) 

- ಮಂಡುಕನಂದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

- ತುಂಗಭದ್ರೆ ಇರಲಿಕ್ಕೆ ಭಾವಿ ಕೆರೆಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೧) 

೧೨೦೨. ಕೆಸರು - ಕೆಸರ ಚೊಗೆಯಂಬಿಡಿಸಿ 

ಗುಂಜ ಸರವಂ ತೆಗಿಸಿ ಬಿಸರುಹ ಮಣಿಮಾಲೆ 

ಕಡೆಗೆ ಇಡಿಸಿ 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

-.ಕೆಸರೊಳು ತಾವರೆ ಪುಟ್ಟಲು ಅದ ತಂದು 

ಕುಸುಮನಾಭನಿಗೆ ಅರ್ಪಿಸರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೨೦-೧) 
೧೨೦೩. ಕೆಳದಿ - ಕೆಳದಿಯ ಜರೆದು ಶ್ರೀ 
ಹರಿದಿನ ಗೆದ್ದಂಥ ಹಳಬರೊಳಿರಿಸು ಕಂಡೆಯ 
ಎನ್ನನು 
- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 
- ಹೊಳೆಯ ಒರತೆಯಲಿ ಮಳಲು ಚೆಲ್ಲಿದಂತೆ 
ಕೆಳದಿಯರ ಕೂಡಾಡಿ ಕಲಿತೆಯೊ ಬೆಡಗ 
- ಮುಟ್ಟದಿರೊ ಎನ್ನನು (ಬೆ-೧೦೨-೧) 
- ನೂರೆಂಟು ಕೆಳದಿಯರು ನಾವು ಕ್ಷೀರ 
ಮಾರಿಕೊಂಡು ಬರುತ 
- ಸೈಯೇ ಇದು ಸ್ಕೆಯೇ ಗೋಪಿ 
(ಬೆ-೧೦೪-೪) 
೧೨೦೪. ಕೇಡು - ಕೇಡು ನೆನೆಯಬೇಡ 
ನಂಬಿದವರ ಮೇಲೆ ಕೆಡುವೆ ನೀನೆಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-ಅ) 
- ಕೋಡಗಗಳ ಕೂಡಿ ವನಕ್ಕೆ ಕೇಡು ತಂದ 
- ನಾರಾಯಣನೆ ಶತ (ಸ-೧೩೮-೩) 
- ನಂಬಿದ್ದ ಠಾವಿನಲಿ ಕೇಡನೆಣಿಪನ ಸಂಗ 
- ದುರ್ಜನರ ಸ೦ಗವನು ಎಂದಿಗೊಲ್ಲೆನು 


(ಬೆ-೧೧೯-೨) 
- ಜಗವರಿಯಲು ಕುರುವಂಶಕೆ ಕೇಡನು 
ಬಗೆದು... ಕೊಂದವನು ದ್ರೋಣನೊ 
ಪಾಂಡವರೊ 


- ಬಂದಿದೆ ದೂರು ಬರಿದೆ (ಬೆ-೮೬-೩) 

- ಪುರಜನರು ಕೇಡು ಕೌರವಂಗೆಂದು 

ಮಾತಾಡಿ ನಿಶ್ಚೈಸಿ ಓಡಿ ಮನೆಗಳ ಪೊಕ್ಕರು 

- ವಾಸುದೇವಾಯ ನಮೋ (ಬೆ-೯೦-೧೨) 

೧೨೦೫. ಕೇಣತನ (ಹೊಟ್ಟೆಕಿಚ್ಚು - 

ಕೇಣತನದಲ್ಲಿ ಶಿಶುಪಾಲನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

೧೨೦೬. ಕೇರಿ - ಕೇರಿಯೊಳಗಿನ ಕೆಪ್ಪ) ಕೆರೆ 

ಯೊಳಗಿನ ಹುಳಿಸೊಪ್ಪ 

- ಎ೦ಥ ಟವಳಗಾರನಮ್ಮ (ಸ-೪೩-೨) 

- ಸಾರಸ ಹೃದಯದಿ ಕೇರಿಕೇರಿಯಲಿ 

ಶೃ೦ಗಾರದಿ ಮೆರೆವ ಅಪಾರ ದಯಾನಿಧಿ 

- ಬಾರೊ ಭಾಗ್ಯದ ನಿಧಿಯೆ 


೨೩೭ 


(ಸ-೧೮೨-ಅ) 
- ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-ಪ) 
- ಸಾರಸ ಹೃದಯದಿ ಕೇರಿಕೇರಿಯಲಿ 
ಶೃಂಗಾರದಿ ಮೆರೆವ ಅಪಾರ ದಯಾನಿಧಿ 
- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨ಅ) 
- ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 
ಹೊರೆಯೆ ಹೊಟ್ಟಿಗಾಗಿ ಕೇರಿ ಕೇರಿ ಚರಿಸಿದೆ 
- ಹೇಗೆ ನೀ ದಾಸನಾದೆ (ಬೆ-೨೨-೬) 
- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 
ಆ ಫಣಿಯ ತಲೆಯ ಮೇಲಾಡಿದ ಪಾದ 
- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 
೧೨೦೭. ಕೇರು - ಒನಕೆಯಿಂದ ಕುಟ್ಟಿ ಕೇರಿ 
ತನಗೆ ತಾನೆ ಆದ ಕೆಚ್ಚನು 
- ಅಡಿಗೆಯನು ಮಾಡಬೇಕಣ್ಣ (ಸ-೧-೧) 
೧೨೦೮. ಕೇಶವ - ಭೂಸುರಪ್ರಿಯಭಜಕ 
ಪೋಷನಕನೆ ರಕ್ಷಿಪುದು ಕೇಶವನೃಸಿ೦ಹರೊಲಿದು 
- ವಾಸುದೇವಾಯ ನಮೋ (ಬೆ-೯೦-ಪ) 
- ಸತ್ಯವಾದ ನಾಮಗಳನು ನಿತ್ಯದಲ್ಲಿ 
ಪಠಿಸುವವನ ಅರ್ಥಿಯಿಂದ ಸಲಹುವನು 
ಕರ್ತು ಕೇಶವ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೪) 
- ಶ್ರೀಕಾಗೆನೆಲೆಯ ವರದ ಕೇಶವನನು 
ಭಜಿಸಿರೊ ಕೇಳಿ ಜನರೆ 
- ನಂಬಬೇಡಿ ಸಿರಿಯು ತನ್ನದೆ (ಜಿ-೧೧೫-) 
-. ವಾಮನ ಶ್ರೀಧರ ಹೃಷಿಕೇಶ ಕೇಶವ 
ದಾಮೋದರ ಪ್ರಿಯದಾನವೇಂದ್ರ 
ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 
- ಬಾಡದಾದಿ ಪ್ರಸನ್ನ ಕೇಶವನೆ ಎನಗಾದ 
ದುರ್ಮತಿಯ ಪರಿಹರಿಸು ಎಲೆ ದೇವ 
- ನಿನ್ನ ನಾಮ ವಾಲ್ಚೀಕಿಯನುದ್ದರಿಸಿದೆ 
(ಸ-೧೪೫-೩) 
- ಉರಗಾದ್ರಿವಾಸ ನಾರಾಯಣಾದಿ ಕೇಶವನ 
ಚರಣಕಮಲವನು ಸೇರಿಕೊಳ್ಳದೆ 
- ಮುಟ್ಟಬಾರದವರ ಮನೆಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೪೭-೩) 

- ಕೇಶವ ನಾರಾಯಣ ಮಾಧವ ಗೋವಿಂದ 

ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

- ಕೇಶವ ಪಾದಾಂಬುಜ ಮಧುಕರಾ ಪಾಷಂಡ 

.. ಎಲ್ಲ ಗುರುತಿಲಕ 

- ರಾಮಾನುಜರೇ ನಮೋ ನಮೋ 
(ಬೆ-೪.೩) 

- ಗೋವಿಂದ ಹರಿಗೋವಿಂದ ಗೋವಿಂದ 

ಕೇಶವ ಕೃಷ್ಣ ಜನಾರ್ದನ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-ಪ೧) 

- ದೋಷಕರಾಶಿ ನಾಶಮಾಡು ಶ್ರೀಶ ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

೧೨೦೯. ಕೇಸರಿ - ಕೇಸರಿಯೆಂಬ ರಕ್ಕಸ 

ರನೆಲ್ಲರ ಕೊಂದ ವೇಷಧಾರಿ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಮಲೆವ ದುಷ್ಪತವೆಂಬ ಗಜಕೆ ಕೇಸರಿಯೆಂಬ 

ಛಲ ಬಿರುದು ತಾಳ್ವ ದೇವರ ದೇವ ನೀನೆನ್ನ 

- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೨) 

೧೨೧೦. ಕೇಳಿ (ಆಟ) - ಚಿತ್ತಜಾತ ಕೇಳಿಯಲ್ಲಿ 

ಬತ್ತಲೆ ನಿಂದೆತ್ತು ಎಂದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೧) 

೧೨೧೧. ಕೇಳು ಅಮ್ಮನ ನುಡಿ ಕೇಳದ 

ಹನುಮಂತ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

- ತಮ್ಮನ ನುಡಿ ಕೇಳದೆ ರಾವಣ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೪) 

-ಒಡಲೆರಡೊಂದಾಗದನಕ ಅಲ್ಲಿ ಒಡಗೂಡಿ 

ಅಂಗನೆ ನುಡಿಗೇಳದನಕ 

- ಸದರವಲ್ಲವೊ ನಿಜಯೋಗ (ಸ-೨೪೩-೧) 

- ಮನ್ನಿಸಿ ಗುರುಹಿರಿಯರುಕ್ತಿಯನ್ನು ಕೇಳದೆ 

ಕಿವುಡುಗೆಟ್ಟು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಜನರೆಲ್ಲ ಯದುಶೈಲೋತ್ಸವವ ಕೇಳಿ ಘನ 


೨೩೮ 


ಕಾಲದೇಶದಜಿತ ಭಯವ 

- ಕೈಯ ತೋರಿದ ಬಗೆಯ (ಸ-೯೧-೩) 

- ಮಡದಿಯ ನುಡಿ ಕೇಳಿ ಜಗಳಕೊಬ್ಬರ ಕೂಡೆ 

ಹೋಗಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೪) 

- ಆಂತರ್ಯದ ಸಂತತ ಭೇರಿ ಶಬ್ದವ ಕೇಳಿ 

ಅಂತರಾತ್ಮ ಲಿಂಗವ ಪೂಜಿಪರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-ಪ) 

- ಕಳ್ಳತನವನು ಕಲಿತು ಕಾಲೋಚಿತವ ಕೇಳ್ದು 

ಸುಳ್ಳು ಮಾತುಗಳಾಡಿ ಒಡಲ ಪೊರೆದು 

- ಏಕೆ ನಡುಗಿದೆ ತಾಯೆ (ಸ-೫೬-೩) 

- ನಾಲಗೆಯಿರದ ಘಂಟೆ ನಾದದಲೆಯನು 

ಕೇಳಿ ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ 

ತೋರು 

- ನಿಜವರಿತು ಅ೦ಂಗವನು ಪೂಜೆ ಮಾಡುವರು 
(ಸ-೧೪೨-೩) 

- ನಳಿನನಾಭನೆ ನಿಮ್ಮ ನೆನೆಯಲಾ ಧ್ವನಿ ಕೇಳಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಮುಸುಕುವುದು ವಿಶ್ವಾಸಘಾತಕಗೆ ನರರೋಗ 

ಪುಸಿಯಲ್ಲವಿದು ಕೇಳಿ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಲು 
(ಸ-೧೨೪-೩) 


ಎ ಮುತ್ತುಗಳ ಹಣ್ಣು ಕಾಯಾದ ಬಳಿಕಿನ್ನು 


ಮತ್ತೊಂದು ಚೋದ್ಯ ಕೇಳಿ 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೧) 

- ಸುರರದ ಕಂಡು ಫಳಿಲನೆ ನಿಮ್ಮನು ಕೂಗಲಾ 

ಮೊರೆ ಕೇಳಿ ತಿಳಿದು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಎಲ್ಲರೂ ಕೇಳಿರಿ ಕನಕ ಹೇಳಿದ ಮಾತ 

ಎಲ್ಲರೂ ಗ್ರಹಿಸಿಕೊಳ್ಳಿ 

- ಮುತ್ತುಗಳ ಹಣ್ಣು ಕಾಯದ ಬಳಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೦೯-೫) 
-. ಎತ್ತಿ ಜಗವ ನುಂಗಿ ತನ್ನ ಹೊಟ್ಟೆ 
ಯೊಳಿಂಬಿಟ್ಟುಕೊಂಡು ಕತ್ತಲೆಗೆ ಕರ್ತೃವೆಂಬ 
ಜಗವಸತ್ಯ ಕೇಳಿರೋ ಎಂದು 
- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 
- ಬಿನ್ನಹವನು ಕೇಳು ನೆರೆಗೂಡಿ ಸುಖಬಾಳು 
ಚೆನ್ನ 'ಬಾಡದ ಆದಿಕೇಶವ ದಯಾಳು 
-.ಯಾಕೆಲೊ ರಂಗ ನಿನಗಿಂತ ನಟನೆಯ 
ಮಾತು (ಸ-೨೧೬-೩) 
- ಎನ್ನ ಮಾತನು ಕೇಳು ಮುನಿಸು ಕೃತ್ಯವ 
ಸೀಳು ಇನ್ಯಾಕೆ ಯೋಚನೆ ಫಲವ ಪೇಳು 
- ಯಾಕೆಲೊ ರಂಗ ನಿನಗಿಂತ ನಟನೆಯ 
ಮಾತು (ಸ-೨೧೬-೩) 
ದ ದಿಕ್ಕುದೆಸೆಯದಾರೊ ಅಕ್ಕರಿದಿ೦ದಾರ ಕರೆವೆ 
ಉಕ್ಕಿ ಸವಿದು ಮನುಜರೊಡನೆ ಸೊಕ್ಕಿ ದಿನವ 
ಕಳೆದೆನೆನಗೆ ತಕ್ಕುದಾಯಿತಯ್ಯ ಕೇಳು ಒಡೆಯ 
ಆದಿಕೇಶವ 
- ಅಹಹ ಮೋಸಹೋದೆನಯ್ಯ 
(ಸ-೯-ಬ 
- ಹಣೆಯ ಕಾಣದವರ ಕೀಲಿನೆಣಿಕೆಯಲ್ಲಿ 
ಹೊಲಬುದಪ್ಪಿ ಪ್ರಣವ ಒಂದು ಕೇಳುತಿಪ್ಪ 
ಪರಬ್ರಹ್ಮ ಓಂ ಎಂದು 
- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 
- ಮೊರೆಯ ಕೇಳುವರಿಲ್ಲ ಸಿರಿವಂತ ನಾನಲ್ಲ 
ಪರಮಾತ್ಮ ನಿನ್ನೊಳಗ ನಾನರಿತಿಲ್ಲ 
- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೨) 
- ನಿನ್ನ ಮೋಹದ ಕಂದ ನಾನೊ ಕೇಳೆ 
ನಿನ್ನೊಮ್ಮೆ ದಿವ್ಯ ಹಸ್ತಂಜವನೀವ 
- ಕೈಯ ತೋರಿದ ಬಗೆಯ (ಸ-೯೧-೫) 
- ಹೊತ್ತರೆದ್ದು ಮನೆಗೆ ಬಂದನೆ ಯಶೋದೆ 
ಕೇಳೆ ಎತ್ತಿಕೊಂಡು ಮುತ್ತು ಕೊಟ್ಟೆನೆ 
- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೧) 
- ಗಂಡನಂತೆ ಮನೆಗೆ ಬಂದನೆ ಯಶೋದೆ 
ಕೇಳೆ ಮಿಂಡನಂತೆ ಕಣ್ಣು ಹೊಡೆದನೆ 
- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 


೨೩೯ 


- ಏಸು ಮೋಸ ಕಲಿತ ಜಾಣನೆ ಯಶೋದೆ 

ಕೇಳೆ ವಾಸುದೇವ ಮಾಯಕಾರನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ಕಿವಿಯೇ ಕರ್ಮಕೆ ದ್ವಾರ ಈ ಕಿವಿಯಿಂದಲೆ 

ಕೇಳೊ ಮೋಕ್ಷದ ಸಾರ 

- ಲಲ್ಲಿ ನೋಡಿದರಲ್ಲ ರಾಮ (ಸ-೫೧-೩) 

- ಎಷ್ಟೋ ಬಾರಿಯು ನಾ ಬೇಡವೆಂದರು 

ಕೇಳ ದುಷ್ಪ ಮಕ್ಕಳ ಕೂಡ ಒಡನಾಟವ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೩) 

- ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-ಪ) 

- ಪೊಡವಿಪತಿ ಕೇಳು ಶ್ರೀ ಆದಿಕೇಶವನೆ 

ಹಿಂಗಡೆಯಲ್ಲಿ ಮನೆಯ ಕಟ್ಟಿಸಬಾರದೆ 

- ಆವುದೊಳ್ಳೆಯದೊ ಸಿನ್ನಂಗ 
(ಬೆ-೬೮-೫) 

-ಾ ಸ್ವಸ್ಥದಿಂ ಕುಳಿತು ಕೇಳೆಂದಡಾ ಠಾವಿನಲಿ 

ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 

- ಧರೇ£೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಕರಿಕೆಯಿಲ್ಲದ ಬಾಳು ಕರಿವರದನ ದಯೆ 

ಕೇಳು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಅರಿತವರಿರೆ ಮನೆಯೊಳು ಅದು ಸ್ವರ್ಗವು 

ಕೇಳು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಸವಿನುಡಿ ವೇದ ಪುರಾಣ ಶಾಸ್ತ್ರಂಗಳ 

ಕಿವಿಯಿಂದ ಕೇಳುವ ಕಥೆ ನಿನ್ನದು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

- ಭಾವಶುದ್ಧಿಯಲಿ ಹೇಳುವನೊ ಕೇಳುವನ 

ವನಘಾವಳಿಯ ಪರಿಹರಿಸಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಅಷ್ಟು ನರಪ್ರಾಣಿಗಳು ನಮ್ಮ ಮನೆ ಯೊಳಗಿದ್ದು 

ಹೊಟ್ಟೆಗೆ ಕೇಳುವುವು ನಮ್ಮಜ್ಜನಲ್ಲಿ 

- ಸಾವು ಕುರುಬರು (ಬೆ-೧೫೨-೩) 

- ಆರಿಗೊರಲಿದರೆನ್ನ ದೂರ ಕೇಳುವರಾರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾಸುದೇವಾಯ ನಮೋ (ಬೆ೯೦-೫) 

- ಎಲುವು ಖಂಡ ರೋಹಿತ ನರಪಂಜರ 

ಪಳುವಿನೊಳಗೆ ನಮ್ಮ ಕುಲವ ಕೇಳುವರೆ 

- ಏತರವನೆಂದು ಪೇಳಅ (ಬೆ-೧೨೨-೪) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

3 ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಕುರುಪತಿಯ ಮೈದುನನ ಕೊಲ್ಲ ಬಗೆದವನ 

ಸಂಗರದಲೇರಿಸಿದ ನುಡಿಯನ್ನೆ ಕೇಳ್ದು 

- ನೀನಾವ ಬಾ೦ಧವನೊ (ಬೆ-೭೮-೪) 

*ಗದಿಧಿಗಿವಿ; ಕೈ - ತಿಳಿದು ನೋಡೆ ಕೈಗೆ ಸಿಕ್ಕಿ 

ಒಳಗೆ ಬಯಲ ತೋರುತಿಹುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ಕೈಯ ತೋರಿದ ಬಗೆಯ ಅಮ್ಮಮ್ಮ 

ಯಾದವಗಿರಿ ಕಲ್ಯಾಣಿ ನೀನು 

- ಕೈಯ ತೋರಿದ ಬಗೆಯ (ಸ-೯೧-ಪ) 

- ಅವರವರ ಕೈಯ ನೋಡಿ ಹಲವು ಕೆಲವು 

ಮಾತನಾಡಿ 

ದ ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೨) 

- ನಡು ಬೆರಳುಂಗುರದಿಂದ ಕೈಯ ಬೆಡಗ 

ನೋಡಿದ ಜನರಿಗೆ ಪುಟ್ಟಿತಾನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ಅವರವರ ಕೈಯ ನೋಡಿ ಹಲವು ಕೆಲವು 

ಮಾತನಾಡಿ 

ದ ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೨) 

ದ ಓ[ಯಲೊದಗಿದಷ್ಟು ಧರ್ಮವನ್ನು ಮರೆವರೆ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ನೆಗಳ ಕೈಯಲ್ಲಿ ಮಾತಂಗವು ಸಿಕ್ಕಿ ಒದರ 

ಲಾಗಿ ಆನೆಗಳೇನ ಮಾಡುತಿರ್ದವಡವಿಯಲಿ 

- ಬಂಧುಗಳದಾರಿಗಾರಿದ್ದರೇನು ಇ 
(ಸ-೧೭೩-೧) 

- ಕಣ್ಣಿಲ್ಲದಾತನು ಕಂಡು ಪಿಡಿದ ಮೃಗ 

ಕೈಯಿಲ್ಲದಾತನೆಚ್ಚ 


೨೪೦ 


- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೪) 

- ದೂರೋ ಬುದ್ಧಿ ಮಾಡಬೇಡ ಕೈಯೊಳಿಕೊ 

ಕಡ್ಡಿ ನಿನ್ನ ಕೈಯೊಳಿಕೊ ಕಡ್ಡಿ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-ಅ) 

- ಪರಮ ವೈಷ್ಣವರ ಕೈಲಿ ದಾನವ ಪಿಡಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಕಟ್ಟಿ ಕೈ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 

ಕಿಟ್ಟಗಟ್ಟಿದ ಗಟ್ಟಿ ಕಬ್ಬಿಣದಂತೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೦) 

- ಕೊಂಡೆಗಾರಿಕೆಯನ್ನು ಹೇಳಿ ನಡೆದರಿಲ್ಲ 

ಕಂಡಕ೦ಡವರಿಗೆ ಕೈಮುಗಿದರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೨) 

- ಅತ್ತ ಅಣ್ಣನ ಅಗ್ರಜನ ಕೈಯಿಂದ ಬತ್ತಲೆ 

ಮಾಡಿ ಸುಲಿಸಿಕೊಂಡಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೨) 

- ಹಿರಿದು ರವಿಮಂಡಲವ ಮರೆಯ ಚಕ್ರವ 

ಮಾಡಿ ನರನ ಕೈಯಿಂದ ಸೈಂಧವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಧರಣಿಕೀಲಿಸಿದ ರಥವನು ನೆಗಹುತಿರೆ 

ಸಹೋದರನ ಕೈಯಿಂದೆ ನಿರ್ದಯದಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ಸಾಧಿಸುವಸವ ಚಕ್ರವ್ಯೂಹವನೆ ಬಲಿದು 

ರಿಪು ಸಾಧಕರ ಷಡುರಥರ ಕೈಲಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

- ಸಮರದಲಿ ರವಿಸುತನ ರಥಕೆ ಸೂತನ 

ಮಾಡಿ ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೭) 

- ವರ ವೃಕೋದರ ಧರ್ಮನಂದನರ 

ನಗಲಿಸಿಯೆ ಗುರುಸುತನ ಕೈಲಿ ಬಾಲಕರ 

ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೯) 

- ಅನುವರದೊಳಾಯವನು ತೊಡೆಯ ಸನ್ನೆಯ 

ಮಾಡಿ ಅನಿಲಜನ ಕೈಲಿ ಕೌರವನ ಕೊಲ್ಲಿಸಿದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೀನಾವ ಬಾ೦ಧವನೊ (ಬೆ-೭೮-೮) 

- ಭುಜಗಧರನ ಕೈಯ ಆಯುಧವನು ತಂದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಬೇಡದಿರು ಕೈಯ ಹಿಂದೆಗೆವ ಲೋಭಿಯನು 

ಎ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಡೊಳ್ಳಿನ ಮೇಲ್‌ ಕೈಯ ಭರಮಪ್ಪ ಹಾಕ್ಯಾನು 

ತಾಳವ ಶಿವನಪ್ಪ ತಟ್ಟಾನ್ಮಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-ಐ೭೭ಿ-೧೧) 

- ಅರ್ಧದೇಹನ ಕೈಯ ತಲೆಯ ಕಪಟದಿಂದ 

ಕದ್ದು ಬಿಸುಟ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೧) 

- ವಾಮನನಾಗಿ ನಿಸ್ಸೀಮ ಬಲಿಯ ಕೈಯ 

ಭೂಮಿಯನಳಕೊಂಡೆ ಗೋವಿಂದ 

-. ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೫) 

- ವೀರ ಫಲ್ಗುಣನಂತೆ ಕೈಯೊಳಗೆ ಬಳೆಯಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೪) 

- ಗೋಕುಲದೊಳು ಪುಟ್ಟಿ ಗೊಲ್ಲರೆಲ್ಲರ ಕೈಯ 

ಸಾಕಿಸಿಕೊಂಡ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 


- ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ವ 


ಮುಂದಾಡಿ ತಪ್ಪಿ ಗುಂಡಿಗೆ ಕೆಡಹಲು 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೨) 

ದ ಸ್ತ್ರೀಯಳ ಸುತನ ಕೈಯಲಿ ಶಾಪ ಪಡೆದನ 

ದಾಯುದನ ಮಗನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಸುರಗಿರಿಯನು ಸುತ್ತಿಬಾಹನ ಕೈಯಲಿ ಹರಸಿ 

ದಾನವ ಕೊಂಡನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಪಟ್ಟೆನಾಮವನಿಟ್ಟು ಪತ್ರೆ ಕೈಯಲಿ ಪಿಡಿದು 


೨೪೧ 


ಗುಟ್ಟಿನಲಿ ಜಪಿಸುವ ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣವನ್ನು 

ತೆಗಿಸಿ ಹೊಕ್ಕು ಮುಂದಕೆ ಎಳಸಿ ಹೊಮ್ಮುವ 

ಗತಿ ಕಾಣೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ಕಪಟವರಿಯದ ನ್ಯಪನ ಕೈಯೊಳನೃತವ 

ನುಡಿಸಿ ಉಪಮೆಯಲಿ ಶಸ ಸ್ವಪಂಡಿತನ ಕೊಲ್ಲಿಸಿದ 

- ನೀನಾವ ಬಾಂಧವನೊ (ಬೆ-೭೮-೫) 

- ಮೂರೆರಡು ತಲೆ ಹರಗೆ ಕೈಯೊಳ್ಳಪ್ಪರವಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೧) 

- ಮರ್ಕಟನ ಕೈಯೊಳಗೆ ಮಾಣಿಕ್ಯವಿದ್ದರೇನು 

- ಆರು ಬಾಳದರೇನು (ಬೆ-೩೦-೨) 

- ಸಿಂಧು ಬಂಧನಕೆ ಸಮಸ್ತ ಪರ್ವತಗಳ 

ತಂದು ನಳನ ಕೈಯೊಳಗಿತ್ತೆ ಹನುಮ 

-. ಅರಸಿನ೦ತೆ ಬ೦ಟನೊ (ಬೆ-೫.೨) 

- ಹಾಳುಮಾಡಿ ಕೈಯೊಳಿದ್ದ ಹೊನ್ನು ಹಣಗಳ 

- ಕಣಿಯ ಹೇಳಬಂದೆ ಸಾನು (ಬೆ-೭೨-೩) 

- ಪಡೆದ ಕ್ಷೇತ್ರವ ಬಿಟ್ಟು ಪೋಗಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಕುಣಿಕುಣಿದು ಮನದಣಿದು ಮಣಿದು 

ಸಜ್ಜನಪದಕೆ ಅಣಿಮಾದಿ ಅಷ್ಟಸಿದ್ಧಿಯ 

ಕೈಕೊಳ್ಳದಲೆ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೮) 

- ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

- ಹಸಿದು ಬಳಲಿದಾಗ ಹಗೆಯ ಕೈಗೆ ಸಿಕ್ಕಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ಕೈಕಾಲಿಲ್ಲದೆ ಆಡ್ದಾ 

- ನಾರಾಯಣನೆ ಈತ (ಸ-೧೩೮-೧) 

- ಮುನ್ನ ಕೈಯಲಿ ವಿಶ್ವದೇವತೆಗಳು 

ನ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

೧೨೧೩. ಕೈಗೊಡು - ಕೈಗೊಟ್ಟು ರಕ್ಷಿಸುವರಿಲ್ಲ 

ಜನ್ಮ ಜನ್ಮಂಗಳಲಿ ಪುಟ್ಟುವಂತೆ ಮಾಡಬೇಡ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಾಧವ ಮನ್ನಿಸೋ ಎನ್ನ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೧) 

೧೨೧೪. ಕೈತಪ್ಪು - ಕೈತಪ್ಪಿ ಬಿದ್ದರೆ ಕದಿರಿಗೆ 

ಬಿಲ್ಲಾದೆ ಮತ್ತೆ ದೇವರ ಗುಡಿಗೆ ದೀಪವೇ 

ನಾನಾದೆ 

- ಕಾಯೊ ಎನ್ನನು ದೇವ (ಸ-೮೨-೨) 

೧೨೧೫. ಕೈಪಿಡಿ/ಕೈಹಿಡಿ - ಚ೦ದ್ರಮನ 

ಸೋದರಿಯ ಕೈಪಿಡಿದ ದೇವನನು 

- ಕಾವನಯ್ಯನ ಕಳುಹು (ಬೆ-೧೫೩-೧) 

೨ ಶರದಿಷುಖ್ಯಾತಿ ಪೌರುಷಲೋಭ ಬಹುಜನರ 

ಉರುವೀಶರನ್ನು ಕೈಪಿಡಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೧೨೧೬. ಕೈಲಾಸ - ಶಿವಖ್ಯಾತನಾದರೆ 

ಕೈಲಾಸವಿರಬೇಕು ಭವಿ ತಂದ ಧರೆಯೊಳು 

ಇರಬಹುದೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೧) 

- ಪಾರುವತಿಪತಿಯಾದ ಕೈಲಾಸದೊಡೆಯನಿಗೆ 

ಊರ ಹೊರಗಣ ಮಸಣ ಮನೆಯಾಯಿತಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ 

ಬಲ್ಲ ಕಾಗೆನೆಲೆಯಾದಿಕೇಶವ ಕೈವಲ್ಯ ನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

೧೨೧೭೩. ಕೈವಲ್ಯ -. ಪೊಡವಿಯೊಳು ಅಣ್ಣ 

ನಾಜ್ಜೆಯ ಮೀರಿ ನಡೆಯುತಿಹ ಒಡಹುಟ್ಟಿದವಗೆ 

ಕೈವಲ್ಯವುಂಟೇ 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೨) 

೧೨೧೮. ಕೈವಶವಾಗು - ಅಕಳಂಕ ಶ್ರೀಹರಿ 

ಭಕುತಿಗೆ ಮನ ಬೆಳೆದು ರುಕುಮಿಣಿಯರಸ 

ಕೈವಶವಾದನೆನಗೆ 

- ಬದುಕಿದೆನು ಖದುಕಿದೆನು 
(ಸ-೧೭೧-೨) 

೧೨೧೯. ಕೈವಾರಿಸು - ವೇದನಿಕರಗಳು 

ಕೈವಾರಿಸುತಲಿರಲು 


೨೪೨ 


- ಭೊಂಬೆಯಾಟವನಾಡಿಸಿದ (ಬೆ-೭೯-೨) 

೧೨೨೦. ಕೈಸನ್ನೆ - ಕಂಡಿಯೊಳು ಕೈಸನ್ನೆ 

ಮಾಡದಿರಯ್ಯ 

- ಜೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

೧೨೨೧. ಕೊಂಕು - ಕೊಂಕಲಿ ಕೊಳಲನೂದಿ 

ಗೊಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

- ಕೊಂಕುದಾಸನು ನಾನು ಕುರುಡು ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

೧೨೨೨. ಕೊಂಗ (ಕೋತಿ) - ಪಿ೦ಗಳ ಕಣ್ಣಿನ 

ಕೊಂಗಗಳನು ಕೂಡಿ ಛಂಗನೆ ಲಂಕೆಗೆ 

ಪೋದನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೭) 

೧೨೨೩. ಕೊಂಡ - ಇಂಬಿಲ್ಲವಿದರೊಳು ಇದು 

ಪುಳುವಿನ ಕೊಂಡ ಇಂಥ ಡಂಭಕ ನನಗೆ 

ಇನ್ನೇತರ ಕುಲವೊ 

- ಏತರವನೆ೦ದು ಪೇಳಅ (ಬೆ-೧೨೨-೩) 

೧೨೨೪. ಕೊಂಡಾಡು - ನರರ ಕೊಂಡಾಡಿ 

ನಾಲಗೆಯೊಣಗಿ ಅತಿಯಾಗಿ ನರನರಳಿ 

ಬೆಂಡಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೫) 

- ಮುಜ್ಜಗನ ಕೊಂಡಾಡೊ ಸಜ್ಜನರ 

ಜೊತೆಗೂಡೊ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 

(ಸ-೨೫೯-೨) 

- ಕೊಂಡಾಡದಿರು ಬೀದಿಗೂಳುಂಬ ದೈವಗಳ 

ದ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 

ಕೆಂಪುಬಣ್ಣಗಳಿಂದ ಚೆನ್ನಾಯಿತು 

ದ್‌ ಎ೦ದಿದ್ದರೀ€ ಕೊಂಪೆ ಎನಗೆ ನ೦ಚಜಕೆ 

ಯರದು (ಬೆ-೧೦._೩) 

- ನುಡಿನುಡಿಗೆ ಮಾಧವನ ಬಿಡದೆ ಕೊಂಡಾಡು 

ವರ ಗೊಡವೆ ಬೇಡೆಂದ ಯಮ ತನ್ನ ದೂತರಿಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

- ಶ್ರೀಲೋಲನ ಕೊಂಡಾಡಿ ಪಾಡುವೆನು 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೨) 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ ದೇವ 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-ಪ) 

೧೨೨೫. ಕೊಂಡೆ - ಚಾಡಿ ಕೊಂಡೆಗಳನಾಡಿ 

ನಡೆವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೧) 

೧೨೨೬. ಕೊಂಡೆಗಾತಿ - ಕೊಂಡೆಗಾತಿ 

ಯರುಂಟು ದುಡುಕದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

೧೨೨೭. ಕೊಂಡೆಗಾರಿಕೆ - ಕೊಂಡೆಗಾರಿಕೆ 

ಯನ್ನು ಹೇಳಿ ನಡೆದರಿಲ್ಲ ಕಂಡಕಂಡವರಿಗೆ 

ಕೈಮುಗಿದರಿಲ್ಲ 

- ಕಪ್ಟಪಟ್ಟರೂ ಇಲ್ಲ (ಬೆ-೧೧೧-೨) 

೧೨೨೮. ಕೊಂಡೆಯ - ಕೊಂಡೆಯವ ಪೇಳಿ 

ಕಾದಿಸುವವನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೧) 

೧೨೨೯. ಕೊಂಡೊಯ್‌ - ದೊರೆ ನೋಡು 

ತ್ತಿದ್ದಂತೆ ಬ೦ಟನನು ಪರರು ಕೊಂಡೊಯ್ಯಲು 

ಕುಂದು ಅರಸಗಲ್ಲದೆ ಆಳಿಗೇನು 

- ನಿನ್ನ ನಾಮ ವಾಲ್ಯೋಕಿಯನುದ್ಧರಿಸಿದೆ 
(ಸ-೧೪೫-೨) 

೧೨೩೦. ಕೊಂತಿನಂದನ - ಕೊಂತಿನಂದನರ 

ಸತಿ ಉಟ್ಟುದಕ್ಷಯವಾಗಿ ಸಂತೋಷಪಡಲೆಂದು 

ವರವಿತ್ತ ಶ್ರೀಕೃಷ್ಣ 

- ವಾಸುದೇವಾಯ ನಮೋ (ಬೆ-೯೦-೯) 

೧೨೩೧. ಕೊಂಪೆ (ಗುಡಿಸಲು/ದೇಹ) - 

ಮಂಡಲಕೆ ಹೊಸಪರಿಯು ಮನ್ಮಥನ ಠಾಣ್ಯ 

ವಿದು ಮಂಡೆಹೋಗುವುದನ್ನು ಅರಿಯದೀ 

ಕೊಂಪೆ 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦.೨) 


೨೪೩ 


- ಗಳಗಳನೆ ನುಡಿವ ನಾಲಗೆ ಗಂಟೆಯುಲಿ 

ಯಂತೆ ಕೆಲಕಾಲಕೀ ಕೊಂಪೆ ಕಡೆಗಾಹುದಂತೆ 

- ಎಂದಿದ್ದರೀ ಕೊಂಪೆ ಎನಗೆ ನಂಜಕೆ 

ಯರದು (ಬೆ-೧೦-೧) 

- ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 

ಕೆಂಪುಬಣ್ಣಗಳಿಂದ ಚೆನ್ನಾಯಿತು 

-. ಎಂದಿದ್ದರೀ ಕೊ೦ಪೆ ಎನಗೆ ನ೦ಜಕೆ 

ಯರದು (ಬೆ-೧೦.೩) 

೧೨೩.೨೨. ಕೊಂಬು - ಕೊ೦ಂಬುಹೋತು ಕುರಿ 

ಕೋಣನ ಬಲಿಗೊಂಬ ಡೊಂಬೆ ದೈವಗಳನು 

ಭಜಿಸದಿರು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

- ಪೆಗಲೊಳು ಕೊಂಬು ಕೋಲನೆ ಪಿಡಿದು 

ಗೊಲ್ಲರೊಡಗೂಡಿ ನಮ್ಮೆಲ್ಲರ ಗೋವುಗಳ 

ಕಾಯ್ದ 

- ಮಗುವು ಕಾಣೀರಯ್ಯ (ಸ-೧೯೯-೪) 

- ಓ೦ಟಿಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

೧೧೩೩. ಕೊಂಬೆ - ಹಲವು ಕೊಂಬೆಗೆ ನೀನು 

ಹರಿದಾಡದೆ 

- ನಾರಾಯಣಿನು ಮನವೆ (ಬೆ-೧೪೧-೨) 

೧೨೩೪. ಕೊಡಲಿ - ಪೊಡವಿಪಾಲಕರ 

ವಂಶವನು ಒಬ್ಬನೆ ಕಡಿದು ಕೊಡಲಿಯನು 

ಬಿಸುಟಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ಸವಿದು ಬೇರನು ಬಾಲಗೊಲಿದನ ಅವನಿ 

ಕುಬ್ಬನ ಕೊಡಲಿ ಪಿಡಿದನ 

- ಇಂದು ಸೀ ಕರೆದುತಾರೆ (ಬೆ-೯೨-೨) 

- ಇವನ ಕೊಡಲಿಬಾಯಿಗಿದಿರಿಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

- ಬಾಳೆಹಣ್ಣಿಗೆ ಕೊಡಲಿ ಬೇಕೆ ದಮ್ಮಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

- ಪೊಡವಿಯ ಕೊಟ್ಟರೆ ಅಳೆಯುತಿದೆ ತನ್ನ 

ಕೊಡಲಿಯೊಳು. ಭೂಪರ ಕಡಿಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೨೩೫. ಕೊಡಹು - ಕೊಟ್ಟ ವರಗಳನೆಲ್ಲ 

ಕೊಡಹಿ ಬಹು ದನುಜರನು ಕುಟ್ಟಿ 

ಹಾಕಿದನಾವನು 

- ಆತನೇ ಪರಮಾತ್ಯು ಪರತತ್ತ್ವ 
(ಬೆ-೭೪-೨) 

೧೨೩೬. ಕೊಪ್ಪ (ಪ್ಪು) - ಕೊಪ್ಪಾನೆ ಕೇಳಿದರಲ್ಲಿ 

ಕೊಪ್ಪ? ಊರಮುಂದಿನ ತಿಪ್ಪ? 

- ಎ೦ಂಥ ಟವಳಗಾರನಮ್ಮ (ಸ-೪೩-೨) 

೧೨೩೭. ಕೊಪ್ಪರಿಗೆ - ಎಣ್ಣೆಗೊಪ್ಪರಿಗೆಯೊಳು 

ಬಿದ್ದು ಸ್ತುತಿಸಿದನಲ್ಲ ಚಿಣ್ಣ ಪಿತನಾ ಬಾಧೆ 

ಗೊದರಿದವನಲ್ಲ 

-. ಕಾಯೊ ಕರುಣಾಕರನೆ (ಬೆ-೫೯-೧) 

೧೨೩೮. ಕೊಪ್ಪಾನೆ - ಕೊಪ್ಪಾನೆ ಕೊಟ್ಟೇನೆಂದು 

ಒಪ್ಪಿಸಿ ಎನ್ನ ತಂದ 

- ಎಂಥ ಟವಳಗಾರನಮ್ಮ (ಸ-೪೩-೨) 

೧೨೩೯. ಕೊಯ್‌ - ಆರು ಹತ್ತರ ಮೊಳದ 

ಕಾಯಿ ಕೊಯ್ಯುವ ಕುಡುಗೋಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 

(ಸ-೭೧-೪) 

- ತೊಟ್ಟು ಇಲ್ಲದ ಹಣ್ಣು ಮುಟ್ಟಿ ಕೊಯ್ವನು 

ಒಬ್ಬ ಹುಟ್ಟು ಬಂಜೆಯ ಮಗನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

- ಊರ ಮುಂದೆ ಹಿರಣ್ಯಕನ ಕೊರಳ 

ಕೊಯ್ವುದ ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೫) 

- ಖಂಡ ಕೊಯ್ದು ಕೊಡಬೇಡ ದಳ್ಳುರಿ 

ಯಗ್ಗ್ನಿಕುಂಡವನು ಹೊಕ್ಕು ಹೊರಡುವುದು 

ಚಿತವೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

- ಪಣ್ಣ ಕೊಯ್ದನನುಜಗೆ ಸಹಾಯನಾದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ಹರಹರನೆಂಬ ಸಾವಿರ ತೋಳ ಕೊಯ್ದನ 

ತರೆದು ಒಟ್ಟಿದ ನಮ್ಮ ಹರಿಯೆ ನೀನರಿಯೆ 


೨೪೪ 


- ಶಂಕರನಾರಾಯಣ ಚಡು 
(ಬೆ-೧೭೫-೩) 

- ಮೆರೆವ ಜಲಜನ ಕೂರ್ಮವರಹನ ನರಹರಿ 

ದ್ವಿಜ ಕೊರಳ ಕೊಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೧೨೪೦. ಕೊಯ್ದು - ಬಾಳುತಿಪ್ಪ ಕುರಿಯ 

ಕೋಣವ ಬೀಳುಬೀಳು ಕೊರಳ ಕೊಯ್ದಿ 

- ಕಣಿಯ ಹೇಳಬಂದೆ ನಾನು 
(ಬೆ-ಒ೨-೩) 

೧೨೪೧. ಕೊರಗ (ಒ೦ದು ಜಾತಿ) - 

ಒಕ್ಕಲಿಗಾಗದ ಗವುಡ ರೊಕ್ಕವ ಪಡೆವಾ ಕೊರಗ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

೧೨೪೨. ಕೊರವ (ಒಂದು ಜಾತಿಯ ಮೀನು) 

- ಕೋಡಗ ಕೊರವನಿಗೆ ಸಿಲ್ಕಿ ಆಡಿದ 

ತೆರನಾಡಿದೆವೆ 

- ಸೈಯೇ ಇದು ಸೈೈಯೇ ಗೋಪಿ 
(ಬೆ-೧೦೪-೧೦) 

೧೨೪೩. ಕೊರಳು - ಎತ್ತಿಕೊಂಡು ಮುತ್ತು 

ಕೊಟ್ಟರೆ ಮುತ್ತಿನ್ದಾರ ಕೊರಳಿಗ್ದಾಕಿ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೧) 

- ಕೊರಳ ಘಾತಕರಲ್ಲಿ ಸೆರಗೊಡ್ಡಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

- ನಿರ್ಗಲಿತ ಶೋಣಿತ ಸುರಿಯೆ ಹರಿಹರಿದು 

ಕರುಳ ಕೊರಳೊಳಗೆ ಇಟ್ಟವನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೨) 

- ಬಾಳುತಿಪ್ಪ ಕುರಿಯ ಕೋಣವ ಬೀಳುಬೀಳು 

ಕೊರಳ ಕೊಯ್ಸಿ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೩) 

- ಮೆರೆವ ಜಲಜನ ಕೂರ್ಮವರಹನ ನರಹರಿ 

ದ್ವಿಜ ಕೊರಳ ಕೊಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಸಾವಿಗಂಜದೆ ಕೊರಳನುತ್ತರಿಸಿಕೊಳಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

- ತೊಗಲ ಬಿಲ್ಲೆ ಕೊರಳಲಿ ಕಟ್ಟಿಕೊಂಡು 

ಹಗಲು ಇರುಳು ಅನ್ನಪಾನಕೆ ಹೋಗದೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೬-೪) 

- ಊರ ಮುಂದೆ ಹಿರಣ್ಯಕನ ಕೊರಳ 

ಕೊಯ್ವುದ ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೫) 

- ಶೇಷನ ಹಾಸಿಗೆ ಗರುಡ ತುರಗವು 

ಪೀತವಾಸದುಡುಗೆಯು ಕೊರಳಲಿ ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ವರಕೌಸ್ತುಭವು ಕೊರಳಿನೊಳಗೆ ಇಪ್ಪವಗೆ 

ಆಭರಣವಾವುದ ತೊಡಿಸಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೨) 

- ತಿರುಮಣ್ಣು ಶ್ರೀಜಚೂರ್ಣ ಪೂರ್ಣ ದ್ವಾದಶ 

ನಾಮ ಸಿರಿತುಳಸಿ ವನಮಾಲೆ ಕೊರಳಿ 

ನೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

- ಗಂಡುಗತ್ತರಿಯನ್ನು ಕೊರಳಿಗಿಟ್ಟರು ಇಲ್ಲ 

ಪ್ರಚಂಡನಾದರೂ ಇಲ್ಲ ಪರಿಹಾಸ್ಯವಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೨) 

- ವೇಣು ಕೊರಳಿಗೆ ಇಕ್ಕಿ ಎವೆಯು ಅಡ್ಡಾದಾಗ 

ತ್ರಾಣ ನಿತ್ರಾಣ ಸತ್ರಾಣದಲಿ ಜಯ ಜಯ ' 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೪) 

೧೨೪೪. ಕೊರೆ (ತೂತುಮಾಡು) - ಕಳವಿನ 

ಒಡವೆಯಲಿ ಒಡೆಯಗೆ ಪಾಲೀವ ಕಳಬಂಟ 

ಕನ್ನ ಕೊರೆಯುತಿರೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

೧೨೪೫. ಕೊಲಿಸು/ಕೊಲ್ಲಿಸು - ಅಂದು 

ಸಾಧಿಸಲು ಕಂಬದ ಬಳಿಯೆ ತನ್ನ ತಂದೆಯ 

ಕೊಲಿಸಿದನೆಂಬರು ಜನರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಕೊಲಿಸಿ ಕೌರವರ ಕಾಳೆಗದಿ ಕೆಡಹಿದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೨) 

- ಜಗವರಿಯೆ ಸೋದರನು ಮಮತೆಯುಳ್ಳವ 


೨೪೫ 


ನೆನಲೆ ಜಗವರಿಯೆ ವಾಲಿಯನು ಅನುಜ 

ಕೊಲಿಸಿದ ಮೇಲೆ 

- ಆರು ಹಿತವರು ಎಂದು ಸ೦ಬಬೇಡ 
(ಬೆ-೩೩-೨) 

- ವಾಲಿಯನುಪಾಯದಿಂದಲಿ ಕೊಲ್ಲಿಸಿ 

ರವಿಜಗೆ ಸಹಾಯ ಮಾಡಿದೆ ವಾಯುತನಯ 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಹಿರಿದು ರವಿಮಂಡಲವ ಮರೆಯ ಚಕ್ರವ 

ಮಾಡಿ ನರನ ಕೈಯಿಂದ ಸೈಂಧವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಸಾಧಿಸುವಸವು ಚಕ್ರವ್ಯೂಹವನೆ ಬಲಿದು 

ರಿಪು ಸಾಧಕರ ಷಡುರಥರ ಕೈಲಿ ಕೊಳ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

- ಸಮರದಲಿ ರವಿಸುತನ ರಥಕೆ ಸೂತನ 

ಮಾಡಿ ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೭) 

- ವರ ವೃಕೋದರ ಧರ್ಮನಂದನರ 

ನಗಲಿಸಿಯೆ ಗುರುಸುತನ ಕೈಲಿ ಬಾಲಕರ 

ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೯) 

- ಅನುವರದೊಳಾಯವನು ತೊಡೆಯ ಸನ್ನೆಯ 

ಮಾಡಿ ಅನಿಲಜನ ಕೈಲಿ ಕೌರವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೮) 

-. ಕಪಟವರಿಯದ ನೃಪನಕ್ಕೆಯೊಳನೃ್ಫತವ 

ನುಡಿಸಿ ಉಪಮೆಯಲಿ ಶಸ್ತಪಂಡಿತನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೫) 

- ಧರಣಿಕೀಲಿಸಿದ ರಥವನು ನೆಗಹುತಿರೆ 

ಸಹೋದರನ ಕೈಯಿಂದೆ ನಿರ್ದಯದಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

೧೨೪೬. ಕೊಲು /ಕೊಲ್ಲು - ನಿಗಮಚೋರಕನ 

ಕೊಲಲು ತೆರೆದೆಯೊ ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಛಲದಿಂದ ಕ್ಷತ್ರಿಯರ ಕೊಲಲು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಕಾಲ ತೂಗಿ ನೋಡುತ್ತ ಗಜ ಉನ್ಮತ್ತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಾಲಿನಿಂದಲಿ ಕೊಲುವ ರೂಪದಿ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಬೆಂಬಿಡದೆ ದೈತ್ಯರನು ಕೊಂದ ಗುಣ ಸಂಪನ್ನ 

ಸುಂದರ ಕೃಷ್ಣನೆಂಬ ಮದ ಸೊಕ್ಕಿದಾನೆ 

- ಆನೆ ಒರುತಾದೆ ನೋಡಮ್ಮ (ಸ-೧೫-೩) 

- ಜಲನಿಧಿ ಸುತನ ಮೊಮ್ಮಗನ ಕೊ೦ದ ಶೂರ 

ನಕುಲ ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಮಚ್ಛ್ಯ ರೂಪದಿಂದ ಪೋಗಿ ಅವನ ಕೊಂದ 

ಅಚ್ಯುತರಾಯನೆ೦ಬ ಮಾಸಾಳಮ್ಮ 

- ತಾಳಬ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ಉರೆ ಪೂತನಿಯ ಹೀರಿ ಮಾವ ಕಂಸನ 

ಕೊಂದ ಸಿರಿಯಾದಿಕೇಶವನವೆಂಬ ಮದ 

ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೫) 

- ಆನೆ ಬರುತಾದೆ ಎಲ್ಲರು ನೋಡಿರಿ 

ಒಂದಾನೆಯ ಕೊಂದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಅ) 

-. ಗರಳಕಂಧರ ಸಖನನುಜನ ಕೊಂದನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಮಡದಿಯ ಮನೆಯ ಅರ್ಭಕನಾಗಿ 

ಬಲುಗಡಿಯ ದಾನವನ ಕೊಂದನ ಸೂನು 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

- ಅಂದು ಕೊಂದವರಾರು ಇಂದು ಕಾಯ್ವರ 

ದಾರು 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ಕರೆತರಿಸಿದ ಮಾವನ ಕೊಂದಾತನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

-. ನಾಸದೊಳೊರ್ವನ ಪೊತ್ತು ಮುರಿದು 

ಮುನೀಶರ ಶಾಪವ ಪಿಡಿದು ಕೊಂದಾತನು 

- ಶತನೇನೆ ನಿನ್ನ ಮಗನು (ಸ-೩೮-೧) 


೨೪೬ 


- ದಶಕಂ೦ಠನ ಕೊಂದು ಅನುಜಗೆ ಪಟ್ಟಗಟ್ಟಿದ 

ದಶರಥಸುತನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ಮಾವನ ಕೊಂದು ಮತ್ತೆ ವರ ಸಲಹಿದ 

ದೇವ ಕೃಷ್ಣನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೮) 

- ಕಾನನವಾಸದಿ ನಿಂದಳಿಗೊಡೆಯ ನಿಧಾನ 

ಶರಧಿಯಲಿ ವಾಸಮಾಡಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

-ಸಲೆ ದೈತ್ಯನ ಕೊಂದು ಸೀತೆಯ ತಂದನಿಗೆ 

ಗಿರಿ ತಲೆಯಮೇಲೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಖಳ ಸೋಮಕನ ಕೊಂದು ನೀರ ಮುಳುಗಿ 

ಬಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ನೀರ ಮುಳುಗಿ ಖಳನ ಕೊಂದು ವೇದ 

ತಂದು ಬರಮದೇವಗಿತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 

- ಕಣ್ಣಬಿಟ್ಟು ವೈರಿ ನೋಡಿ ಕೊಂದದ 

- ನಾರಾಯಣನೆ ಈತ (ಸ-೧೩೮-೩) 

- ಚಂದಿರನ ನೆರೆಪೋಲ್ವ ಉನ್ನತೋನ್ನತನಾಗಿ 

ಕೊಂದು ತ್ರಿಪುರಾಸುರರ ಅವರ ಸತಿಯರ ಕೆಡಿಸಿ 

- ಯಾದವಗಿರಿವಾಸನಹುದೋ 
(ಸ-೨೧೯-ಬ) 

- ಇಲ್ಲದ ಬಯಲ ನಿಂದೆಯ ಪೊತ್ತು 

ಶುಕಾಮಲ್ಲರೊಡನೆ ಕಾದಿ ಮಲೆತ ಸಾಲ್ವರ 

ಕೊಂದು ಮಡದಿಗೆ ರತ್ನ ತಂದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೧) 

- ಮದಗಜ ಹರಿಯೆಂದು ಕರೆಯಲು ಒದಗಿ 

ಆ ಕ್ಷಣ ಬ೦ದು ಮುದದಿ ನಕ್ರನ ಕೊಂದು 

ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

- ಭಾಗಿರಥಿಯ ತಂದೆ ಬಹು ದೈತ್ಯರ ಕೊಂದೆ 

- ನಾನಿಮ್ಮ ದಾಸರ ದಾಸ (ಸ-೧೩೪-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಂದು ಕೌಸಲ್ಯಗರ್ಭ ಚಂದ್ರಮನಾಗಿ ಬೆಳಗಿ 

ಕೊಂದೆ ರಾವಣ ಕುಂಭಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ವಿಷ್ಣುವೆ ಪರಮದೈೆವವೆಂದು ದುಷ ರಾಕಸರ 

ಕ ಜ್ರ ಲ್‌ 

- ಎಷ್ಟು ಪೊಗಳಆ ನಾನು (ಸ-೫೩-ಅ) 

- ಕಂದನಾಗಿ ಜನಿಸಿ ವಸುದೇವ ದೇವಕಿಯರಿಗೆ 

ನಂದಗೋಕುಲದೊಳು ನಿಂದೆ ಕಂಸನ ಕೊಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಕೊಲ್ಲಬಾರದೆನುತ ಹೇಳಿ ಮನೆಯ ಬಿಟ್ಟು 

. ಹೊರಗಟ್ಟದ 

- ಒಡವೆ ಹೋಯಿತು ಮನ ಧೃಡವಾಯಿತು 

(ಸ-೬೯-೪) 

- ಖುಲ್ಲ ಮನುಜರನು ಕೊಲ್ಲಬೇಕೆನುತಲಿ ಭಲ್ಲೆ 

ಹಿಡಿದು ತುರಗವನೇರಿ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 

(ಸ-೧೧೦-೧೦) 

- ಸೀತೆಯನು ಕದ್ದು ಒಯ್ದವನ ಕೊಲ್ಲುವ 

ಭರದಿ ಭೂತಳದ ಕಪಿಗಳನು ಕೂಡಿಕೊಂಡು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಹಿಂದೆ ಕಾಂತ್ದುವರಾರು ಮುಂದೆ 

ಕೊಲ್ಲುವರಾರು 

- ನೊಂದಡೆನಾ ಹರಿಯೆನ್ನದೆ (ಬೆ-೧೩-೫) 

- ಕುರುಪತಿಯ ಮೈದುನನ ಕೊಲ್ಲ ಬಗೆದವನ 

ಸಂಗರದಲೇರಿಸಿದ ನುಡಿಯನ್ನೆ ಕೇಳ್ದು 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಚಿತ್ತಜಾರಿ ಕೊಲ್ಲಲಂಬರೀಷ ಭೂಪೋತ್ತಮನ 

ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ತೊಟ್ಟ ಬಾಣವ ತೊಡಲೊಲ್ಲದೆ ತಾಯಿಗೆ 

ಕೊಟ್ಟ ಭಾಷೆಗೆ ಐವರ ಕೊಲ್ಲದೆ 

- ಬಂದಿದೆ ದೂರು ಏರಿದೆ (ಬೆ-೮೬-೪) 

- ಬೇಸರದೆ ಕೌರವನ ಕೊಂದ ಪಾಂಡವರ 

ಸ೦ತೋಷದಲಿ ಪಕ್ಷಿಕರ ಮಾಡಿಕೊಂಡಿರ್ಪೆ 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೪) 

- ಕಾಕು ಶಕಟನ ತುಳಿದು ಕೊಂದ ಪಾದ 


ಚಯ 


- ಭಜಸಿ ಬದುಕೆಲೊ ಮನುಜ (ಬೆ-೩೫-೧) 

- ಅಣ್ಣನ ವೈರಿಯ ಮಗನ ಕೊಂದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ಕೇಸರಿಯೆಂಬ ರಕ್ಕಸರನೆಲ್ಲರ ಕೊಂದ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೩) 

- ಹರಿಯ ರೂಪವ ತಾಳಿ ಇರುಳು ದೈತ್ಯನ 

ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 

- ಮಗಳ ಮಗಗೆ ಮೈದುನನಾಗಿ ಮಾವನ 

ಜಗವರಿಯಲು ಕೊಂದ ಕುಲಗೇಡಿ ಗೋವಳ 

-. ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೨) 

- ದುರುಳತನದಿ ಸೆಳೆದುಕೊಂಡನ ಕೊಂದನ 

ತರಳೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ಅಂಧಕನನುಜನ ಕಂದನ ತಂದೆಯ ಕೊ೦ಂದನ 

ಶಿರದಲಿ ನಿಂದವನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

- ಲೀಲೆಯಿಂದಲಿ ಕಿತ್ತೆತ್ತಿದ ಧೀರನ ಕಾಳೆಗದಲಿ 

ಕೊಂದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಧುರದೊಳು ಧ್ವಜವ ಕೀಲಿಸಿದಾತನ 

ಕುವರರೆಲ್ಲರನು ಕೊ೦ಂದನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಛಂಗನೆ ಲಂಕೆಗೆ ಪೋಗಿ ನಮ್ಮ ರಂಗ 

ಹೆಂಗಸುಗಳ್ಳನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೭) 

ದ ಕೆಂಗಣ್ಣ ಮೀನನಾಗಿ ನಮ್ಮ ರಂಗ ಗುಂಗಾಡಿ 

ಸೋಮನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತಾಯ ಮಾತನು ಕೇಳಿ ಸಾವಿರ ತೋಳಿನ 

ಆವಿನ ಕಳ್ಳನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೬) 

- ಚೆನ್ನಕಾಡಿನ ಹಂದಿಯಾಗಿ ನಮ್ಮ ರಂಗ 

ಚಿನ್ನದ ಕಣ್ಣನ ಕೊಂದಾನ್ಮ್ಯಾ 

- ದೇವಿ ನಮ್ಮು ದೇವರು ಬಂದರು 
(ಬೆ-೭೭-೩) 

- ಭೂಮಿಗಳ್ಳನ ಕೊಂದು ಬಳಲಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಗುಂಗಾಡಿ ಸೋಮನ ಕೊಂದು ವೇದವನು 

ಬಂಗಾರದೊಡಲನಿಗಿತ್ತಾನ್ಮಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭.೧) 

- ಚಿನ್ನದ ಕಣ್ಣನ ಕೊಂದು ಭೂಮಿಯ 

ವನ್ನಜಸ೦ಭವನಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೩) 

- ಆವಿನ ಕಳ್ಳನ ಕೊ೦ದು ಭೂಮಿಯ ಅವನಿಯ 

ಸುರರಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೬) 

- ಮಾವ ಕಂಸನ ಕೊಂದು ಮನುಜ ವೇಷದಲಿ 

ಗಾಂಡೀವಿಯಾ ರಥದ ಬಂಡಿಯ ಬೋವ 

ನಾದೆ 

- ನೀನಾವ ಬಾ೦ಂಧವನೊ (ಬೆ-೭೮-೧) 

- ಮಲೆತು ಮಾವನ ಕೊಂದು ನಿಂದೆ ಇಂಥ 

ಇಳಿಯಬಾರದ ಭೂಮಿಗಿಳಿದ ನಾರಸಿಂಹ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

ಎ ಕುಲವೈರಿಗಳ ಕೊಂದು ನಲಿದಾಡುತಿಹುದು 

- ಬಲ್ಲವರು ಪೆಳರಿ (ಬೆ-೧೬೪-೨) 

- ಅಂಧನೃಪಾಲನ ಕ೦ದಗಳೆಲ್ಲರ ಕೊಂದೈವರ 

ಭಾವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 


೨೪೮ 


- ಬೇರೊಂದು ರೂಪದಿ ಜನಿಸಿ ಖಳನ ಕೊಂದು 

ಧಾರಿಣಿಸುರರಿಗಿತ್ತನ 

- ಏಣನಯನೆ ಏಣಭೋಜಖಜಮಧ್ಯಳೆ 

(ಬೆ-೯೯-೫) 

- ಪೋದನೆಲ್ಲೆನುತ ಶರನಿಧಿಯೊಳಗೆ ಪೊಕ್ಕು 

ಮತ್ತಾದಿತ್ಯನಂ ಕೊಂದು ತಿಕ್ಕಿಮುಕ್ಕೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಸರಳಮಂಚದ ಮೇಲೆ ಮಲಗಿ ಪ್ರಾಣವ 

ಬಿಟ್ಟು ಕುರುಪನ ಕೊಂದವ ಭೀಷ್ಮನೊ 

ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೨) 

- ಬಗೆಯಿ೦ದ ಜೂಜಲಿ ಸೋಲಿಸಿ ರಾಯನ 

ಬಗೆದು ಕೊಂದವನು ಶಕುನಿಯೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 

- ಜಗವರಿಯಲು ಕುರುವಂಶಕೆ ಕೇಡನು 

ಬಗೆದು. ಕೊಂದವನು... ದ್ರೋಣನೊ 

ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

- ನೆಟ್ಟನೆ ರಣದೊಳು ಕಾದದೆ ಪ್ರಾಣವ ಬಿಟ್ಟು 

ಕೊಂದವನು ಕರ್ಣನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೪) 

- ವನದೇಶದಿ ಧುರಕೆ ನಿಂದವನೆಂದೆನೆ ಪೂತನಿ 

ಮೊಲೆಯ ಹರಿದು ಕೊಂದವನೆಂದು ಸ್ತುತಿಸಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 

(ಬೆ-೯೧-೨) 

- ಕಲಿ ಭೀಮಸೇನನ ನುಡಿಕೇಳಿ ಪೊರಮಟ್ಟು 

ಕುಲವ ಕೊಂದವನು ಕೌರವನೋ ಪಾಂಡವರೊ 

- ಬಂದಿದೆ ದೂರು ಏರಿದೆ (ಬೆ-೮೬-೬) 

- ಬಂದಿದೆ ದೂರು ಬರಿದೆ ಪಾಂಡವರಿಗೆ 

ಕಾದಿಕೊಂದರು ಕೌರವರನೆಂಬಪಕೀರ್ತಿ 

- ಬಂದಿದೆ ದೂರು ಏರಿದೆ (ಬೆ-೮೬-ಪ) 

- ಸಂದೇಹವಿಲ್ಲ ಕೊಂದರೆ ಒಳಿತು ಕಾಯ 
(ಡಾ ಎ 

ರೊಳಿತೆಂದೆನುತ ಕಂಗಳನು ಮುಚ್ಚಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ನಾಸಿಕದೊಳೊರ್ವಳ ಪೊತ್ತು ಮೆರೆದನು 

ಮುನೀಶರ ಶಾಪವಡೆಯೆ ಕೊಂದಾತನ 

- ಸೀತಾಪತಿ ರಘುನಾಥ (ಬೆ-೧೦೦-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಮರದಲ್ಲಖಿಳ ರಾಜರ ಕೊಂದೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಕರೆಯೆ ಕಂಬದಿ ಬಂದು ಹಿರಣ್ಯಕಶಿಪುವ 

ಕೊಂದೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೧) 

- ಮೇದಿನಿಗೋಸುಗ ಕಾದಿ ಕಲಹದಿ ವಿರೋಧಿ 

ಕಳ್ಳರ ಕೊಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧೧) 

- ಹರಿಯ ಸುತನಿಗೆ ಅಭಯವನಿತ್ತೆ ಹರಿಯ 

ಮಗನಾ ಕೊಂದೆ 

- ಭವಭಯವಿನಾಶ ಭೋ (ಬೆ-೪೧-೧) 

೧೨೪೭. ಕೊಲೆ ಕಾರುಣ್ಯನಿಧಿ ಕಾಗೆನೆಲೆ 

ಯಾದಿಕೇಶವನ ಸೇರಿ ಭಜಿಸಿದವರಿಗೆ ಯಮನ 

ಕೊಲೆಯುಂಟಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

೧೨೪೮. ಕೊಳ್‌ - ಹಣ್ಣು ಕೊಂಬುವ ಬನ್ನಿರಿ 

ಹರಿದಾಸರು ಹಣ್ಣು ಕೊಂಬುವ ಬನ್ನಿರಿ 

ದ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-ಪ) 

- ಹೊದ್ದಿ ಮೊಲೆಯನುಂಡವಳಸುವನೆ ಕೊಂಡ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

- ಸುರಗಿರಿಯನು ಸುತ್ತಿಬಾಹನ ಕೈಯಲಿ ಹರಸಿ 

ದಾನವ ಕೊಂಡನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಕೊಂಡು ದೂತರೆಳೆದು ಒಯ್ದು ಹಿಂಡಿಹಿಪ್ಪೆ 

ಮಾಡುವಾಗ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಮಂಡೆಯಲಿ ಕೊಂಡಾಂತು ಮೈ ಜುಮ್ಮು 

ತಾಳಲು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೧೨೪೯. ಕೊಳ - ಅರವಿಂದವಿಲ್ಲದಿಹ ಕೊಳವು 


ಚರ್ಚ 


ತಾ ಕಂಗಳವು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

- ದಾರಿಹಿಡಿದು ಬರತಲೊಂದು ಕೊಳವ 

ಕಂಡೆವೆ ನೋಡು 

ದ ಸೈಯೇ ಇದು ಸೈೈಯೇ ಗೋಪಿ 
(ಬೆ-೧೦೪-೪) 

೧೨೫೦. ಕೊಳಲು - ಕೊಂಕಲಿ ಕೊಳಲನೂದಿ 

ಗೊಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

- ಕರದಲ್ಲಿ ಕೊಳಲನೂದುತ ಪಾಡುತ 

ಸರಿಗಮಪದನಿ ಸ್ವರಗಳ ನುಡಿಸುತ 

- ಯಾದವರಾಯ ಬೃಂದಾವನದೊಳು 
(ಸ-೨೨೦-೧) 

೧೨೫೧. ಕೊಳೆ - ಮಕ್ಕಳಿಲ್ಲದ ನಾರಿ ಕೊಳೆತ 

ತೆಂಗಿನಕಾಯಿ 

- ಅಹುದಾದರಹುದೆನ್ನಿ (ಬೆ-೧೩೧-೩) 

೧೨೫೨. ಕೊಳ್ಳಿದೆವ್ವ - ಕೊಳ್ಳಿ ದೆವ್ವಗಳಂತೆ 

ಅಲೆದಾಡುತಿರುವಂಥ ಸುಳ್ಳು ಮನುಜರ 

ಹೊರಲಾರೆನೆಂದು ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೩) 

೧೨೫೩. ಕೋ - ಭೂಕಾಂತೆಯ ಸೊಸೆ 

ಯರನೆತ್ತಿ ಬಲುಹಿಂದೆ ನೂಕಿ ತಂದ ಕಳ್ಳ ಕೋ 

ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ಸಾಸಿರ ನಾಮಕೆ ಹೆಸರಾದ ಚಪ್ಪನ್ನ 

ದೇಶದಾರಿಗಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಜಿ-೧೦೧-೩) 

೧೨೫೪. ಕೋಗಿಲೆ - ಗಿಳಿ ನವಿಲು ಕೋಗಿಲೆ 

ವಸಂತ ಭ್ರಮರಂಗಳ ಬಲದೊಡನೆ ಮದನ 

ಮಾರ್ಗವ ಕಟ್ಟಲು | 

- ಪಥ ನಡೆಯದಯ್ಯ (ಬೆ-೯_೧) 

- ಮೂಡುಗಡೆ ಮುಗಿಲು ಕೆಂಪಾದುದಡವಿಯ 

ತಾಮ್ರಚೂಡ ಕಾಳೋದರವು ಕೋಗಿಲೆಗಳುಲಿ 

ಯುತಿರೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೨೫೫. ಕೋಟಲೆ - ನೊಂದೆ ನಾನು ಸತ್ತು 

ಹುಟ್ಟುವ ಕೋಟಲೆಗಳಿಂದ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-ಅ) 

- ನಾಯ ಬಾಯ ಅರಿವೆಯಂತೆ ನಾನಾ 

ಕೋಟಲೆಯಲಿ ಬಿದ್ದು ಬಾಯ ಬಾಯ ಬಿಡುತಲಿ 

ಸಾವುದೇನೊ ನೀ ನೋವುದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ನೊಂದೆನಾ ಸತ್ತು ಹುಟ್ಟುವ ಕೋಟಲೆಗಳಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

೧೨೫೬. ಕೋಟಿ -. ಪ್ರಳಯ ಕೋಟಿ 

ಪ್ರಾಣಿಗಳಿಗೆ ಹೊಳವುಗಾಣಲೀಸದಂತೆ ಬೆಳೆದು 

ಹೋಗುವ ಗತಿಯೆಂಬುದಿತ್ತಲರಸುತ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೭) 

- ಬ್ರಹ್ಮಾಂಡ ಕೋಟಿ ತಿಮಿರವ ಗೆಲುವವನ 

ಒಮ್ಮೆ ನೆನೆಯಲು ಪ್ರಸನ್ನನಾದವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

- ಕಮಲ ಬ್ರಹ್ಮಾಂಡ ಕೋಟಿ ಒಡಲೊಳು 

ತಾಳ್ಜಂಥ ರಮಾಧವ ನಿಮಗೆ ನೀರೊಳಗೆ 

ವಾಸವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಅ) 

- ನೆಲೆಯ ಸರ್ವರಿಗನುಭವವ ಕೋಟ 

ಮನೋಹರುಷವನ್ನು ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೪) 

- ಸಾಸಿರಕೋಟಿ ಸುರರ ಪೊರೆವ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ಸೋಮನ ಜನಕನ ಸತಿಯ ಧರಿಸಿದನ 

ರೋಮಕೋಟಿಯೊಳಿಟ್ಟಿಹನ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಪ್ರಣವ ಒಂದು ಕೋಟ ನುಂಗಿ ಉಗುಳಿ 

ತಿಪ್ಪುದೋಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ಸಂಕೆಕಾರ ಶತ್ರುಮಿತ್ರರಿಬ್ಬರಿಗಾಧಾರವೆಂದು 


೨೫೦ 


ಕುಂಕರದಿಪ್ಪತ್ತೊಂದು ಕೋಟಿ ಪಾಶವು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

- ಪೂಸರನ ಜನಕನೇ ಶತಕೋಟಿತರಣಿಪ್ರಕಾಶ 

ಅಗಣಿತಕೋಟಿಬ್ರಹ್ಮಾಂಡನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

- ಬೀಜಾಕ್ಷರದ ಕೀರ್ತನೆಗೈಯ್ದು ಇನಕೋಟಿ 

ತೇಜನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

ನ ಸಿದ್ಧರೊಳು ನವಕೋಟಿಯೊಳಗೊಬ್ಬನೋ 

ನೀನು 

- ಮೆರೆಯದಿರು ಮೆರೆಯದಿರು (ಬೆ-೧೪೮-೫) 

- ವನಜಜಾಂಡದ ಕೋಟಿಯುದರಂಗೆ 

ಆವುದನು ಉಣಿಸಿ ತೃಪ್ತಿಯ ಮಾಡಲಿ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೩) 

- ಮರೆದಿರಲಾರೆನೆನ್ನ ಪ್ರಾಣವಲ್ಲಭ ದಿನಕರ 

ಕೋಟಿಕಿರಣ ಪ್ರಕಾಶವುಳ್ಳವನ 

- ಕರೆತಾರೆ ಕಾಮಿನಿಕಮಲಅಖಪಿತನ 
(ಬೆ-೯೩-ಅ) 

- ಮೇಣದಹಿಕೋಟಿ ದಳ್ಳುರಿಯ ಗರುಡನ 

ಕೂಡ ತ್ರಾಣದಿಂ ಕಾದಿ ಜಯಿಸುವುದೆ ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

- ಚಿತ್ತಜಕೋಟ ಲಾವಣ್ಯಮುಪ್ಪುರದೊಳು 

ಉತ್ತಮ ಸ್ತೀಯರ ವ್ರತವಳಿದೆ 

- ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೩) 

- ಅಪರಾಧದ ಕೋಟ ತ್ಯಜಿಸಬೇಕಾದರೆ ಶಿವ 

ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೩) 

- ರವಿ ಕೋಟಿ ತೇಜ ಪ್ರಕಾಶೆ ಮಹಾ ಕವಿಜನರ 

ಹೃತ್ಯಮಲವಾಸೆ 

- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೩) 

- ರಮಣಿ ಕೇಳೆಲೆ ಮೋಹನ ಶುಭಕಾಯನ 

ಅಮರವಂದಿತ ರವಿಶತಕೋಟಿತೇಜನ 

- ರಮಣಿ ಕೇಳೆಲೆ ಮೋಹನ (ಬೆ-೬-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರೋಮರೋಮಕೆ ಕೋಟಿ ಲಿಂಗವೆನಿಸಿದ 
ಹನುಮ ಗ್ರಾಮಗಳ ಕಾಯ್ದುಕೊಂಡಿಹುದೆ ಗತಿ 
ಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

(ಬೆ-೧೦೯-೧) 

-. ಹರಿಯನಗ್ರಜಕೋಟಿ ತೇಜನ ಹರಿಯ 
ವದನನೆಂಬ 

- ಭವಭಯವಿನಾಶ ಭೋ (ಬೆ-೪೧-೧) 
- ಕಮಲನಾಭನ ಕಮಲಸಖ ಕೋಟಿತೇಜನ 
- ಕಾವನಯ್ಯನ ಕಳುಹು (ಬೆ-೧೫೩-೨) 


- ಕಡಹಾಯಿಸೊ ಕಮಲಲೋಚನನೆ ಎನ್ನ 


ತಡಿಯ ಸೇರಿಸೊ ತರಣಿಶತಕೋಟಿತೇಜ 

- ಕಡಹಾಂಖಸೊ ಕಮಲಲಲೋಚನನೆ 
(ಬೆ-೬೨-ಪ) 

- ಕ್ಷೋಣಿಯೊಳು ಕ್ಷೀಣ ದೈವ ಬ್ರಹ್ಮಾಂಡ 

ಕೋಟಿಗಳು ದಾನವಾರಿಯ ದಾಸಗಳವಡವು 

ನಾನರಿವೆ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

- ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು 

ಒತ್ತಿನಲಿ ಇಂದ್ರ ಉಪೇ೦ದ್ರರಿರಲು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೪) 

೧೨೫೭. ಕೋಡಗ - ಕೋಡಗಗಳ ಕೂಡಿ 

ವನಕ್ಕೆ ಕೇಡು ತಂದ 

- ನಾರಾಯಣನೆ ಈತ (ಸ-೧೩೮-೩) 

- ಕೋಡಗ ಕೊರವನಿಗೆ ಸಿಲ್ಕಿ ಆಡಿದ 

ತೆರನಾಡಿದೆವೆ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ಇರಿತಕೆ ಬೆದರುವ ಮದಕರಿ ಮರಿಯೆಂಬ 

ಕೋಡಗಮರಿ 

- ಅಹುದಾದಡಹುಡೆನ್ನಿ (ಬೆ-೧೩೨-೪) 

೧೨೫೮. ಕೋಡು - ಘನ ಕೋಡುಕೊನೆ 

ಯಿಂದ ಧರಣಿ ತಂದಾತನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

-. ಉಂಡರೂ ದಣಿಯದು ಊರ ಸೇರದ 


೨೫೧ 


ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

೧೨೫೯. ಕೋಡುಗಲ್ಲು - ತನುವ ದಂಡಿಸಿ 

ತುದಿಯ ಕೋಡುಗಲ್ಲಿನ ಮೇಲೆ ವನಿತೆಯನು 

ಬಿಟ್ಟು ತಪವಿರಲು ಬೇಡ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೨) 

೧೨೬೦. ಕೋಣ - ಕುರಿಕೋಣ ನೈವೇದ್ಯ 

ಧೂಪ ದೀಪಗಳಿಂದ ಪರಮ ಭಕ್ತಿಯ ಮಾಡಿ 

ಪೂಜಿಸುವರಯ್ಯ 

- ಕಅಯೇರಿ ಬಂತು (ಬೆ-೧೩೦-೧೦) 

- ಕೊಂಬುಹೋತು ಕುರಿ ಕೋಣನ 

ಬಲಿಗೊಂಬ ಡೊಂಬೆ ದೈವಗಳನು ಭಜಿಸದಿರು 

ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

- ಬಾಳುತಿಪ್ಪ ಕುರಿಯ ಕೋಣವ ಬೀಳುಬೀಳು 

ಕೊರಳ ಕೊಯ್ದಿ 

- ಕಣಿಯ ಹೇಳಬಂದೆ ಸಾನು 
(ಬೆ-೭೨-೩) 

- ಕ್ರೂರ ಶಾಸ್ತ್ರವನೋದಿ ಕುರಿ ಕೋಣವನೆ 

ಕಡಿದು ಘೋರ ನರಕದಿ ಬೀಳುವುದನು 

ನಾನೊಲ್ಗೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ಕ್ಷೀಣ ಶಾಸ್ತಾರ್ಥವ ಪರಿಗ್ರಹಿಸುತೆ ಕುರಿ 

ಕೋಣಗಳ ತಲೆ : ಚೆಂಡನಾಡಿ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 

(ಬೆ-೧೬-೧) 

೧೨೬೧. ಕೋಣ - ಜ್ಞಾನಶೂನ್ಯ ಮದವೇರಿದ 

ಸೊಕ್ಕಿದ ಕೋಣಕೆ ಹುಟ್ಟಿದ್ದೆ 

- ಛೀ ನಿನ್ನ ಮೋರೆ ಮೇಲೆ 
(ಸ-೧೦೦-೩) 

೧೨೬.೨೨. ಕೋತಿ - ಅಡವಿ ಕೋತಿಗಳ 

ಕೂಡುತಿದೆ ಚೆಲ್ವ ಮಡದಿಯರನು ಹಿಡಿದೆಳೆಯು 

ತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೨) 

೧೨೬೩. ಕೋನೇರಿ - ಜಗದ೦ಂತರ್ಯಾಮಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಎಂತೆಂದು ನಿನ್ನ ನಿಗಮ ಸಾರುವ ಮಾತು 

ಪುಸಿಯೆ ಕೋನೇರಿ ತಿಮ್ಮ 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-ಪ) 

೧೨೬೪. ಕೋಪ - ಚಂಚಲತ್ವ ಬಲವು ಫಲವು 

ಜಾಲ ಕೋಪ ತಾಪದಿಂದ ವಂಚನಾರ್ಥ ಹಲವು 

ಕೆಲವು ಮಿಂಚಿನಂತೆ ಸುಳಿಸುತ 

- ಅಹಹ ಮೋಸಹೋದೆನಯ್ಯ 
(ಸ-೯-೨) 

- ಘನ ಕೋಪದಿ ದಶಶಿರನ ಕತ್ತರಿಸಿದ 

ಇನಕುಲ ರಾಮನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೭ಬ) 

- ಕೋಪವನ್ನೆ ಮಾಡದಿರು ಪಾಪಕ್ಕೆ 

ಗುರಿಯಾಗದಿರು 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೧) 

- ಕೋಪಾವೇಶದಲಿ ದುಃಶಾಸನನನು ಸೀಳಿ 

ಭೂಪರ ಬಲದೊಳಗೆ ಜರೆಜರೆದು ಕರೆದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೨) 

- ಕಡುಕೋಪದಿ೦ ಖಳನು ಖಡುಗವನು 

ಪಿಡಿದು ನಿನ್ನೊಡೆಯನೆಲ್ಲಿಹನೆಂದು ನುಡಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ದಶಕಂಠನನುಜನು ಜಾನಕಿಯ ಬಿಡಹೇಳೆ 

ಅಸುರ ಕೋಪವ ತಾಳಿ ಅಟ್ಟಲಾಗ 

- ಬ್ರಹ್ಮ ಅಖತವ ಮೀರಿ ಬಾಕ್ಮರು 
(ಬೆ-೨೫-೪) 

- ಜಡಿವ ಕೋಪಕೆ ಶಾಪವಡೆದುಕೊಂಡಾಕ್ಷಣ 

ನುಡಿದ ದಿನವು ದಾಟಲು 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯-೩) 

- ಕೋಪದಲಿ ದುರ್ವಾಸ ಹಷಿಯೊ ನೀನು 

- ಬೆರೆಯದಿರು ಬಿರೆಯದಿರು (ಬಿ-೧೪೩-೧) 

ದ ಸಾಲದವರೊತ್ತಿದಾಗ ಚಾಡಿಮಾತಿಗೆ 

ಮೋಹಿಸಿ ಗೋಳುಗೊಳಿಸುತ ಕೋಪದಲಿ 

ಇರುವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 


೨೫೨ 


೧೨೬೫. ಕೋಪಿ - ಬಹು ಕೋಪಿಗಳಿದ್ದಲ್ಲಿ 

ಅನುಭವಗೋಷ್ಟಿಯ ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೧) 

೧೨೬೬. ಕೋಪಿಸು - ಭರದಿಂದ ಭೃಗುಮುನಿ 

ಬ೦ದು ಕೋಪಿಸೆ ಬೇಗ ಚರಣವನೊತ್ತಿದನ 

- ತೋರೆ ಬೇಗನೆ ಸಖ (ಬೆ-೯೪-೩) 

೧೨೬೭. ಕೋಮಲಕಾಯ - ಕೋಮಲ 

ಕಾಯಂ ನಾಮಸುದೇವಂ ಭಜ ಸಖಸಿ೦ಂಹ೦ 

ಭೂಸುರ ಶ್ರೇಷ್ಠಂ 

- ಭಜರೇ ಹನುಮಂ೦ತ೦ ಮಾನಸ 
(ಸ-೧೯೦-೧) 

೧೨೬೮. ಕೋಮಲೆ - ಸಲಯ ಕಾಳಿಂಗನ 

ತಲೆಪಿಡಿದ ಕಂಗೊಲೆಯ ಮೊರೆ ಕೇಳಿ ಬಲಿಯ 

ಅವನ ಕೋಮಲೆಯ ಕಿವಿಗೆ ಪೂಮಾಲೆಯಾದ 

ನೀಟುಗಾಯ ನೆಲೆಯಾದಿಕೇಶವನ 

- ನೆನೆಯೋ ಏಎಲೆ ಮನವೆ (ಸ-೧೫೩-೩) 

೧೨೬೯. ಕೋರಕ (ಮೊಗ್ಗು) - ಕಮಲ 

ಕೋರಕದಿ ಜನಿಸಿದನಯ್ಯನ 

- ಕಾವನಯ್ಯನ ಕಳುಹು (ಬೆ-೧೫೩-೨) 

೧೨೭೦. ಕೋರಿ/ ಕೋರೆ/ಕೋರೆದಾಡೆ 

ಕೋರಿಯಲಿ ತಿವಿದು ಹತ ಮಾಡ್ದಾ 

- ನಾರಾಯಣನೆ ಈತ (ಸ-೧೩೮-೧) 

- ತನ್ನ ಮುಂಗೋರೆಗಳ ಮಸೆದೊಡನೆ ರಕ್ಕಸನ 

ಬೆನ್ನಟ್ಟಿ ಬರಸೆಳೆದು ಸದೆದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ರೂಢಿಯ ಕದ್ದುಕೊ೦ಂಡೋಡುವ ದೈತ್ಯ ನೀಡಿ 

ತಿವಿದು ಕೋರೆದಾಡೆಯಿಂದ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

- ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ 

ಕೋರೆದಾಡೆಯನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧-೧) 

೧೨೭೧. ಕೋಲು - ಪೆಗಲೊಳು ಕೊಂಬು 

ಕೋಲನೆ ಪಿಡಿದು ಗೊಲ್ಲರೊಡಗೂಡಿ ನಮ್ಮೆಲ್ಲರ 

ಗೋವುಗಳ ಕಾಯ್ದ 

- ಮಗುವು ಕಾಣೀರಯ್ಯ (ಸ-೧೯೯-೪) 

- ವೇಲಾಪುರದ ಚೆನ್ನಕೇಶವನ ಸೇವೆಗೆ ಆಲಸ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವನು ಮಾಡದೆ ಕೋಲಹಿಡಿದು ದ್ವಾರಪಾಲಕ 

ನಾಗುವೆ ನೀಲಕುಂತಳೆ ಕಲ್ಲ ಬಿಟ್ಟು ಆ ಕಡೆ 

ಸಾರೆ 

- ನನ್ನವ್ವ ಕಲ್ಲಖಡೆ (ಸ-೧೩೦-೩) 

- ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ವ 

ಮುಂದಾಡಿ ತಪ್ಪಿ ಗುಂಡಿಗೆ ಕೆಡಹಲು 

ದ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೨) 

- ಶಟ್ಟಿ ದೃಢಗೋಲಿಂದ ಕಾವ ನಮ್ಮಜ್ಜ 

- ನಾವು ಕುರುಬರು (ಬೆ-೧೫೨-೨) 

೧೨೭೨. ಕೋವಿದ - ಕುಂಜರದಗಮನೆ 

ಕೋವಿದನರಸಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

- ಮಾವನ ಮನೆಯೊಳಗೆ ಕೋವಿದರಿರ 

ಬಹುದೆ 

- ಮಾವನ ಮನೆಯೊಳಗೆ (ಬೆ-೧೪೬-ಪ) 

- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-ಪ) 

೧೨೭೩. ಕೋಳಿ - ನಾ ಸಮಯದಿ ಮೂರು 

ರಾಯರ ಕಂಡೆ ಕುಪ್ಪುಸ ತೊಟ್ಟ ಕೋಳಿಯ 

ಕಂಡೆ ಸ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೨) 

- ಅರವಿಂದನಾಭ ಸಿರಿವಿಧಿಭವಾದಿಗಳೊಡೆಯ 

ಹಿರಿದಾಗಿ ಕೋಳಿ ಕೂಗಿತೇಳಯ್ಯ ಹರಿಯೇ 

- ಏಳು ನಾರಾಯಣ (ಸ-೫೯-೨) 

೧೨೭೪. ಕೌಮುದಿ - ಸಾರಿದವರ್ಗಿತ್ತೆ ಸುಧೆ 

ವಾರಿಜಾರಿ ಕೌಮುದಿ ವಾರಿಜಧರ ಮುದದಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಅ) 

೧೨೭೫. ಕೌರವ/ಕೌರವೇಂದ್ರ/ಕೌರವೇಶ - 

ಕುಶಲತನದಲಿ ಕೌರವಾದಿಗಳ ಸಂಹರಿಸಿದ 

ಸಹಾಯ ವೀರ ಶ್ರೀ ಭೀಮಸೇನನನಿಗೆ 

- ಜಯಮಂಗಲಂ ಸಿತ್ಯ (ಬೆ-೧೭೧-೨) 

- ಬೇಸರದೆ ಕೌರವನ ಕೊಂದ ಪಾಂಡವರ 

ಸಂತೋಷದಲಿ ಪಕ್ಷಿಕರ ಮಾಡಿಕೊಂಡಿರ್ಪೆ 

-ಆವುದೊಳ್ಳೆಯದೊ ಸಿನ್ನ೦ಗ (ಬೆ-೬೮-೪) 


೨೫೩ 


- ಅನುವರದೊಳಾಯವನು ತೊಡೆಯ ಸನ್ನೆಯ 

ಮಾಡಿ ಅನಿಲಜನ ಕೈಲಿ ಕೌರವನ ಕೊಳ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೮) 

- ಪಡೆಯೊಳಗೆ ಕೌರವನು ನುಡಿಯೊಳಗೆ 

ಗಾಂಗೇಯನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

ದಾ ಹನುವೊಂದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೩) 

- ಕಲಿ ಭೀಮಸೇನನ ನುಡಿಕೇಳಿ ಪೊರಮಟ್ಟು 

ಕುಲವ ಕೊಂದವನು ಕೌರವನೋ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 

- ಸಿರಿಯುಳ್ಳ ಪಾಂಡವರು ಕೌರವರು ತಾವೆಲ್ಲಿ 

ನೆರೆಗೆಲಿದ ವಾಲಿ ತಾನೆಲ್ಲಿ 

- ಇರಬ೦ದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಪುರಜನರು ಕೇಡು ಕೌರವಂಗೆಂದು 

ಮಾತಾಡಿ ನಿಶ್ಚೈಸಿ ಓಡಿ ಮನೆಗಳ ಪೊಕ್ಕರು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಕೊಲಿಸಿ ಕೌರವರ ಕಾಳೆಗದಿ ಕೆಡಹಿದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

- ಬಂದಿದೆ ದೂರು ಬರಿದೆ ಪಾಂಡವರಿಗೆ 

ಕಾದಿಕೊಂದರು ಕೌರವರನೆಂಬಪಕೀರ್ತಿ 

- ಬಂದಿದೆ ದೂರು ಖರಿದೆ (ಬೆ-೮೬-ಪ) 

- ಇಭಪುರಿಯನಾಳಿದ ನೃಪತಿ ಕೌರವೇಂದ್ರ 

ನರಸುತನವು ತೊಡೆಯದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ಕೌರವೇಶನ ಅನುಜೆಯನಾಳಿದನ ಶಿರವನ್ನು 

ಛೇದಿಸಿ 

- ಈತನೀಗ ವಾಸುದೇವನು (ಬೆ-೭೫-೧) 

೧೨೭೬. ಕೌಶಿಕ - ಶುಕ ವ್ಯಾಸ ದುರ್ವಾಸ 

ಕುಂಭಸಂಭವರು ಕೌಶಿಕ ಪರಾಶರ ಅ೦ಬರೀಷ 

ಗೌತಮರು 

- ಪೂಸರನ ಜನಸಕನೇ (ಬೆ-೧೬೮-೪) 

- ಭೋಜ ವರಭೃಗು ಕಪಿಲ ಮಾರಹರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗೌತಮಜಾನುಜ ಖಷಿ ಕೌಶಿಕ ವಸಿಷ್ಠ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

- ವರಮುನಿಗಳು ಕೂಡಿ ಸರುವೋತ್ತಮ 

ನಾರೋ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

ಗಥ ಕೌಸಲ್ಯೆ - ಅಂದು ಕೌಸಲ್ಯಗರ್ಭ 

ಚಂದ್ರಮನಾಗಿ ಬೆಳಗಿ ಕೊಂದೆ ರಾವಣ 

ಕುಂಭಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ 
(ಸ-೨೧೯-ಜ 

೧೨೭೮. ಕೌಸ್ತುಭ - ಹರಿಯು ನೀನೆಂಬುದಕೆ 


ಸರಿಯು ಕೌಸ್ತುಭರತ್ನ ವರಪೀತವಸನ ಕ್ಷೀರಾಬ್ಧಿ 


ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

ದ ವರಕೌಸ್ತುಭವು ಕೊರಳಿನೊಳಗೆ ಇಪ್ಪವಗೆ 

ಆಭರಣವಾವುದ ತೊಡಿಸಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೨) 


೧೨೭೯. ಕೌಸ್ತುಭಭೂಷ - ಪಕ್ಷಿವಾಹನ ವಿಷ್ಣು 


ಪಾಹಿ ಪರಮೇಶ ರಕ್ಷ ಕೌಸ್ತುಭಭೂಷ ವೈಕುಂಠ 

ವಾಸ 

- ಲಾಆ ಪಾವನಚರಣ ಲಾಆಅ ಅಘಹರಣ 
(ಸ-೨೨೯-೪) 

೧೨೮೦. ಕ್ರತು - ಮಾರಣ ಕ್ರತು ಸಂಪೂರಣ 

ಕಂಸ ಸಂಹಾರಣ ಭುಜಬಲ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 

೧೨೮೧. ಕ್ರಮ - ಪೊಸ ಶಾಸ್ತ್ರಕ್ರಮ ಕೂಗೆ 

ಜಾರ ತಸ್ಕರ ತತಿಯು ಬಸವಳಿದು ಭಯದಿ 

ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಅಮರ ದೈತ್ಯರು ಕೂಡಿ ಅಂಬುಧಿಯ 

ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟಿದ ಶೇಷನ 

- ನೋಡಯ್ಯ ನಿನ್ನ ದಾಸರ (ಜೆ-೮೫-೨) 

೧೨೮೨. ಕ್ರಮುಕ (ಅಡಿಕೆ) - ಬಿರಿದ 

ಕೆಂಜಾಜಿಯ. ನಾಗಸಂಪಿಗೆ ಕಸ್ತುರಿ ಕ್ರಮುಕ 

ದೆಸಳು ಮುಡಿವಾಳವನು 


೨೫೪ 


- ಧರ್ಮೇ೯ಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 
೧೨೮೩. ಕ್ರಿಯೆ - ನೀರ ಸಂಗವ ಬಿಟ್ಟು 
ಆಣಿಮುತ್ತಾದ ಕ್ರಿಯೆ ಸೇರಿದೆನೊ ನಿನ ಪಾದ 
ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 
೧೨೮೪. ಕ್ರೀಡೆ - ನಾಡದೇವತೆಗಳ ಸೆರೆಗಳ 
ಬಿಡಿಸಿ ಕ್ರೀಡೆಯಾಯಿತು ನಿಮ್ಮ ದಯದಿಂದಲಿ 
- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 
೧೨೮೫. ಕ್ರೂರ - ಕ್ರೂರ ಚಿತ್ರಗುಪ್ತನೊಡನೆ 
ಕಾರುಬಾರಿಗಿಳಿದ ಜಾರ ಕೃಷ್ಣನೆಂಬ ಸೊಕ್ಕಿದಾನೆ 
- ಆನೆ ಬರುತಾದೆ ನೋಡಮ್ಮ (ಸ-೧೫-೧) 
- ಕ್ರೂರ ಖಳನ ತರಿದು ಆ ಪಾಂಡವರ 
ಅರಣ್ಯದಿ ಪೊರೆದ 
- ಮರೆಯದಿರು ಹರಿಯ (ಸ-೨೦೩-೨) 
- ಮುನ್ನ ಕ್ರೂರಫಣಿಯ ಕೂಪದಂತೆ ಕೆಡಲು 
ಬೇಡ ಮನುಜ 
- ಏನು ಬರುವುದೋ ಸಂಗಡ 
(ಬೆ-೧೩೭-೨) 
- ಸೊಕ್ಕಿನಡೆಯುವ ಭೃತ್ಯ ಅವ ಕ್ರೂರ ಕೃತ್ಯ 
- ಅಹುದಾದರಹುದೆನ್ನಿ (ಬೆ-೧೩೧-೩) 
- ಕ್ರೂರವಾದ ಫಣಿಪಬಾಣ ಭೋರ್ಗುಡಿಸು 
ತಿರಲು ಜಗಕೆ 
- ಈತನೀಗ ವಾಸುದೇವನು (ಬೆ-೭೫-೨) 
- ಕ್ರೂರ ಶಾಸ್ತ್ರವನೋದಿ ಕುರಿ ಕೋಣವನೆ 
ಕಡಿದು ಘೋರ ನರಕದಿ ಬೀಳುವುದನು 
ನಾನೊಲ್ಲೆ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 
- ಗನ್ನಗತಕವ ಮಾಳ್ಬ ಗ್ರಾಮಣ್ಯಗಳ ಕಲಿತ 
ಕುನ್ನಿಗಳು ಹೆಚ್ಚಿದರು ಕ್ರೂರ ಫಣಿಯಂತೆ 
- ಕಅಯೇರಿ ಬಂತು (ಬೆ-೧೩೦-೭) 
೧೨೮೬. ಕ್ರೂರ (ಕ್ರೂರನಾದ ವ್ಯಕ್ತಿ) - ಮುರುಡ 
ಕ್ರೂರನ ಉರವ ಸೀಳಿದ ಎಪ್ರ ನೃಪಹರ 
ಧರಣಿಜಯವರ ಕೃಷ್ಣ 
- ಇಂದು ಸೀ ಕರೆದುತಾರೆ (ಬೆ-೯೨-೩) 
೧೨೮೩. ಕ್ರೋಡದಂಷ್ಟಜೆ (ತುಂಗಭದ್ರೆ) - 
ಕ್ರೋಡದಂಷ್ಟಜೆ ಕೃಷ್ಣವೇಣಿಯು ವರುಣೆ ಕೂಡಿ 
ಗಂಗಾಸಾ ನಗಳ ಮಾಡಲು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

೧೨೮೮. ಕ್ರೋಧ - ಕಾಮ ಕ್ರೋಧ ಬಿಡಿಸಿ 

ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು 

ಶ್ರೀಮಹಾನುಭಾವನಾದ ದಾಮೋದರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 

- ಸಾದರಣೆಯಿಂದ ತಿಳಿದು ನಿಶ್ಚಯವಾಗಿ 

ಕ್ರೋಧಕರ್ಮಗಳೆಲ್ಲ ಬಿಟ್ಟು ಹೋಗುವ ಹಾಗೆ 

- ನನ್ನವ್ವ ಕಲ್ಲಖಡೆ (ಸ-೧೩೦-೨) 

- ಬಿನ್ನಣ ಮಾತುಗಳು ಮತ್ತು ಘನ್ನ ಮತ್ಸರ 

ಕ್ರೋಧಗಳು ಅನ್ಯಾಯದಿಂದಲಿ ಅರ್ಥವ 

ಗಳಿಸುವರು 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೩) 

೧೨೮೯. ಕ್ರೋಧಿ - ಘೋರದಿಂದಿಹ ಕಾಮಿ 

ಕ್ರೋಧಿ ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

- ಕ್ರೋಧಿಯಸುವೀ೦ಟಿ ತ್ರಿಪುರವ ಮುರಿದು 

ಹಯವೇರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೧೨೯೦. ಕ್ಷೇಶ - ಬೆ೦ಂದವು ಭವ ಪಾಶಾ 

ಅವಗೆಂದಿಗಿಲ್ಲ ಕ್ಷೇಶಾ 

- ಮರೆಯದಿರು ಹರಿಯ (ಸ-೨೦೩-೩) 

- ಆಶಾಕ್ಷೇಶ ದೋಷವೆಂಬ ಅಬ್ಬಿಯೊಳು 

ಮುಳುಗಿ ಯಮನ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಅ) 

೧೨೯೧. ಕ್ಷೇಶಗೊಳಿಸು - ಭಾಷೆಯ ಕೊಟ್ಟು 

ನಿರಾಶೆಯ ಮಾಡಿದ ಫಲ ಕ್ಷೇಶಗೊಳಿಸದೆ 

ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 

೧೨೯೨ ಕ್ಷೇಶಗೊಳು/ಕ್ಷೇಶಬಡು - ಅತಿಕ್ಷೇಶ 

ಗೊಳುತಿಹರು ವಿದುರ ಭೀಷ್ಮಾದಿಗಳು 

- ವಾಸುದೇವಾಯ ನಮೋ (ಬೆ-೯೦-೩) 

- ವಿಷಯದೊಳಗೆ ಕ್ಷೇಶಬಟ್ಟು ಎಷಯದಿಚ್ಛೆ 

ಬಿಡದ ಮನಕೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-(೧) 


೨೫೫ 


೧೨೯೩ ಕ್ಷತ್ರಿಯ - ಕ್ಷತ್ರಿಯರ ಚಟುಲ ಛಲದಿ 

ಒಗೆದು ಕರುಳ ಬಗೆದು ತುಳಿದದಟರನು 

ಸಂಹರಿಸಿದ ಚೆಲವರಾಯ 

-.ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ತಾಮಸವಿಲ್ಲದೆ ಕ್ಷತ್ರಿಯರ ಸಂಹರಿಸಿದ ರಾಮ 

ಭಾರ್ಗವನೆ೦ಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೬) 

- ಮುನಿಯ ಮಗನಾಗಿ ಕ್ಷತ್ರಿಯರ ಕಾಡ್ಬಾ 

- ನಾರಾಯಣನೆ ಶತ (ಸ-೧೩೮-೧) 

- ಛಲದಿಂದ ಕ್ಷತ್ರಿಯರ ಕೊಲಲು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಮನ್ನಿಸಲೈದಿ ಅರ್ಭಕನ ಅಡಿಯಿಟ್ಟಳೆಯೆ 

ಭೂಮಿಯನು ಕ್ಷತ್ರಿಯರ ಶಿರವ ತಡೆಗಡೆಯೆ 

- ಪೂಸರನ ಅಜನಕನೇ (ಬೆ-೧೬೮-೫) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 

ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

೧೨೯೪. ಕ್ಹಮಿಸು - ಕ್ಷಮಿಸುವುದೆನ್ನ ತಪ್ಪುಗಳ 

ಸ್ವಾಮಿ ಕ್ಷಮಿಸುವುದು ದಾಸೋಹಂ ಬಿರುದಿ 

ನೊಳು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಪ) 

೧೨೯೫. ಕ್ಷಮೆ (ಭೂಮಿ) - ಕ್ಷಮೆಯನಳೆಯೆ 

ಬ್ರಹ್ಮಚಾರಿಯಾದೆ ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಅಮರವೈರಿಯ ಕರುಳ ಕಿತ್ತಿ ಕಡಿದಾ ಹತಿಯೊ 

ಕ್ಷಮೆಯನಳೆದಾ ಪಾದಕಮಲ ನೊಂದುವೊ 

ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

೧೨೯೬. ಕ್ಷಯ - ಎರವಿನ ಮಾತಾಪಿತರನುಜ 

ರೆಂಬ ಉರಿಕಾವು ಕ್ಷಯವೆಂಬ ಸರಿಗಳನು 

ವಂದಿಸುವೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮತಿಗೇಡಿ ಮೂರ್ಪನಿಗೆ ಕ್ಷಯರೋಗ ಇದು 

ಕ್ಷಿತಿಯೊಳಗೆ ಸಿದ್ಧಾಂತ 

- ಧರ್ಮವೆಂದೆನಿಪ ಮಾರ್ಗವನು ಟ್ಟು 
(ಸ-೧೨೪-೨) 

೧೨೯೭ ಕ್ಷಾತ್ರ (ಕ್ಷತ್ರಿಯ) - ಬಲಿಯೊಳು 

ದಾನವ ಬೇಡಿದನೆ ಕ್ಹಾತ್ರಕುಲವ ಬಿಡದೆ ಕ್ಷಯ 

ಮಾಡಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 


- ಕುಂಭಿನಿ ದಾನವ ಬೇಡಿದನೆ ಕ್ಷಾತ್ರ 


ರೆ೦ಂಬವರನು ಹತಮಾಡಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೨) 

೧೨೯೮. ಕ್ಲಿತಿ - ಮತಿಗೇಡಿ ಮೂರ್ಪನಿಗೆ 

ಕ್ಷಯರೋಗ ಇದು ಕ್ಷಿತಿಯೊಳಗೆ ಸಿದ್ಧಾಂತ 

- ಧರ್ಮವೆಂದೆಸಿಪ ಮಾರ್ಗವನು ಜಟ್ಟು 
(ಸ-೧೨೪-೨) 

- ಕ್ಷಿತಿಯೊಳಗೆ ಕಾಗೆನೆಲೆಯಾದಿಕೇಶವನಾದ 

ಪತಿತಪಾವನ ಪರಮ ಪುರುಷೋತ್ತಮನನು 

- ನ೦ಬು ನಾರಾಯಣನ (ಬೆ-೫೩-೩) 

-. ಕ್ಷಿತಿಯೊಳು ರಾವುತನಾದ ಬಾಡದಾದಿ 

ಕೇಶವನ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೩) 

ದ ಕ್ಷಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿಯ 

ಧ್ಯಾನಿಪಗೆ ಸದ್ಗತಿಯಿರದೆ ಹೋಹುದೆ 

- ಮಗನಿಂದೆ ಗತಿಯು೦ಟಿೆ (ಬೆ-೧೪೫-೫) 

- ಜತೆ ಅಳಿಯರು ಬ್ರಹ್ಮ ಮನ್ಮಥರಿವರಿರಲು 

ಕ್ಷಿತಿಯೊಳಗೆ ಶಶಿ ತಾನು ಹತವಹ ಸಮಯದಲಿ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೩) 

ಎ ಶೇಷಾದ್ಯಾರಾಧ್ಯನು ಕ್ಷಿತಿಗಧಿಕ ವೇಲಾ ಪುರದ 

ಪತಿ ವೈಕುಂಠ ಕೇಶವನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

೧೨೯೯. ಕ್ಷೀಣ - ಕ್ಷೀಣ ಶಾಸ್ತ್ರಾರ್ಥವ 

ಪರಿಗ್ರಹಿಸುತೆ. ಕುರಿ ಕೋಣಗಳ ತಲೆ ಚೆರಿಡನಾಡಿ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೧) 

- ಕ್ಷೋಣಿಯೊಳು ಕ್ಷೀಣ ದೈವ ಬ್ರಹ್ಮಾಂಡ 

ಕೋಟಿಗಳು ದಾನವಾರಿಯ ಗು) 

ನಾನರಿವೆ 


೨೫೬ 


- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೨) 

- ಕ್ಷೀಣದೇಹವ ಬಿಡುವೆನೆ೦ಂದು ಪಾಡಂಪಟ್ಟು 

ತ್ರಾಣದಲಿ ಗರಳತೈಲವ ಸೇವಿಸೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೪) 

೧೩೦೦. ಕ್ಷೀರ - ಕಾರಣಾತ್ಮಕ ಕಾಗೆನೆಲೆ 

ಯಾದಿಕೇಶವ ಕ್ಷೀರ ಬೆಣ್ಣೆಯ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ನೂರೆಂಟು ಕೆಳದಿಯರು ನಾವು ಕ್ಷೀರ 

ಮಾರಿಕೊಂಡು ಬರುತ 

ದ ಸೈಯೇ ಇದು ಸ್ಫೆಯೇ ಗೋಪಿ 
(ಬೆ-೧೦೪-೪) 

- ಪಶುವಿನ ಮಾಂಸದೊಳುತ್ಪತ್ತಿ ಕ್ಷೀರವ 

ವಸುಧೆಯೊಳಗೆ ಭೂಸುರರುಣ್ಣರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

ದ ಕ್ಷೀರದೊಳದ್ದು ನೀರೊಳಗದ್ದು ಗೋವಿಂದ 

ಹೇರನೊಪ್ಪಿಸಿದ ಮೇಲ್‌ ಸುಂಕವೇತಕೆ ದೇವ 

ದ ನನ್ನಿಂದ ನಾನೇ ಜನಿಸಿ ಬ೦ಡೆನೆ 
(ಬೆ-೫೪-೪) 

- ಕ್ಷೀರದೊಳಗದ್ದು ನೀರೊಳಗದ್ದು ನೀನೆ ಗತಿ 

ನಾರಾಯಣನೆ ರಕ್ಷಿಸೈ 

- ವಾಸುದೇವಾಯ ನಮೋ  (ಬೆ-೯೦-೫) 

೧೩೦೧. ಕ್ಷೀರವಾರಿಧಿ/ಕ್ಷೀರಾಂಬುಧಿ/ಕ್ಷೀರಾಬ್ಧಿ 

ದ ಕ್ಷೇರವಾರಿಧಿ ವೈ ಫಕುಂಠ ನಗರಿಯನು ಸೇರಿಸಿದೆ 

ಕಳ್ಳ' ಕೋ ಎನ್ನಿ ಎ 

- ಕೋ ಸಾವ ಕೋ ಎನ್ನಿರೊ 
(ಬೆ-೧೦೧-೫) 

- ಪರಮಪದದೊಳಗೆ ವಿಷಧರನ ತಲ್ಪದಲಿ 

ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

-. ಅಳೆದು ನೋಡಿದರೆ ಕ್ಷೀರಾಂಬುಧಿಗೆ 

ಇಮ್ಮಿಗಿಲು 

ದ ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಹರಿಯು ನೀನೆಂಬುದಕೆ ಸರಿಯು ಕೌಸ್ತುಭ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರತ್ನ ವರಪೀತವಸನ ಕ್ಷೀರಾಬ್ಧಿ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಹನಿ ನೆಲಕೆ ಬಿದ್ದುದು ಕೂಡಿ ಅಳೆಯೆ 

ಕ್ಷೀರಾಂಬುಧಿಗೆ ಇಮ್ಮಿಗಿಲೊ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೪) 

೧೩೦೨. ಕ್ಷುದ್ರ - ಕ್ಷುದ್ರ ಮಾನವ ನಿನ್ನ ಸಿರಿಯ 

ಹವಣೇನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

- ಭೇದವೆಣಿಸಿ ಬಲು ಕ್ಷುದ್ರವ ಕಲಿತರೆ ಮೋದ 

ವೆಂದಿಗೂ ಆದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೫) ಎ 

೧೩೦೩. ಕ್ಷೇತ್ರ - ಪಡೆದ ದ್ರವ್ಯವೆಲ್ಲ ವಸ್ತು 

ಕ್ಷೇತ್ರಂಗಳ ಕಾಣದೆ ನಿತ್ಯ ನಡೆದುದ ವಿಸ್ತರಿಸಲಾರೆ 

ನೀಲಮೇಘಶ್ಯಾಮ ನಿನ್ನ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೨) 

೧೩೦೪. ಕ್ಷೂಣ (ಕೊರತೆ) - ಕ್ಷೂಣವಿಲ್ಲದೆ 

ತಾಯ ಶಿರವರಿದು ತಂದೆಯನು ಪ್ರಾಣಹತ್ಯವ 

ಮಾಡಿದರ ಕುಲವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

೧೩೦೫. ಕ್ಷೋಣಿ - ಕ್ಷೋಣಿಂಯೊಳು 

ಕನಕದಾಸನ ನೆರಳು ಅನಕ ಏನು ಬಲಿಸಿದೆಯೊ 

ಔಷಧಿಯ ಕುಣುಕ 

- ಕದರಮಂ೦ಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

- ಹದಿನೆಂಟು ಕೋಣಿ ವಮಾರ್ಬಲವ 

ಹದಿನೆಂಟು ದಿನ ಕದನ ನಾಟ್ಯದ ಕೇಳಿಕೆ 

ಯನಾಡಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೩) 

- ಅಖಿಳ ಸುವ್ರತ ಕ್ಷೋಣಿಯಿ೦ದಲಿ ಹಿರಿಯ 

ಪ್ರಕೃತಿರಹಿತಾ೦ಬರೀಷ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಕ್ಷೋಣೆಯೊಳು ಕ್ಷೀಣ ದೈವ ಬ್ರಹ್ಮಾಂಡ 

ಕೋಟಿಗಳು ದಾನವಾರಿಯ ದಾಸಗಳವಡವು 

ನಾನರಿವೆ 


೨೫೭ 


- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

ದ ಕ್ಷೋಣಿಗೆರಗಿಸಿ ಕಾರ್ತವೀರ್ಯಾರ್ಜುನನ 

ಮಡುಹಿ ಜಾಣತನದಲ್ಲಿ ಭೂದಾನಗಳ 

ಭೂಸುರರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

೧೩೦೬. ಕ್ಷೇಮ - ಶ್ರೀಪತಿ ರಾಘವ ಕ್ಷೇಮ 

ದಲೈದಾರೆ 

ದ ಎನ್ನು ಕಂದ ಹಳ್ಳೆಯ ಹನುಮಾ 
(ಬೆ-೬.೧) 

ದ ಸನಕಾದಿಗಳೋಲೈಪ ಆದಿಕೇಶವ ನಮ್ಮ 

ಹನುಮೇಶ ರಾಘವ ಕ್ಷೇಮದಲೈದಾರೆ 

ದ ಎನ್ನು ಕಂದ ಹಳ್ಳೆಯ ಹನುಮಾ 
(ಬೆ-೬.೩) 

೧೩೦೭ ಕ್ಷೇಶ - ದಾಸನಾಗಬೇಕು ಕ್ಷೇಶಪ೦ಂಚಕ 

ವಳಿದು ಆಸೆಯಲ್ಲಿ ಮನ ಸೂಸೆ ಸರ್ವದಾ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಅ) 

- ಮೀಸಲೂಳಿಗವನು ಮಾಡದೆ ಈ ಪರಿಕ್ಷೇಶ 

ದಿಂದಲಿ ಬಲು ಗಾಸಿಯಾದೆನಯ್ಯ 

- ಕಾಡುವ ದುರಿತಗಳ ನೀ ಅಡಿಸೆ೦ಂದು 
(ಬೆ-೬೦-೨) 


ಖ 


೧೩೦೮. ಖಂಡ - ಕರುಳು ಖಂಡ ನಾರುವ 
ಚರ್ಮ ರೋಹಿತ ನರಪ೦ಜರದೀ ಹುರುಳಿಲ್ಲದ 
- ಯಾತರವನೆಂದುಸುರಅ (ಸ-೨೧೮-೪) 
- ಖಂಡ ಕೊಯ್ದು ಕೊಡಬೇಡ ದಳ್ಳುರಿಯಗ್ನಿ 
ಕುಂಡವನು ಹೊಕ್ಕು ಹೊರಡುವುದುಚಿತವೆ 
- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

- ಎಲುವು ಖಂಡ ರೋಹಿತ ನರಪಂಜರ 
ಪಳುವಿನೊಳಗೆ ನಮ್ಮ ಕುಲವ ಕೇಳುವರೆ 

- ಏತರವನೆಂದು ಪೇಳಅ (ಬೆ-೧೨೨-೪) 
- ರಣದೊಳಗೆ ದೇಹವ ಖಂಡತುಂಡವ ಮಾಡಿ 
ರಣವನುತ್ತರಿಸಿ ಮರಣವ ತೋರಿದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೧) 

- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 

ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 

- ಕಅಯೇರಿ ಬಂತು (ಬೆ-೧೩೦-೯) 

- ಚಂಡಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ 

ಪಿಡಿದು ಖಂಡತುಂಡ ಮಾಡುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 

೧೩೦೯. ಖಂಡಿಸು - ಖಂಡಿಸಿದರು ರಣ 

ದೊಳು ಗುರುಹಿರಿಯರ ಪುಂಡರೀಕಾಕ್ಷನ 

ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಮುಂಗೈಯ ಶಕ್ತಿ ಸಾವಿರ ತೋಳ ಬಾಣನ 

ತು೦ಗವಿಕ್ರಮ ಕೃಷ್ಣ ತೋಳ ಖಂಡಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಕಚ್ಚುವ ಕೆಟ್ಟ ತನುವ ಖಂಡಿಸೊ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಶಿವನ ಧನುವನು ಖಂಡಿಸಿ ಮತ್ತೆ ಶಿವನ 

ಜಿತವೇರಿ ನಿಂದೆ 

- ಭವಭಯವಿನಾಶ ಭೋ (ಬೆ-೪೧-೨) 

೧೩೧೦. ಖಗ - ಪಾರ್ವ ಖಗ ಉಲಿಯುತಿರೆ 

ಸಕಲ ಜನ ನಲಿಯುತಿರೆ 

- ಪೂಸರನ ಜನಕನೇ (ಬೆ-೧೬೮-೧) 

೧೩೧೧. ಖಗರಾಜವಾಹನ (ಎಷ್ಟು) - ಮಗಳು 

ಮಹಾಲಕುಮಿ ಮೊಮ್ಮಗನು ಸರಸಿಜಭವನು 

ಖಗರಾಜವಾಹನನು ತನ್ನಳಿಯನು 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 

- ಜಗದೇಕನಾಯಕ ಜಲಜದಳನೇತ್ರ ಖಗರಾಜ 

ವಾಹನ ಕಲ್ಯಾಣ ಚರಿತ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೨) 

೧೩೧೨. ಖಗವೈರಿ (ಹಾವು) - ಖಗವೈರಿ 

ಯಂತೆ ಕಿಸುಕೆಲೆವುದಾವಾಟ ಜಗದಧಿಪತಿ ನಾವು 

ಸ್ಮರಿಸು ಮರುಳೆ 


೨೫೮ 


- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೪) 

೧೩೧೩. ಖಚಿತ (ಕುಂದಣಿಸಿದ) - ಸ್ವರ್ಣ 

ಖಚಿತವಾದ ರಥದೊಳು ಪೊಕ್ಕನ ನಾರಾಯಣ 

ಎನ್ನಿರೊ 

- ನಾರಾಯಣ ಎನ್ನಿ ನಾರದ ವರದನ 
(ಬೆ-೭೬-೩) 

೧೩೧೪. ಖಡುಗ (ಖಡ್ಗ) - ಕಡುಕೋಪದಿಂ 

ಖಳನು 'ಖಡುಗವನು ಹಿಡಿದು ನಿನ್ನೊಡೆ 

ಯನೆಲ್ಲಿಹನೆಂದು ನುಡಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

೧೩೧೫. ಖಣಿ - ಸೇವೆಯರಿಯದ ಧಣಿಯು 

ಕಲ್ಲಿನಾ ಖಣಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

೧೩೧೬. ಖತಿ - ಖತಿಯನು ತಡೆದನ ಸತಿಯ. 

ಜನನಿ ಸುತ ಸತಿಯರನಾಳಿದ ಚತುರನಿಗೆ 

- ಮಂ೦ಂಗಲ೦ ಜಯ ಮಂಗಲ೦ 
(ಬೆ-೧೭೨-೨) 

೧೩೧೭. ಖತಿಗೊಳಿಸು - ಜನವರಿಯದಂತೆ 

ಜೀವನದೊಳಡಗಿದ್ದವನ ಮನವ ಖತಿಗೊಳಿಸಿ 

ಕಾತರಿಸೆ ನುಡಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೮) 

೧೩೧೮. ಖಳ - ಖಳ ಸೋಮಕನ ಕೊಂದು 

ನೀರ ಮುಳುಗಿ ಬಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಖಳ ಹಿರಣ್ಕಕ ಬಂದು ಎದುರಾರು ತನಗೆಂದು 

ಇಳೆಯ ಕದ್ದೊ ಯ್ಬು ಪೋಗುತಿರೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ನೀರ ಮುಳುಗಿ ಖಳನ ಕೊಂದು ವೇದ 

ತಂದು ಬರಮದೇವಗಿತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 

- ತಾಮಸದ ಖಳ ತನ್ನ ತನುಜನನು ಮಧಿಸು 

ತಿರೆ ರಾಮನನು ತೋರೆಂದು ಬಾಧಿಸುತಿರೆ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಚಿನ್ನಗಣ್ಣವನೆಂಬನೊರ್ವ ಖಳ ಭೂದೇವಿ 

ಕನ್ನಿಕೆಯನೊಯ್ಯುತಿರೆ ಕನಲಿ ಮನದಿ 

- ನೋಡಯ್ಯ ಸಿನ್ನ ದಾಸರ (ಬೆ-೮೫-೩) 

- ಖಳನ ಬಲವ ನಂಬಲಾತು ತಲೆಯ 

ತವಿಸಿದವನ ಸಿರಿಯು 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಬಾಲಕನ ನುಡಿ ಕೇಳಿ ಖಳನ ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಬೇರೊಂದು ರೂಪದಿ ಜನಿಸಿ ಖಳನ ಕೊಂದು 

ಧಾರಿಣಿಸುರರಿಗಿತ್ತನ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯-೫) 

- ಉರಿಯೊಳು ಜನಿಸಿದವನ ನಿಜ ತಂಗೆಯ 

ಸೆರಗಪಿಡಿದ ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಕಡುಕೋಪದಿ೦ ಖಳನು ಖಡುಗವನು 

ಪಿಡಿದು ನಿನ್ನೊಡೆಯನೆಲ್ಲಿಹನೆಂದು ನುಡಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ಸೆಳೆಯುತಿದ್ದನು ಖಳನು ಬೆಳೆಯುತಿದ್ದುವು 

ಸೀರೆ 

- ವಾಸುದೇವಾಯ ನಮೋ (ಬೆ-೯೦-೧೦) 


 ಮನ್ಮಥನೆಂಬ ಖಳನು ಮಾರ್ಗವ ಕಟ್ಟಿ 


ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-_ಪ) 

- ಇಳೆಯ ಮೊರೆಯ ಕೇಳಿ ಖಳರುತ್ತಮಾಂಗವ 

ನಿಳುಹಿದಾತನ ತೋರೆಲೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ಮೂಲಗುರುವು ಕುಂತೀಬಾಲನೆನ್ನದೆ ವೃಥಾ 

ಶೀಲಗೆಟ್ಟಂಥ ಖಳರಿಗಲ್ಲದೆ ಮತ್ತೆ 

- ಅ೦ಧ೦ತ ಮಸು ಇನ್ನಾ ರಣೆ” 
(ಬೆ-೮೯-೨) 

- ದಶಮತಿವಂದಿತ ದಶಶಿರ ಸಂಹರ ದಶರೂಪ 

ದಲಿ ಖಳ ದಶನ ಮೂರುತಿಯೆಂದು ಹೆಸರು 

ಹೇಳುವರು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 


೨೫೯ 


-. ಕ್ರೂರ ಖಳನ ತರಿದು ಆ ಪಾಂಡವರ 

ಅರಣ್ಯದಿ ಪೊರೆದ 

- ಮರೆಯದಿರು ಹರಿಯ (ಸ-೨೦೩-೨) 

- ಕಾಗಿನೆಲೆಯಾದಿಕೇಶವ ಖಳನ ಗರ್ಭವಿಚ್ಛನ 

ಪ್ರಹ್ಲಾದಗೆ ಪ್ರಸನ್ನವಾದುದರಿಂದ 

- ಚೆಲ್ವ ಕಂಗಳ 'ಚೆಲ್ಲಕಾರ (ಸ-೯೯-೩) 

೧೩೧೯. ಖಲವಾಗು - ಖಿಲವಾದ ಮಧ್ವ 

ಮತವನೆ ನಿಲಿಸಿ ಕಾಗೆನೆಲೆಯಾದಿಕೇಶವ ಪರ 

ದೈವನೆಂದೆನಿಸುವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭..೩) 

೧೩೨೦. ಖುದಾ (ಮುಸಲ್ಮಾನರ ದೇವರು) 

- ಅಲ್ಲಾ ಖುದಾ ಎ೦ಬ ಅರ್ಥವನು ಅರಿಯದೆ 

ಮುಲ್ಲಾಶಾಸ ಸ್ವದ ನೆಲೆಯ ಮುನ್ನರಿಯದೆ 

ಎ ಜಸು 'ಸಡಿದವರು ಟಾ 2 ಎರಿದಳಿ 
(ಬೆ-೧೩೮-೩) 

೧೩೨೧. ಖುಲ್ಲ - ಖುಲ್ಲ ಮನುಜರನು 

ಕೊಲ್ಲಬೇಕೆನುತಲಿ ಭಲ್ಲೆ ಹಿಡಿದು ತುರಗವನೇರಿ 

- ತಾಳಲ್ಲಲ್ಲಲ್ಲಲ್ಯೋೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

೧೩೨೨. ಖೂಳ - 

ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

೧೩೨೩. ಖೋಡಿ - ಖೋಡಿಮಾತುಗಳನ್ನು 

ಹೇಳಿ ಮಂದಿಯ ಕುಂಡೆ ಚಿವುಟುತಿದ್ದೆ 

- ಈ ನಿನ್ನ ಮೋರೆ ಮೇಲೆ 
(ಸ-೧೦೦-೨) 

೧೩.೨೪. ಖ್ಯಾತನಾಗು ದ ಶಿವಖ್ಯಾತನಾದರೆ 

ಕೈಲಾಸವಿರಬೇಕು ಭವಿ ತಂದ ಧರೆಯೊಳು 

ಇರಬಹುದೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೧) 

೧೩೨೫. ಖ್ಯಾತಿ ದ ಶರದಿಷುಖ್ಯಾತಿ ಪೌರುಷ 

ಲೋಭ ಬಹುಜನರ ಉರುವೀಶರನ್ನು ಕೈಪಿಡಿದೆ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ವಾತಜಾತನು ಆಗಿ ಖ್ಯಾತಿಯಲಿ ಮೆರೆದಗೆ 

ಸೇತುವೆಯ ಭರದಿಂದ ಲಂಘಿಸಿದಗೆ 


ಖೂಳ ಶಿಶುಪಾಲನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಒಯಮಂಗಲಂ ನಿತ್ಯ (ಬೆ-೧೭೧-೧) 
- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 
ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕಮ£ವಿದು (ಬೆ-೧೦೭-೧) 


ಗ 


೧೩.೨೬. ಗಂಗಾದೇವಿ/ಗಂಗೆ - ಚೆಲುವ 
ರಾಯನ ರಥೋತ್ಸವದೀ ತೀರ್ಥಕೊಲಿದು 
ಗಂಗಾದೇವಿ ಬರುವ ಸಂಭ್ರಮವ 

- ಕೈಯ ತೋರಿದ ಬಗೆಯ (ಸ-೯೧-೪) 
- ಲೋಕ ಪಾವನೆ ಗಂಗೆ ಜನಿಸಿದಾ ಪಾದ 
-ಭಜಸಿ ಬದುಕೆಲೊ ಮನುಜ (ಬೆ-೩೫-೧) 
- ದೋಷನಾಶೆ ಕೃಷ್ಣವೇಣಿ ಗಂಗೆ ಗೋದಾವರಿ 


ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ 


ಉಪವಾಸದಲ್ಲಿ 
- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 


- ಹಿಂಗದೆ ಜಗವ ಪಾವನವ ಮಾಡುವ ಪುಣ್ಯ 


ಗಂಗೆಯೆಂಬವಳೀಗ ನಿನ್ನ ಮಗಳು ದೇವ 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-೪) 

ದ ಕ್ರೋಡದಂಷ್ಟಜೆ ಕೃಷ್ಣವೇಣಿಯು ವರುಣೆ 

ಕೂಡಿ ಗಂಗಾಸಾ. ನಗಳ ಮಾಡಲು 

ದ ತಂಗದಿರನಿಸಹುಷೆ ತಾರಕೆಗಳು 
(ಬೆ-೧೬೯-೧) 

- ಗಂಗೆಯ ಪಡೆದ ಚರಣ ನಿರ್ಗುಣ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ಶನು (ಬೆ-೮೮-೩) 

- ಕಾಲಿನಿಂದಲಿ ಪಡೆದ ಗಂಗೆಯ ಕಾಲಿ 

ನಿಂದಲಿ ನಡೆದ ಭಾರ್ಗವ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಗಂಗೆಯನು ಪಡೆದಾದಿಕೇಶವನ ದಿವ್ಯ 

ಕಮಲಾಂಫ್ರಿಯನು ಭಜಿಸಿ ಪಾವನನಾಗು 

ಮರುಳೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೯) 

- ಗಂಗೆಯನು ಉಂಗುಟದಿ ಪೆತ್ತ ಮೂರುತಿಯೆ 


೨೬೦ 


- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ಘನವಾದ ಗಂಗೆಯನು ಪಡೆದವಗೆ 

ಕಲಶನೀರನದೆಂತು ಮೈಗೆರೆಯಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೧) 

೧೩೨೭. ಗಂಜಿ - ಗಂಜಿಯ ಸೆಲ್ಯವ ಎನಗೆ 

ಮುಸುಕನಿಟ್ಟು ಮುದ್ದನಾಡಿ 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧) 

೧೩೨೮. ಗಂಟಲಗಾಣ/ಗಂಟಲಗಾಳ - 

ಸಾಲದೆ ನಿನದೊ೦ಂದು ದಿವ್ಯನಾಮ ಅಕಾಲ 

ಮೃತ್ಯುವಿನ ಗಂಟಲಗಾಣ ಹರಿಯೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-) 

- ಧಾರಿಣಿಯೊಳು ದುರ್ವಾದಿ ದೈತ್ಯರ 

ಗಂಟಲಗಾಳವಾದಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೩) 

೧೩೨೯. ಗಂಟಲು - ಗ೦ಟಲು ಮೂರುಂಟು 

ಮೂಗಿಲ್ಲವು 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

೧೩೩೦. ಗಂಟಾಕರ್ಣ - ನಿನ್ನ ನಾಮ 

ಗಂಟಾಕರ್ಣನ ಸಲಹಿದೆ ದೇವ 

- ನಿನ್ನ ನಾಮ ವಾಲ್ಧೀಕಿಯನುದ್ದರಿಸಿದೆ 
(ಸ-೧೪೫-ಪ) 

೧೩೩೧. ಗಂಟು - ಕ೦ಜಲೋಚನೆ ಕುಚದ 

ಗಂಟು ಕಡೆಗೆ ಬಿಚ್ಚೆಂದ ನೋಡು 

- ಸೈಯೇ ಇದುತ್ತಿ ಸೈಯೇ ಗೋಪಿ 
(ಬೆ-೧೦೪-೧) 

- ಕರಣಿಕರೊಳಗಣ ನಂಟು ಕಟ್ಟಿದ ಹಣವಿನ 

ಗಂಟು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಹೂವಿನ ಗ೦ಟು ಅಂದು ಜಡೆಗಳಿಂದು 

ಎ ಎನ್ನ ಕಂದ ಹಳ್ಳಯ ಹನುಮಾ 
(ಬೆ-೬ ೨) 

೧೩೩೨. ಗಂಟೆ - ಧಿಮಿಧಿಮಿ ಗಣಗಣವೆಂಬ 

ಗಂಟೆಯ ರವಕೆ ಬೆಮೆಗೊಳುತಿರುವಾ ಹರಿಣ 

ನಂದದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೪) 

೧೩೩೩. ಗಂಡ - ಉರಗನ ಮಗಳ ಗಂಡಗೆ 

ಪ್ರಾಣವಿತ್ತವನ ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

ದ ಗಂಡನುಳ್ಳವಳ ಜೊತೆ ಭ೦ಡಾಟವ್ಯಾಕಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

- ಗಂಡನಂತೆ ಮನೆಗೆ ಬಂದನೆ ಯಶೋದೆ 

ಕೇಳೆ ಮಿಂಡನಂತೆ ಕಣ್ಣು ಹೊಡೆದನೆ 

- ಬಾಲನ್ಶನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಮಿಂಡಿ ಪೆಣ್ಣನು ಸಭೆಯಲ್ಲಿ ಸೀರೆ 

ಸುಲಿಯಲು ಗಂಡರೈವರು ನೋಡಿ ಏನು 


ಮಾಡುತಿರ್ದರಯ್ಯ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಮಗಳ ಗಂಡ ಶಿರವ ಛೇದಿಸಿದಾತನ ಶ್ರೀಕೃಷ್ಣ 

ಎನ್ನಿರೊ 


- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಸಿ೦ಂಧುಮಥನದೊಳು ಜನಿಸಿದಳ ಗಂಡ 

ಮುಕುಂದನ ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
ಬೆ-೯೫-೨) 

- ಕರೆಬರಲರಿಯದ ಗಂಡ ಅವ ನಾಚಿಕೆ ಭಂಡ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

- ಮಾವನ ಮಡದಿಯ ಸೊಸೆಯ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೨) 

- ಅತ್ತಿಗೆಯ ಮೈದುನ ಬಾರೋ ಹೆತ್ತ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೧) 

- ಬಾಯೊಳಗಿಹಳ ಗ೦ಡನ ನಿಜ ತಮ್ಮನ 

ತಾಯ ಪಿತನ ಮಡದಿಯ ಧರಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 

ವೈರಿಯ ಹಿರಿಯಣ್ಣನ 


೨೬೧ 


- ಓಣನಯನೆ ಏಣಭೋಜಮಧ್ಯೆ 
(ಬೆ-೯೯-೫) 

- ಗುಂಡಿಗೆಯಲಿ ಮೂಲಗಳುಂಟು ಧರೆ 

ಯೊಳು ಗಂಡನ ನುಂಗುವುದು ಗಜಮುಖದ 

ಪಕ್ಷ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

ದ ಮಂಡಲದೊಳಗೊಬ್ಬ ಜಾರಸ್ತೀಯಳು ತನ್ನ 

ಗಂಡನರಿಕೆಯಿಂದ ವ್ಯಭಿಚಾರಗೈಯೆ 

-. ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

- ರಮೆಯ ಗಂಡನೊಲಿದುಪ್ಪವಡಿಸಯ್ಯ 

ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

ದ ಮತ್ತೆ ಗಂಡನಿಗೆ ಹೆಂಡತಿಯೆ ಗಂಡನು ಆಗಿ 

ವರ್ತಿಸುವರಯ್ಯ ತಮಗೆದುರಿಲ್ಲವೆಂದು 

- ಕಆಯೇರಿ ಬಂತು (ಬೆ-೧೩೦-೧) 

ಎ ಗಂಡರೈವರ ಮುಂದೆ ದ್ರುಪದನಂದಿನಿ ಸೆರಗ 

ಲಂಡ ದುಶ್ಶಾಸ ಪಿಡಿದು 

- ವಾಸುದೇವಾಯ ನಮೋ (ಬೆ-೯೦-೧) 

- ಗ೦ಂಡಗ೦ಜದ ನಾರಿಯವಳೆ ಹೆಮ್ಮಾರಿ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಕುಂದು ಗಂಡಗಲ್ಲದೆ ಹೆಂಡತಿಗುಂಟೆ ನಿಂದನೆ 

ಎಲೆ ದೇವ 

- ನಿನ್ನ ನಾಮ ವಾಲ್ಯೋಕಿಯನುದ್ಧರಿಸಿದೆ 
(ಸ-೧೪೫-೧) 

೧೩೩೪. ಗಂಡಾಮಾಲೆ - ಪಿತ ಮಾತೆಯರ 

ಸಲಹದವಗೆ ಗಂಡಾಮಾಲೆ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೨) 

೧೩೩೫. ಗಂಡು - ಗಂಡುವೆಣ್ಣಿನ ರೂಪುವೆತ್ತು 

ರಾಜಿಸುವವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಶರ್ಮವಿಲ್ಲದ ಗಂಡು ಕರಿಯ ಒನಕೆಯ 

ತುಂಡು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

೧೩೩೬. ಗಂಡುಗತ್ತರಿ - ಗ೦ಡುಗತ್ತರಿಯನ್ನು 

ಕೊರಳಿಗಿಟ್ಟರು ಇಲ್ಲ ಪ್ರಚಂಡನಾದರೂ ಇಲ್ಲ 

ಪರಿಹಾಸ್ಯವಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೨) 

೧೩೩೭. ಗಂಡುಗಲಿ - ಗಂಡುಗಲಿ ಮಾಗಧನ 

ಒರಸಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

೧೩೩೮. ಗಂಧ - ಗಂಧ ಕಸ್ತೂರಿ ಬೊಟ್ಟು 

ಗಮಕದಿಂದಲಿ ಇಟ್ಟು ಗೊ೦ದಲ ಗಡಿಬಿಡಿ 

ಸುರಲೋಕ ಅಮ್ಮಮ್ಮ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

- ಓಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ 

ಬಿಡದೆ ಲೇಪಿಸಿಕೊಂಬುದು ನಿನ್ನದು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

- ಸಿಂಧುರಗಮನೆಯರ ಸಿರಿಮುಡಿಯೊಳಿಪ್ಪ 

ಪೂಗಂಧವಾಸಿಸುವ ನಾಸಿಕದಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

- ಸೋರೆಯೊಳು ಸುರೆ ತುಂಬಿ ಮೇಲೆ 

ಹೂವಿನ ಹಾರಹಾಕಿ ಗೀರು ಗಂಧ ಅಕ್ಷತೆಯ 

ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಕುಸುಮದೊಳು ಗಂಧವೊ ಗಂಧದೊಳು 

ಕುಸುಮವೋ 

- ನೀ ಮಾಯೆಯೊಳಗೋ (ಬೆ-೪೭-೩) 

- ಕುಸುಮ ಗಂಧಗಳೆರಡು ಫ್ರಾಣದೊಳಗೋ 

- ನೀ ಮಾಯೆಯೊಳಗೋ (ಬೆ-೪೭-೩) 

೧೩೩೯. 'ಗಂಧಮಾಲೆ - ರಕ್ತಕುಸುಮ 

ಗಂಧಮಾಲೆ ಕಸ್ತೂರಿಯನು ಪೂಸಿಕೊಂಡು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

೧೩೪೦. ಗಂಧರ್ವ - ಗರುಡಗಂಧರ್ವ 

ನಗರಿಯ ಮೆರೆದಾತನ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಯಕ್ಷ ಗಂಧರ್ವ ಅಮರೇಂದ್ರ ಮುನಿ 

ವಂದಿತನೆ 

- ವಾಸುದೇವಾಯ ನಮೋ (ಬೆ-೯೦-ಬ) 

೧೩೪೧. ಗಂಧಶಾಲ್ಯನ್ನ (ಸುವಾಸನೆಯ 


೨೬೨ 


ಅಕ್ಕಿಯ ಅನ್ನ) - ಗ೦ಧಶಾಲ್ಯನ್ನ ಸದ್ರೃತ ತೋಯಿ 

ಪಳಿದ್ಯವ ಮಂದವಾದ ಅಳೆಯ ಸ್ವಾದು 

ಸೀಕರಣಿಗಳನು 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೧೩೪೨. ಗಕ್ಕನೆ - ಗಕ್ಕನೆ ಯಮನ ದೂತರು 

ಎಳೆದೊಯ್ವಾಗ ಶಕ್ತಿಯರು ಬಿಡಿಸಿ ಕೊಂಬ 

ರೇನೊ ಮರುಳೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

೧೩೪೩. ಗಗನ - ಗಗನದ ಪುರವ ಪೊಕ್ಕನ 

ತೇಜಿರೂಢನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಇಳೆಯಲ್ಲಿ ಒಂದು ಪದ ಗಗನದಲಿ ಒಂದು ಪದ 

- ಬಲ್ಲವರು ಪೇಳರಿ (ಬೆ-೧೬೪-೨) 

- ಮೂಡಿದುವು ಪ್ರತಿಸೂರ್ಯ ಧೂಮಕೇತು 

ಗಳು ಓಡಾಡಿದುವು ಗಗನದಲಿ 

- ವಾಸುದೇವಾಯ ನಮೋ (ಬೆ-೯೦-೧೨) 

೧೩೪೪. ಗಜ - ಕಾಲ ತೂಗಿ ನೋಡುತ್ತ ಗಜ 

ಉನ್ಮತ್ತ ಕಾಲಿನಿಂದಲಿ ಕೊಲುವ ರೂಪದಿ 

- ಇಂದು ನೀ ಕರೆದುತಾರೆ (ಬೆ-೯೨-೧) 


` - ಅಜಜ್ಞಾನಾಧಿಕ ಬಲ್ಲ ಅನಲಸ್ನೇಹಿತ ಬಲ್ಲ 


ಗಜ ಚರ್ಮಾಂಬರ ಬಲ್ಲ ಗರುಡ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೧) 

- ಅಜನ ಪಡೆದ ಹಣ್ಣು ಗಜವ ಕಾಯ್ದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 

ಚಕ್ರದಿಂ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಗಜವನೇರಿದನ ತಂದೆಯ ತಾಯನಳೆದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಮಲೆವ ದುಷ್ಕತವೆಂಬ ಗಜಕೆ ಕೇಸರಿಯೆಂಬ 

ಛಲ ಬಿರುದು ತಾಳ ದೇವರ ದೇವ ನೀನೆನ್ನ 

- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿಂಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

- ಎಂಟು ಗಜವ ನುಂಗಿ ಉಂಟಾದ 

ಗಿರಿಯನು... ತಲೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಹುತ್ತದೊಳಾಡುವ 

ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೨) 

- ಗರುಡವಾಹನನಾಗಿ ಗಜವನು ಸಲಹಿದ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

೧೩೪೫. ಗಜಗಮನೆ - ಗಜರಾಜವರದ 


ಸರ್ಪ ಮತ್ತಗಜವ 


ನೀನಾದರೆ ಆಕೆ ಗಜಗಮನೆಯು ತಾನಾದಳಯ್ಯ 


- ನಿನಗಿ೦ತ ಕು೦ದೇನೊ (ಬೆ-೮೭-೪) 

` ೧೩೪೬. ಗಜಬಜಿಸು - ಗಜಬಜಿಸುವ ಪಂಚ 

ಭೂತಗಳ ರಜನಿಗೆ ಸಿಲುಕದೆ 

- ಆರಿಗಳವಲ್ಲಾತ್ಮು ಯೋಗಸಿದ್ಧಿ 
(ಬೆ-೧೨೬-೧) 

೧೩೪೭ ಗಜಮುಖ - ಗುಂಡಿಗೆಯಲಿ ಮೂಲ 

ಗಳುಂಟು ಧರೆಯೊಳು ಗ೦ಡನ ನುಂಗುವುದು 

ಗಜಮುಖದ ಪಕ್ಷಿ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

೧೩೪೮. ಗಜರಾಜ - ಗಜರಾಜವರದ 


ನೀನಾದರೆ ಆಕೆ ಗಜಗಮನೆಯು ತಾನಾದಳಯ್ಯ 


- ನಿನಗಿಂತ ಕು೦ದೇನೊ (ಬೆ-೮೭-೪) 
೧೩೪೯. ಗಜುಗು (ಕಣ್ಣಿನಲ್ಲಿ ಬೆಳೆಯುವ 
ದುರ್ಗಂಥಿ) - ಹೇವವಿಲ್ಲದ ಹೆಣ್ಣು ಗಜುಗು 
ಬೆಳೆದಾ ಕಣ್ಣು 

- ಅಹುದಾದರಹುಡೆನ್ನಿ (ಬೆ-೧೩೧-೧) 
೧೩೫೦. ಗಜೇಂದ್ರ - ಆಪತ್ಕಾಲದಿ ಗಜೇಂದ್ರನ 
ಸಲಹಿದರಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 
೧೩೫೧. ಗಟ್ಟಿ - ಅದರ ಮೇಲೆ ಗಟ್ಟಿಯಾಗಿ 
ನೆಲೆಗೆ ನಿಂತವೈದು ಬಣ್ಣವು 


` ೧೩೫೪. ಗಡ್ಡೆ - ತುಪ್ಪ 


೨೬೩ 


- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 

ಪಾಡುವ ತುಂಬುರ ನಾರದರ ಸಂಭ್ರಮದಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ಕಟ್ಟಿ ಕೈ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 

ಕಿಟ್ಟಗಟ್ಟಿದ ಗಟ್ಟಿ ಕಬ್ಬಿಣದಂತೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೦) 

- ಗಟ್ಟಿಯಾಗಿ ಕಾಗೆನೆಲೆಯಾದಿಕೇಶವ ರ೦ಗ 

ಬಿಟ್ಟು ಹೋದರೆ ನಿನಗೆ ಹರಿದಾಸರಾಣೆ 

- ಹೂವ ತರುವರ ಮನೆಗೆ (ಬೆ-೪೩-೩) 

- ಗಟ್ಟಿಯಾಗಿ ಮುನಿಪೆಣ್ಣೆ ಕೊಟ್ಟಿದ್ದ ಶಾಪವನು 

ಬಿಟ್ಟೋಡಿಸಿದನಾವನು 

- ಆತನೇ ಪರಮಾತ್ಯು ಪರತತ್ತ್ವ 
(ಬೆ-೭೪-೨) 

೧೩೫.೨. ಗಡಗಡ/ಗಡಗಡನೆ - ಹದ್ದುಕಾಗೆಗಳು 

ಕಾದಾಡಿದುವು ಮೃಗಜಾತಿ ಚಲಿಸಿದುವು 

ಶಿಲೆಪ್ರತಿಮೆ ರೂಢಿ ಗಡಗಡ ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಗಡಗಡನೆ ನಡುನಡುಗೆ ಬುಡುಬುಡಿಸಿ ಸಭೆ 

ಬೆದರೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-ರ೪-೧) 

- ಕುಳ್ಳಿನಿಂದ ಕುದಿಸಿ ತಿ೦ದು ಕಳ್ಳ ಗಡಿಗೆ ಬರಿದು 

ಮಾಡೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

೧೩೫೩. ಗಡಿಬಿಡಿ - ಗ೦ಧ ಕಸ್ತೂರಿ ಬೊಟ್ಟು 

ಗಮಕದಿಂದಲಿ ಇಟ್ಟು ಗೊಂದಲ ಗಡಿಬಿಡಿ 

ಸುರಲೋಕ ಅಮೃಮ್ಮ 

- ಆನೆ ಬರುತಾದೆ' ನೋಡಮ್ಯ (ಸ-೧೫-೩) 

ಪಂಚಾಮ್ಯ ತವಂದು 

ಅಡವಿ ಗಡ್ಡೆಗಳಿಂದು 

- ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬.೧) 

೧೩೫೫. ಗಣಗಣ. - ಧಿಮಿಧಿಮಿ ಗಣಗಣ 

ವೆಂಬ ಗಂಟೆಯ ರವಕೆ ಬೆಮೆಗೊಳುತಿರುವಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹರಿಣನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಡದು 

(ಬೆ-೧೧೮-೪) 

೧೩೫೬. ಗಣನಾಥ - ಪಟ್ಟದ ರಾಣಿ 

ಪಾರ್ವತಿಯ ಕುಮಾರನು ಹೊಟ್ಟೆಯ 

ಗಣನಾಥನೆ 

ನ ನಮ್ಮಮ್ಮ ಶಾರದೆ (ಬೆ-೧.೨) 

ದ ಕಮ್ಮಗೋಲನ ವೈರಿಸುತನಾದ ಸೊಂಡಿಲ 

ಹೆಮ್ಮೈಯ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧.-ಅ) 

- ಮೂರುಕಣ್ಣನ ಸುತ ಮುರಿದಿಟ್ಟ ಚಂದ್ರನ 

ಧೀರ ತಾ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧-೧) 

೧೩೫೭. ಗತಲೋಚನ (ಕುರುಡ) - ಸುತನ 

ಮೇಲಣ ಮೋಹಕಂಜಿ ಹೇಳದಲೆ ಇಹ 

ಗತಲೋಚನದ ಮಾವನು 

- ವಾಸುದೇವಾಯ ನಮೋ (ಬೆ-೯೦-೩) 

೧೩೫೮. ಗತಿ - ಪ್ರಳಯ ಕೋಟಿ ಪ್ರಾಣಿಗಳಿಗೆ 

ಹೊಳವುಗಾಣಲೀಸದಂತೆ ಬೆಳೆದು ಹೋಗುವ 

ಗತಿಯೆಂಬುದಿತ್ತಲರಸುತ 

- ಎರಡು ಸಾವಿರದ ಜಹ್ವೆಯುರಗ 
(ಸ-೪೮-೭) 

- ಗತಿಯಿಲ್ಲದರಿಗೆ ಸದ್ಗತಿಯು ನೀನೆ ದೇವ 

ರತಿಪತಿಯ ಪಿತನೆ ಕಾಯೊ 

- ವಾಸುದೇವಾಯ ನಮೋ (ಬೆ-೯೦-೩) 

- ಲಿಂಗವೆ ಗತಿಯೆಂದು ಹೆಚ್ಚು ಕುಂದಾಡುವ 

ಸಂಗನ ಶಿವಶರಣರು ಕೇಳಿರೊ 

- ಶ೦ಕರನಾರಾಯಣ ಚಡು 
(ಬೆ-೧೭೫-೫) 

- ಅತಿ ಭಕುತರಿಗೆ ಮೆಚ್ಚಿ ಗತಿಮೋಕ್ಷವಿತ್ತನು 

ಮತಿಭ್ರಷ್ಟ ಅಜಮಿಳನ ಉದ್ಧಾರಮಾಡಿದ 

- ನ೦ಬು ನಾರಾಯಣನ (ಬೆ-೫೩-೩) 

- ನೀನುಪೇಕ್ಷೆಯ ಮಾಡೆ ಬೇರೆ ಗತಿಯಾರೆನಗೆ 

ನಿಗಮಗೋಚರ ಮುಕುಂದ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

- ಕಲಿಯುಗದ ಜನರಿಗೆ ಆರ ನಾಮವೆ ಗತಿ 

- ಆತನ ಪಾಡುವೆ ಅನವರತ (ಬೆ-೭೦-೨) 

- ಜನನ ಮರಣವದೆಲ್ಲರಿಗೆ ಗತಿಬಾಹುದು 


೨೬೪ 


ಏಕೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೩) 

- ಕ್ಷೀರದೊಳಗದ್ದು ನೀರೊಳಗದ್ದು ನೀನೆ ಗತಿ 

ನಾರಾಯಣನೆ ರಕ್ಷಿಸೈ 

- ವಾಸುದೇವಾಯ ನಮೋ (ಬೆ-೯೦-೫) 

- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣವನ್ನು 

ತೆಗಿಸಿ ಹೊಕ್ಕು ಮುಂದಕೆ ಎಳಸಿ ಹೊಮ್ಮುವ 

ಗತಿ ಕಾಣೊ 

ದ ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ತನುವು ತನ್ನದು ಎಂದು ತನಯ ಮಾನಿನಿ 

ಯರ ಇನಿತು ಎನಗೆ ಗತಿಯೆಂಬುವ ಮೂಢನೆ 

- ಹೇಗೆ ನೀ ದಾಸನಾದೆ (ಬೆ-೨೨-೨) 

- ಗುಂಡುಮುಣುಗಿನ ಹಕ್ಕಿಯಂತೆ ಕಂಡ ಕಂಡ 

ನೀರ ಮುಳುಗಿ ಮಂಡೆ ಶೂಲೆಬಾಹುದೈಸೆ 

ಗತಿಯ ಕಾಣೆನೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

- ಸಾಕಿನ್ನು ಎನಗೊಂದು ಗತಿಯ ತೋರಿಸಿ 

ಸದ್ವಿವೇಕಿಯನೆ ಮಾಡಯ್ಯ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮_೩) 

- ಕುದುರೆಯ ಹವಣುಗತಿಯಲಿ ಏರಿದಾತನ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಸುತರಿಲ್ಲದವರಿಗೆ ಗತಿಯಿಲ್ಲವೆಂಬುದು 

ಕೃತಕಶಾಸ್ತ್ರ ಲೌಕಿಕ ಭಾವಕೆ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೫) 

- ರೋಮರೋಮಕೆ ಕೋಟಿ ಲಿಂಗವೆನಿಸಿದ 

ಹನುಮ ಗ್ರಾಮಗಳ ಕಾಯ್ದುಕೊಂಡಿಹುದೆ ಗತಿ 

ಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

(ಬೆ-೧೦೯-೧) 

- ಮಗನಿಂದೆ ಗತಿಯುಂಟೆ ಜಗದೊಳು 

ನಿಗಮಾರ್ಥಸಾರ ವಿಚಾರದಿಂದಲ್ಲದೆ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-ಪ) 

೧೩೫೯. ಗತಿಗೆಡು - ಅತಿಬೇಗ ಚಲಿಸೆಂದು 

ಬೆಸಸಲಾ ಮುನಿಯಿಂದ ಗತಿಗೆಟ್ಟು ಉರಗ 

ನಾಗಿರ್ದ ಪರಿಯರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೩೬೦. ಗದೆ - ಶಂಖ ಚಕ್ರ ಗದಾ ಪದುಮ 
ಧಾರಕನ ಪಂಕಜಮಿತ್ರ ಶತಕೋಟಿ ತೇಜನ 
- ಮಗನೆಂದಾಡಿಸುವಳು ಮೊಗ ನೋಡಿ 
ನಗುವಳು (ಸ-೧೯೫-೫) 
- ಕಟ್ಟಾಳು ಭೀಮಸೇನನು ರಣದಿ ಗದೆಯಿಂದೆ 
ಕುಟ್ಟಿ ಬಿಸುಟಲಿ ನಿನ್ನ ತೊಡೆಗಳೆರಡನು 
- ವಾಸುದೇವಾಯ ನಮೋ (ಬೆ-೯೦-೧೧) 
೧೩೬೧. ಗನ್ನಗತಕ (ಮೋಸ) - ಗನ್ನಗತಕವ 
ಮಾಳ್ಬ ಗ್ರಾಮಣ್ಯಗಳ ಕಲಿತ ಕುನ್ನಿಗಳು ಹೆಚ್ಚಿದರು 
ಕ್ರೂರ ಫಣಿಯಂತೆ 
- ಕಅಯೇರಿ ಬಂತು (ಬೆ-೧೩೦-೭) 
೧೩೬೨. ಗಮಕ - ಗಂಧ ಕಸ್ತೂರಿ ಬೊಟ್ಟು 
ಗಮಕದಿಂದಲಿ ಇಟ್ಟು ಗೊಂದಲ ಗಡಿಬಿಡಿ 
ಸುರಲೋಕ ಅಮ್ಮಮ್ಮ 
- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 
೧೩೬೩. ಗರತಿ - ಉರಗಗಿರಿಯ ಕಾಗೆನೆಲೆ 
ಯಾದಿಕೇಶವನ ಗರತಿ ನೀ ಕರೆದು ತಾರೆ 
- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 
- ಉತ್ತಮ ಗರತಿಗೆ ಅಪವಾದ ಅವಿವೇಕಿಗಳು 
ಎತ್ತ ನೋಡಲು ಹೆಚ್ಚಿ ಹೆದರಿಸಿತು ಉನ್ಮತ್ತ 
ತನದಲಿ 
- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೧) 
೧೩೬೪. ಗರಳ - ಕ್ಷೀಣದೇಹವ ಬಿಡುವೆನೆಂದು 
ಪಾಡಂಪಟ್ಟು ತ್ರಾಣದಲಿ ಗರಳತೈಲವ ಸೇವಿಸೆ 
- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೪) 
- ಪರನಾರಿಯರೊಡನಾಟ ಗರಳವನಟ್ಟುಂಬಾಟ 
- ಅಹುದಾದಡಹುದೆನ್ನಿ (ಬೆ-೧೩೨-೪) 
- ತೀವಿರ್ದ ಮಡುವ ಧುಮುಕಲುಬಹುದು 
ಗರಳವನು ಸೇವಿಸಬಹುದು ಜಠರದಿ 
- ವಾಸುದೇವಾಯ ನಮೋ (ಬೆ-೯೦-೨) 
೧೩೬೫. ಗರಳಕಂಧರ (ಶಿವ) - ಗರಳಕ೦ಂಧರ 
ಸಖನನುಜನ ಕೊ೦ದನ ಗೋವಿಂದ ಎನ್ನಿರೋ 
- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 


೨ ಗರಳಕಂಧರನು ಬೆರಳೆತ್ತಿ ಪೊಗಳಲು ತರಳ 


ಗೊಲಿದು ನಿಂದೆ ಗೋವಿಂದ 


೨೬೫ 


- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 

೧೩೬೬. ಗರಿ - ಗರಿಯುಂಟು ನೋಡಿದರೆ 

ಪಕ್ಷಿಕುಲ ತಾನಲ್ಲ 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ಹಕ್ಕರಿಕೆ ಗರಿಯಂತೆ ಹರವು .... ಒಕ್ಕಲು 

ಮೇಲದು ಒಲಿದವಗೆ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 

- ಗರುಡನ ಗರಿಯೊಳು ಕಡಲ ತಂದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

೧೩೬೭. ಗರುಡ - ರೂಢಿಯೊಳತಿ ಸೇವಕ 

ನಾದ ಗರುಡನಿಗೆ ಬೋಡು ಮರದ ಮೇಲೆ 

ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

- ಗರುಡ ಶೇಷಾದಿಗಳು ಪೊತ್ತುಕೊಂಡಿಹ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಶೇಷನ ಹಾಸಿಗೆ ಗರುಡ ತುರಗವು 

ಹೀತವಾಸದುಡುಗೆಯು ಕೊರಳಲಿ ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ಅಂಜನಾಸೂನು ಫಣಿಪತಿ ಗರುಡ ಪ್ರಹ್ಲಾದ 

ಕುಂಜರಾಧಿಪ ಬಲಿ ವಿಭೀಷಣ ಧ್ರುವ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

- ಗಡ್ಡ ಮೀಸೆಗಳುಂಟು ಗರುಡ ಎಂದೆನಬೇಡಿ 

ಒಡ್ಡಿನಪ್ಪಿ ಬಾಹೋದು ವರುಷಕೊಮ್ಮೆ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೪) 

- ಗರುಡನ ಗರಿಯೊಳು ಕಡಲ ತಂದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಗರುಡಗಂಧರ್ವನಗರಿಯ ಮೆರೆದಾತನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಅಜಜ್ಜ್ಞಾನಾಧಿಕ ಬಲ್ಲ ಅನಲಸ್ನೇಹಿತ ಬಲ್ಲ 

ಗಜ ಚರ್ಮಾಂಬರ ಬಲ್ಲ ಗರುಡ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೧) 

- ಮೇಣದಹಿಕೋಟಿ ದಳ್ಳುರಿಯ ಗರುಡನ 

ಕೂಡ. ತ್ರಾಣದಿಂ ಕಾದಿ ಜಯಿಸುವುದೆ ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

- ಉರಗನಂದದಿ ಮಂ೦ಚವಾಗುವನು ನಾನಲ್ಲ 

ಗರುಡನಂದದಿ ಬೆನ್ನಕೊಡುವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೩) 

- ದೇಶಾಧಿದೇಶಗಳ ತಿರುಗುವ ಗರುಡನಿಗೆ 

ನಾಸಿಕದ ಕೊನೆ ಡೊಂಕ ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ಹರಿಗೆ ವಾಹನನಾಗಿ ಹದಿನಾಲ್ಕು ಲೋಕ 

ವನು ಚರಿಸಿದಾ ಗರುಡನಿಗೆ ಮರವೆ ಮನೆ 

ಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ಗರುಡವಾಹನವೇರಿ ಧಿಮಕೆಂದು ಬರುತಾನೆ 

ಸರುವ ಲೋಕ ರಕ್ಷಕನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

೧೩೬೮. ಗರುಡಗಮನ/ಗರುಡವಾಹನ - 

ಗರುಡಗಮನನು ನೀನು ಮರುಳು ಪಾಪೆಯು 

ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

- ತಿಂತ್ರಿಣಿ ಮರದಡಿ ಉರಗ ಕಚ್ಚಿ ಒರಗಿರಲು 

ಮಂತ್ರಿಸಿ ಮನೆಗೆ ಕಳುಹಿದ ಗರುಡಗಮನನೆ 

- ಸಾಲದೆ ಸನಿನದೊಂದು ದಿವ್ಯನಾಮ 

(ಬೆ-೧೭೪-೨) 

- ಗರುಡವಾಹನ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಗರುಡವಾಹನನಾಗಿ ಗಜವನು ಸಲಹಿದ 


೨೬೬ 


ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಎರಡು ನಂದಿಯ ಹೂಡಿ ಗರುಡವಾಹನ 

ನಾಗಿ ಬರುತ ಭೋರಿಡುತಿದೆ ಅರಿಗೆ ಮೀರಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೩) 

೧೩೬೯. ಗರುವ/ಗರ್ವ - ಹರಿಯ ನೆನೆಯ 

ಲಿಲ್ಲ ಹರುಷದಿ ಗರುವ ಪಟ್ಟಿತಲ್ಲ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ಗರುವವೇತಕೊ ನಿನ್ನ ತೆರನಾವುದೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-ಪ) 

- ಗರುವದ ಹೊರೆಯಿಂದ ನೀನು ಬರಿದೆ 

ಕಾಲಕಳೆದೆಯೊ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೫) 

- ಗರುವದಲ್ಲಿಹೆನೆಂಬುದರಿತೆನ್ನ ನಿನ್ನ ದಾಸರಿಗೆ 

ಮಾರಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ತಮ್ಮ ಹವಣನರಿಯದೆ ಗರ್ವ ಪಿಶಾಚಿಗಳು 

ಎಮ್ಮ ಮನೆಯೊಡೆವಂತೆ ಕಲ್ಲಲಿಟ್ಟು 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೩) 

- ಉದರಪೋಷಣೆಗಾಗಿ ಮದದಿಂದ ಚರಿಸಿದೆ 

ಮದಗರ್ವವೆಂಬುದ ಬದಿಯಲಿಟ್ಟುಕೊಂಡು 

- ಹೇಗೆ ನೀ ದಾಸನಾದೆ (ಬೆ-೨೨-೫) 

- ಗೆಲ್ಲು ಸೋಲಿನ ಮಾತು ಸಲ್ಲದೆಲವೋ 

ನಿನಗಿದೆಲ್ಲವನು ಬಿಡು ಗರ್ವ ನಿನಗೇತಕೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

- ಇಲ್ಲ ನಿನಗಾರು ಸರಿಯೆಂಬ ಗರ್ವದಿ ಎನ್ನ 

ಸೊಲ್ಲು ಕಿವಿ ಕೇಳದಂತಾಯಿತೆ ಹರಿಯೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

- ಆಡದಿರು ಮಾತುಗಳ ಗರ್ವದಿಂದ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-.ಆ ಮಹಾಸಿರಿಯ ಗರ್ವದಿ ಮುಂದರಿಯದೆ 

ಭೂಮಿಯನು ಬಲಿ ತಾನಾಳುತಿರೆ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ತ್ರಿಣಇಯನನೊಲಿದ ರಾವಣನ ಗರ್ವವ 

ರಣಾಂಗಣದೊಳೊರಗಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

- ರಾಮಚಂದ್ರನ ಸೇವೆ ಮಾಡಿ ಮೆಚ್ಚಿಸಿ 

ಮಹಾತಾಮಸನ ಗರ್ವವನು ಮುರಿದುಬಂದ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೧) 

೧೩೭೦. ಗರುವೆ (ಗೌರವಾನ್ವಿತೆ) - 

ವರಮಾತೆಯ ಕೂಡ ಜನಿಸಿದ ಧೀರನ ಗರುವೆ 

ನೀ ತೋರೆನಗೆ 

- ಏಣನಯನೆ ಏಣಭೋಜ ಮಧ್ಯೆ 
(ಬೆ-೯೯-೪) 

೧೩೭೧. ಗರ್ಭ - ಅಂದು ಕೌಸಲ್ಯಗರ್ಭ 

ಚ೦ದ್ರಮನಾಗಿ ಬೆಳಗಿ ಕೊ೦ದೆ ರಾವಣ ಕುಂಭ 

ಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ . 
(ಸ-೨೧೯-೩) 

ಎಂ ಅ೦ಬುಜೋದ್ಭವನ ಬರೆಹವ ಮೀರಲಾರದೆ 

ನರಬೊಂಬೆ ಗರ್ಭದೊಳಿದ್ದೆ ವರದಾ 

- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ಮಲದ ಗರ್ಭದಲ್ಲಿ ನಿಂದಿರುವನು ನೀನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೨) 

- ಹೊತ್ತು ನವಮಾಸ ಪರ್ಯಂತ ಗರ್ಭ 

ದೊಳು ಅತ್ಯಂತ ನೋವು ಬೇನೆಗಳಿಂದಲಿ 

- ಆರು ಸಂಗಡ ಬಾಹೋರಿಲ್ಲ (ಬೆ-೧೫-೧) 

೧೩೩೭೨. ಗರ್ಭವಿಚ್ಛನ (ಹೊಟ್ಟೆಯನ್ನು 

ಸೀಳುವುದು) - ಕಾಗಿನೆಲೆಯಾದಿಕೇಶವ ಖಳನ 

ಗರ್ಭವಿಚ್ಛನ ಪ್ರಹ್ಲಾದಗೆ ಪ್ರಸನ್ನವಾದುದರಿಂದ 

- ಚೆಲ್ವ ಕಂಗಳ ಚೆಲ್ಟಕಾರ (ಸ-೯೯-೩) 

೧೩೭೩. ಗವುಡ (ಗೌಡ)-ಒಕ್ಕಲಿಗಾಗದ 

ಗವುಡ ರೊಕ್ಕವ ಪಡೆವಾ ಕೊರಗ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 


ಖಡಿ 


೧೩೭೪. ಗಸಣೆ (ಗಸಣಿ, ತೊಂದರೆ, 

ಕೋಟಲೆ) - ಕಲಿಗೆ ಬೆದರುವರಲ್ಲ ಕಾಲನ 

ಬಾಧೆಗಳಿಲ್ಲ ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

- ಬ್ರಹ್ಮ ಅಖತವ ಮೀರಿ ಖಾಕ್ಚರು 
(ಬೆ-೨೫-೫) 

೧೩೭೫. ಗಳಗಳನೆ - ಗಳಗಳನೆ ನುಡಿವ 

ನಾಲಗೆ ಗಂಟೆಯುಲಿಯಂತೆ ಕೆಲಕಾಲಕೀ 

ಕೊಂಪೆ ಕಡೆಗಾಹುದಂತೆ 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೧) 

೧೩೭೬. ಗಳಿಗೆ - ಈ ದೇಹ ತಾನು ಸತ್ತ 

ಗಳಿಗೆ ಮುಟ್ಟಲಮ್ಮರು ಬರಿದೆ ನಾವು ವ್ಯಥೆಗೆ 

ಸಿಕ್ಕಿದೆವೆಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಅನುಮಾನವಾಗಿ ಜೀವನ ತೊಲಗಿದಾಕ್ಷಣದಿ 

ಮನೆಯೊಳೊಂದರೆಗಳಿಗೆ ನಿಲ್ಲಿಸಿಕೊಳ್ಳರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

- ಗಳಿಗೆಯೊಳಗೆ ಕೀಲುಸಡಿಲದೆ ಎಣಿಕೆ ಇಲ್ಲದ 

ದಳವು ಯಮನ ನಗರಿಗೈದದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೧೩೭೭. ಗಳಿಸು - ಆಯಾಸಪಟ್ಟು ಗಳಿಸಿದರ್ಥ 

ಹೇಯವೆನದೆ ಭೋಗಿಸುತ್ತ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಭೋಗಿಸದೆ ಇಹಪರಕೆ ಗಳಿಸಿದರ್ಥ 

ಅಪಾರ್ಥ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

- ಚೆನ್ನಾಗಿ ಬದುಕಿದೆ ಗಳಿಸಿದೆ ನಾನೆಂಬ ಹೆಮ್ಮೆ 

ಬೇಡೆಚ್ಚರಿಕೆ | 

- ಮಾಡು ದಾನ ಧರ್ಮ (ಸ-೨೦೪-೩) 

- ಗಳಿಸದಿರು ಸೀಮೆಯನು ಗಳಿಸದಿರು 

ದ್ರವ್ಯವನು 

ದ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ ಗಳಿಸದಿರು ನೀ ದುರಿತ ರಾಶಿಗಳನು 

- ನೆಚ್ಚದಿರು ಸ೦ಸಾರ ನೆಟೆಯಲ್ಲ 
(ಬೆ-೧೧೬-೧) 

- ಆಶೆಯಿಂದ ಹಣಕಾಸ ಗಳಿಸುವ ಆದಿಕೇಶವ 

ನಾರಾಯಣನೆಂಬ ಶೆಟ್ಟಿ 

- ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೩) 

- ಓಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 

ದ ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೨) 


- ಆಸೆಯ ಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 
ದೋಷಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 


- ಹೇಗೆ ನೀ ದಾಸನಾದೆ (ಬೆ-೨೨-೧) 

- ಮಡದಿಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳಗಾಗಿ 

- ಜಪವ ಮಾಡಿದರೇನು (ಬೆ-೧೨೩-೨) 

- ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆನುತ 

- ಡಿ೦ಟನೊಳು ಪ್ರಾಣವಿರಲು 
(ಬೆ-೧೧೭-೪) 

೧೩೭೮. ಗಳು/ಗಳೆ - ಎಲುವ ಗಳುವಂ ಮಾಡಿ 

ಬಲುನರಗಳಂ ಬಿಗಿದು ಚೆಲುವ ತೊಗಲಂ 

ಪೊದಿಸಿ ಮಲ ಮಾಂಸವಂ ತುಂಬಿ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 

- ಎಲವುಗಳ ಗಳುಮಾಡಿ ಬಲು ನರಂಗಳ 

ಬಿಗಿದು ` 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ಬಳೆಯ ಕೇಳಿದರಲ್ಲಿ ಬಳೆಯೆ? ಊರ 

ಮುಂದಿನ ಗಳೆಯೆ? 

- ಎಂಥ ಟವಳಗಾರನಮ್ಮ (ಸ-೪೩-೩) 

೧೩೭೯. ಗಾಂಗೇಯ (ಭೀಷ್ಮ) - ಮರಣ 

ತನ್ನಿಚ್ಛೆಯೊಳಾದ ಗಾಂಗೇಯನು ಧುರದೊಳು 

ಷಂಢನ ನೆವದಿಂದಲಿ 

- ಬಂದಿದೆ ದೂರು ಬರಿದೆ (ಬೆ-೮೬-೨) 

- ಪಡೆಯೊಳಗೆ ಕೌರವನೊ ನುಡಿಯೊಳಗೆ 

ಗಾಂಗೇಯನೊ 

- ಬಿರೆಯದಿರು ಬೆರೆಯದಿರು (ಬೆ-೧೪೩-೨) 


೨೬೮ 


೧೩೮೦. ಗಾಂಡೀವಿ (ಅರ್ಜುನ) - ಮಾವ 
೦ಸನ ಕೊಂದು ಮನುಜ ವೇಷದಲಿ 

ಗಾಂಡೀವಿಯಾ ರಥದ ಬಂಡಿಯ ಬೋವ 

ನಾದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

೧೩೮೧. ಗಾಂಧಾರಿ (ಒಂದು ರಾಗ) - 

ಮಾಳವಿ ಶ್ರೀದೇವಿ ಗಾಂಧಾರಿ ಮಲಹರಿ 

ಸಾಳಗವು ಸೆ ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

_ ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೧೩೮೨. ಗಾಂಧಾರಿ (ಕೌರವರ ತಾಯಿ) : ದ 

ಅತ್ತೆಯಲ್ಲವೆ ಎನಗೆ ಗಾಂಧಾರಿ ದೇವಿಯರೆ 

- ವಾಸುದೇವಾಯ ನಮೋ (ಬೆ-೯೦-೪) 

೧೩೮೩. ಗಾಣ (ಎಣ್ಣೆ ತೆಗೆಯುವ ಯಂತ್ರ) - 

ಗಾಣದೆತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ ಮಾಡಿ 

ಕಾಣದೆ ತಿರುಗುವೆನು ಎರಡು ಕಣ್ಣಿದ್ದು ನಾನು 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

೧೩೮೪. ಗಾಣ (ಮೀನಿನ ಗಾಳ) - ಗಾಣದ 

ತುದಿಯೊಳಿರ್ಪ ಭೂನಾಗನ ಕಂಡು 

ಪ್ರಾಣಾಹುತಿಯೆಂದು ಸವಿವ ಮೀನಂತೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 

೧೩೮೫. ಗಾನ - ಅ೦ಜನೆಯ ವರಸೂನು 

ಆಶ್ರಿತ ಕಾಮಧೇನು ಮಂಜುಳ ಗಾನ ಗೀತ 

ಪರಮ ವಿಖ್ಯಾತ 

-.ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಗಾನರಸಲೋಲ ಆಗಮಶೀಲ ಭಕ್ತಪರಿಪಾಲ 

ಗೋಪಾಲಬಾಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

೧೩೮೬. ಗಾಯ - ಗಾಯ ಕಟ್ಟುವರಿಲ್ಲ ಗಾಳಿ 

ಹಾಕುವರಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-ಅ) 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 

- ಓಹೋ ಎನ ಜವ ಮೈಯೆಲ್ಲ ನವಗಾಯ 
(ಸ-೭೧-ಪ) 

೧೩೮೭. ಗಾಯನ - ಕಡು ನಾದದ ಗಾಯನ 


ಕನಕದಾಸರ 4 ಶಬ್ದ - ಪ್ರಯೋಗ ಕೋಶ 


ಮಾಡುತಿಹುದು 
- ಮರ ನುಂಗುವ ಪಕ್ಷಿ (ಬೆ-೧೬೧-೨) 


- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 


ಪಾಡುವ ತುಂಬುರ ನಾರದರ ಸಂಭ್ರಮದಿ 
- ಸಿರಿಯ ಮದವೆ ಮುಕುಂದ (ಬೆ-೬೯-೩) 
೧೩೮೮. ಗಾರಾಗು - ಗಾರಾದಜಮಿಳ ನಾರಗ 
ಎನಲು ಪಾರಗಾಣಿಸಿದಪರ ಗುಣನಿಧಿಯ 
- ಮರೆಯದಿರು ಹರಿಯ (ಸ-೨೦೩-೨) 


೧೩೮೯. ಗಾರುಡಿ - ಗಾರುಡಿಯ ಮತ ಬಿಟ್ಟು 
ನಾದ ಬ್ರಹ್ಮನ ಪಿಡಿದು ಸಾರಿಸಾರಿ ಮುಕ್ತಿಯನ್ನು 


ಶಮನದಿಂದ ಮತ್ತೆ ಸುಮನದಿಂದ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೧೩೯೦. ಗಾರ್ಗೇಯ/ಗಾರ್ಗೆಯ - ಮೂಜಗದ 

ವ್ಯವಹಾರಿ ಮುಂಕೊಂಡು ಭರದ್ವಾಜ ರೋಮಶ 

ಅತ್ರಿ ಗಾರ್ಗೇಯ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

ದ ಯುದ್ಧ ದಲಿ ತಾರಕನೊ ವಿದ್ಯೆಯಲಿ 

ಗಾರ್ಗೆಯನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೧೩೯೧. ಗಾಲವ (ಒಬ್ಬ ಯಷಿಯ ಹೆಸರು) 


- ಜಲಜಾಪ್ತ ವರಗಾಲವಾನ್ವಿತ ಅತ್ರಿ ಶಾ೦ಡಿಲ್ಯ 


- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 
೧೩೯೨. ಗಾಲಿ - 
ತಿರುಗುವಾ ರವಿರಥಕೆ ಏಕಗಾಲಿಯು ಏಳು 
ಕುದುರೆಯಿಂದ 
- ಪ್ರಾಚೀನ ಕಮರ5ವಿದು (ಬೆ-೧೦೭-೨) 
೧೩೯೩. ಗಾಸಿ - ಗಾಸಿ ಮಾಡದಿರು ಇನ್ನು 
“ವಾಸುದೇವನೆ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೩) 
- ಮೀಸಲೂಳಿಗವನು ವಾಾಡದೆ ಈ 
ಪರಿಕ್ಷೇಶದಿ೦ದಲಿ ಬಲು ಗಾಸಿಯಾದೆನಯ್ಯ 
- ಕಾಡುವ ದುರಿತಗಳ ನೀ ಚಡಿಸೆ೦ದು 
(ಬೆ-೬೦-೨) 
- ಗಾಸಿಯನು ಮಾಡದಲೆ ದೋಷವನು 
ಪರಿಹರಿಸೊ ಸಾಸಿರ ನಾಮದಾ ಕೃಷ್ಣ 


ಲೋಕವೀರೇಳನ್ನು 


ಎಿಹಿ 


ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮-೨) 

೧೩೯೪. ಗಾಳ - ಬೇಳುವೆಯ ಮಾತಾಡಿ ಗಾಳ 

ಹಾಕದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

೧೩೯೫. ಗಾಳಗೂಳ (ಕುತಂ೦ತ್ರವರಾಡಿ 

ಜೀವಿಸುವವನು) - ಗಾಳಗೂಳರೆಲ್ಲ ಕೂಡಿ 

ತೂಳದೇವರ ಮಾತ ಕೇಳಿ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೩) 

೧೩೯೬. ಗಿಡ - ತನುರೋಮ ಗಿಡ ವೃಕ್ಷ 

ತಳಿರು ಭುಜಲತೆ ಮೆರೆವ ಘನ ಸಿ೦ಹ ಮೃಗ 

ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

- ಗಿಡವ ನುಂಗಿತು ಗಿಡದೊಡ ತೊಟ್ಟ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ಗಿಡದ ತಾಯಿ ತಂದೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

೧೩೯೭ ಗಿಡುಗ - ಮುಂಗೈ ಮೇಲಿನ ಗಿಡುಗ 

ಎತ್ತಿನ ಮ್ಯಾಲಿನ ಧಡಗ? ಹೋಗೆನುತಾನೆ 

- ಎಂಥ ಟವಳಗಾರನಮ್ಮ (ಸ-೪೩-೫) 

೧೩೯೮. ಗಿಡ್ಡ - ಗಿಡ್ಡ ಮೀಸೆಗಳು೦ಟು ಗರುಡ 

ಎ೦ದೆನಬೇಡಿ ಒಡ್ಡಿನಪ್ಪಿ ಬಾಹೋದು ವರುಷ 

ಕೊಮ್ಮೆ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೪) 

೧೩೯೯. ಗಿರಿ - ಹಿ೦ದಿನ ಮಗ್ಗುಲಲಿ ಗಿರಿ 

ನಿಚಯಂಗಳು ಸಂಧಿಯಲಿ ಮಕರಂದ 

ದೇವತೆಗಳು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಸಲೆ ದೈತ್ಯನ ಕೊಂದು ಸೀತೆಯ ತಂದನಿಗೆ 

ಗಿರಿ ತಲೆಯಮೇಲೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಆಗಮವ ತಂದಿಹನೆ ರಂಗ ಬೇಗದಿ ಗಿರಿಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪೊತ್ತಿಹನೆ 

- ರಂಗನೆ೦ಥವನೆ೦ಥವನೆಲೆ ತ೦ಗಿ 
(ಸ-೨೨೨-೧) 

- ತರುಣಿಯಳನು ತ೦ದ ಮನೆಯ ವಾಸಕ್ಕಿಂತ 

ತರು ಗಿರಿ ಗುಹೆಗಳಲಿ ಇದ್ದು ಜೀವಿಸಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

- ಮಂದರಧರ ಗೋವರ್ಧನಗಿರಿ ನಲವಿಂದ 

ನಿಂದು ನೆಗಹಿದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

- ಚಿನ್ನದ ಗಿರಿಯಿರಲಿಕ್ಕೆ ಕಬ್ಬಿಣದ ಮೊರಡಿ 

ಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

- ಉರಗಗಿರಿಯ ಕಾಗೆನೆಲೆಯಾದಿಕೇಶವನ 

ಗರತಿ ನೀ ಕರೆದು ತಾರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-) 

- ಎಂಟು ಗಜವ ನುಂಗಿ ಉಂಟಾದ 

ಗಿರಿಯನು... ತಲೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

೧೪೦೦. ಗಿರಿಜೆ - ಒಲಿಸಿ ನಿನ್ನನು ತುತಿಸಿ 

ಮುಕುತಿಯನು ಪಡೆದುದಕೆ ಸಲೆ ಶ್ರುತಿಯು 

ಗಿರಿಜೆ ಅಜಮಿಳನು ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

೧೪೦೧. ಗಿರಿಧರ - ದೇವಕಿ ಕುವರ ನಗ್ನನು 

ಹಯವನೇರಿದ ವಎವಿಧದಬ್ಬಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

೧೪೦೨. ಗಿರಿವಜ್ರ (ಇಂದ್ರ/ವಜ್ರಾಯುಧ) - 

ದುರಿತಾಬ್ಧಿಕುಂಭಸಂಭವ ದುರಿತಗಿರಿವಜ್ರ 

ದುರಿತಮದಗಜಸಿಂಹ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೧೪೦೩. ಗಿರಿವಾಸ (ವೆ೦ಕಟೇಶ) - ಮಂಗಳಂ 

ಕಾಗೆನೆಲೆಯಾದಿಕೇಶವ ರಾಯ ಮಂಗಳಂ 

ಗಿರಿವಾಸನೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

೧೪೦೪. ಗಿಳಿ - ಗಿಳಿ ನಾಯಿಯ ಪೆಸರಿನವ 

ರೊಳು ಮುಗಿಲ ಹೊಳೆಯ ಹೊಟ್ಟೆಯಲಿ 

ಪುಟ್ಟಿದವರೊಳು 


೨೭೦ 


- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

- ಗಿಳಿ ನವಿಲು ಕೋಗಿಲೆ ವಸಂತ ಭ್ರಮರಂಗಳ 

ಬಲದೊಡನೆ ಮದನ ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ (ಬೆ-೯_೧) 

೧೪೦೫. ಗೀತ - ನಾನಾ ಪರಿಯಲಿ ಪೊಗಳುವ 

ಗೀತ ನಾನೆಂದ ವರ ಮುರಿದ ಪ್ರಖ್ಯಾತ 

- ನಾರಾಯಣನೆ ಶತ (ಸ-೧೩೮-ಅ) 

- ಅಂಜನೆಯ ವರಸೂನು ಆಶ್ರಿತ ಕಾಮಧೇನು 

ಮಂಜುಳ ಗಾನ ಗೀತ ಪರಮ ಎಖ್ಯಾತ 

-. ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಭಾಗವತ ಗೀತ ನೃತ್ಯಗಳ ಕೇಳದೇಕಾದಶಿ 

ವ್ರತ ಜಾಗರದಲಿ ನೀ ನಿಡು ನಿದ್ರೆಗೈವೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಪಗಲಿರುಳು ಸಾಮಗಾನಪ್ರಿಯನ ಮುಂದೆ 

ಗೀತಗಳ ನಾನೇಂ ಪಾಡಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೪) 

೧೪೦೬. ಗೀರು - ಸೋರೆಯೊಳು ಸುರೆ ತುಂಬಿ 

ಮೇಲೆ ಹೂವಿನ ಹಾರಹಾಕಿ ಗೀರು ಗಂಧ 

ಅಕ್ಷತೆಯ ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೧೪೦೭. ಗೀರುಗಂಧ - ಕಡಗ ಕಂಕಣ 

ಗೀರುಗಂಧ ಮಿಗೆ ಕಡು ಚೆಲುವಿನ ಬಣ್ಣ 

ಕುಪ್ಪುಸದಿಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

೧೪೦೮. ಗೀರ್ವಾಣಪತಿ (ಇಂದ್ರ) - 

ಗೀರ್ವಾಣಪತಿ ಅಭವ ಕಮಲಭವರೈದಿಹರು 

ಸರ್ವೇಶನೊಲಿದುಪ್ಪವಡಿಸು ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೧) 

೧೪೦೯. ಗುಂಗಾಡಿ (ಕ್ಷುದ್ರ, ಕೀಳು) - 

ಗುಂಗಾಡಿ ಸೋಮನ ಕೊಂದು ವೇದವನು 

ಬ೦ಗಾರದೊಡಲನಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೪೧೦. ಗುಂಜ - ಕೆಸರ ಚೊಗೆಯಂಬಿಡಿಸಿ 

ಗುಂಜ ಸರವಂ ತೆಗಿಸಿ ಬಿಸರುಹ ಮಣಿಮಾಲೆ 

ಕಡೆಗೆ ಇಡಿಸಿ 

- ಯಾಕೆಲೊ ರಂಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

೧೪೧೧. ಗುಂಜಿ - ಗು೦ಂಜಿಯ ದಂಡೆಯ 

ಕಲ್ಲಿಯ ಚೀಲದ ಮಂಜು ಮೈಯವ ಕಳ್ಳ ಕೋ 

ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

೧೪೧೨. ಗುಂಡ - ಅಡಿಸತ್ತ ಮಡಕೆಗೆ 

ಜೋಡಿಸಿ ಒಲೆಗುಂಡ ಹೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-೨) 

೧೪೧೩. ಗುಂಡಕ್ರಿಯೆ (ಒಂದು ರಾಗದ 

ಹೆಸರು) - ಮಾಳವಿ ಶ್ರೀದೇವಿ ಗಾಂಧಾರಿ 

ಮಲಹರಿ ಸಾಳಗವು ಸೌರಾಷ್ಟ್ರ ಗುಂಡಕ್ರಿಯಾ 

ಲಲಿತ 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೫) 

೧೪೧೪. ಗುಂಡಿ - ಒಂಬತ್ತು ಮಾಸವು ಕಳೆದು 

ಗುಂಡಿಯೊಳಿಳಿದು ಈ ಕುಂಭಿನಿಗೆ ನಾ ಬಂದೆ 

ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

- ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ವ 

ಮುಂದಾಡಿ ತಪ್ಪಿ ಗುಂಡಿಗೆ ಕೆಡಹಲು 

ದ ನನ್ನಿ೦ದ ನಾನೇ ಅನಿಸಿ ಬ೦ದೆನೆ 
(ಬೆ-೫೪-೨) 

೧೪೧೫. ಗುಂಡಿಗೆ - ಬೇಡಲು ಗುಂಡಿಗೆ ಸೀಳಿ 

ಕರ್ಣನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಗುಂಡಿಗೆಯಲಿ ಮೂಲಗಳುಂಟು ಧರೆ 

ಯೊಳು ಗಂಡನ ನುಂಗುವುದು ಗಜಮುಖದ 

ಕ್ಷ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

೧೪೧೬. ಗುಂಡು - ಬಡಿದು ಬಡಿದು ಕಬ್ಬಿಣವ 

ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು 


೨ಜಿ 


ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೩) 

ನ ಕುಟ್ಟಿಕೊಳ್ಳದಿರಿ ಜಟ್ಟಿ ಗುಂಡಿನಲಿ ಚೆಟ್ಟಿ 

ಕೊಳ್ಳದಿರಿ ಬೆನ್ನಲಿ ಸಿಡಿಯನು 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೩) 

೧೪೧೭. ಗುಂಡುಮುಣುಗಿನ ಹಕ್ಕಿ (ನೀರಿನಲ್ಲಿ 

ಮುಳುಗಿ ಮೀನು ಹಿಡಿಯುವ ಹಕ್ಕಿ, ಜಾಲಗಾರ) 

- ಗುಂಡುಮುಣುಗಿನ ಹಕ್ಕಿಯಂತೆ ಕಂಡ ಕಂಡ 

ನೀರ ಮುಳುಗಿ ಮಂಡೆ ಶೂಲೆ ಬಾಹುದೈಸೆ 

ಗತಿಯ ಕಾಣೆನೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

೧೪೧೮. ಗುಜ್ಜರಿ (ಒಂದು ರಾಗದ ಹೆಸರು) 

- ತಾಲ ದಂಡಿಗೆ ಹಿಡಿದು ತುಂಬುರು 

ನಾರದರು ಭೂಪಾಳಿ ದೇಶಾಕ್ಷಿ ನಾರಾಯಣಿ 

ಗುಜ್ಜರಿ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೧೪೧೯. ಗುಜ್ಜೆ (9?) - ಅರ್ಜುನನ ಶಿರವ 

ಕಾಯಲು ಬಾಣದಿಂದ ರಥವ ಗುಜ್ಜಿಯಲೂರಿ 

ನೆಲಕೊತ್ತಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

೧೪೨೦. ಗುಟ್ಟು - ಗುಟ್ಟು ಕಾಣಿಸಿಬಂತು 

ಹಿರಿದೇನು ಕಿರಿದೇನು 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

ದ ಬೆಟ್ಟದಾತ್ಮಜೆ ಬೆನಕ ಪೆಸರ್ಗೊಂಡು ತನ 

ನಾಮ ಗುಟ್ಟಿನಲಿ ನೆನೆಸಿದುದಾವನು 

-. ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೨) 

- ಪಟ್ಟಿನಾಮವನಿಟ್ಟು ಪತ್ರೆ ಕೈಯಲಿ ಹಿಡಿದು 

ಗುಟ್ಟಿನಲಿ ಜಪಿಸುವ ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) ' 

- ಕಟ್ಟಿ ತೂಗಿಸಿಕೊಳ್ಳದಿರಿ ಕರಟಕದಂತೆ ಗುಟ್ಟಿ 

ನಲ್ಲಿ ಗೋಪಾಲನ ಸ್ಮರಿಸೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೩) 

- ಗುಟ್ಟು ಮಾಡಿಕೊಂಡಿರದೆ ಕಂಡವರಿಗೆ 

ಕಾರ್ಪಣ್ಯಪಟ್ಟು ಬಡವನಾದೆನಲ್ಲ ಅಯ್ಯ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೧) 

೧೪೨೧. ಗುಡಿ - ಕಂತುಪಿತ ಕಾಗಿನೆಲೆಯ 

ಹ ನಿಶ್ಚಿಂತನಾಗಿ ನಿಮ್ಮ ಗುಡಿ 

ಪ್ರೆನು 

ದ ಹ! ಮನೆಗಳಯ್ಯ (ಸ-೧೩೨- ೫) 

- ದೇವರಿಲ್ಲದ ಗುಡಿಯು ಹಾಳು 

ಬಿದ್ದಂಗಡಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

೧೪೨೨. ಗುಡುಗು - ಕಡಗ ಕೇಳಿದರಲ್ಲಿ ಕಡಗ? 

ಅಂಬರದ ಗುಡುಗ) 

- ಎ೦ಥ ಟವಳಗಾರ ನಮ್ಮ (ಸ-೪೩-೫) 

೧೪೨೩. ಗುಡುಗುಡಿಸು - ಗುಡುಗುಡಿಸಿ 

ಕಂಬದಲಿ ಧಡಧಡ ಸಿಡಿಲು ಸಿಡಿಯೆ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೧) 


೧೪೨೪. ಗುಡುವು (ಕುಡುಮ 9 ದಪ್ಪ 


ಹೊಟ್ಟೆಯವ?) - ಕೆಟ್ಟ ಕೂಗನೆ ಕೂಗಿ 

ಹೊಟ್ಟೆಯನು ಹೊರುವಂಥ ಪೊಟ್ಟೆಗುಡುಮ 

ಗಳೆಲ್ಲ ಪರಮ ವೈಷ್ಣವರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

೧೪೨೫. ಗುಡ್ಡ ದಾ ದೊಡ್ಡ ಮಡುವಿನೊಳು 

ನಮ್ಮ ರಂಗ ಗುಡ್ಡ ಹೊತ್ತುಕೊಂಡು ನಿಂತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-.೨) 

- ಗುಡ್ಡವ ಹೊತ್ತುಕೊಂಡು ನಿಂತು ಸುರರನು 

ದೊಡ್ಡವರನ್ನು ಮಾಡ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು. 
(ಬೆ-೭೭-೨) 

- ತೀಡಯ್ಯ ಭವಭಯದ ಪಾತಕಂಗಳ 

ದಾನವಾಡ ಗುಡ್ಡದ ತಿರುಮಲೇಶ ಸರ್ವೇಶ 

ಎ ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

- ಗುಡ್ಡದೊಳಿರುವುದು ದೊರೆಗಳಿಗಂಜದು 


ಪೀಪಿ 


ಹೆಡ್ಡರಿಗಳವಲ್ಲ ಹೇಮವರ್ಣದ ಪಕ್ಷಿ 

- ಪಕ್ಕಿಯ ಕುರುಹ ಬಲ್ಲರು 

(ಬೆ-೧೬೫-೪) 

೧೪೨೬. ಗುಣ - ಬೆಂಬಿಡದೆ ದೈತ್ಯರನು ಕೊಂದ 

ಗುಣ ಸಂಪನ್ನ ಸುಂದರ ಕೃಷ್ಣನೆಂಬ ಮದ 

ಸೊಕ್ಕಿದಾನೆ 

ದ ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

- ಕಠಿಣ ನಿಲುವನು ಬಿಡದ ತರಳ ನಿನ್ನಯ 

ಗುಣವ ಪಠಿಸ ಸಲ್ಕೆ 

ನ ಸವಿಗನಸು (ಸ-೨೧೯-೨ 

- ಒಳಗೆ ಹೊರಗೆ ತೋರುತಿಹುದು ಅಳಿದ 

ವಸ್ತು ಮುಟ್ಟದಿಹುದು ಕಳವಳಂಗೆ ಎರಡು 

ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) ' 

- ನುಸುಳಿಸುವ ಚಾಂಡಾಲ ಗುಣವನೆಣಿಸದೆ 

ಕಾಮವಶನಾಗಿ ನಾನಿದ್ದೆ ವರದಾ 

- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೪) 

- ರಜ ತಮ ಗುಣ ಪ್ರವರ್ತಕ ಮೂಲಾಂತರ 

ದಿಂದ ಯಜಮಾನತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ವಿಪರೀತ ಕಪಟಗುಣ ಕಲುಷವಿದ್ದವರು 

- ಜಪವ ಮಾಡಿದರೇನು (ಬೆ-೧೨೩-ಪ) 

- ಪಂಚೇಂದ್ರಿಯಗಳೊಳಗೆ ಸಂಚರಿಸುವೀ 

ಮನವು ಕೊಂಚ ಗುಣಕೆಳೆಯುತಿದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೭) 

- ಉನ್ನಂತ ಗುಣದವನ ಚೆನ್ನ ಆದಿಕೇಶವನ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೩) 

- ಪಕ್ಷಿವಾಹನನ ಗುಣ ಲೆಕ್ಕಿಸಿ ಪೊಗಳದೆ ಬೆಕ್ಕಸ 

ಬೆರಗಾಗಿ ಅಕ್ಕಿಗೆ ತಿರುಗುವವ 

- ಹೇಗೆ ನೀ ದಾಸನಾದೆ (ಬೆ-೨೨-೨೦) 

- ನಳಿನಾಕ್ಷ ಸತ್ತ್ವಗುಣ ನಿನಗೆ ಉ೦ಟಿ೦ಬುದಕೆ 

ಸಲಿಲಜೋದ್ಭವ ಭೃಗುಮುನೀಂದ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಮಕಾರ ತತ್ತ್ವದಲಿ ಮತ್ತೊಂದು ರೂಪಾಗಿ 
ಅಮಿತಗುಣಮೂರ್ತಿ ನೀನಂದು ಬೇರೆ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 
ದ ಪುಸ್ತಕವ ಬಿಚ್ಚಿ ಚಾ ಶಾಸ್ತ್ರಂಗಳ ವಿಸ್ತರಿಸಿ 
ಹರಿಯ ಕಲ್ಯಾಣ ಗುಣ ಚರಿತೆಯನು 

ಇ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 


- ಕಾಲ ಗೆಜ್ಜೆಯ ಕಟಿ ಮೇಲೆ ಕರತಾಳ ತಟಿ 
ಜ ಬ ಬ 


ಶ್ರೀಲೋಲನ ಗುಣ ಪೊಗಳದಲೇ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 

- ಆರುಚಕ್ರದಿ ಮೆರೆವ ಅಖಂಡನ ಮೂರು 

ಗುಣವ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಅಂಕಿತಕೆ ಗುರುತೇನು ಅಜನ ಗುಣವೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ಪರಮಸಾತ್ರಿ ವರ ಗುಣಕೆ ಸರಿಯುಂಟೆ 

-. ಸಾಧು ಸಣ್ಣನ ಸತ್ಯಗುಣಕಿದುರುಂಟಿ 

(ಬೆ-೧೨೫-೫) 

- ಸಾಧು ಸಜ್ಜನ ಸತ್ಯಗುಣಕಿದಿರುಂಟೆ 

ಆದಿಕೇಶವನಲ್ಲದೆ ದೈವವುಂಟೆ 

: ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-ಪ೧) 

- ರಣದೊಳು ಸುರೇಂದ್ರನೋ ಗುಣದಲಿ 

ಸುಧನ್ವನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

- ವಿತರಣೆಯ ಗುಣದಲ್ಲಿ ಯಮಧರ್ಮನೆ 

ನೀನ್ನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

೧೪೨೭. ಗುಣನಿಧಿ - ಗಾರಾದಜಮಿಳ ನಾರಗ 

ಎನಲು ಪಾರಗಾಣಿಸಿದಪರ ಗುಣನಿಧಿಯ 

- ಮರೆಯದಿರು ಹರಿಯ (ಸ-೨೦೩-೨) 

- ಪೇರಣಪುರಪತಿ ಸಿರಿ ಭೂಭಾರೋತ್ತಾರಣ 

ಗುಣನಿಧಿ ಗೋವಿಂದ 

-. ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 


೨೭೩ 


೧೪೨೮. ಗುಣಭರಿತ - ಅಣುವಿಂಗೆ ಅಣುವು 

ಮಹತಿಂಗೆ ಮಹಿಮನು ಅಖಿಳ ಗುಣಭರಿತ 

ಪರಮ ಪಾವನ ಚರಿತ - ಅಣುಮಹತ್ತಾದ 

ದೇವ (ಬೆ-೭೧-ಅ) 

೧೪೨೯. ಗುಣವಂತ - ಸಂಜೀವನವ ತಂದ 

ವ್ಯೋಮ ಮಾರ್ಗದಿ ಬಂದ ಅಂಜದ ಗುಣ 

ವಂತನೆ ಹಣುವಂತನೆ 

- ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಆ ಸುಗ್ರೀವ ಜಾಮಾತ ಮುಖ್ಯ ಪ್ರಾಣನಾಥ 

ವಿಶಾಲ ಗುಣವಂ೦ಂತನೆ ಹಣುವಂತನೆ - 

ಕದರಮಂ೦ಂಡಲಗಿಯ ಕರುಣಿ ಹನುಮರಾಯ 

(ಸ-೭೫-೨) 

೧೪೩೦. ಗುಣಶೀಲೆ - ನಸುನಗುವ ಪಲ್ಲ 

ಗುಣಶೀಲೆ ದೇವಿ ಬಿಸಜಾಕ್ಷಿ ಎನ್ನ ಹೃದಯ 

ದೊಳು ನಿಂದವಳೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೧) 

೧೪೩೧. ಗುಣಾಕರಿಸು (ಲೆಕ್ಕಹಾಕು) - ಶರಧಿ 

ಯೊಳಿರುತಿರ್ಪ ಚರಜೀವಗಳ ಗುಣಾಕರಿಸಿ 

ಇಷ್ಟೆಂದು ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

೧೪೩೨. ಗುಣಿ - ಬಂದದ್ದು ಬಚ್ಚಲಗುಣಿ 

ತಿಂದದ್ದು ಮೊಲೆ ಮಾಂಸ ಇಂಥ ಅಂಧಕಗೆ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೨) 

೧೪೩೩. ಗುತ್ತಿ - ಸುತ್ತಲವರ ಮಾತು ಕೇಳಿ 

ಗುತ್ತಿಯ ಎಲ್ಲಮ್ಮಗೊಲಿದು ಬತ್ತಲಿಂದ 

ಬಂದವಳ ನೋಡಿ ಎಲ್ಲರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

೧೪೩೪. ಗುದ್ದು - ಕದ್ದು ಮತ್ತೊಬ್ಬ ತರುತ್ತಿದ್ದ 

ದಾರಿಯನ್ನು ಕಟ್ಟಿ ಒದ್ದು ಹಿಡಿದು ಗುದ್ದಿ ನೂಕಿ 

ಸೆಳೆದುಕೊಂಡುದ 

- ಎರಡು ಸಾವಿರದ ಚಿಹ್ಟ್ಚೆಯುರಗ 
(ಸ-೪೮-೨) 

೧೪೩೫. ಗುಪಿತ (ಗುಪ್ರ - ಗುಪಿತದಲಿ ದಾನ 

ಧರ್ಮವೆ ಮಾಳ್ದೆನೆಂದರೆ ಘನವಾದ ಧನವು 

ಇಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 


೧೪೩೬. ಗುರಿ - ಪಂಚಪ್ರಾಣಗಳ ಗೊತ್ತು 


ಗುರಿ ಜಾಡನು ತಿಳಿದು ಪಂಚಾಕ್ಷರಿಯೆಂಬ 

ಅರಮನೆಯೊಳಗೆ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

೧೪೩೭. ಗುರಿಮಾಡು - ನೂರು ಬಾರಿ ಶರಣು 

ಮಾಡಿ ನೀರ ಮುಣುಗಲೇಕೆ ಪರನಾರಿಯರ 

ನೋಟಕೆ ಗುರಿಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 


೧೪೩೮. ಗುರಿಯಾಗು - ಕೋಪವನ್ನೆ 


ಮಾಡದಿರು ಪಾಪಕ್ಕೆ ಗುರಿಯಾಗದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೧) 

- ಅಷ್ಟಮದದಿ ಮೆರೆಯದಿರು ನಷ್ಟಕೆ ಗುರಿ 

ಯಾಗದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೨) 

- ಆಸೆಯ ಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 


ದೋಷಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 


- ಹೇಗೆ ನೀ ದಾಸನಾದೆ (ಬೆ-೨೨-೧) 

೧೪೩೯. ಗುರು - ಗುರುದೈವಗಳ ನಿಂದೆಗೈದ 

ವಗೆ ಉನ್ಮದವು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

- ಗುರುಹಿರಿಯರ ಕಂಡು ಸರಿಸಮಾನದಿ ನಾನು 

ಬೆರೆದುಕೊಂಡಿದ್ದೆನೋ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

(ಸ-೨೧೩-೫) 

-. ಮನ್ನಿಸಿ ಗುರುಹಿರಿಯರುಕ್ತಿಯನ್ನು ಕೇಳದೆ 

ಕಿವುಡುಗೆಟ್ಟು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨- -೫) 

- ಖಂಡಿಸಿದರು ರಣದೊಳು ಗುರುಹಿರಿಯರ 

ಪುಂಡರೀಕಾಕ್ಷನ ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಹರಿ ಆದಿಕೇಶವ ಗುರು ಅಪ್ರಮೇಯ ಸಿರಿಧರ 


೨೭೪ 


ಶೇಷಗಿರಿ ವರ ತಿಮ್ಮರಾಯ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೫) 

- ಪರಮ ಮೂಢರಲಿ ನಿರುತ ಸಂಗವ ಮಾಡಿ 

ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಅಲ್ಲ 
(ಸ-೨೩೧-೧) 

- ಸದರವಲ್ಲವೊ ನಿಜಯೋಗ ಸಚ್ಚಿದಾನಂದ 

ಸದಮಲ ಗುರು ದಿಗಂಬರನ ಸಂಯೋಗ 

- ಸದರವಲ್ಲವೊ ನಿಜಯೋಗ (ಸ-೨೪೩-) 

ಗುರುಹಿರಿಯರ ಅರಿಯದವನ ಅರಿವದೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೧) 

- ಗುರು ದೈವ ಹಿರಿಯರನು ಬೈಯುವನೆ ನಿಷ್ಠ 

- ಸಹಜವಿದು ಈ ಸುಡಿಯು 
(ಬೆ-೧೪೯-೩) 

- ಗುರುಮಂತ್ರ ಮೂಲ ಸದ್ಗುರುಮೂರ್ತಿ 

ನೀನಾಗಿ ಕರೆಯೆ ಸೇರಿಸಿದೆನ್ನ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಅ) 

- ಹಿಂದಿನಾ ಕುಲ ಸ್ವಾಮಿ ಗುರು ಪಿತಾಮಹ 

ನೀನೆ 

- ವಾಸುದೇವಾಯ ನಮೋ (ಬೆ-೯೦-೮) 

- ಪರಮ ದುಷ್ಟನಾಗಿ ಮರೆತು ಸದ್ಭರ್ಮವ 

ಗುರು ಹಿರಿಯರ ಸಾಧುಗಳ ನಿಂದಿಸಿ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೩) 

- ವಾವೆ ವರಸೆಯು ತಪ್ಪಿ ವೈರಿವರ್ಗವು ಹೆಚ್ಚಿ 

ದೇವಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಆಯೇರಿ ಬಂತು (ಬೆ-೧೩೦-೨) 

- ಹರಿ ನಿನ್ನ ಪರಮಾರ್ಥ ನಿರುತದಿಂದಲಿ 

ಎನಗೆ ದೊರೆಯಿತೀ ಗುರುಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಪ) 

- ಗುರು ಲಿಂಗ ಜಂಗಮವ ಅರಿಯಬೇಕಾದರೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನಿ ಸಿರೊ (ಬೆ-೩.೬) 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ ಧರೆಯೊಳಗುಳ್ಳ ಮಾನವರೆಲ್ಲ ಭಜಿಸಿರೊ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭_ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗುರುವಿನ ಮುಂದೆ ಮುಂದಿಹ ಬಾಹನ 

ಕಿರಿಯ ಮಗನ ರಾಣಿಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ಗುರುವಿನ ವಾಕ್ಯದಿ ಭಕ್ತಿ ಇಹಪರಕದು ಮುಕ್ತಿ 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಗುರುವಿನುಪದೇಶದಲಿ ಪರಮ ರಹಸ್ಯ 

ವನರಿತು ಮರೆಯದಲೆ ಅಲ್ಲಿ ಅಧಿಕಾರಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೧) 

- ವರನ ತಲೆಯನು ಕತ್ತರಿಸಿದ ಧೀರನ 

ಗುರುವಿನೊಳುದಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಆದಿ ಗುರುವರಿಯದೆ ಅತ್ತಲಿತ್ತಲು ತೊಳಲಿ 

ವೇದಶಾಸ್ತವನೋದಿ ಬಾಯಾರಲು 

_ ಜಪವ ಮಾಡಿದರೇನು (ಬೆ-೧೨೩-೧) 

- ಮೂಲಗುರುವು ಕುಂತೀಬಾಲನೆನ್ನದೆ ವೃಥಾ 

ಶೀಲಗೆಟ್ಟಂಥ ಖಳರಿಗಲ್ಲದೆ ಮತ್ತೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 

- ಒಲಿದು ಇತ್ತಪೆನೆನಲು ಧಾರೆಯನೆರೆಯ 

ಲಸುರಕುಲಗುರುವು ಜುಳಿಗೆಯೊಳು ತಡೆದು 

ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಯೋಗಿಜನ ಗುರುಗಳನು ನಿಂದಿಪನ ಸಂಗ 

- ದುರ್ಜನರ ಸ೦ಗವನು ಎಂದಿಗೊಲ್ಲೆನು 
(ಬೆ-೧೧೯-೫) 

೧೪೪೦. ಗುರುತು - ಹರಕೆಯ ಹೊತ್ತು 

ಒಪ್ಪಿಸದಿದ್ದಡೆ ತನ್ನ ಗುರುತ ತೋರಲು 

ಬಂದಿತಮ್ಮ 

_ * ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

- ಪಟ್ಟೆನಾಮವನಿಟ್ಟು ಪತ್ರೆ ಕೈಯಲಿ ಹಿಡಿದು 

ಗುಟ್ಟಿನಲಿ ಜಪಿಸುವ ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ಲಿಂಗಾಂಗದೊಳಗಿರುವ ಅನುಭವವ 

ತಿಳಿಯದೆ ಅಂಗಲಿಂಗದ ನೆಲೆಯ ಗುರು 

ತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 


೨೭೫ 


- ಅಂಕಿತಕೆ ಗುರುತೇನು ಅಜನ ಗುಣವೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ವಾಸನೆಯ ಗುರುತಿನಾ ಹೊಲಬನರಿಯದ 

ಇಂಥ ವೇಷಧಾರಿಗಳು ಸಂನ್ಯಾಸಿಗಳು ಅಹುದೆ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

೧೪೪೧. ಗುರುದ್ರೋಹ - ರೂಢಿಯಲಿ ಗುರು 

ದ್ರೋಹವನು ಮಾಡಿದವನ ಮೊಗ ನೋಡಿ 

ದಾಗಲೆ ಪ್ರಾಯಶ್ಚಿತ್ತವುಂಟು 

- ಆವುದೊಳ್ಳೆಯದೊ ನಸಿನ್ನ೦ಗ (ಬೆ-೬೮-೩) 

೧೪೪೨. ಗುರುನಿಂದೆ - ಗುರುನಿಂದೆ ಪರನಿಂದೆ 

ಮಾಡುವರ ಸಂಗ 

- ಸಜ್ಜನರ ಸಂಗದೊಳ ಗಿರಿಸೆನ್ನ 
(ಸ-೨೪೧-೨) 

೧೪೪೩. ಗುರುಸತಿ - ಗುರುಸತಿಗೆ ಪರಸತಿಗೆ 

ಎರಡು ಬಗೆವರ ಸ೦ಗ 

- ಸಜ್ಜನರ ಸ೦ಗ ದೊಳಗಿರಿಸೆನ್ನ 
(ಸ-೨೪೧-೨) 

-ಾ ತನ್ನ ಗುರುಸತಿಯ ಬಯಸುವವನೇ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಕ್ವೆನಯ್ಯ 
(ಸ-೧೨೩-೩) 

- ಗುರುಸತಿಗೆ ಪರಸತಿಗೆ ಎರಡು ಎಣಿಪನ 

ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೪) 

೧೪೪೪. ಗುರುಸುತ (ಅಶ್ವತ್ಥಾಮ) - ವರ 

ವೃಕೋದರ ಧರ್ಮನಂದನರನಗಲಿಸಿಯೆ 

ಗುರುಸುತನ ಕೈಲಿ ಬಾಲಕರ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೯) 

೧೪೪೫. ಗುಳ್ಳೆ - ನೀರಗುಳ್ಳೆ ಎನಿಪ ಕಣ್ಣ 

ನೀರಜಾಕ್ಷಿ ಎಂದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

ದ ಗುಳ್ಳೆ ಒಡೆದ ತೆರನು ಕಾಣೋ ಸಂಸಾರದಾಟ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

- ಹಳ್ಳ ಹರಿದ ಮೇಲೆ ಗುಳ್ಳೆ ಒಡೆಯಿತಲ್ಲ 

ನೀರ ಮೇಲೆ 

- ಡಿ೦ಜನೊಳು ಪ್ರಾಣವಿರಲು (ಬೆ-೧೧೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೪೪೬. ಗೂಡು - ಹೊಳೆಗೂಡಿನೊಳು 

ಪೊಗಿಸಿ ತಲೆ ಹುಳಿತ ನಾಯಂತೆ ಮನೆ ಮನೆಯ 

ತಿರುಗಿ ಪೋಗಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

೧೪೪೭. ಗೂಡೆ - ಕಲ್ಲಿಗಟ್ಟಿ ಗೂಡೆಯಲಿ 

ಗೋಲಿಯ ಚೀಲವನಿಕ್ಕಿ ಹಿಲ್ಲಿ ಕಟ್ಟೋಗರ 

ಕಡಕಲಕ್ಕಳೆಯಾ ತುದಿಯಲಿ ನಿಲ್ಲಿಸಿ 

- ಮಗುವು ಕಾಣಿರಯ್ಯ (ಸ-೧೯೯-೪) 

೧೪೪೮. ಗೃಹ - ಮಧ್ಯಗೃಹದಾತನಾ ಸತಿಯಲ್ಲಿ 

ಉದಿಸಿದಗೆ ಬೌದ್ಧ ಚಾರ್ವಾಕ ಮಾಯ್ಸ್ಗಳ 

ಜರಿದಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

೧೪೪೯. ಗೃಹದ್ವಾರ - ಬಲುಬೌುಜನ 

ಬಾಣಾಸುರನ ಗೃಹದ್ವಾರವನು ಬಳಸಿ ಕಾಯ್ದನು 

ಹರನು ವರವ ತಾನಿತ್ತು 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

೧೪೫೦. ಗೆಚ್ಚಿ - ಕಾಲಲಂದುಗೆ ಗೆಜ್ಜೆ ತೋಳ 

ಮಣಿಯು ದಂಡೆ ಫಾಲದ ಅರಳೆಲೆಯು 

ಕುಣಿಯೆ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಗೆಜ್ಜೆಯ ಕಟ್ಟಿ ಆಡೊ ಲಜ್ಜೆಯ ಬಿಟ್ಟು ಪಾಡೊ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೨) 

- ಕಾಲ ಗೆಜ್ಜೆಯ ಕಟ್ಟಿ ಮೇಲೆ ಕರತಾಳ ತಟ್ಟಿ 

ಶ್ರೀಲೋಲನ ಗುಣ ಪೊಗಳದಲೇ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 

೧೪೫೧. ಗೆಣೆ (ಸ್ನೇಹ) - ಬಿಟ್ಟು ಆಡುವ 

ಗೆಣೆಯು ಹರಕು ತೊಗಲಿನ ಮಿಣಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

೧೪೫೨. ಗೆಯ್‌/ಗೈ ದ ಬೆಳ್ಳಕ್ಕಿ ಬೆರಣಿಯ 

ಮಾಳ್ಬುದ ಕಂಡೆ ನರೆ ಸೂಳೆಗೆಯ್ವುದ ಕಣ್ಣಾರೆ 

ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೨) 

- ವಸುಧೆ ಈರಡಿಗೆಯ್ದಗೆ ಮಂಗಳ ವಸುಧಿ 

ಪರನಳಿದಗೆ ಜಯ ಮಂಗಳ 

ದ ಅ೦ಖಬುಜದಳಾಕ್ಷಗೆ ಮಂಗಳ 


ವಿ೬ 


(ಬೆ-೧೭೦-೨) 

- ಆದಿಯಲಿ ವೇದಗಳ ಕದ್ದುಕೊ೦ಂಡೊಯ್ದವನ 

ಸಾಧನಂಗೆಯ್ವೆನೆಂದಾಕ್ಷಣದೊಳು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಬಹು ಪ್ರಳಾಪಮಂ ಗೈವ ಸತಿ ಅಂದದಲ್ಲಿಹ 

ಮಂದಿರ 

- ಅಣುಮಹತ್ತಾದ ದೇವ (ಬೆ-೭೧-೨) 

- ದೈತ್ಯಮರ್ದನ ಬಾಡದಾದಿಕೇಶವ ನಿನ್ನ 

ಕೀರ್ತನೆಗೈವರ ಸ್ತುತಿಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ಬೀಜಾಕ್ಟರದ ಕೀರ್ತನೆಗೈಯ್ದು ಇನಕೋಟಿ 

ತೇಜನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

-.ಶಿಶುಹತ್ಯೆ ಗೈದವಗೆ ಕುಕ್ಷಿಶೂಲೆ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೩) 

- ಹರಿಹರ ಅಭೇದಗೈದವಗೆ ದಂತಚ್ಯುತವು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 

ದಾ ಗುರುದೈವಗಳ ನಿಂದೆಗೈದವಗೆ ಉನ್ಮದವು 

- ಧಮ೯ವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

- ಸತಿಯು ಸುತರು ಪುತ್ರಿ ಮಿತ್ರತಿಶಯದೊಳು 

ತಂದೆ ತಾಯಿ ಅತಿವಿನೋದಗೈವ ಭಾವ 

-.ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

೧೪೫೩. ಗೆಲವು - ಕುಲದಲಿ ವಸಿಷ್ಠನೊ 

ಗೆಲವಿನಲಿ ಪಾರ್ಥನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೩) 

- ತಲೆ ಹುಳಿತ ನಾಯಂತೆ ಹಲವು ಬೀದಿಯ 

ತಿರುಗಿ ಗೆಲವಿನಿಂದಲಿ ಮೂಲ ಮಲವ 

ನಳಿಯದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

೧೪೫೪. ಗೆಲು/ಗೆಲ್ಲು (ಜಯಿಸು) 

- ಪೂಗಣೆಯ ಗೆಲಿಯದಿಹ ನರ ಗೋಖುರ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬ್ರಹ್ಮಾಂಡ ಕೋಟಿ ತಿಮಿರವ ಗೆಲುವವನ 

ಒಮ್ಮೆ ನೆನೆಯಲು ಪ ಪ್ರಸನ್ನನಾದವನ 

ದ ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

- ಮನವ ಗೆಲ್ಲುವ ಬಲ ಎನಗಿಲ್ಲೊ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ವಾರಿಕಲ್ಲಾನೆ ವಜ್ರದ ಮೃಗೇಂದ್ರನ ಕೂಡೆ 

ಹೋರಿ ಹೊದಕುಳಿಗೊಂಡು ಗೆಲ್ಲಬಲ್ಲುದೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೧) 

- ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೆ 

ದ ಶಶ ನಿನ್ನ ಚರಣ, ಭಜನೆ (ಬೆ- ೬೫- -೧೦) 

ನ ಸ್ತ್ರೀಯರ. ಗೆದ್ದು ಬಾಳಿರಿಯೆಂದು ನಾ 

ಬೇಡೆಕೊಂಬೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಯಮನವರ ಗೆದ್ದು ವೈಕು೦ಠದೊಳು ಇರು 

ಕಂಡೆಯ ಮರುಳೆ 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಪೌರತ್ರಯವ ಗೆಲುವ ಸಮಯದಲಿ ತಪಮಾಡಿ 

ನಾರಾಯಣಾಸ್ತವನು ಪಡೆದನೀಶ 

೨ ಆರು ಬಲ್ಲರು ಹರಿಹರರ (ಬೆ-೮೨-೧) 

- ಹರನ ಕರುಣದ ಬಲವು ಸುರರ ಗೆಲಿದಾ 

ಬಲವು ಪರಮಶಕ್ತಿಯ ತನ್ನ ಭುಜದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೨) 

- ರಂಜಕದ ಮೋಹಿನಿಂತು ಗೆಲಿದ 

ರುಕುಮಾಂಗದನು ಧನಂಜಯನಾತ್ಮಸಂಭವನ 

ಸಂಜಾತ 

- ತಂ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೩) 

- ಮುನ್ನ ಗೆಲಿದ ಬಲ ಮುಕ್ಕಣ್ಣ ಹರನ ಬಲ 

ತನ್ನ ಲಂಕಿಣಿಯ ಕಾವಲಿನ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೩) 

- ವಿಕಟ ವಧುವಿನ ಮಾಯೆ ಗೆಲಿದ 

ರುಕುಮಾಂಗದನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 


ಹ್‌ 


- ಸಿರಿಯುಳ್ಳ ಪಾಂಡವರು ಕೌರವರು ತಾವೆಲ್ಲಿ 

ನೆರೆಗೆಲಿದ ವಾಲಿ ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಭುಜಬಲದಿಂದ ಭೂಪಾಲರ ಗೆಲಿದನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಕಾಲಿನಲಿ ತ್ರಿಪುರವನು ಗೆಲಿದನ ಕಾಲಿ 

ಗೆರಗುವೆ ತೇಜಿರೂಢನ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಜತೆಯಗಲದಲಿಹ ತ್ರಿತಯರ ಗೆಲಿದು 

ದೇವತೆಗಳೆಲ್ಲರ ಕಾಯ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

- ಉರಿಯ ಹಾಸರ ಹೋಳಿಯಿರಿದಾತನ 

ಧರೆಯೊಳಗೆ ಮೂವರನು ಗೆಲಿದು 


:- ಬಲ್ಲವರು ನೀವು ಪೇಳರಯ್ಯ 


(ಬೆ-೧೫೦-೩) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಪ್ರತಿವಾದಿಸಿ 

ಹಯವೇರಿ ನಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩) 

- ಭೇದದಿ ವಿಶ್ವವ ಗೆಲಿದವನೆ ಬಾಡದಾದಿ 

ಕೇಶವ ನಮಗೊಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಮ್ಲೇಚ್ಛೆರ 

ಛೇದಿಸಿ ಹಯವೇರಿ ಮೆರೆವವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 

- ಬಲ್ಲಿದ ಮಲ್ಲರನೆಲ್ಲರ ಗೆಲಿದಂತ ನಲ್ಲನ 

ತಂದು ತೋರೆ ಸಖಿಯೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಅ) 

- ದಶಕಂಧರನನು ಗೆಲಿದಗೆ ಮ೦ಗಳ ಪಶುಗಳ 

ಕಾಯ್ದಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೨) 

- ನೆಲವ ಕದ್ದಸುರನ ಗೆಲಿದಗೆ ಮ೦ಗಳ ಸುಲಭ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನರಸಿಂಹಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

- ಪುರತ್ರಯ ವಧುಗಳ ಗೆಲಿದಗೆ ಮಂಗಳ 

ತುರಗವಾಹನನಿಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ (ಬೆ-೧೭೦-೩) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ದಿನಕರನಳಿವಿನಲಿ ಪಗೆಯ ಗೆದ್ದಾತನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆಸ್ಸಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಕೆಳದಿಯ ಜರೆದು ಶ್ರೀ ಹರಿದಿನ ಗೆದ್ದಂಥ 

ಹಳಬರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

- ಅಂಕಕೆ ರಥವ ನಡಿಸಿದವರೊಳು ನಿಶ್ಶಂಕ 

ಧರ್ಮವ ಗೆದ್ದ ಹಿರಿಯರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

- ಅಂಬರೀಷನು ನಂಬಿ ವೈಕು೦ಠವೇರಿದನು 

ಹಂಬಲಿಸಿ ಶಶಿಧರನು ಉರಿಯ ಗೆದ್ದ 

-. ನ೦ಬು ನಾರಾಯಣನ (ಬೆ-೫೩-೨) 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

- ಪಾತಾಳಕಿಳಿದು ಭೂಮಿಯನೊಯ್ದವನ 

ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೩) 

೧೪೫೫. ಗೆಲ್ಲು (ಜಯ) - ಗೆಲ್ಲು ಸೋಲಿನ 

ಮಾತು ಸಲ್ಲದೆಲವೋ ನಿನಗಿದೆಲ್ಲವನು ಬಿಡು 

ಗರ್ವ ನಿನಗೇತಕೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 


೨೭೬೮ 


೧೪೫೬ ಗೆಳೆತನ - ಬೆರೆತುಕೊಂಡಿರಲು 

ಸಜ್ಜನರ ಗೆಳೆತನವಿಲ್ಲ ಪರಮಹಂಸನೆ ಹರಿಸೊ 

ಇಂಥ ಕೊರತೆಗಳೆಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೨) 

೧೪೫೭ ಗೇಣು - ಮೈಮೇಲ್‌ ಗೇಣರಿವೆಯಿಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-ಪ) 

- ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟು 

ಪ್ರಾಣಬಿಟ್ಟು ಹೋಗುವಾಗ ಗೇಣು ಬಟ್ಟೆ 

ಕಾಣಲಿಲ್ಲವೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೧) 

- ಸಂನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ 

ಬೈರಾಗಿ ನಾನಾ ವೇಷ ಕೊಂಬುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೮) 

- ನಾಲುಕು ವೇದ ಪುರಾಣ ಶಾಸ್ತ್ರ ಪಂಚಾಂಗ 

ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟಿಗಾಗಿ 

ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೨) 

- ನೆಲ್ಲುಗಳ ಕುಟ್ಟಿಕೊಂಡು ಬಿದುರುಗಳ 

ಹೊತ್ತುಕೊಂಡು ಕೂಲಿಗಳ ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೧) 

- ಬಡಿದು ಬಡಿದುಕಬ್ಬಿಣವ ಕಾಸಿ ತುಬಾಕಿ 

ಮಾಡಿ ಹೊಡೆವ ಗುಂಡು ಮಾಡುವುದು 

ಹೊಟ್ಟಿಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೩) 

- ಕು೦ಟಿ ಕೂರಿಗೆಯಿಂದೆ ಹೆಂಟಿ ಮಣ್ಣ ಹದ 

ಮಾಡಿ ರಂಟೆಹೊಡೆದು ಬೆಳೆಸುವುದು ಹೊಟ್ಟಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗಾಗಿ ಗೇಣು ಬಟ್ಟೆಗಾಗಿ 
- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 


ಣು ಕೆಟ್ಟತನದಿಂದ ಕಳ್ಳತನವನೆ, ಮಾಡಿ ಕಟಿ 
೪ ವ ಲು 


ಹೊಡಿಸಿಕೊಂಬುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೭) 

-. ಚಂಡಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ 


ಪಿಡಿದು ಖಂಡತುಂಡ ಮಾಡುವುದು ಹೊಟ್ಟೆ 


ಗಾಗಿ ಗೇಣು ಬಟ್ಟೆಗಾಗಿ 
- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 


- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜೆ ಹೊತ್ತು 


ರಾಹುತನಾಗಿ ಹೊಡೆದಾಡಿ ಸಾಯುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೫) 

೧೪೫೮. ಗೇರು - ಘೋರ ಸಂಸಾರ ತನು 

ವೆಂದು ತನ್ನಲಿ ತಿಳಿದು ಗೇರು ಹಣ್ಣಿನ ಬೀಜ 

ದಂತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 


೧೪೫೯. ಗೊಂದಲ - ಗಂಧ ಕಸ್ತೂರಿ ಬೊಟ್ಟು 


ಗಮಕದಿಂದಲಿ ಇಟ್ಟು ಗೊಂದಲ ಗಡಿಬಿಡಿ 

ಸುರಲೋಕ ಅಮ್ಮಮ್ಮ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

೧೪೬೦. ಗೊಂಬೆ - ಅಳ್ಳಾಚಾರಿ ಗೊಂಬೆ 

ಯಂತೆ ಆಡಿಹೋಯಿತು 

- ಡಿ೦ಜನೊಳು ಪ್ರಾಣವಿರಲು (ಬೆ-೧೧೭-೩) 


- ಡಿಂಬಿನೊಳು ಪ್ರಾಣವಿರಲು ಕಂಬ ಸೂತ್ರ 


ಗೊಂಬೆಯಂತೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-ಪ) 

೧೪೬೧. ಗೊಡವೆ - ಮೊದಲಾದ ಠಕ್ಕುದೇವರ 

ಗೊಡವೆ ಬೇಡ ನರಕ ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 


ರ 


ಎ ಜೊಳ್ಳುದೇವರ ಗೊಡವೆ ಬೇಡ ನರಕ ತಪ್ಪದು 

- ಕಣಿಯ ಹೇಳಬಂದೆ ನಾನು (ಬೆ-೭೨-೨) 

- ನುಡಿನುಡಿಗೆ ಮಾಧವನ ಬಿಡದೆ ಕೊಂಡಾಡು 

ವರ ಗೊಡವೆ ಬೇಡೆಂದ ಯಮ ತನ್ನ ದೂತರಿಗೆ 

-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

೧೪೬೨. ಗೊತ್ತು - ಪಂಚಪ್ರಾಣಗಳ ಗೊತ್ತು 

ಗುರಿ ಜಾಡನು ತಿಳಿದು ಪಂಚಾಕ್ಷರಿಯೆಂಬ 

ಅರಮನೆಯೊಳಗೆ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

೧೪೬೩. ಗೊನೆ - ಚೆನ್ನ ಬಾಲಕೃಷ್ಣನೆಂಬ 

ಕನ್ನೆಗೊನೆ ಬಾಳೆಹಣ್ಣು 

ದಾ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-ಅ) 

೧೪೬೪. ಗೊರಸು - ದಂತಿಯಿಲ್ಲದ ಅರಸು 

ಮುರಿದ ಕಾಲಿನ ಗೊರಸು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

೧೪೬೫. ಗೊಲ್ಲ - ಕೊ೦ಂಕಲಿ ಕೊಳಲ 

ನೂದಿಗೊಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

- ದೇವಕಿ ಬಸುರೊಳು ಬ೦ದು ಗೋಕುಲದಿ 

ಆವ ಕಾವ ಗೊಲ್ಲರ ಸಲಹಿ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೮) 

- ಅಂಜದೆ ಗೊಲ್ಲ ಪಳ್ಳಿಯೊಳಗೆ ಹಾಲ 

ನೆಂಜಲಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣಿಯ ತಲೆಯ ಮೇಲಾಡಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ಗೋಕುಲದೊಳು ಪಟ್ಟಿ ಗೊಲ್ಲರೆಲ್ಲರ ಕೈಯ 

ಸಾಕಿಸಿಕೊ೦ಡ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ಅಂಬುಧಿಗೆ ಶರ ಹೂಡಿದನೆ ಕಮಲಾಂಬಕ 

ಗೊಲ್ಲರೊಳಾಡಿದನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೨) 

೧೪೬೬. ಗೊಲ್ಲತನ - ಗೊಲ್ಲತನವ ಬಿಡಿಸಿ 

ಗೋಗಾವ ಡಿಂಬ್ದರಿಸಿ ಉಳ್ಳ ತಸ್ಕರ ಬುದ್ಧಿ 

ಕಡೆಗೆ ಇರಿಸಿ 

- ಯಾಕೆಲೊ ರಂಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೧) 

೧೪೬೭. ಗೊಲ್ಲತಿ - ಜಲನಿಧಿಗೆ ಬಿಲ್ಲ ಹೂಡಿ 

ದನೆ ಕಾಮಕೊಲಿದು ಗೊಲ್ಲತಿಯೊಳಾಡಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 

೧೪೬೮. ಗೋ/ಗೋವು - ಗೊಲ್ಲತನವ ಬಿಡಿಸಿ 

ಗೋಗಾವ ಡಿಂಬ್ದರಿಸಿ ಉಳ್ಳ ತಸ್ಕರ ಬುದ್ಧಿ 

ಕಡೆಗೆ ಇರಿಸಿ 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೧) 

- ಮಮತೆಯೊಳಿಳೆಯ ಗೋಗಳ ಕಾಯ್ದೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಮಂದರಗಿರಿಯನುಗುರಲೆತ್ತಿದವನ ಬೆಂದು 

ಹೋದಾವೆಂದ ಗೋವ ಕಾಯ್ದವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೫) 

- ಹಿಂಡನು ಅಗಲಿದ ಗೋವು ಹುಲಿಗಿಕ್ಕಿದ 

ಮೇವು 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

- ಪಡೆಯನೆಲ್ಲವ ನಡುರಣದಲಿ ಸೋಲಿಸಿ 

ಜಡಿದು ಗೋವುಗಳನೆಲ್ಲ 

- ಏಣನಯನೆ ಏಣಭೋಜಮಧ್ಯಕಳೆ 
(ಬೆ-೯೯-೩) 

- ಅರವಿಂದನಯನ ಆದಿಕೇಶವ ರಾಯ 

ಕರುಗಳ ಸಹಿತ ಗೋವ್ಗಳ ತಿರುಹುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ಹುಲಿಯ ಮೀಸೆಯ ಪಾಶವಿಡಿದು ಗೋವತ್ಸ 

ಗಳು ನಲಿದು ಉಯ್ಯಲೆಯನಾಡುವವೆ ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೩) 

- ಶತ ಸಾಹಸ್ರ ಲಕ್ಷ ಪಣತೆಯ ಗೋಘೃತ 


೨೮೦ 


ದೀಪ ಬೆಳಗಲಚ್ಯುತ ನಿಳಯದಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೪) 

೧೪೬೯. ಗೋಕರ್ಣ - ಹಾಳೂರಿನೊಳಗೊಬ್ಬ 

ಕುಂಬಾರ ಸತ್ತ ಗೋಕರ್ಣದೊಳಗೊಬ್ಬ ಪರ 

ದೇಶಿ ಅತ್ತ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 

೧೪೭೦. ಗೋಕುಲ - ದೇವಕಿ ಬಸುರೊಳು . 

ಬಂದು 'ಗೋಕುಲದಿ ಆವ ಕಾವ ಗೊಲ್ಲರ 

ಸಲಹಿ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೮) 

- ಗೋಕುಲದೊಳು ಪುಟ್ಟಿ ಗೊಲ್ಲರೆಲ್ಲರ ಕೈಯ 

ಸಾಕಿಸಿಕೊ೦ಡ ಕಳ್ಳ ಕೋ ಎನ್ನಿರೊ 

-. ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ನಮ್ಮ ಗೋಕುಲದೊಳಗೊಬ್ಬ ಕಳ್ಳ 

ಬರುತಾನೆಂದು ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-ಪ) 

೧೪೭೧. ಗೋಕುಲಶಿವ (ಗೋವರ್ಥನ 

ಪರ್ವತ?) - ಶಿವನ ಉಪಟಳಕಳುಕಿ ಗೋಕುಲ 

ಶಿವನ ಕರದಲಿ ಪೊತ್ತೆ 

- ಭವಭಯ ವಿನಾಶ ಭೋ (ಬೆ-೪೧-೨) 

೧೪೭೨. ಗೋಖುರ (ಗೊರಸು) - 

ಪೂಗಣೆಯ ಗೆಲಿಯದಿಹ ನರ ಗೋಖುರ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

೧೪೭೩. ಗೋಘೃತ (ಹಸುವಿನ ತುಪ್ಪ - 

ಶತಸಾಹಸ್ರಲಕ್ಷ ಪಣತೆಯ ಗೋಘೃತ ದೀಪ 

ಬೆಳಗಲಚ್ಯುತನಿಳಯದಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೧೪೭೪. ಗೋಚರಿಸು - ಶ್ರುತಿತತಿಗೆ 

ಗೋಚರಿಸದ ಅಚ್ಯುತನು ಭುವನಾದಿಮೂರ್ತಿ 

ರತಿಪತಿಪಿತನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

೧೪೭೫. ಗೋತ್ರ - ಹಿಂದೆನ್ನ ಕುಲ ಗೋತ್ರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾಮಂಗಳೆನಗೇನು 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ಹಿಂದಾದ ಕುಲ ಗೋತ್ರ ನಾಮಂಗಳೆಷ್ಟು 

ತಾ ಬಂದ ಸುಖ ದುಃಖವೆಷ್ಟು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ಕುಲವು ಜಾತಿ ಗೋತ್ರಗಳುಳ್ಳವನು ನೀನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೨) 

೧೪೭೬. ಗೋತ್ರಬಂಧು (ದಾಯಾದಿ) - ಅಂಧ 

ರಾಯನಾತ್ಮಜರು ಮದಾಂಧರಾಗಿ ಮಲೆತು 

ಗೋತ್ರಬಂಧುಗಳನು ಲೆಕ್ಕಿಸದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

೧೪೭೭. ಗೋತ್ರಭೇದಿ (ಇಂದ್ರ) - ಗೋತ್ರ 

ಭೇದಿಸುತನ ಪುತ್ರನ ಹೆ೦ಡಿರ ಮಾತುಳ 

ನಾದವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

೧೪೭೮. ಗೋದಾವರಿ - ದೋಷನಾಶೆ 

ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ 

ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸ 

ಲ್ಲಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೧೪೭೯. ಗೋಪ - ಘಾತಕಿನಿಯನತ್ತ ನೂಕಿದನೆ 

ಗೋಪವ್ರಾತ ಗೋಗಳನೆಲ್ಲ ಸಾಕಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೪) 

- ಮಡದಿಯನು ಕದ್ದು ಪೋದಸುರನಾ 

ಶಿರವರಿದು ಬಿಡದೆ ಸಾಸಿರ ಗೋಪರೊಡನೆ 

ಬಳಲಿದೆಯೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

೧೪೮೦. ಗೋಪಾಲ/ಗೋಪಾಲಕೃಷ್ಣ - ನೀಲ 

ವರ್ಣದ ಲೋಲ ಕಾಲನವರಿಗೆ ಶೂಲ ಬಾಲ್ಕದಿ 

ಯಶೋದೆಯ ಹಾಲ ಸವಿದ ಗೋಪಾಲ 

- ಏಕೆ ದಯವಿಸಿತಿಲ್ಲ ಲೋಕ ಪಾವನ 

ಮೂರ್ತಿ (ಸ-೫೫-೩) 

- ಗಾನರಸಲೋಲ ಆಗಮಶೀಲ ಭಕ್ತಪರಿಪಾಲ 

ಗೋಪಾಲಬಾಲ 


೨೮೧ 


- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

ಹಟ್ಟಿ ತೂಗಿಸಿಕೊಳ್ಳದಿರಿ ಕರಟಕದಂತೆ 

ಗುಟ್ಟಿನಲ್ಲಿ ಗೋಪಾಲನ ಸ್ಮರಿಸೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೩) 

- ಬಾಲಕನೆಂದೆತ್ತಿಕೊಂಡೆನೆ ಗೋಪಾಲಕೃಷ್ಣನ 

ಬಾಲಕನೆಂದೆತ್ತಿಕೊಂಡೆನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಪ) 

೧೪೮೧. ಗೋಪಾಳ (ಭಿಕ್ಷಾಪಾತ್ರೆ - ಈ 

ಪರಿಯಲುಂಬಂ೦ಥ ಅಳಿಯ ಭೋಜನದಿಂದ 

ಗೋಪಾಳ ಲೇಸು ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

೧೪೮೨. ಗೋಪಿ - ಯೌವನದ ಗೋಪಿಯರ 

ಕಣ್ಮಣಿ ಎನಿಪ ವಸುದೇವ ಸುತನೆಂಬ ಮದ 

ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ರಾಧೆ ಮುಂತಾದ ಗೋಪಿಯರೆಲ್ಲ 

ಮಧುಸೂದನ ನಿಮ್ಮನು ಸೇವಿಸುತ್ತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-ಅ) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣಿಯ ತಲೆಯ ಮೇಲಾಡಿದ ಪಾದ 

- ಎ೦ಥ ಕೀರುತಿ ಹೊತ್ತುವೆರಡು ಪಾದ 
(ಬೆ-೮೩-೨) 

ದ ಸೈಯೇ ಇದು ಸೈಯೇ ಗೋಪಿ ಸೈಯ್ಯವ್ವಾ 

ಸೈಯೆ 

ಎ ಸೈೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-ಪ) 

- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 

- ನಿನಗಿಂತ ಕೆ೦ದೇನೊ (ಬೆ-೮೭-೫) 

- ನೆರೆದು ಗೋಪಿಯರೆಲ್ಲರು ಕೃಷ್ಣಯ್ಯನ 

ಕರವನು ಪಿಡಿದುಕೊಂಡು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

- ಸೈಯೆ ಗೋಪೀ ನಿನ್ನ ಮಗನಿಗೆ ಒಳ್ಳೆ ವಾಸಿ 

ಕಲಿಸಿದಿಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-ಅ) 

೧೪೮೩. ಗೋಪೀತನಯ - ನೆನೆಯೋ 

ಗೋಪೀತನಯ ಕಂಸನ ಮನೆಯ ಕೊಂಡಾತನ 

- ನೆನೆಯೋ ಎಲೆ ಮನವೆ (ಸ-೧೫೩-ಅ) 

೧೪೮೪. ಗೋವರ್ಧನ - ಮಂದರಧರ 

ಗೋವರ್ಧನಗಿರಿ ನಲವಿಂದ ನಿಂದು ನೆಗಹಿದ 

ನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

೧೪೮೫. ಗೋಲಿ - ಕಲ್ಲಿಗಟ್ಟಿ ಗೂಡೆಯಲಿ 

ಗೋಲಿಯ ಚೀಲವನಿಕ್ಕಿ ಹಿಲ್ಲಿ ಕಟ್ಟೋಗರ 

ಕಡಕಲಕ್ಕಳೆಯಾ ತುದಿಯಲಿ ನಿಲ್ಲಿಸಿ 

- ಮಗುವು ಕಾಣಿರಯ್ಯ (ಸ-೧೯೯-೪) 

೧೪೮೬. ಗೋವಳ - ಏನೆ ಮನವಿತ್ತೆ 

ಲಲಿತಾಂಗಿ ಅಸಮಾನ ಗೋವಳ ಕುಲವಿಲ್ಲ 

ದವನೊಳು 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-ಪ) 

- ಮಗಳ ಮಗಗೆ ಮೈದುನನಾಗಿ ಮಾವನ 

ಜಗವರಿಯಲು ಕೊಂದ ಕುಲಗೇಡಿ ಗೋವಳ 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೨) 

- ಹಿಂಡುಗೋವಳರೊಳು ಹಿರಿಯನ 

ಕಳೆಯದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

೧೪೮೭. ಗೋವಿಂದ - ಮಂದರಧರ ಪಾವನ 

ಇಂದಿರಾರಮಣನ ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 

(ಸ-೨೦೦-ಪ) 

- ಇಂದುಧರಸತಿ ವಿನುತ ವಿಶ್ವಸಂಚಾರ 

ನಂದಗೋವಿಂದ ಮುಚುಕುಂದ ನುತಸಾರ 

- ಲಾಆ ಪಾವನಚರಣ ಲಾಆಅ ಅಘಹರಣ 
(ಸ-೨೨೯-೩) 

- ಚಂದದಿ ಕೂರ್ಮ ರೂಪಿನಿಂದೆತ್ತಿದ 

ಗೋವಿಂದನೆಂಬುವ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 

- ಭ್ರಮಿಸಿ ಕಂಬದೊಳು ಉದ್ಭವಿಸಿದೆ 


೨೮೨ 


ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಭೂತಳವೆರಸಿ ರಸಾತಳಕೊಯ್ದನ ಪಾತಾಳ 

ದೊಳು ಕಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೩) 

- ಬಂದೆವಯ್ಯ ಗೋವಿಂದ ಶೆಟ್ಟಿ 

ದ ಬಂದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-ಪ) 

ದ ಮಂದರೋದ್ಧರ ಮಧುಸೂದನ ಮಾಧವ 

ಗೋವಿಂದ ರಕ್ಷಿಸು ಬಾಡದಾದಿಕೇಶವ ರಾಯ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ಅಂಧ೦ತಮಸು ಇನ್ನಾರಿಗೆ ಗೋವಿಂದನ 

ನಿಂದಿಸುವರಿಗೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-ಪ) 

- ಕರೆತರಿಸಿದ ಮಾವನ ಕೊ೦ಂದಾತನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ಧರೆಯ ಒಯ್ದನ ಕಾಯಗಳೆದನ ಗೋವಿಂದ 

ಎನ್ನಿರೊ 

- ಮಂದರಧರ ಪಾವನ ಇ೦ದಿರಾ ರಮಣ 
(ಸ-೨೦೦-೩) 

- ಮಾರಜನಕ ಕಾಗಿನೆಲೆಯ ಆದಿಕೇಶವನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂ೦ದಿರಾರಮಣ 
(ಸ-೨೦೦-೩) 

- ನಂದನ ಕಂದ ಮುಕುಂದಾಬ್ಧಿಶಯನನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-ಅ) 

- ಗರಳಕಂಧರ ಸಖನನುಜನ ಕೊಂದನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವಸ ಇಂದಿರಾರಮಣ 
(ಸ-೨೦೦-೧) 

- ಸುರಮುನಿಯನುಜನ ಪಾದವ ಪಿಡಿದನ 

ಗೋವಿಂದ ಎನ್ನಿರೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಸತಿ ರುಕ್ಮಿಣಿ ರಾಧೆಯ ಚುಂಬಿಸಿದಾತನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಅತಿಶಯದಿಂದ ಸತಿ ರೂಪ ತಾಳ್ಬನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಮತಿವಂತನಾಗಿ ಮಾತೆಯ ಶಿರವ ತರಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಈರೇಳು ಭುವನಗಳ ಉದರದೊಳಿಟ್ಟನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ಪರಮ ವೈಷ್ಣವರ ಕೈಲಿ ದಾನವ ಪಿಡಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಉರಗನ ಮಗಳ ಗಂಡಗೆ ಪ್ರಾಣವಿತ್ತವನ 

ಗೋವಿಂದ ಎನ್ನಿರೋ 

- ಮಂದರಧರೆ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಪಿತನ ಮಾತನು ಶಿರದೊಳಗಾಂತು ನಡೆದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಭಕುತಿಯಿಂದ ನಮೊ ಎಂಬೆ ದಶ ಅವತಾರದ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಸಾಸಿರಕೋಟಿ ಸುರರ ಪೊರೆವ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ಸಮರದಲ್ಲಖಿಳ ರಾಜರ ಕೊಂದೆ ಗೋವಿಂದ 

ಸಲಹೆನ್ನನು 


೨೮೩ 


- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಸೂಜಿಯ ಬೆನ್ನಲಿ ರಾಜಿಪ ತೆರದಿ ಸಹಾಜರ 

ಒಳಗಿಪ್ಪೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

- ಸತತ ನಿನ್ನ ಸ್ಮರಣೆಗೈವೆನೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಸತತ ಕಾಯೊ ಕಮಲಾಲಿಂಗಿತ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಸದ್ಗುಣವೆಂಬ ಧನವ ತುಂಬಿಸೊ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

ಎ ಸಾಧುಗಳಿಗೆಸುಖವೈದಿಪೆಕಾಗೆನೆಲೆ ಆದಿ 

ಕೇಶವ ಕೃಷ್ಣ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

- ಶರಣು ಸಿರಿ ಸನಕಾದಿವಂದ್ಯ ಅಚ್ಯುತ ಕೃಷ್ಣ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಶತಕ್ರತುವಿನ ಸಿರಿ ಹತವಾಗೆ ಧರೆಯ 

ಪೊತ್ತಾತನ ನಿಲಿಸಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 

(ಬೆ-೩೯-೨) 

- ದಿನದಿನಕಾಯುಷ್ಯ ನಡೆಯಿತೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ನರ ಬೊಂಬೆಗಳ ಮಾಡಿ ಕುಣಿಸುವೆ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ನರರ ನೋಡಿ ನೋಡಿ ನಗುತಿಪೌ್ಪೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ನಿನ್ನರಸಿಯು ಅರಿಯದಂತಿಹೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ನಿನ್ನಡಿಗಳ ನೆನಹನು ಕೊಡು ಗೋವಿಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ನಿನಗಲ್ಲದಪಕೀರ್ತಿ ಎನಗೇನೋ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆಸ್ನನು (ಬೆ-೮೮-೨) 

- ನಿಶಿವೆಸರಸುರನ ಅಸುವ ತೊಲಗಿಸಿದೆ 

ಕುಸುಮಶರನ ಪಿತ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 
(ಬೆ-೩೯-೧) 

- ನಿಂದಿಪರಿಗೆ ಶಮನನಂತಿಹ ಗೋವಿಂದ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಪರಮ ಪುರುಷ ಪುರುಷೋತ್ತಮ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಪರಮಪಾವನನೆಂಬ ಬಿರುದುಳ್ಳ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಪರಮಪುರುಷ ಹರಿ ಗೋವಿಂದ ಸಿರಿಧರ 

ನಾರಾಯಣ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-ಪ) 

- ಪರಮಾತ್ಮ ಕರಿಯ ಮೇಘವ ಪೋಲ್ವ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಪೇರಣಪುರಪತಿ ಸಿರಿ ಭೂಭಾರೋತ್ತಾರಣ 

ಗುಣನಿಧಿ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 

-. ಶ್ರೀವೈಕುಂಠಪುರದಲ್ಲಿರುವ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ವನಜಲೋಚನ ನಾನಿನ್ನವನಯ್ಯ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಮನವ ಗೆಲ್ಲುವ ಬಲ ಎನಗಿಲ್ಲೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 


೨೮೪ 


- ಮನವೆನ್ನ ಮಾತ ಕೇಳದು ಕಾಣೊ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ವಾಮನನಾಗಿ ನಿಸ್ಸೀಮ ಬಲಿಯ ಕೈಯ 

ಭೂಮಿಯನಳಕೊಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೫) 

- ಮಮತೆಯೊಳಿಳೆಯ ಗೋಗಳ ಕಾಯ್ದೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಮುಕ್ತಿಯು ನಿನ್ನ ಚರಣವಲ್ಲವೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ವರ ಪಶುವಿನ ಜುಷೀಶ್ವರನ ತಪದ ಬಹು 

ಕರಕಮಲದಲಿದ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

- ಮಾರಣ ಕ್ರತು ಸಂಪೂರಣ ಕಂಸ ಸಂಹಾರಣ 

ಭುಜಬಲ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 

- ಮೇದಿನಿಗೋಸುಗ ಕಾದಿ ಕಲಹದಿ ವಿರೋಧಿ 

ಕಳ್ಳರ ಕೊಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

- ಅಮಿತವಾಹನ ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

ದ ಅಮರರಿಗೊಲಿದಮೃತವರನಿತ್ತೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಅರಿಯದಂತಖಿಳದೊಳಡಗಿರ್ಪೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಅರಿಯದಂತೆ ಎಮಲಜ್ಯೋತಿ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಅರಿಯೆನು ನಾನು ನಿನ್ನವನಯ್ಯ ಗೋವಿಂದ 

ಸಲಹೆನ್ನನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ಅಚ್ಯುತ ಸರ್ವೋತ್ತಮನೆ ಚಿನ್ಮಯ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಜನ ಮಣಿಯಲು ಬೇರೆ ಮಣಿಪುರದಲಿ 

ವಿಭೀಷಣಗೆ ಶಾಶ್ವತವಿತ್ತೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

- ಜನನರಹಿತ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಜತನದೊಳಮೃತಮಥನದಿಯಂದು ಪರ್ವತ 

ವನುದ್ಧರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 

- ಜತೆಯಗಲದಲಿಹ ತ್ರಿತಯರ ಗೆಲಿದು 

ದೇವತೆಗಳೆಲ್ಲರ ಕಾಯ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

- ಇಂಗಡಲೊಳು ಗಮಿಸಿ ನಿದ್ರಿಪ ಗೋವಿಂದ 

ಸಲಹೆನ್ನನು... 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಇಂದು ಭವದ ಬಂಧ ಬಿಡಿಸು ತಂದೆ 

ಗೋವಿಂದಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೩) 

- ಇಂದು ನೀ ಕರೆದು ತಾರೆ ಬಾರದೆ 

ಶ್ರೀಗೋವಿಂದ ತಾ ಮುನಿದು ಇರೆ 

- ಇಂದು ಸೀ ಕರೆದುತಾರೆ (ಬೆ-೯೨-ಪ) 

- ಇದು ನಿನಗೊಂದು ಘನತರವೇ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ರಸಪೂರಿತ ಶ್ರುತಿ ಮಸುಳಿಸದಲೆ ತಂದೆ 

ಬಿಸಜಸಂಭವನಯ್ಯ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧) 

- ರಾಮ ಗೋವಿಂದ ಹರೆ ಕೃಷ್ಣ ಗೋವಿಂದ 

ದಾಮೋದರ ಹರಿ ವಿಷ್ಣು ಮುಕುಂದ 

- ರಾಮ ಗೋವಿಂದ ಹರೆ (ಬೆ-೪೦-ಪ) 

- ರಮಣಿಯ ತಂದೆ ವರಹರೂಪೀ ಗೋವಿಂದ 


೨೮೫ 


ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ರಮಣಿಯರಿಗೊಲಿದು ಬತ್ತಲೆ ನಿಂತೆ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಓಜೆಯ ಮರಕತ ತೇಜಿಯನೇರಿ ಕನೋಜ 

ರಾವುತನಾದೆ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

- ಕನಸಿನಂದದಿ ದೇಹ ಸ್ಥಿರವಲ್ಲ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಕಮಲಾಕ್ಷ ಕಡಲ ಕಟ್ಟಿದ ದಿಟ್ಟ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಕ್ಷಮೆಯನಳೆಯೆ ಬ್ರಹ್ಮಚಾರಿಯಾದೆ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಕರಗಳ ನೆಗಹಿ ಇಂದು ಪ್ರಾಣಬಿಡುವೆನೆಂದು 

ನಿಶ್ಚಸಿ ಗೋವಿಂದ ಎಂದಳು ಮೃಗಾಕ್ಷಿ 

- ವಾಸುದೇವಾಯ ನಮೋ (ಬೆ-೯೦-೮೪) 

- ಕರಿರಾಜ ಕರೆಯಲೊದಗಿಬಂದೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಕಥೆಯ ನಿರ್ಮಿಸಿ ಪತಿವ್ರತೆಯರೆಲ್ಲರ ಘನ 

ವ್ರತಗಳನಳಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

- ಕಚ್ಚುವ ಕೆಟ್ಟ ತನುವ ಖಂಡಿಸೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಕೇಶವ ನಾರಾಯಣ ಮಾಧವ ಗೋವಿಂದ 

ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೧) 

- ಕೈಪಿಡಿಯೆ ಸಲ್ಲೆನೆ ಸಲ್ಲೆನೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

ದ ಕ್ಷೀರದೊಳದ್ದು ನೀರೊಳಗದ್ದು ಗೋವಿಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹೇರನೊಪ್ಪಿಸಿದ ಮೇಲ್‌ ಸುಂಕವೇತಕೆ ದೇವ 

ದ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 

- ಗಂಗೆಯ ಪಡೆದ ಚರಣ ನಿರ್ಗುಣ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಗರಳಕಂಧರನು ಬೆರಳೆತ್ತಿ ಪೊಗಳಲು ತರಳ 

ಗೊಲಿದು ನಿಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 

- ಗರುಡವಾಹನ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಗೋವಿಂದ ಸಲಹೆನ್ನ ಕುಮುದಲೋಚನ 

ನಿನ್ನ ಸೇವಕರಡಿಯ ಸೇವಕನಯ್ಯಾ ಹರಿಯೆ 

- ಗೋವಿ೦ದ ಸಲಹೆನ್ನನು (ಬೆ-೮೮-ಅ) 

- ಗೋವಿಂದ ಸಲಹೆನ್ನನು ಸದಾನಂದ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-ಪ) 

- ಗೋವಿಂದ ವೈಕುಂಠವಿಭುವಿಂದು ತಾರಿಸುತ 

ಮುಕುಂದ ಮುಕುತಿಯನೊದಗಿಸೈ 

- ಅಣುಮತ್ತಾದ ದೇವ (ಬೆ-೭೧-೨) 

- ಗೋವಿಂದ ಹರಿಗೋವಿಂದ ಗೋವಿಂದ 

ಕೇಶವ ಕೃಷ್ಣ ಜನಾರ್ದನ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-ಪ೧) 

- ಗೋವಿಂದ ಗೋವಿಂದ ಎನ್ನಲರಿಯದೆ 

ವೃಥಾ ನೋವಿಂದ ಭಂಗವ ಪಡುವುದುಚಿತವೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಪ) 

- ತನುವು ನೀರೊಳಗೆ ನಿಲ್ಲಿಸಿದಂತೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ತಮನ ಸಂಹರಿಸಿ ವೇದವ ತಂದೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ತಾಮರಸಾ೦ಫ್ರಿಯಿಂ ಹೇಮಗರ್ಭದಲಿದ್ದ 

ವ್ಯೋಮಗಂಗೆಯ ಪೆತ್ತೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 


೨೮೬ 


(ಬೆ-೩೯-೫) 
- ತರಹರಿಸಲು ಸುಂದರಿಗೆ ಪತಿವ್ರತ ಸುರ 
ರರಿಯದೆ ಕೊಟ್ಟೆ ಗೋವಿಂದ 
- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 
- ಘನ ಪಾಪಗಳಿಗೆ ನಾ ಕೊನೆಗಾಣೆ ಗೋವಿಂದ 
ಸಲಹೆನ್ನನು 
- ಗೋವಿ೦ದ ಸಲಹೆನ್ನನು (ಬೆ-೮೮-೨) 
-. ತ್ರಿಗಯನನೊಲಿದ ರಾವಣನ ಗರ್ವವ 
ರಣಾಂಗಣದೊಳೊರಗಿಸಿದೆ ಗೋವಿಂದ 
- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೭) 
- ದನುಜರ ಜಡತೆಯಂತಿಹೆನಯ್ಯ ಗೋವಿಂದ 
ಸಲಹೆನ್ನನು 
- ಗೋವಿ೦ದ ಸಲಹೆನ್ನನು (ಬೆ-೮೮-೨) 
- ದುರುಳ ದೈತ್ಯನ ನಿಡುಗರುಳ ಮಾಲೆಯ 
ಮುಂಗೊರಳೊಳು ಧರಿಸಿದೆ ಗೋವಿಂದ 
- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 
೧೪೮೮. ಗೋಸನಿ (೧7?) - ವೇಷಭಾಷೆಯ 
ಕಲಿತು ಗೋಸನಿಯ ಕಡೆಗಿಟ್ಟು ಆಸೆಯನು 
ತೊರೆಯದೆ ತಪವ ಮಾಡಿ 
- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 
೧೪೮೯. ಗೋಳುಗೊಳಿಸು - ಸಾಲದವರೊತ್ತಿ 
ದಾಗ ಚಾಡಿಮಾತಿಗೆ ಮೋಹಿಸಿ ಗೋಳು 
ಗೊಳಿಸುತ ಕೋಪದಲಿ ಇರುವಾಗ 
- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 
೧೪೯೦. ಗೌಡ - ಮೂರುಲೋಕಕೆ ಗೌಡ 
ಸಂಗತಿ ಇಹರು ಮಂತ್ರಿ ಮೂರುಲೋಕದ 
ಜನರು ಭಜಿಸುತಿಹರು 
- ನಾವು ಕುರುಬರು (ಬೆ-೧೫೨-೫) 
೧೪೯೧. ಗೌತಮ - ಸುರಪತಿಯು ಗೌತಮನ 
ಸತಿಗಾಗಿ ಕಪಟದಲಿ ಧರಿಸಿ ಮಾಯವೇಷ ಧರೆಗೆ 
ಬಂದ 
- ನೋಡಿ ಮರುಳಾಗದಿರು (ಬೆ-೧೨೭-೨) 
- ಶುಕ ವ್ಯಾಸ ದುರ್ವಾಸ ಕುಂಭಸಂಭವರು 
ಕೌಶಿಕ ಪರಾಶರ ಅಂಬರೀಷ ಗೌತಮರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪೂಸರನ ಜನಕನೇ (ಬೆ-೧೬೮-೪) 

- ರೂಪದಲಿ ಮನ್ನಥನೊ ಶಾಪದಲಿ ಗೌತಮನೊ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೧) 

೧೪೯೨. ' ಗೌತಮಜಾನುಜ - ಭೋಜ 

ವರಭೃಗು ಕಪಿಲ ಮಾರಹರ ಗೌತಮಜಾನುಜ 

ಖಷಿ ಕೌಶಿಕ ವಸಿಷ್ಠ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

೧೪೯೩. ಗೌತಮಿ (ಒಂದು ನದಿ) - ಪರಮ 

ಕಲ್ಯಾಣಿ ಸುರನದಿಯು ಯಮುನೆ ಗೌತಮಿಯು 

ವರ ಕೃಷ್ಣವೇಣಿ ಭಾಗೀರಥಿಯರೈತಂದು 

- ಪೂಸರನ ಜನಕನೇ (ಬೆ-೧೬೮-೨) 

೧೪೯೪. ಗೌಪ್ಯ - ಅಲರಂಬಿಗೆ ನಲಿವೇನು 

ನಲಿವಿಗೆ ಗೌಪ್ಯವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ (ಬೆ-೧೨೯-೩) 

೧೪೯೫. ಗೌರೀಮನೋಹರ (ಶಿವ) 

- ಗೌರೀಮನೋಹರನ ಘನತರಾರ್ಚನೆಗೈದು 

ಚಾರುತರ ಚಕ್ರವನು ಪಡೆದನಾ ಶೌರಿ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

೧೪೯೬. ಗ್ರಂಥ - ಧಾತುಗ್ರಂಥಗಳೆಲ್ಲ ತೋರಿಸಿ 

ವೇದಾಂತ ಪ್ರಮಾಣಗಳ ಹಾರಿಸಿ 

- ಅ೦ಧ೦ತ ಮಸು ಇನ್ನಾರಿಗೆ 
(ಬೆ-೮೯-೧) 

೧೪೯೭. ಗ್ರಹ - ತೂಂತಿಕೊಂಡೆನ್ನ ಬೆನ್ನ 

ಲೊಸರುವ ರೋಹಿತಕೆ ಅಂತ್ಯಮುಖ ಗ್ರಹ 

ಗಳನು ಕಳಚಿ ಬಿಸುಟೆ 

- ಸಾಲದೆನಿನದೊಂದು ದಿವ್ಯನಾಮ 
(ಬೆ-೧೭೪-೨) 

೧೪೯೮. ಗ್ರಹಿಸಿಕೊಳ್ಳು - ಎಲ್ಲರೂ ಕೇಳಿರಿ 

ಕನಕ ಹೇಳಿದ ಮಾತ ಎಲ್ಲರೂ 'ಗ್ರಹಿಸಿಕೊಳ್ಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೫) 

೧೪೯೯. ಗ್ರಹಿಸು - ಪಾಡುವ ಪದ್ಯಗಳಲಿ ಭಾವ 

ವಾಗಿರುವ ನೋಡುವ ನೋಟಗಳ ನೋವು 

ಗ್ರಹಿಸುವ 

- ಕೊಡಲು ಸೀನಾರು (ಸ-೯೨-೨) 

- ಉತ್ತಮ ಅಉಮ ಎಂಬ ಓಂಕಾರ ಬೀಜಾಕ್ಷರ 

ಚಿತ್ರದಲಿ ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 


೨೮೭ 


- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

೧೫೦೦. ಗ್ರಾಮಣ್ಯ (ಕುಹಕತನ) - ಗನ್ನಗತಕವ 

ಮಾಳ್ಪ ಗ್ರಾಮಣ್ಯಗಳ ಕಲಿತ ಕುನ್ನಿಗಳು ಹೆಚ್ಚಿದರು 

ಕ್ರೂರ ಫಣಿಯಂತೆ 

- ಕಆಯೇರಿ ಬಂತು (ಬೆ-೧೩೦-೭) 


ಫಥ 


೧೫೦೧. ಘಂಟಕರ್ಣ - ಭಕುತರೊಳು ಘಂಟ 
ಕರ್ಣನು ಜಯ ಸುವರ್ಣಕ ಪುತ್ರ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 
೧೫೦೨. ಘಂಟೆ ದಶದಿಕ್ಕಿನೊಳು ಘಂಟೆ 
ಫಣಿರೆಂದು ಬರುತ್ತಿದೆ ಕುಸುಮಶರನ ಪೆತ್ತ 
ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೨) 
- ನಾಲಗೆಯಿರದ ಘಂಟೆ ನಾದದಲೆಯನು 
ಕೇಳಿ ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ 
ತೋರು 


- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೩) 
೧೫೦೩. ಘಟಿಸು - ನಿಂದಾಪವಾದ 


ಘಟಿಸುವುದೈಸೆ ಇದರಿ೦ದ ಮುಂದೆ ಮುಕ್ತಿಯು 

ನಿಮಗೆ ಸಾಧ್ಯವಹುದೆ 

-.ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೭) 

೧೫೦೪. ಘಟ್ಟಿ - ಘಟ್ಟಿ ಹದಿಮೂರು 

ಹದಿನಾಲ್ಕು ಹದಿನೈದರಿಂದ ಕಟ್ಟಕಡೆಗೆ ನಿಂದ 

ಹದಿನಾರು ಬಣ್ಣ ಓಂ ಎಂದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

- ಹುಟ್ಟು ಸಾವು ಎರಡು ಎ೦ಬ ಘಟ್ಟಿ ತೂಕದ 

ನಗವಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

೧೫೦೫. ಘಣ - ಬಣ್ಣ ಸರವಲ್ಲಾಡೆ ವರ 

ರನ್ನ ನೇವಳದ ಹೊನ್ನ ಗಂಟೆಯು ಘಣ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಘಣರೆನಲು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

೧೫೦೬. ಘಣರ್‌/ಘಣಿರ್‌ - ಬಣ್ಣ 

ಸರವಲ್ಲಾಡೆ ವರ ರನ್ನ ನೇವಳದ ಹೊನ್ನ 

ಗಂಟೆಯು ಘಣ ಘಣರೆನಲು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

ದ ದಶದಿಕ್ಕಿನೊಳು ಫಂಟೆ ಘಣಿರೆಂದು ಬರುತ್ತಿದೆ 

ಕುಸುಮಶರನ ಪೆತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

೧೫೦೭. ಘನ/ಘನ್ನ - ಘನ ಕೋಪದಿ 

ದಶಶಿರನ ಕತ್ತರಿಸಿದ ಇನಕುಲ ರಾಮನೆಂಬ 

ಮಾಸಾಳಮ್ಮ 

-. ತಾಳಲ್ಲಲ್ಲಲ್ಲಲ್ಯೋ ಮಾಸಾಕಲ್ಲಲ್ಲಲ್ಲಲ್ಯೋ 
(ಸ-೧೧೦-ಬ) 

- ಜನರೆಲ್ಲ ಯದುಶೈಲೋತ್ಸವವ ಕೇಳಿ ಘನ 

ಕಾಲದೇಶದಜಿತ ಭಯವ 

- ಕೈಯ ತೋರಿದ ಬಗೆಯ (ಸ-೯೧-೩) 

- ಹರಿಯ ನಿಂದಿಸಿ ಹರ ಘನನೆಂದು ನರಕಕ್ಕೆ 

ಬೀಳಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 

- ಘನ ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೩) 

- ಘನವಾದ ಗಂಗೆಯನು ಪಡೆದವಗೆ 

ಕಲಶನೀರನದೆಂತು ಮೈಗೆರೆಯಲಿ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೧) 

- ಗುಪಿತದಲಿ ದಾನ ಧರ್ಮವ ಮಾಳ್ದೆನೆಂದರೆ 

ಘನವಾದ ಧನವು ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

- ತನ್ನ ವಂಶದ ಬಲವುಳ್ಳ ರಾವಣ ಶಿರಕೆ 

ಘನ್ನ ರಾಘವಸ್ವಾಮಿ ಶರವ ತೊಡುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೩) 


೨೮೮ 


- ಘನ ಕೃಪಾಂಬುಧಿ ಕಾಗೆನೆಲೆಯಾದಿಕೇಶವ 

ಎನಗೊಬ್ಬರೇನ ಮಾಡುವರು ಕೇಳೆಲೊ ಹರಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ಘನ ಕೋಡುಕೊನೆಯಿಂದ ಧರಣಿ ತಂದಾತನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಫನ ಪಾಪಗಳಿಗೆ ನಾ ಕೊನೆಗಾಣೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) ' 

- ವನ ಉಪವನಗಳಿಂದ ಘನ ಸರೋವರ 

ಗಳಿಂದ ಕನಕ ಗೋಪುರಗಳಿಂದ ಶೋಭಿತನೆ 

ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೨) 

- ಕಥೆಯ ನಿರ್ಮಿಸಿ ಪತಿವ್ರತೆಯರೆಲ್ಲರ ಘನ 

ವ್ರತಗಳನಳಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೯) 

- ಘನ ಸತ್ತಿಗೆಯಂದು ಬಿಸಿಲು ಇಂದು 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬_೩) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿ೦ಹ ಮೃಗ ಗಜಗಳಿ೦ದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

- ಜನನಿಯ ಜಠರದಿ ನವಮಾಸವು ಘನದಿ 

ನೀ ಪೋಷಿಸುತಿರೆ ನಾನು 

- ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೧) 

ತ ಮನೆಮಕ್ಕಳಿವರೆನ್ನ ತನುವಿಗೊಡೆಯರೆಂದು 

ಘನವಾಗಿ ಬಲುನಂಬು ನೆಚ್ಚುತಿಹರು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

- ಘನವಾದ ಇಂದ್ರಜಾಲದ ಮಾಯೆಯೆನ್ನುತ 

ಬಿನುಗು ಸಂಸಾರದ ಮಮತೆಯ ಬಿಡುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

- ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಘನವಾದ ಮೋಹದ ಗಡಿಯನು ದಾಟುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 

ಬಿನ್ನಣ ಮಾತುಗಳು ಮತ್ತು ಘನ್ನ ಮತ್ಸರ 

ಕ್ರೋಧಗಳು ಅನ್ಯಾಯದಿಂದಲಿ ಅರ್ಥವ 

ಗಳಿಸುವರು 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೩) 

೧೫೦೮. ಘನತರ - ಗೌರೀಮನೋಹರನ 

ಘನತರಾರ್ಚನೆಗೈದು ಚಾರುತರ ಚಕ್ರವನು 

ಪಡೆದನಾ ಶೌರಿ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

- ಇದು ನಿನಗೊಂದು ಘನತರವೇ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

೧೫೦೯. ಘನತೆ - ತೀರ್ಥಯಾತ್ರೆಗೆ ಪೋಗಿ 

ತಿರುತಿರುಗಿ ಬಳಲಿ ಕೃತಾರ್ಥನಾದೆನು ಎಂಬ 

ಘನತೆ ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೫) 

೧೫೧೦. ಘಮಫಘಮಿಸು - ತನುವಿನಾ 

ಪರಿಮಳವು ಘಮಫಘಮಿಪನಿಗೆ ಸುಚಂದನ 

ವೆಂತು ನಾ ಪೂಸಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೧) 

೧೫೧೧. ಘರ್ಜಿಸೆ - ಸಟೆಯಲ್ಲ ಅಜಾಂಡ 

ಗಳೊಡೆವಂತೆ ಘರ್ಜಿಸೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೨) 

೧೫೧೨. ಘಳಿಲನೆ - ಘಳಿಲನೆ ದೇವಜನರು 

ಬ೦ದು ನಿಲ್ಲಲು ವ್ಯಾಳೇಶನ ಸುತ್ತಿ ಸೆಳೆವ 

ವೇಳೆಯಲ್ಲಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಸುರರದ ಕಂಡು ಫಳಿಲನೆ ನಿಮ್ಮನು ಕೂಗಲಾ 

ಮೊರೆ ಕೇಳಿ ತಿಳಿದು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೧೫೧೩. ಘಾಡಿ - ಲೇಸು ತಪ್ಪಿದನೆಂದು 


೨೮೯ 


ಹಿರಣ್ಯಕತನಯನ ಘಾಸಿ ಮಾಡಲು ಕಂಬ 

ಒಡೆದುದಿಸಿ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

೧೫೧೪. ಘಾತ - ಪೂತನಿಯ ಮೈಯ 

ಸೋಕಿದನೆ ಮಹಾಘಾತದ ಮೊಲೆಯುಂಡು 

ತೇಗಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೪) 

೧೫೧೫. ಘಾತಕ - ಸೋತು ಸಂಕಟಪಟ್ಟು 

ಘಾತಕ ಒಡಲೊಳಗಿಟ್ಟು ನೀತಿ ಹೇಳುವ ಕೆಟ್ಟ 

ಜಾತಿಗಳಿಗಲ್ಲದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 

- ಕೊರಳ ಘಾತಕರಲ್ಲಿ ಸೆರಗೊಡ್ಡಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

೧೫೧೬. ಘಾತಕತನ - ವ್ಯಾಸರ ಮಾತು 

ಗಳಾಡುತ ವಿಶ್ವಾಸಘಾತಕತನ ಮಾಡುತ 

- ಅ೦ಂಧ೦ತಮಸು ಇನ್ನಾರಿಗೆ (ಬೆ-೮೯-೩) 

೧೫೧೭. ಘಾತಕಿನಿ - ಘಾತಕಿನಿಯನತ್ತ 

ನೂಕಿದನೆ ಗೋಪವ್ರಾತಗೋಗಳನೆಲ್ಲ ಸಾಕಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೪) 

೧೫೧೮. ಘಾಯ - ಬಾಯಿ ಕೊಬ್ಬಿನಲಿ 

ಬಯ್ಯುವ ಮನುಜಗೆ ಘಾಯವಾಗದೆ ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 

(ಸ-೮೯-೪) 

೧೫೧೯. ಘಾಸಿ - ಹೇಸಿಕೆಯ ಸಂಸಾರ 

ಸಾಗರದೊಳಗೆ ಬಿದ್ದು ಘಾಸಿಪಡಲಾರೆನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಮೋಸದಿ ಜೀವರ ಘಾಸಿಮಾಡಿದ ಪಾಪ 

ಕಾಶಿಗೆ ಹೋದರೆ ಹೋದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 

೧೫೨೦. ಘೃತ - ಶತ ಸಾಹಸ್ರ ಲಕ್ಷ ಪಣತೆಯ 

ಗೋಫೃತ ದೀಪ ಬೆಳಗಲಚ್ಯುತನಿಳಯದಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೪) 

೧೫೨೧. ಘೋರ - ಶರಣುಹೊಕ್ಕ ಮನುಜರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಘೋರ ದುರಿತವ ಸೀಳ್ದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ದುರ್ಮಾಗದಲಿ ನಡೆದವಗೆ ಘೋರವ್ಯಾಧಿ 

ಕರ್ಮವಿಪಾಕದಲಿ ಸಾರುತಿದೆ ಜಗದಿ 

- ಧರ್ಮವೆಂಡೆನಿಪ ಮಾರ್ಗವನು ಏಟ್ಟು 
(ಸ-೧೨೪-ಪ) 

- ಘೋರ ಸಂಸಾರ ತನುವೆಂದು ತನ್ನಲಿ 

ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 

- ಘೋರ ಪಾತಕಿ ಅಜಮಿಳನ ಸಲಹಿದ ರಂಗ 

ನಾರಸಿ೦ಹನೆಂದರೆ ಧ್ವನಿದೋರೊ ಕೃಷ್ಣ 

- ಹೂವ ತರುವರ ಮನೆಗೆ (ಬೆ-೪೩-೨) 

- ಘೋರಸಂಸಾರ ಭವದೂರ ಖುಷಿಜನ 

ಮನೋಹಾರಸಾಕಾರ ಸಿರಿಧರ ರೂಪನೆ ನಮೋ 

- ನಾರಾಯಣಾ ನಮೋ (ಬೆ-೫೧-ಅ) 

- ನಾರಸಿ೦ಹನ ದಿವ್ಯನಾಮವನು ನೆನೆದರೆ 

ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ಬಡವನಾಗಲಿ ಅವನು ಬಲ್ಲಿದನು ಆಗಲಿ 

ಕಡು ಮೂರ್ವ ಘೋರಪಾತಕಿಯಾಗಲಿ 

ದ ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

- ಘೋರ ದುರಿತಗಳ ಬೆದರಿಸಿ ಓಡಿಸುವುದು 

- ನಾರಾಯಣಿನು ಮನವೆ (ಬೆ-೧೪೧-ಪ) 

- ಕ್ರೂರ ಶಾಸ್ತ್ರವನೋದಿ ಕುರಿ ಕೋಣವನೆ 

' ಕಡಿದು ಘೋರ ನರಕದಿ ಬೀಳುವುದನು 

ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ಘೋರದಿಂದಿಹ ಕಾಮಿ ಕ್ರೋಧಿ ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

೧೫೨೨. ಘೋರತನ - ಘೋರತನವೆತ 

ತ್ರಿಪುರದ ಕೀಲ ಪರಿದ ಮದನಾರಿಸಖ ಬುದ್ಧನೇ 

ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೧೫೨೩. ಘೋಷ - ಕರ್ಣದಿಂದ ಬರುವ 

ಘೋಷ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೧) 


೨೯೦ 


೧೫೨೪. ಘ್ರಾಣ - ಕುಸುಮ ಗಂಧಗಳೆರಡು 
ಫ್ರಾಣದೊಳಗೋ 
- ನೀ ಮಾಯೆಯೊಳಗೋ (ಬೆ-೪೭-೩) 


ಚ 


೧೫೨೫. ಚಂಚಲ - ಚರಣ ಭಜಿಸಿ ಚ೦ಚಲ 

ವಳಿದು ವರವಪಡೆದು ಹೊಂದುಗೂಡು 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

೧೫೨೬. ಚಂಚಲತ್ವ - ಚಂಚಲತ್ವ ಬಲವು 

ಫಲವು ಜಾಲ ಕೋಪ ತಾಪದಿಂದ ವಂಚನಾರ್ಥ 

ಹಲವು ಕೆಲವು ಮಿಂಚಿನಂತೆ ಸುಳಿಸುತ 

- ಅಹಹ ಮೋಸಹೋದೆನಯ್ಯ 
(ಸ-೯-೨) 

೧೫೨೭. ಚಂಡ - ಚ೦ಡಭಟರೆಲ್ಲ ಮುಂದೆ 

ಕತ್ತಿ ಹರಿಗೆಯ ಹಿಡಿದು ಖಂಡತುಂಡ 

ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೪) 

- ತುಂಡದೊಳು ಚಂಡವುಳ್ಳವನ ಬಲವನು 

ಮುರಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೧೫೨೮. ಚಂದ - ಮೋರೆ ಮುದುರಿ 

ಕೊಂಡಿಹುದೇನು ಚಂದ 

- ನಾರಾಯಣನೆ ಶತ (ಸ-೧೩೮-೩) 

- ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆಂದಿಗು ಧನ್ಯರು 

- ಮರೆಯದಿರು ಹರಿಯ (ಸ-೨೦೩-೩) 

- ಸ್ಕಂಧದಲಿ ಅತಿಥಿಗಳು ವಿದ್ಯಾತತಿಗಳು ಮಹಾ 

ಚಂದದರಸುಗಳು ಭುಜ ತೋಳಿನಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಚಂದದಲಿ ತಾಯಿ ಮಗುವಿಗೆ ಮೊಲೆಯ 

ಹಾಲುಣಿಸುವಂದದಲಿ ಉಣಿಸಿದಲ್ಲದೆ ಬಿಡದು 

ಮರೆಯದಿರಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 


- ಚಂದದಿ ಕೂರ್ಮ ರೂಪಿನಿಂದೆತ್ತಿದ 


ಗೋವಿಂದ ನೆಂಬುವ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 

- ವರನಂದಿಯ ಚಂದದಿ ರಕ್ಷಿಸಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

೧೫೨೯. ಚಂದನ - ದುರ್ಗಂಧ ಪೆಣ್ಣಿಗೆ 

ಚಂದನ ಕಂಪನಿತ್ತಂಥ ಬಾಂಧವರೊಳಗಿರಿಸು 

ಕಂಡೆಯ ಎನ್ನನು | 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

- ಚಳಿಯುರಿಗೆ ಚಂದನದ ಲೇಪ ಹಿತವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

೧೫೩೦. ಚಂದಿರ - ಚ೦ದಿರನ ನೆರೆಪೋಲ್ವ 

ಉನ್ನತೋನ್ನತನಾಗಿ ಕೊಂದು ತ್ರಿಪುರಾಸುರರ 

ಅವರ ಸತಿಯರ ಕೆಡಿಸಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

೧೫೩೧. ಚಂದ್ರ - ನಾಲಗೆಯಿರದ ಘಂಟೆ 

ನಾದದಲೆಯನು ಕೇಳಿ ಸಲೆ ಸೂರ್ಯ ಚಂದ್ರ 

ರೆಡೆ ಸುಳಿದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಮೂರುಕಣ್ಣನ ಸುತ ಮುರಿದಿಟ್ಟ ಚಂದ್ರನ 

ಧೀರ ತಾ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧-೧) 

೧೫೩೨. ಚಂದ್ರಧಾಮ - ಚಂದ್ರಧಾಮದ 

ಮನೆಗೆ ಕಳುಹೆ. ಕಮಲಾಕ್ಷಿ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

೧೫೩೩. ಚಂದ್ರಬಿಂಬ - ಸುರಿವ ಶ್ಲೇಷ್ಮದ 

ಮೋರೆ ಚಂದ್ರಬಿಂಬ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೧೫೩೪. ಚಂದ್ರಬಿಂಬೆ - ಇಂಪು ಸೊಂಪಿನ 

ಚಂದ್ರಬಿಂಬೆ ಕೆಂಪು ತುಟಿ ನಾಸಿಕದ ರಂಭೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨-೨) 


೨೯೧ 


೧೫೩೫. ಚಂದ್ರಮ - ಅ೦ದು ಕೌಸಲ್ಯಗರ್ಭ 

ಚಂದ್ರಮನಾಗಿ ಬೆಳಗಿ ಕೊಂದೆ ರಾವಣ 

ಕುಂಭಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ 
(ಸ-೨೧೯-೪) 

-. ಚಂದ್ರಮನ ಸೋದರಿಯ ಕೈಪಿಡಿದ 

ದೇವನನು 

- ಕಾವನಯ್ಯನ ಕಳುಹು (ಬೆ-೧೫೩-೧) 

- ಸೂರ್ಯಚಂದ್ರಮರಂತೆ ರಾಹುವಟ್ಟುಳಿಯಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೧) 

೧೫೩೬. ಚಂದ್ರವಂಶ - ಚಂದ್ರವಂಶದ 

ರಾಯನನುಜ ಸಖನಾದವನ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

೧೫೩೭. ಚಂದ್ರವೈರಿ (ಸರ್ಪ) - ಚಂದ್ರವೈರಿಯ 

ಮೇಲೆ ಪವಡಿಸಿದನ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

೧೫೩೮. ಚಂದ್ರಶೇಖರ - ದಶದಶನಂದ 

ಏಕಾದಶ ಚಂದ್ರಶೇಖರ ದ್ವಾದಶಾದಿತ್ಯರು 

ಮಾರುತರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೧೫೩೯. ಚಕೋರ - ಕುಗ್ಗಿದುವು ಕುಮುದ 

ಕುಂದ ಚಕೋರಾದಿಗಳು ಭುಜ ಹಿಗ್ಗಿದುವು 

ಚಕ್ರವಾಕಾಕಾಶದಲಿ ನೆರೆದು 

- ತ೦ಗದಿರನ ನಿಮಿಷ ತಾರಕೆಗಳು 
(ಬೆ-೧೬೯-೨) 

೧೫೪೦. ಚಕ್ರ - ಶಂಖ ಚಕ್ರ ಗದಾ ಪದುಮ 

ಧಾರಕನ ಪಂಕಜಮಿತ್ರ ಶತಕೋಟ ತೇಜನ 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೫) 

- ಆರುಚಕ್ರದಿ ಮೆರೆವ ಅಖಂಡನ ಮೂರು 

ಗುಣವ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 

ಚಕ್ರದಿಂ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಿರಿದು ರವಿಮಂಡಲವ ಮರೆಯ ಚಕ್ರವ 

ಮಾಡಿ ನರನ ಕೈಯಿಂದ ಸೈಂಧವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಗೌರೀಮನೋಹರನ ಘನತರಾರ್ಚನೆಗೈದು 

ಚಾರುತರ ಚಕ್ರವನು ಪಡೆದನಾ ಶೌರಿ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

- ಆರು ಚಕ್ರದ ನೆಲೆಯು ಅಷ್ಟಾಂಗಯೋಗ 

ದೊಳು ಮೂರು ಮೂರ್ತಿಯ ಮೂರು ಕಡೆಗೆ 

ನಿಲಿಸಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

- ಕಲಿ ಬಾಡದಾದಿಕೇಶವರಾಯ ಚಕ್ರದಲಿ 

ತಲೆಗಳನು ಚೆಂಡಾಡಿಸುವ ಕಾಣೊ ಬೇಡ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೩) 

೧೫೪೧. ಚಕ್ರಧರ - ಚಕ್ರಧರ ಧುರಧೀರ 

ನಾರಸಿಂಹ ನಾನು ಬಂದೆ ನಾನು ಬಂದೆ 

- ಚೆಲ್ಟ ಕಂಗಳ ಚೆಲ್ವಕಾರ (ಸ-೯೯-ಅ) 

- ಭುಜ ಚಕ್ರಧರ ಸಾತ್ತಿ ಎರ ಪಾದಾಂಬುಜ 

ರಜ ಭಜಕರ ಭಜಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ನಂಬಿ ಬಿಡದುದ್ದವನು ಬಲ್ಲ ಬೇರೆ ದುರ್ವಾಸ 

ಬಲ್ಲ ಕಂಬುಚಕ್ರಧರ ಕರ್ಮಹರ ನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೪) 

೧೫೪೨. ಚಕ್ರವರ್ತಿ/ಚಕ್ರೇಶ - ಮೃಗ ಚಕ್ರವರ್ತಿ 

ಬಹುವರನಾಗಿ ಪೋಗುತ್ತಿರೆ ಮಿಗೆ ಸತಿಸುತ 

ರೇನ ಮಾಡುತಿರ್ದರು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

- ಬಲಿ ಚಕ್ರವರ್ತಿ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲ 

ಕಾಯ್ದಚ್ಯುತನು ಅನುಗಾಲದಿ 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

- ಬಲು ಬೇಡಿದುದನೀವ ಬಲಿಚಕ್ರವರ್ತಿಯಲ್ಲ 

ನಲಿನಲಿದು ಅರ್ಪಿಸಲು ವಿದುರನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಪಾಂಡು ಚಕ್ರೇಶನ ಸುತಗೆ ಒಲಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 


೨೨ 


- ಹರಿಶ್ಚಂದ್ರ ಮೊದಲಾದ ಚಕ್ರವರ್ತಿಗಳೆಲ್ಲಿ 

ಧುರದಿ ರಾಮ ತೇಜವೆಲ್ಲಿ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-೧) 

೧೫೪೩. ಚಕ್ರವಾಕ - ಕುಗ್ಗಿದುವು ಕುಮುದ 

ಕುಂದ ಚಕೋರಾದಿಗಳು ಭುಜ ಹಿಗ್ಗಿದುವು 

ಚಕ್ರವಾಕಾಕಾಶದಲಿ ನೆರೆದು 

- ತಂಗದಿರನ ನಿಮಿಷ ತಾರಕೆಗಳು 
(ಬೆ-೧೬೯-೨) 

೧೫೪೪. ಚಕ್ರವ್ಯೂಹ - ಸಾಧಿಸುವಸಮ 

ಚಕ್ರವ್ಯೂಹವನೆ ಬಲಿದು ರಿಪು ಸಾಧಕರ 

ಷಡುರಥರ ಕೈಲಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

೧೫೪೫. ಚಕ್ಚುಸ್‌ (ಕಣ್ಣು) - ಧಾತುಗೆಟ್ಟು 

ಬೆಳ್ಳಿ ಬಂಗಾರದಲಿ ಮೆರೆವ ಧೂರ್ತೆಯರ 

ನೋಡುವೀ ಚಕ್ಪುರಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೧) 

೧೫೪೬. ಚಟುಲ - ಕ್ಷತ್ರಿಯರ ಚಟುಲ ಛಲದಿ 

ಒಗೆದು ಕರುಳ ಬಗೆದು ತುಳಿದದಟರನು 

ಸಂಹರಿಸಿದ ಚೆಲವರಾಯ 

-. ಯಾದವಗಿರಿವಾಸನಹುದೋ 
(ಸ-೨೧೯-೨ 

೧೫೪೭. ಚತುರ - ಖತಿಯನು ತಡೆದನ 

ಸತಿಯ ಜನನಿ ಸುತ ಸತಿಯರನಾಳಿದ ಚತುರ 

ನಿಗೆ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೨) 

೧೫೪೮. ಚತುರತೆ - ಬಲ್ಲವರು ಪೇಳಿರೈ 

ಬಹುವಿಧದ ಚತುರತೆಯ ಎಲ್ಲರಿಗು ಸಮ್ಮತವು 

ಏಕಾಂತವಲ್ಲ 

- ಬಲ್ಲವರು ಪೇಳರೈ (ಬೆ-೧೬೩-) 

- ಮತಿಹೀನನೊಳು ಚತುರತೆಯೆಂಬುದುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರು೦ಟಿ 
(ಬೆ-೧೨೫-೨) 

೧೫೪೯. ಚತುರ್ಮುಖ - ತೇಜಿ ಪದುಮಕಲದಿ 

ನಾಭಿ ಪದುಮದಿ ಚತುರ್ಮುಖ ಪದುಮಜನ 

ಪಡೆದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೫೫೦. ಚದುರ - ಮೊದಲ ಭಾಷೆಯನು 

ದಿವಿಜರಿಗಿತ್ತೆ ವೇಗದಲಿ ಚದುರ ಕಲ್ಕ್ಯವತಾರ 

ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

೧೫೫೧. ಚದುರಂಗ - ದುಸ್ತರದ ಲೆತ್ತ 

ಚದುರಂಗ ಪಗಡೆಯೊಳುದಯಾಸ್ತಮಯ ತನಕ 

ಕುಳಿತು ಏಳದಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

೧೫೫೨. ಚದುರಂಗ - ಲೆತ್ತಪಗಡೆ ಚದುರಂಗ 

ಆಟದಲ್ಲೆ ಹೊತ್ತು ಕಳೆಯುತಿದ್ದೆ 

- ಅ ನಿನ್ನ ಮೋರೆ ಮೇಲೆ 
(ಸ-೧೦೦-೧) 

೧೫೫೩. ಚಪಲತ್ವ - ತ್ರಿಪರದೊಳು ಸತಿಯ 

ವ್ರತವಳಿದು ಬತ್ತಲೆ ನಿಂತು ಚಪಲತ್ವದಿಂದ 

ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

೧೫೫೪. ಚಪ್ಪನ್ನ (ಐವತ್ತಾರು) - ಸಾಸಿರ 

ನಾಮಕೆ ಹೆಸರಾದ ಚಪ್ಪನ್ನ ದೇಶದಾರಿಗಳ್ಳ ಕೋ 

ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

೧೫೫೫. ಚಪ್ಪರ - ಚೋಳನ ತಂದು ಚರ್ಮವ 

ಸುಲಿದಾಕ್ಷಣ ತೋಳ ಚಪ್ಪರವ ಮಾಡಿದನು 

ನೋಡಣ್ಣ 

- ಶಂಕರನಾರಾಯಣ ಅಡು (ಬೆ-೧೭೫-೪) 

೧೫೫೬. ಚಪ್ಪಳೆ (ಚಪ್ಪಾಳೆ) ದ ಚಪ್ಪಳೆ ಇಕ್ಕುತ 

ಪ್ರದಕ್ಷಿಣೆಯ ಮಾಡಿರೆಂದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೮) 

ದ ಚಪ್ಪಳೆಯಿಕ್ಕುತ ಮರದ ಸುತ್ತು ತಿರುಗಿದೆವೆ 

ನೋಡು 

ದ ಸೈಯೇ ಇದು ಸೈೈಯೇ ಗೋಪಿ 
(ಬೆ-೧೦೪-೮) 

೧೫೫೭. ಚರ - ಶರಧಿಯೊಳಿರುತಿರ್ಪ ಚರ 

ಜೀವಗಳ ಗುಣಾಕರಿಸಿ ಇಪ್ಟೆಂದು ಪೇಳಲು 

ಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 


೨೯೩ 


೧೫೫೮. ಚರಣ - ಚರಣ ಭಜಿಸಿ ಚಂಚಲ 

ವಳಿದು ವರವಪಡೆದು ಹೊಂದುಗೂಡು 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಹರಿ ಚರಣ ಯುಗಳಕ್ಕೆ ಅರುಪಿಸಿದಾ ಬಳಿಕ 

ಪರಿಮಳವನಾಘ್ರಾಣಿಸೆಂದೊಡೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯಸಿಡಲೊಲ್ಲೆ 
(ಬೆ-೧೧-೩) 

- ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ 

ನಾರಾಯಣಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧) 

- ಚಾರುಚರಣ ತೋರಿ ಎನಗೆ ಪಾರು 

ಗಾಣಿಸಯ್ಯ ಕೊನೆಗೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೮) 

-. ನೀರಜನಾಭ ನಿನ್ನ ಚರಣ ಸೇವಕರನು 

ಸೇರಿ ಬದುಕುವಂತೆ ಮಾಡೊ ಶ್ರೀಹರಿಯೇ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ಈಶ ನಿನ್ನ ಚರಣ ಭಜನೆ ಆಶೆಯಿಂದ 

ಮಾಡುವೆನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

- ಗಂಗೆಯ ಪಡೆದ ಚರಣ ನಿರ್ಗುಣ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಚರಣಕೆರಗದ ಮನುಜರಿರಬಾರದೆಂದೆನುತ 

ಮರ ಮುರಿದು ಒರಗಿ ಸಾಯಲಿ ಎಂದು 

ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೧) 

- ಶ್ರೀಪತಿ ಕಾಗೆನೆಲೆಯಾದಿಕೇಶವ ಚರಣ ಈ 

ಪರಿಯಲಿ ಭಜಿಸಿ ಸುಖಿಯಾಗೊ ಮನವೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

- ಸಿರಿಯ ಮದವೆ ಮುಕುಂದ ನಿನ್ನ 

ಚರಣಸೇವಕನ ಬಿನ್ನಹ ಪರಾಕೆಲೊ ದೇವ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-ಪ) 

- ಚರಣದಿ ಪಾಷಾಣ ಹೆಣ್ಣುಮಾಡಿದ 

ಪುಣ್ಯಚರಿತ ಯಾದವಪತಿ ಶರಣೆಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಿರಿಕಾಗೆನೆಲೆಯಾದಿಕೇಶವನ ಚರಣವನು 

ನಿರುತದಲಿ ಸ್ಮರಿಸುವನೆ ಅವಿಚಾರಿಪುರುಷ 

- ಸಹಜವಿದು ಈ ನುಡಿಯು 
(ಬೆ-೧ರ್ಲ-ಬ 

- ಭರದಿಂದ ಭೃಗುಮುನಿ ಬಂದು ಕೋಪಿಸೆ 

ಬೇಗ ಚರಣವನೊತ್ತಿದನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಮಗುವು ಬಲ್ಲುದೆ ಇಷ್ಟು ಬೆಣ್ಣೆಯ ಕದ್ದರೆ 

ಬಿಗಿಯಬಹುದೆ ಶ್ರೀಚರಣವನು 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ಮುಕ್ತಿಯು ನಿನ್ನ ಚರಣವಲ್ಲವೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣ 

ಗಳ 

- ತೊರೆದು ಜೀವಿಸಬಹುದೆ (ಬೆ-೫೫-ಪ) 

- ಆಕಾಶಮಾರ್ಗದಲಿ ತೊಳಲಿ ಬಹ ಅರುಣ 

ನಿಗೆ ಬೇಕೆಂಬ ಚರಣಗಳ ಕೊಡಲಿಲ್ಲ ಹರಿಯು 

- ಪ್ರಾಚೀನ ಕಮ೯£ವಿದು (ಬೆ-೧೦೭-೨) 


- ಪ್ರೇಮ ಇರಿಸು ನಿನ್ನ ಚರಣದಲ್ಲಿ 


ಪುರುಷೋತ್ತಮಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೬) 

೧೫೫೯. ಚರಣಕಮಲ - ಮೊರೆಹೊಕ್ಕೆ ಹರಿ 

ನಿಮ್ಮ ಚರಣಕಮಲವ ನಾನು ಮರೆಯದೆ 

ಸಲಹೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಪ) 

-. ಸಿರಿಕಾಗೆನೆಲೆಯಾದಿಕೇಶವ ರಾಯನ 

ಚರಣಕಮಲವನು ಕೀರ್ತಿಸುವನೆ ಕುಲಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೩) 

- ಉರಗಾದ್ರಿವಾಸ ನಾರಾಯಣಾದಿ ಕೇಶವನ 

ಚರಣಕಮಲವನು ಸೇರಿಕೊಳ್ಳದೆ 

ದ ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೩) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 


ರ್ಪಿಳ೪ 


- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ವರವ ಕೊಡು ಎನಗೆ ವಾಗ್ದೇವಿ ನಿನ್ನ 

ಚರಣಕಮಲಂ೦ಗಳನು ದಯೆಮಾಡು ದೇವಿ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨ ಪ) 

- ಕರುಣಿ ಕೃಪಾಳು ಕಾಗೆನೆಲೆಯಾದಿಕೇಶವ 

ಚರಣಕಮಲವ ನಂಬಿ ಸುಖಿಯಾಗು ಮನವೆ 

-ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೫) 

- ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೩) 

- ದೇಶಕಧಿಕ ಕಾಗೆನೆಲೆಯಾದಿಕೇಶವನ ಲೇಸಾದ 

ಚರಣಕಮಲದ ಬಲವಿರದನಕ 

- ಆವ ಬಲವಿದ್ದರೇಸು (ಬೆ-೧೩೩-೫) 

೧೫೬೦. ಚರಣಸೇವಕ - ಚರಣಸೇವಕರ 

ಸೇವಕನು ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 

೧೫೬೧. ಚರಿತ (ಒಂದು ಶೀಲವನ್ನು 

ಅನುಸರಿಸುವವನು) - ಜಗದೇಕನಾಯಕ 

ಜಲಜದಳನೇತ್ರ ಖಗರಾಜವಾಹನ ಕಲ್ಯಾಣ 

ಚರಿತ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೨) 

- ಚರಣದಿ ಪಾಷಾಣ ಹೆಣ್ಣುಮಾಡಿದ 

ಪುಣ್ಯಚರಿತ ಯಾದವಪತಿ ಶರಣೆ೦ದೆನಲ್ಲದೆ 

ದ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ೯೧-೨) 

- ಅಣುವಿಂಗೆ ಅಣುವು ಮಹತಿಂಗೆ ಮಹಿಮನು 

ಅಖಿಳ ಗುಣಭರಿತ ಪರಮ ಪಾವನ ಚರಿತ 

- ಅಣುಮಹತ್ತಾದ ದೇವ (ಬೆ-೭೧-ಅ) 

೧೫೬.೨. ಚರಿತೆ/ಚರಿತ್ರ ದ ಪುಸ್ತಕವ ಬಿಚ್ಚಿ 

ಪೌರಾಣ ಶಾಸ್ತ್ರಂಗಳ ವಿಸ್ತರಿಸಿ ಹರಿಯ ಕಲ್ಯಾಣ 

ಗುಣ ಚರಿತೆಯನು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ವಿಮಲಚರಿತ್ರದಿ ಮೆರೆವ ಶ್ರೀಕೃಷ್ಣನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಮಲವದನೆ ನೀ ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-ಪ) 

೧೫೬೩. ಚರಿಸು - ಹರಿಗೆ ವಾಹನನಾಗಿ 

ಹದಿನಾಲ್ಕು ಲೋಕವನು ಚರಿಸಿದಾ ಗರುಡನಿಗೆ 

ಮರವೆ ಮನೆಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ಉದರಪೋಷಣೆಗಾಗಿ ಮದದಿಂದ ಚರಿಸಿದೆ 

ಮದಗರ್ವವೆಂಬುದ ಬದಿಯಲಿಟ್ಟುಕೊಂಡು 

- ಹೇಗೆ ನೀ ದಾಸನಾದೆ (ಬೆ-೨೨-೫) 

- ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 

ಹೊರೆಯೆ ಹೊಟ್ಟೆಗಾಗಿ ಕೇರಿ ಕೇರಿ ಚರಿಸಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೬) 

೧೫೬೪. ಚರ್ಮ - ಅಸ್ತಿ ಚರ್ಮ ರಕ್ತ ಮಾಂಸ 

ವಿಸ್ಮರವಾದ ಹೇಯ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಕರುಳು ಖಂಡ ನಾರುವ ಚರ್ಮ ರೋಹಿತ 

ನರಪಂಜರದೀ ಹುರುಳಿಲ್ಲದ 

-.ಯಾತರವನೆಂದುಸುರಅ (ಸ-೨೧೮-೪) 

- ಸುಲಿದು ಚರ್ಮವ ಹಾಸಿದರೆ ಧರೆಗೆ 

ಐದುಮಡಿ ನೆಲೆಯಾವುದೀ ದೇಹಕೆ 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೪) 

- ಪರಿಪರಿಯಲೀ ಚರ್ಮ ಎಳೆದೆಳೆದು ಎಲುವು 

ನರನರವನ್ನು ತೆಗೆದು 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೨) 

- ಬಲಿದ ಚರ್ಮ ರಕ್ತ ಹೊತ್ತು ತಿರುಗುವ 

ಶುದ್ಧ ಹೊಲೆಯಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೪) 

- ಚೋಳನ ತಂದು ಚರ್ಮವ ಸುಲಿದಾಕ್ಷಣ 

ತೋಳ ಚಪ್ಪರವ ಮಾಡಿದನು ನೋಡಣ್ಣ 

- ಶಂಕರನಾರಾಯಣ ಚಡು 
(ಬೆ-೧೭೫-೪) 

- ದುರ್ಮತಿಯಲಿ ಚಲಿಸುವುದ ಕಂಡರೆ ಮೈಯ 

ಚರ್ಮವನು ಸುಲಿಯದೆ ಯಮ ಬಿಡುವನೆ 

ಮರುಳೆ 

ಇ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 


೨೯೫ 


(ಬೆ-೧೧-ಅ) 
- ಎಲುವುಗಳು ತೊಲೆ ಜಂತೆ ನರಗಳವು 
ಬಿಗಿದಂತೆ ಬಲಿದ ಚರ್ಮವು ಮೇಲು ಹೊದಿಕೆ 
ಯಂತೆ 
ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 
ಯರದು (ಬೆ-೧೦-೧) 
೧೫೬೫. ಚರ್ಮಾಂಬರ ಅಜಜ್ಞಾನಾಧಿಕ 
ಬಲ್ಲ ಅನಲಸ್ನೇಹಿತ ಬಲ್ಲ ಗಜ ಚರ್ಮಾಂಬರ 
ಬಲ್ಲ ಗರುಡ ಬಲ್ಲ 
-. ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೧) 
೧೫೬೬. ಚಲದಂಕ - ಕಾಳೆಗದೊಳೆದುರಿಲ್ಲ 
ಸುರವೃಂದದೊಳಗೆ ಕಟ್ಟಾಳು ಮನ್ಮಥನು ಈ 
ಚಲದಂಕ ಬಿರುದು 
- ಪಥ ನಡೆಯದಯ್ಯ (ಬೆ-೯-೩) 
೧೫೬೭. ಚಲಿಸು - ದುರ್ಮತಿಂಯಲಿ 
ಚಲಿಸುವುದ ಕಂಡರೆ ಮೈಯ ಚರ್ಮವನು 
ಸುಲಿಯದೆ ಯಮ ಬಿಡುವನೆ ಮರುಳೆ 
- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಅ) 
- ಅತಿಬೇಗ ಚಲಿಸೆಂದು ಬೆಸಸಲಾ ಮುನಿ 
ಯಿಂದ ಗತಿಗೆಟ್ಟು ಉರಗನಾಗಿರ್ದ ಪರಿಯರಿತು 
- ನೋಡಿ ಮರುಳಾಗದಿರು (ಬೆ-೧೨೭-೧) 
- ಹದ್ದುಕಾಗೆಗಳು ಕಾದಾಡಿದುವು ಮೃಗಜಾತಿ 
ಚಲಿಸಿದುವು ಶಿಲೆಪ್ರತಿಮೆ ರೂಢಿ ಗಡಗಡ 
ನಡುಗಿತು 
- ವಾಸುದೇವಾಯ ನಮೋ (ಬೆ-೯೦-೧೨) 
೧೫೬೮. ಚಲುವ - ಕಲಿಯುಗದೊಳು ನಿಂದು 
ಚಲುವ ಚೆನ್ನಿಗರಾಯನಾದೆ 


- ಯಾದವಗಿರಿವಾಸನಹುದೋ 
(ಸ-೨೧೯-೩) 
೧೫೬೯. ಚಾಂಡಾಲ - ನುಸುಳಿಸುವ 


ಚಾಂಡಾಲ ಗುಣವನೆಣಿಸದೆ ಕಾಮವಶನಾಗಿ 

ನಾನಿದ್ದೆ ವರದಾ 

ದ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೪) 

- ಮೇಲನರಿತು ವಿಷ್ಣುಭಕುತಿಯ ಮಾಳ್ಪ 

ಚಾಂಡಾಲರ ಮನೆಯ ಬಾಗಿಲ ಕಾಯಿಸೆನ್ನನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

೧೫೭೦. ಚಾಡಿ - ಚಾಡಿ ಕೊಂಡೆಗಳನಾಡಿ 

ನಡೆವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 
(ಸ-೧೨೩-೧) 

- ಸಾಲದವರೊತ್ತಿದಾಗ ಚಾಡಿಮಾತಿಗೆ 

ಮೋಹಿಸಿ ಗೋಳುಗೊಳಿಸುತ ಕೋಪದಲಿ 

ಇರುವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಭರದಿಂದ ಬ೦ದು ಯಶೋದೆಗೆ ಚಾಡಿಯ 

ಅರುಹಿದರತಿ ವೇಗದಿ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

೧೫೭೧. ಚಾಮರ - ಆಲವಟ್ಟಿಗೆ ಚಾಮರವ 

ಬೀಸುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೨) 

೧೫೭೨. ಚಾಮುಂಡಿ - ಹರಿ ಹರರ 

ಪೂಜೆಗಳು ಹಗರಣಗಳಾದವು ಉರಿಮೋರೆ 

ಚಾಮುಂಡಿ ಶಕ್ತಿಗಳಿಗೆ 

- ಕಅಯೇರಿ ಬಂತು (ಬೆ-೧೩೦-೧೦) 

೧೫೭೩. ಚಾರಿತ್ರ್ಯ - ಹಸ್ತದಿಂ ಹಣ ಭತ್ತ 

ಹಚ್ಚಡಂಗಳ ಕೊಟ್ಟು ಕುಸ್ತರಿಸಿ ಬಿನುಗು 

ಚಾರಿತ್ರ್ಯಗಳ ಲಾಲಿಸುತ 

ಎ ಧರ್ಮೇ೯೦ದ್ರಿಯಕ್ಕೆ ದಟ್ಟಡಿಯನಿಡಲೊಬಲ್ಲೆ 
(ಬೆ-೧೧-೧) 

೧೫೭೪. ಚಾರು/ಚಾರುತರ - ಚಾರುಚರಣ 

ತೋರಿ ಎನಗೆ ಪಾರುಗಾಣಿಸಯ್ಯ ಕೊನೆಗೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೮) 

-. ಚಾರುತರದ -ಇಪ್ಪತ್ನಾಲ್ಕಳೆಯ ಸರವು 

ಒಂದಿತ್ತು 

- ಒಡವೆ ಹೋಯುತು ಮನ ಧೃಡವಾಯಿತು 
(ಸ-೬೯-೧) 

- ಗೌರೀಮನೋಹರನ ಘನತರಾರ್ಚನೆಗೈದು 

ಚಾರುತರ ಚಕ್ರವನು ಪಡೆದನಾ ಶೌರಿ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

೧೫೭೫. ಚಾರ್ವಾಕ (ನಾಸಿಕ ಮತದ ಸ್ಥಾಪಕ) 

- ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 

ಬೌದ್ಧ ಚಾರ್ವಾಕ ಮಾಯ್ಸಳ ಜರಿದಗೆ 


ಪೀ 


- ಜಯಮಂಗಲ೦ ನಿತ್ಯು (ಬೆ-೧೭೧-) 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾಸುಖಜರೇ ನಮೋ ನಮೋ 
(ಬೆ-೪-೨) 

೧೫೭೬. ಚಾವಡಿ - ಚಿತ್ರದ ಚಾವಡಿರಜವನು 

ಬಳೆವೆ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೪) 

೧೫೭೭. ಚಿಂತೆ - ಸಂತಸದಿಂದ ಇರು ಎಂದು 

ಚಿಂತೆ ಬಿಡಿಸಿ ಸಲೆ ಸಲಹಿದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೫) 

- ಚಿಂತೆಯನೆಲ್ಲ ಒತ್ತಟ್ಟಿಗೆ ಇಟ್ಟು ಅಂತರಂಗ 

ದಲಿ ಧ್ಯಾನಿಸುತ 

- ರಾಮನಾಮವ ನೆನೆ ಮನವೆ 
(ಸ-೨೨೬-೩) 

- ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯ ದೊರಕುವ ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭ಬ) 

- ಬಿತ್ತಿಬೆಳೆವೆವೆಂದು ನೀವು ವ್ಯರ್ಥ ಚಿಂತೆ 

ಮಾಡಿ ಬರಿದೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಅಂತರಂಗದಲೊಂದು ಅರ್ಧದೇಹದ 

ಲೊಂದು ಚಿಂತೆಯನುಗೊಳಲೇಕೊ ಪಂಚರಿವ 

ರಿರಲು 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೩) 

_ ಚಿಂತೆಯೇತಕೆ ಕಾಗೆನೆಲೆಯಾದಿಕೇಶವನ 

ನಿಶ್ಚಿಂತೆಯಲ್ಲಿ ನೆನೆದು ಸುಖಿಯಾಗೊ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

೧೫೭೮. ಚಿಕ್ಕಂದು - ಚಿಕ್ಕಂದು ಮೊದಲೆ 

ನಾನು ರಂಗಯ್ಯ ನೀನೆ ದಿಕ್ಕೆಂದು ನಂಬಿದೆನೊ 

ರಂಗಯ್ಯ 

- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-೧) 

೧೫೭೯. ಚಿಗುರು - ಭದ್ರಕಂಬ ಒಂದರೊಳಗೆ 

ಉದ್ದವಾದ ಕೊನೆಯ ಮೇಲೆ ಸಿದ್ಧಿಯಾದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಚಿಗುರು ಹೂವು ಕಾಯಿ ಹಣ್ಣನು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

- ಚಿಗುರೆಲೆ ಬೇವಿನ ಸೊಪ್ಪು ನಾರ ಸೀರೆ 

ಬಗೆಬಗೆಯಿಂದ ಶೃ೦ಗಾರ ಮಾಡಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

೧೫೮೦. ಚಿಟಿಚಿಟಿ - ಚಿಟಿಚಿಟ ಚಿಟಿರೆನ್ನಲು 

ಉಗುರಲಿ ಸೀಳಿ ಪುಟನೆಗೆದ ಪದದಲಿ ಬಲಿಯ 

ತಲೆಯನು ಮೆಟ್ಟಿ 

-.ಯಾದವಗಿರಿವಾಸನಹುದೋ 
(ಸ-೨೧೯-೨ 

೧೫೮೧. ಚಿಟಿರು - ಚಿಟಿಚಿಟಿ ಚಿಟಿರೆನ್ನಲು 

ಉಗುರಲಿ ಸೀಳಿ ಪುಟನೆಗೆದ ಪದದಲಿ ಬಲಿಯ 

ತಲೆಯನು ಮೆಟ್ಟಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

೧೫೮೨. ಚಿಟ್ಟಿಕೊಳ್ಳು (ಚುಚ್ಚಿಕೊಳ್ಳು) - 

ಕುಟ್ಟಿಕೊಳ್ಳದಿರಿ ಜಟ್ಟಿ ಗುಂಡಿನಲಿ ಚಿಟ್ಟಿಕೊಳ್ಳದಿರಿ 

ಬೆನ್ನಲಿ ಸಿಡಿಯನು 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೩) 

೧೫೮೩ ಚಿಣ್ಣ - ಎಣ್ಣೆಗೊಪ್ಪರಿಗೆಯೊಳು ಬಿದ್ದು 

ಸ್ತುತಿಸಿದನಲ್ಲ ಚಿಣ್ಣ ಪಿತನಾ ಬಾಧೆಗೊದರಿದ 

ವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೧) 

೧೫೮೪. ಚಿತ್‌ - ಮೂತೆರದ ಭೇದಗಳ 

ಕಡಿದು ಕಣ್ಣಿಯ ಮಾಡಿ ಚಿತ್‌ಲಿಂಗಕಗ್ಗವಣಿ 

ತಂದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

೧೫೮೫. ಚಿತ್ತ - ಅತ್ತೆಗೆ ವಲ್ಲಭನಾದ ಭೃತ್ಯ 

ರಿಗಾಳಾದ ಚಿತ್ತ ಒಲಿದು ಚೆನ್ನ ಆದಿಕೇಶವ 

ನೊಳು 

- ಏನೆ ಮನವಿತ್ತೆ ಲಅತಾಂಗಿ 
(ಬೆ-೧೫೪-೩) 

- ಚಿತ್ತವನು ಸೆಳೆದೊಯ್ವ ಕಪಟವು ಇದೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 


ಪ೯೭ 


- ಉತ್ತಮ ಅಉಮ ಎಂಬ ಓಂಕಾರ ಬೀಜ್ಜಾಂ 

ಚಿತ್ತದಲಿ ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ತತ್ವದ ಅರ್ಥವ ವಿಚಿತ್ರದಿ ಪೇಳೆ ಕತ್ತೆಯ 

ಚಿತ್ತಕೆ ಹತ್ತೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

೧೫೮೬. ಚಿತ್ತಜ/ಚಿತ್ತಜಾತ (ಮನ್ಮಥ) - 

ಚಿತ್ತಜಕೋಟ ಲಾವಣ್ಯಮುಪ್ಪುರದೊಳು ಉತ್ತಮ 

ಸ್ತ್ರೀಯರ ವ್ರತವಳಿದೆ 

ದ `ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ ೯೧೨ -೩) 

- ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯ ದೊರಕುವ ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭) 

೧೫೮೭ ಚಿತ್ತಜಾತಕೇಳಿ ನ ಚಿತ್ತಜಾತ ಕೇಳಿಯಲ್ಲಿ 

ಬತ್ತಲೆ ನಿಂದೆತ್ತು ಎಂದನೆ 

- ಬಾಲನ್ಶನೆಂದೆತ್ತಿಕೊಂಡೆನೆ (ಸ-೧೮೩-೧) 

೧೫೮೮. ಚಿತ್ತಜಾರಿ (ಈಶ್ವರ) ೬. ಚಿತ್ತಜಾರಿ 

ಕೊಲ್ಲಲಂಬರೀಷ ಭೂಪೋತ್ತಮನ ಕಾಯ್ದೆ ಶ್ರೀ 

ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

೧೫೮೯. ಚಿತ್ತವೃತ್ತಿ ದ್‌ ಹೊತ್ತರೆದ್ದು ಹೋಗಿ 

ಪರರ ಚಿತ್ತವ ತ್ರಿಗಳನೆ ಹಿಡಿದು 

- ಸಾಕು | ಮನುಜ ಸೇವೆಯು. 
(ಬೆ-೪೨-೧) 

೧೫೯೦. ಚಿತ್ರಶುದ್ಧಿ ದ ಚಿತ್ತಶುದ್ಧಿಯುಳ್ಳವಗೆ ಮತ್ತೆ 

ಜನ್ಮವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೧) 

೧೫೯೧. ಚಿತ್ರ (ಆಶ್ಚರ್ಯ) -. ಚಿತ್ರದ 

ಚಾವಡಿರಜವನು ಬಳೆವೆ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೪) 

೧೫೯೨. ಚಿತ್ರ (ಚಿತ್ತಾ, ಒಂದು ನಕ್ಷತ್ರ) - ಚಿತ್ರಾ 

ನಕ್ಷತ್ರದಲಿ ಪುಟ್ಟಿದಾತನ ಸೊಸೆ ಮೃತ್ಯವೆಂದೆಣಿಸಿ 

ಹೊರಡಿಸಿದಾತನ 


ತಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಲ್ಲವರು ಸೀವು ಪೇಳರಯ್ಯ 
(ಬೆ-೧೫೦-೧) 

೧೫೯೩. ಚಿತ್ರ - ಚಿತ್ರದ ಹೂವಿನ ಹವಳ 

ಕಾಯಾಗುವ ಅರ್ಥವು ತಿಳಿದು ಪೇಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 

೧೫೯೪. ಚಿತ್ರಗುಪ್ತ - ಕ್ರೂರ ಚಿತ್ರಗುಪ್ತನೊಡನೆ 

ಕಾರುಬಾರಿಗಿಳಿದ ಜಾರ ಕೃಷ್ಣನೆಂಬ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೧) 

೧೫೯೫. ಚಿನುಮಯ/ಚಿನ್ಮಯ - ಅಣುಮಯ 

ರೂಪ ಕಾಣೆ ನಿನ್ನ ಮಗ ಚಿನುಮಯ ರೂಪ 

ಕಾಣೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧೦) 

- ಚಿಕ್ಕದು ಮೊದಲು ನಾ ಸಾಸೂವೆ ಕಾಯಾದೆ 

ಚಿಕ್ಕ ಚಿನ್ನಯಗೆ ಬುರುಡೆಯಾದೆ 

- ಕಾಯೊ ಎನ್ನನು ದೇವ (ಸ-೮೨-೩) 

- ಅಚ್ಯುತ ಸರ್ವೋತ್ತಮನೆ ಚಿನ್ನಯ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ನಿನ್ನ ನಾನೇನೆಂದೆ ಚಿನ್ಮಯ ಮೂರುತಿ 

ಪನ್ನಗಶಯನ ಪಾಲ್ಗಡಲೊಡೆಯನೆ ಕೃಷ್ಣ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-ಅ) 

- ಚಿನ್ಮಯನೆ ಸಕಲ ಭುವನಾಧಾರನೆಂಬುದನು 

ಬಣ್ಣಿಸಲು ಎನ್ನಳವೆ ಪನ್ನಗೇಂದ್ರನು ಹೊಣೆಯೆ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-ಅ) 

- ಹೂವ ತರುವರ ಮನೆಗೆ ಹುಲ್ಲ ತರುವೆ 

ಆವ ಬಗೆಯಲಿ ಸಲಹೊ ದೇವ ಚಿನ್ಮಯನೆ 

- ಹೂವ ತರುವರ ಮನೆಗೆ (ಬೆ-೪೩-ಪ) 

೧೫೯೬. ಚಿನ್ನ ದ ಚಿನ್ನದ ಗಿರಿಯಿರಲಿಕ್ಕೆ 

ಕಬ್ಬಿಣದ ಮೊರಡಿಯೇಕಿ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

- ಚಿನ್ನದ ಕಣ್ಣನ ಕೊಂದು ಭೂಮಿಯ 

ವನ್ನಜಸ೦ಭವನಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೩) 


೨೯೮ 


ದ ಚೆನ್ನಕಾಡಿನ ಹಂದಿಯಾಗಿ ನಮ್ಮ ರಂಗ 

ಚಿನ್ನದ ಕಣ್ಣನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೩) 

೧೫೯೭ ಚಿನ್ನಗಣ್ಣವ (ಹಿರಣ್ಯಾಕ್ಷ) - ಚಿನ್ನಗಣ್ಣ 

ವನೆ೦ಂಬನೊರ್ವ ಖಳ ಭೂದೇವಿ ಕನ್ನಿಕೆಯ 

ನೊಯ್ಯುತಿರೆ ಕನಲಿ ಮನದಿ 

-.ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೧೫೯೮. ಚಿಲುಮೆ - ಆತ್ಮವೆಂಬುದರೊಳಗೆ 

ಅಮೃತ ಚಿಲುಮೆಯ ತೆಗೆದು ನೀತಿ ಮಾರ್ಗ 

ವೆನ್ನುವ ಕೊಡನ ಪಿಡಿದು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

೧೫೯೯. ಚಿಲ್ಲರೆ - ಅಷ್ಟು ಇಷ್ಟು ಚಿಲ್ಲರೆ ಒಡವೆ 

ಪೆಟ್ಟಿಗೆಯಲಿ ತುಂಬಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

- ಬಲ್ಲಿದ ಕಾಗೆನೆಲೆಯಾದಿಕೇಶವನಿರೆ ಚಿಲ್ಲರೆ 

ದೈವದ ಹಂಬಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

೧೬೦೦. ಚಿವುಟು - ಖೋಡಿಮಾತುಗಳನ್ನು 

ಹೇಳಿ ಮಂದಿಯ ಕುಂಡೆ ಚಿವುಟುತಿದ್ದೆ 

- ಅ ನಿನ್ನ ಮೋರೆ ಮೇಲೆ 
(ಸ-೧೦೦-೨) 

೧೬೦೧. ಚಿಹ್ನೆ - ಪಂಚಭೂತಗಳೆಂಬ ಬಯಲ 

ಜಗಲಿಯೇರಿ ಪ್ರಪಂಚಧರ ಚಿಹ್ನೆ ಯನು 

ಕಾಣುವರ ತೋರು 

- ನಿಜವರಿತು ಅ೦ಗವನು 

ಮಾಡುವರು (ಸ-೧೪೨-೨) 

೧೬೦೨. ಚೀರ್‌ ಅಭ್ರದಲಿ ಚೀರ್ವ 

ಭ್ರಮರಾಳಿ ಎರಗೆ 

- ಪೂಸರನ ಜನಕನೇ (ಬೆ-೧೬೮-೧) 

೧೬೦೩. ಚೀಲ -. ಕಲ್ಲಿಗಟ್ಟಿ ಗೂಡೆಯಲಿ 

ಗೋಲಿಯ ಚೀಲವನಿಕ್ಕಿ ಹಿಲ್ಲಿ ಕಟ್ಟೋಗರ 

ಕಡಕಲಕ್ಕಳೆಯಾ ತುದಿಯಲಿ ನಿಲ್ಲಿಸಿ 

- ಮಗುವು ಕಾಣೀರಯ್ಯ (ಸ-೧೯೯-೪) 

- ಗುಂಜಿಯ ದಂಡೆಯ ಕಲ್ಲಿಯ ಚೀಲದ 


ಪೂಜೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಂಜು ಮೈಯವ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೨) 

೧೬೦೪. ಚುಂಬಿಸು - ಸತಿ ರುಕ್ಮಿಣಿ ರಾಧೆಯ 

ಚುಂಬಿಸಿದಾತನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

೧೬೦೫. ಚೂಡಾಮಣಿ - ಯ ದಾಟಿ 

ಮುದ್ರಿಕೆಯಿತ್ತು ದಾನವರ ವೃಂದ ಪುರ ದಹಿಸಿ 

ಚೂಡಾಮಣಿಯ ತಂದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೧) 

೧೬೦೬. ಚೂರ್ಣ - ತಿರು ಚೂರ್ಣದ್ದಾದಶ 

ನಾಮವನಿಡುವರ ಪರಿಚಾರಕರ ಪರಿಚಾರಕ 

ನೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ತೊಡೆದ ದ್ವಾದಶನಾಮ ಶ್ರೀ ಚೂರ್ಣದಿ 

ಒಪ್ಪುವ ಒಡೆಯ ರಾಮಾನುಜರೆ ನಮೋ 

- ರಾಮಾನುಜರೇ ನಮೋ ನಮೋ€ 
(ಬೆ-೪_೧) 

5 ಮಾವ ಅತ್ತೆಯು ನೊಂದು ಅತ್ತಿಗೆಯು 

ಜರೆದು ಹೇವವನಿಕ್ಕಿ ಚೂರ್ಣವ ಮಾಡಲು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

೧೬೦೭. ಚೆಂಡನಾಡು - ಕ್ಷೀಣ ಶಾಸ್ತಾರ್ಥವ 

ಪರಿಗ್ರಹಿಸುತೆ ಕುರಿ ಕೋಣಗಳ ತಲೆ ಜೆ೦ಡನಾಡಿ 

- ಗೋವಿ೦ದ ಗೋವಿ೦ದ ಎನ್ನು ಲರಿಯದೆ 

(ಬೆ-೧೬-೧) 

೧೬೦೮. ಚೆಂಡಾಡಿಸು - ಕಲಿ ಬಾಡದಾದಿ 

ಕೇಶವರಾಯ ಚಕ್ರದಲಿ ತಲೆಗಳನು ಚೆಂಡಾಡಿ 

ಸುವ ಕಾಣೊ ಬೇಡ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೩) 

೧೬೦೯. ಚೆಂಡಾಡು - ಕಳದೊಳು ತಲೆಯ 

ಚೆಂಡಾಡಿದ ಧೀರನ ಬಳಿ ವಾಘೆಯನು 

ಹಿಡಿದನ 

- ಏಐಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

೧೬೧೦. ಚೆಂದ - ಚೆ೦ದಾದಿಕೇಶವನ್ನ ಒಂದು 

ಬಾರಿ ನೆನೆಯದವಗೆ 


ರ್ಪೀ೯ 


- ದಾಸ ಪಟ್ಟವೋ ಸನ್ಯಾಸಪಟ್ಟವೊ€ 
(ಸ-೧೧೮-೩ 

- ಚೆಂದದಿ ಪಡೆದನ ನಂದನೆಯಳನೊಲವಿಂದ 

ಧರಿಸಿದ ಮುಕುಂದನಿಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೧) 

- ಬಂದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವುವು 

ಚೆಂದಾಗಿ ಕಾಗೆನೆಲೆಯಾದಿಕೇಶವನ ನೆನೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

೧೬೧೧. ಚೆಂದುಟಿ - ಏಣಾಕ್ಷಿಯರ 

ಚೆಂದುಟಿಯ ಸುಧೆಯ ಸವಿದು ಜಾಣತನದಲಿ 

ನಲಿವ ಜಿಹ್ವೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 

೧೬೧೨. ಚೆನ್ನ - ಚೆನ್ನಾದಿಕೇಶವನ ಪಾದವನ್ನು 

ನೀನು ನಂಬು ಮನವೆ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೫) 

- ಉನ್ನಂತ ಗುಣದವನ ಚೆನ್ನಾದಿಕೇಶವನ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 
(ಸ-೨೫೯-೩) 

- ಪನ್ನಗಾರಿ ವಾಹನ ದೇವರ ದೇವನಹ ಚೆನ್ನ 

ಆದಿಕೇಶವನನು ಎಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) 

- ಬಿನ್ನಹವನು ಕೇಳು ನೆರೆಗೂಡಿ ಸುಖಬಾಳು 

ಚೆನ್ನ ಬಾಡದಾದಿಕೇಶವ ದಯಾಳು 

- ಯಾಕೆಲೊ ರಂಗ ನಿನಗಿ೦ಂತ ನಟನೆಯ 

ಮಾತು (ಸ-೨೧೬-೩) 

ದ ಚೆನ್ನಾದಿಕೇಶವನಿರೆ ಬಿನುಗುದೈವಗಳೇಕೆ 

-ಮರೆಯದಿರು ಮರೆಯದಿರು (ಬೆ-೩೬-೩) 

ದ ಚೆನ್ನಕಾಡಿನ ಹಂ೦ದಿಯಾಗಿ ನಮ್ಮ ರಂಗ 

ಚಿನ್ನದ ಕಣ್ಣನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೩) 

- ಚೆನ್ನ ಆದಿಕೇಶವನಿರಲು ಭಿನ್ನ ದೈವವೇತಕೆ 

- ಸತ್ಯವಂ೦ತರ ಸ೦ಗವಿರಲು (ಬೆ-೧೨೪-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಚೆನ್ನ ಬಾಲಕೃಷ್ಣನೆಂಬ ಕನ್ನೆಗೊನೆ ಬಾಳೆಹಣ್ಣು 

-ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-ಅ) 

- ಗುರು ಚೆನ್ನಕೇಶವ ಕದಳೀರಂಗಂ ಸ್ಥಿರ 

ಸದ್ಭಕ್ತಂ ಮುಖ್ಯಪ್ರಾಣಂ 

- ಭಜರೇ ಹನುಮಂ೦ತಂ೦ ಮಾನಸ 
(ಸ-೧೯೦-೫) 

- ಮನ್ನಿಸಿ ಕಾಯುವ ಚೆನ್ನಾದಿಕೇಶವ ಪ್ರಸನ್ನನ 

ತೋರೆನಗೆ 

- ರಾಜವದನೆ ಸುರರಾಜನ (ಬೆ-೯೭-೩) 

- ಉನ್ನತದ ಕಾಗೆನೆಲೆಯಾದಿಕೇಶವ ರಾಯ 

ಚೆನ್ನ ಶ್ರೀರಂಗಪಟ್ಟಣದ ರಂಗೇಶ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

- ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತ 

ಒಲಿದು ಚೆನ್ನ ಆದಿಕೇಶವನೊಳು 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೩) 

- ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 

ಕೆಂಪುಬಣ್ಣಗಳಿಂದ ಚೆನ್ನಾಯಿತು 

- ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦-೩) 

೧೬೧೩. ಚೆನ್ನಿಗ - ಚೆನ್ನಿಗ ವರದ 

ವೆಂಕಟಾದಿಕೇಶವನು ತನ್ನ ನಂಬಿದ ಭಕ್ತರಾಶ್ರಿತ 

ಕಾಮಧೇನು 

- ಕೈಯ ತೋರಿದ ಬಗೆಯ (ಸ-೯೧-೫) 

೧೬೧೪. ಚೆನ್ನಿಗರಾಯ - ನಳಿನೋದ್ಭವನಯ್ಯ 

ಅಮರ ಚೆನ್ನಿಗರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಕಲಿಯುಗದೊಳು ನಿಂದು ಚಲುವ ಚೆನ್ನಿಗ 

ರಾಯನಾದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೫೩) 

೧೬೧೫. ಚೆಲುವ/ಚೆಲ್ವ (ಅ೦ದವಾಗಿರುವ)- 

ಈ ಭುವನವೆಲ್ಲವು ಚೆಲುವ ನಾಭಿಯಲ್ಲಿ 

- ವಿಶ್ವಲೋಕೇಶ ವಿಶ್ವ್ಚಲೋಕೇಶ 
(ಸ-೨೩೪-೩ 

- ಎಲುವ ಗಳುವಂ ಮಾಡಿ ಬಲುನರಗಳಂ 

ಬಿಗಿದು ಚೆಲುವ ತೊಗಲ೦ ಪೊದಿಸಿ ಮಲ 


೩೦೦ 


ಮಾಂಸವಂ ತುಂಬಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಚೆಲುವ ತೊಗಲನೆ ಪೊದಿಸಿ ಮಾಂಸ 

ಮಜ್ಜವ ತುಂಬಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 

- ನಿನಗಿ೦ತ ಕು೦ದೇನೊ (ಬೆ-೮೭-೫) 

- ಚೆನ್ನಾಗಿ ನೀ ನೋಡು ಚೆಲುವ ಕ೦ಗಳಿಂದ 

ತನ್ನಗ್ನಿಯೊಳಗಿರುವ ಪ್ರೌಢರಿಗಲ್ಲದೆ 

- ಆರಿಗಳವಲ್ಲಾತ್ಮು ಯೋಗಗಸಿದ್ಧಿ 
(ಬೆ-೧೨೬-೨) 

- ಆವುದೊಳ್ಳೆಯದೊ ನಿನ್ನಂಗ ಚೆಲುವ ದೇವ 

ಬಂಕಾಪುರದ ಲಕುಮಿ ನರಸಿಂಗ 

ನ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-ಪ) 

ದ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು 

ಚೆಲುವ ಕನಕಪ್ಪ ಕುಣಿದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೧) 

- ಅಡವಿ ಕೋತಿಗಳ ಕೂಡುತಿದೆ ಚೆಲ್ವ ಮಡದಿ 

ಯರನು ಹಿಡಿದೆಳೆಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೨) 

ಎ ಚೆಲ್ವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ 

ರಾವುತನಾದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೦) 

- ಮಾಯಕಾರಗೆ ರೂಪ ಕಾಯ ಬಡಲಿಗ 

ಚೆಲ್ವ ಕಾಯಗಿರಿ ಪೊತ್ತವನು ಕಡು ಧರ್ಮಿಯು 

- ಮೂವರೇರಿದ ಬಂಡಿ (ಬೆ-೧೬೦-೨) 

೧೬೧೬ ಚೆಲ್ವ/ಚೆಲ್ವಕಾರ - ಚೆಲ್ವ ಕಂಗಳ ಚೆಲ್ವಕಾರ 

ನೋಡ ಬಂದೆ ನಿನ್ನ ಬಳಿ ಸಾರ ಬಂದೆ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-ಪ) 

ದ ಚೆಲ್ಹನೊಬ್ಬ ಪುರುಷನ ಕಂಡು ತಾಳಲಾರದೆ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೬೧೭. ಚೆಲುವರಾಯ - ಚೆಲುವರಾಯನ 

ರಥೋತ್ಸ ವದೀ ತೀರ್ಥಕೊಲಿದು ಗಂಗಾದೇವಿ 

ಬರುವ ಸಂಭ್ರಮವ 

- ಕೈಯ ತೋರಿದ ಬಗೆಯ (ಸ-೯೧-೪) 

- ಕ್ಷತ್ರಿಯರ ಚಟುಲ ಛಲದಿ ಒಗೆದು ಕರುಳ 

ಬಗೆದು ತುಳಿದದಟರನು ಸಂಹರಿಸಿದ ಚೆಲುವ 

ರಾಯ 

-. ಯಾದವಗಿರಿವಾಸನಹುದೋ 
(ಸ-೨೧೯-೨ 

೧೬೧೮. ಚೆಲುವಿಕೆ/ಚೆಲ್ವಿಕೆ - ಬಲುಹಿನಲಿ 

ವಾಲಿಯೋ ಚೆಲುವಿಕೆಗೆ ಕಾಮನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ನಾರಿಯರ ಚೆಲ್ವಿಕೆಯ ನೋಡಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಕಣ್ಣು ಕೆಟ್ಟ ಮೇಲೆ ಕಡು ರೂಪ ಚೆಲ್ವಿಕೆಯೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

೧೬೧೯. ಚೆಲುವು - ಕಡಗ ಕಂಕಣ ಗೀರು 

ಗಂಧ ಮಿಗೆ ಕಡು ಚೆಲುವಿನ ಬಣ್ಣ ಕುಪ್ಪುಸ 

ದಿಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

೧೬.೨೦. ಚೆಲ್ಲಣ - ಉಟ್ಟ ಪಟ್ಟಿಯ ಬಿಗಿದುಟ್ಟ 

ಚೆಲ್ಲಣದ ದಿಟ್ಟ ತಾನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧.೨) 

೧೬೨೧. ಚೆಲ್ಲು - ಹೊಳೆಯ ಒರತೆಯಲಿ 

ಮಳಲು ಚೆಲ್ಲಿದಂತೆ ಕೆಳದಿಯರ ಕೂಡಾಡಿ 

ಕಲಿತೆಯೊ ಬೆಡಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

೧೬.೨೨. ಚೇತನ - ಚೇತನಾತುಮಕೆ ನಿನ್ನಯ 

ಬಳಿಗೆ ಬಂದರು ವಿಶ್ವನಾಥನೂಲಿದು 

ಪ್ರವಡಿಸಯ್ಯ ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೪) 

- ಚೇತನವು ಕುಂದಿ ನಾಲಗೆ ಬೀಳ್ವ ಸಮಯ 

ದಲಿ ಏತರಾಸೆಯು 

- ಅಣುಮಕಶತ್ತಾದ ದೇವ (ಬೆ-೭೧-೩) 


೩೦೧ 


-..ಚೇತನದ ರಾವಣೇಶ್ವರ ಕುಂಭಕರ್ಣ 

ಸತ್ತ್ವಾತಿಶಯ ರಕ್ಕಸರ ಇರಿದೊರಗಿಸಿ 

ನ ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

೧೬.೨೩. ಚೈತ್ರ - ಸಕಲ ಜನರು ಕಾಣುತಿರಲು 

ವಿಕೃತಿ ವತ್ಸರ ಚೈತ್ರ ದ್ವಿತೀಯೇಕಾದಶಿಯೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

೧೬೨೪, ಚೊಕ್ಕ - ಉಕ್ಕುವಾ ಹೊಳೆಯಲ್ಲಿ 

ತೆಪ್ಪವೇ ನಾನಾದೆ ಚೊಕ್ಕ ಕನಕಪ್ಪನ ಹಿಂದೆ ನಾ 

ತಿರುಪತಿಗೆ ಬಂದೆ 

- ಕಾಯೊ ಎನ್ನನು ದೇವ (ಸ-೮೨-೩) 

೧೬೨೫. ಚೊಗೆ - ಕೆಸರ ಜೊಗೆಯಂಬಿಡಿಸಿ 

ಗುಂಜ ಸರವಂ ತೆಗಿಸಿ ಬಿಸರುಹ ಮಣಿಮಾಲೆ 

ಕಡೆಗೆ ಇಡಿಸಿ 

- ಯಾಕೆಲೊ ರಂಗ ನಿನಗಿಂತ ಸಟನೆಯ 

ಮಾತು (ಸ-೨೧೬-೨) 

೧೬.೨೨೬. ಚೋಟು ಬಿಟ್ಟು ಹೋಗುವಾಗ 

ಚೋಟು ಬಟ್ಟೆ ನಿನಗೆ ಹೊಂದಲಿಲ್ಲ 

- ಏನು ಬರುವುದೋ ಸಂಗಡ (ಬೆ-೧೩೭-೪) 

೧೬೨೭. ಚೋದ್ಯ - ಮುತ್ತುಗಳ ಹಣ್ಣು 

ಕಾಯಾದ ಬಳಿಕಿನ್ನು ಮತ್ತೊಂದು ಚೋದ್ಯ ಕೇಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 

- ಎಂದೆಂದು ಇಂಥ ಚೋದ್ಯ ಕಂಡಿದ್ದಿಲ್ಲವೊ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-ಪ) 

೧೬.೨೮. ಚೋದ್ಯಪಡು - ಇಂಥ ಒಡವೆ 

ಹೋಯಿತೆಂದು ಚೋದ್ಯಪಟ್ಟು ನೋಡುತಿರಲು 

- ಒಡವೆ ಹೋಯಿತು ಮನ ಧೃಡವಾಯಿತು 

(ಸ-೬೯-೫) 

೧೬೨೯. ಚೋರ/ಚೋರಕ - ನಂದಗೋಪ 

ಕುಮಾರ ನವನೀತಚೋರ ಮಂದಾಕಿನೀಜನಕ 

ಮೋಹನಾಕಾರ 

- ಲಾಅಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 

- ಚೋರ ನಿನ್ನ ಕಂದ ಕಂಡು ಸೀರೆಯ 

ತಕ್ಕೊಂಡು ಹೋಗಿ 

ಕ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-ನಿಗಮಚೋರಕನ ಕೊಲಲು ತೆರೆದೆಯೊ ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

೧೬೩೦. ಚೋಳ (ಚೋಳರ ರಾಜ) - 

ಚೋಳನ ತಂದು ಚರ್ಮವ ಸುಲಿದಾಕ್ಷಣ 

ತೋಳ ಚಪ್ಪರವ ಮಾಡಿದನು ನೋಡಣ್ಣ 

- ಶ೦ಕರನಾರಾಯಣ ಚಡು (ಬೆ-೧೭೫-೪) 

- ಫಾಳಾಕ್ಷನಲ್ಲದೆ ಅತಿದೈವವಿಲ್ಲೆಂದು ಚೋಳನ 

ಕಂತೆಯ ನಿಲಿಸುವಿರಿ 

- ಶಂಕರನಾರಾಯಣ ಅಡು (ಬೆ-೧೭೫-೪) 

೧೬೩೧. ಚೌಡಿ (ಒಂದು ಕ್ಷುದ್ರ ದೇವತೆ) - 

ಮಿಕ್ಕ ಮಾರಿ ಮಸಣಿ ಚೌಡಿ ಭೈರವದೇವ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

- ಎಕ್ಕನಾತಿ ಎಲ್ಲಮ್ಮ ಮಾರಿ ದುರ್ಗಿ ಚೌಡಿಯರ 

ಅಕ್ಕರೆಯಿ೦ದಲಿ ಪೂಜೆಮಾಡಲೇಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 


ಛ 


೧೬೩.೨. ಛಂಗನೆ - ಛಂಗನೆ ಲಂಕೆಗೆ ಪೋಗಿ 

ನಮ್ಮ ರಂಗ ಹೆಂಗಸುಗಳ್ಳನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೭) 

- ಹಿ೦ಗಳ ಕಣ್ಣಿನ ಕೊ೦ಗಗಳನು ಕೂಡಿ ಛಂಗನೆ 

ಲಂಕೆಗೆ ಪೋದನ್ಮ್ಯಾ '` 

- ದೇವಿ ನಮ್ಮ ದೇವರು ಬಂದರು 
(ಬೆ-ಒ-ಬ್ರ 

೧೬೩೩ ಛತ್ರ - ಸ್ವಾರಿ ಹೊರಟರೆ ಛತ್ರ ಭೇರಿಯು 

ನಗಾರಿಗಳು ಭೋರೆಂಬ ಪೊಂಗಹಳೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೧೬೩೪. ಛಪ್ಪನ್ನ (ಐವತ್ತಾರು) - ಅಪ್ಪರೂಪ 

ವಾದ ಕಜ್ಜಾಯ ರಾಶಿಗಳ ಛಪ್ಪನ್ನ ದೇಶಕೆ 

ಮಾರುವ ಶೆಟ್ಟಿ 

ನ ಬಂದೆವಯ್ಯ ಗೋವಿಂದ ಶೆಟ್ಟ 
(ಬೆ-೧೫೧-೧) 


೩೦೨ 


- ಛಪ್ಪನ್ನ ದೇಶಕ್ಕೆ ಒಪ್ಪುವ ಕಾಗಿನೆಲೆಯ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೫) 

೧೬೩೫. ಛಲ - ಕ್ಷತ್ರಿಯರ ಚಟುಲ ಛಲದಿ 

ಒಗೆದು ಕರುಳ ಬಗೆದು ತುಳಿದದಟರನು 

ಸಂಹರಿಸಿದ ಚೆಲವರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಮಲೆವ ದುಪ್ಪತವೆ೦ಬ ಗಜಕೆ ಕೇಸರಿಯೆಂಬ 

ಛಲ ಬಿರುದು ತಾಳ್ಡ ದೇವರ ದೇವ ನೀನೆನ್ನ 

- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೨) 

- ಛಲದಿಂದ ಕ್ಷತ್ರಿಯರ ಕೊಲಲು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

-. ಜಲದೊಳು ಮುಳುಗಿ ತಪವ ಮಾಡಿ 

ಕುಲವನು ಛಲದಿಂದೆಬ್ಬಿಸಿ ಕಾದುವೆನೆನುತ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 

- ಮೀಸಲಾಗಿ ಮಿಂದು ಜಪ ತಪ ಹೋಮ 

ನೇಮಗಳ ಏಸು ಬಾರಿ ಮಾಡಿದರೂ ಫಲ 

ವೇನೊ ಅದು ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಕುಲಛಲಂಗಳ ಬಿಟ್ಟು ಬಲು ಪಾಶಗಳ ತರಿದು 

- ಸಾರಾಯಣಿನು ಮನವೆ 
(ಬೆ-೧೪೧-೨) 

- ಛಲದಂಕನೆಂಬುದಕೆ ಬಾಣನು ಹಿರಣ್ಯಕನು 

ಜಲಧಿ ದಶಮುಖ ಕಾರ್ತವೀರ್ಯ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಛಲದೊಳಗೆ ರಾವಣನೊ ಬಲದಲ್ಲಿ 

ವಾಲಿಯೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೩) 

- ಕಲಿ ವಿಭೀಷಣ ನಂಬಿ ಲಂಕೆಯಲಿ ಸಿರ 

ವಾದ, ಛಲದ ಪಾರ್ಥನು ನಂಬಿ ವಿಶ್ವರೂಪವ 

ಕಂಡ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನ೦ಬು ನಾರಾಯಣನ (ಬೆ-೫೩-೧) 

೧೬೩೬. ಛಾಯ - ದಾರಿ ನೋಡಿಕೊಂಡು 

ಇದ್ದ ಛಾಯನೆಂಬ ಕಳ್ಳ ಕದ್ದ 

-.ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೧) 

- ೧೬೩೭. ಛಿ/ಛೀ - ಮುಗುದನಾಗಿ ಮತ್ತೆ ಜನಿಸಿ 

ಬರುವುದು ಸೊಗಸು ಕಾಣುವುದೆ ಛಿ ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೨) 

- ಗೊತ್ತು ಮಾಯಕಾರಿಯವಳಿಗೆ ಛೀ ಥೂ 

ಎಂಬರು 

- ಕಣಿಯ ಹೇಳಬಂದೆ ನಾನು 

" (ಬೆ-೭೨-೪) 

- ಛೀ ನಿನ್ನ ಮೋರೆ ಮೇಲೆ ಠೊಣ್ಯ, ಛೀ 

ನಿನ್ನ ಮೋರೆ ಮೇಲೆ 

- ಈ ನಿನ್ನ ಮೋರೆ ಮೇಲೆ (ಸ-೧೦೦-ಪ) 

೧೬೩೮. ಛಿಟಿಲು - ಧೂಮಜ್ವಾಲೆಗಳೊಡನೆ 

ಭುಗಿಭುಗಿಲು ಛಿಟಿಲೆನುತ ಆ ಮಹಾ ರಕ್ಕಸನ 

ಪೊಡೆಯ ಸೀಳಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೧೬೩೯. ಛೇದಿಸು - ನಾಡಿಗಳು ಸ್ವಸ್ಥಾನ 

ದಾಸ್ಥಾನ ಛೇದಿಸಲು 

- ಅಣುಮಹತ್ತಾದ ದೇವ (ಬೆ-೭೧-೧) 

- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 

ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೧) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಮ್ಹೇಚ್ಛರ 

ಛೇದಿಸಿ ಹಯವೇರಿ ಮೆರೆವವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 

- ಕೌರವೇಶನ ಅನುಜೆಯನಾಳಿದನ ಶಿರವನ್ನು 

ಛೇದಿಸಿ 

- ಈತನೀಗ ವಾಸುದೇವನು (ಬೆ-೭೫-೧) 

- ಮಗಳ ಗಂಡ ಶಿರವ ಛೇದಿಸಿದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 


೩೦೩ 


ಜ 


೧೬೪೦. ಜಂಗಮ - ಜಂಗಮಸ್ಥಾವರಕಾಧಾರ 

ವಾಗಿಹಳು ಭಂಗಿಸುತ ಜನರ ಕರ್ಮವ ಕಳೆವಳು 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೪) 

ನ ಜ೦ಗಮಸ್ಥಾವರದ ಹೊಲಬನರಿಯದ 

ಇಂಥ ಭಂಗಿಮುಕ್ಕುಗಳೆಲ್ಲ ಲಿಂಗವಂತರಹುದೆ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

- ಸಂನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ 

ಬೈರಾಗಿ ನಾನಾ ವೇಷ ಕೊಂಬುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಲಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೮) 

- ಗುರು ಲಿಂಗ ಜಂಗಮವ ಅರಿಯಬೇಕಾದರೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೬) 

-. ಜ೦ಗಮಗಳೆದ್ದು ಜಯಜಯವೆನುತಿರೆ 

ನರಸಿಂಗನೊಲಿದುಪ್ಪವಡಿಸೊ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಪ) 

೧೬೪೧. ಜಂಗುಳಿ (ಅತಿ ಸಾಮಾನ್ಯವಾದ) - 

ರಂಗನಾಥನು ಇರಲಿಕ್ಕೆ ಜಂಗುಳಿ ದೈವಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೧) 

೧೬೪೨. ಜಂತೆ (ಮೇಲ್ಭಾವಣಿಯ ಅಡ್ಡಪಟ್ಟಿ) 

- ಎಲುವುಗಳು ತೊಲೆ ಜಂತೆ ನರಗಳವು 

ಬಿಗಿದಂತೆ ಬಲಿದ ಚರ್ಮವು ಮೇಲು 

ಹೊದಿಕೆಯಂತೆ 

- ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦.೧) 

- ತುಟಿಮೀರ್ದ ಹಲ್ಲಂತೆ ದೂತ ಎಂದಿಗು 

ಬೇಡ ನಿಟಲನೇತ್ರನು ನಾನೆನುವ ಜಂಭ ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯು ಪಡೆವರು 
(ಸ-೮೫-೪) 

೧೬೪೩. ಜಕ್ಕಣಿ -. ಎಕ್ಶನಾತಿಯರು ಕಾಟಿ 

ಜಕ್ಕಣಿಯರು ಜಲಜೆಯರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

೧೬೪೪. ಜಗ/ಜಗತ್ತು - ನಗೆಗೇಡು ಆದೆವು 

ನಾವು ಜಗದಿ ನೋಡೇ ಫಲವಿದೆಂದು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

- ದುಂಡುನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿವನು ಹೆ೦ಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

- ಹಿಂಗದೆ ಜಗವ ಪಾವನವ ಮಾಡುವ ಪುಣ್ಯ 

ಗಂಗೆಯೆಂಬವಳೀಗ ನಿನ್ನ ಮಗಳು ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೪) 

- ಜಗದಂತರ್ಯಾಮಿ ಎಂತೆಂದು ನಿನ್ನ ನಿಗಮ 

ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ 

- ಜಗದ೦ತರ್ಯಾಮಿ ಎಂ೦ತೆ೦ಂದು 
(ಬೆ-೫೮-ಪ) 

- ಏಕೆ ನೀನಿಲ್ಲಿ ಪವಡಿಸಿದೆ ಜಗದೇಕ ವಿಖ್ಯಾತ 

ಪಶ್ಚಿಮರಂಗಧಾಮ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-ಪ) 

- ತೃಣವ ಹಿಡಿದು ಬರೆಯುತಿಪ್ಪ ಒಂದು 

ರೋಮ ಕೂಪದಲ್ಲಿ ಕುಣಿಕೆಯೊಳಗೆ ಜಗದ 

ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಪ್ಟೆಯುರಗ 
(ಸ-೪೮-೬) 

- ಹಿ೦ದಣದೆಲ್ಲವೂ ಬಹದೆಂಬುದಕೆ ಸಾಕ್ಷಿ 

ಇಂದು ಕಣ್ಣೆದುರೆ ಜಗದೊಳಗೆ ತೋರು 

ತಿಹುದಿಗೊ 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೫) 

- ದುರ್ಮಾಗದಲಿ ನಡೆದವಗೆ ಘೋರವ್ಯಾಧಿ 

ಕರ್ಮವಿಪಾಕದಲಿ ಸಾರುತಿದೆ ಜಗದಿ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-ಪ) 

- ಈ ಜಗದೊಳು ಪಂಡಿತರಿದ ಬಿಡಿಸಿ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೨ಅ) 

- ಎನ್ನ ನುಡಿ ಪುಸಿಯಲ್ಲ ಈ ಜಗದೊಳು 


೩೦೪ 


- ಎನ್ನ ನುಡಿ ಪುಸಿಯಲ್ಲ (ಸ-೪೭-ಪ) 

- ಎತ್ತಿ ಜಗವ ನುಂಗಿ ತನ್ನ ಹೊಟ್ಟೆ 

ಯೊಳಿಂಬಿಟ್ಟುಕೊ೦ಡು ಕತ್ತಲೆಗೆ ಕರ್ತೃವೆಂಬ 

ಜಗವಸತ್ಯ ಕೇಳಿರೋ ಎಂದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೪) 

- ಪಂಕಜನ ತಾಯಿ ಸುತನ ಅಂಕದಲ್ಲಿ ಹುಟ್ಟಿ 

ಜಗವ ಮಂಕು ಮಾಡುತಿಪ್ಪ ಮಾಯೆ ಹತ್ತು 

ಶಂಕೆಯ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೫) 

- ಓಂಕಾರದೊಳಗೆ ಪಟ್ಟಿ ಓಂಕಾರದೊಳಗೆ 

ಬೆಳೆದು ಓಂಕಾರದೀ ಜಗವ ಎತ್ತಿ ಮೆರೆವುದೋ೦ 

ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

ದ ಕುಕ್ಷಿಯೊಳು ಈರೇಳು ಜಗವನ್ನು ಸಲಹುವನ 

ರಕ್ಷಿಪರು ಉಂಟೆ ತ್ರೈಜಗದೊಳಗೆ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ಎತ್ತಿ ಜಗವ ನುಂಗಿ ತನ್ನ ಹೊಟ್ಟೆ 

ಯೊಳಿಂಬಿಟ್ಟುಕೊಂಡು ಕತ್ತಲೆಗೆ ಕರ್ತೃವೆಂಬ 

ಜಗವಸತ್ಯ ಕೇಳಿರೋ ಎಂದು 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೪) 

- ಅಕ್ಬರನೆ ಆಟದೊಳು ಜಗವ ಮೋಹಿಪ 

ಸ್ಥೂಲ ಸೂಕ್ಷ್ಮದೊಳು ಪರಿಪೂರ್ಣನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ಕುಕ್ಷಿಯೊಳು ಈರೇಳು ಜಗವ ಪಾಲಿಸುವವನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ತುತ್ತುಮಾಡುವನ ವೈರಿಯನೇರಿ ಜಗವನು 

ಸುತ್ತಿಬರುತಲಿಪ್ಪನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ನಗರಾಜ ವೈರಿಯ ಮಗನ ಬೀಗನ ನಗವ 

ಬೆನ್ನಲಿ ಪೊತ್ತು ಜಗವನಾಳುವವನ 

- ಕರೆತಾರೆ ಕಾಮಿನಿಕಮಲಜಖಪಿತನ 
(ಬೆ-೯೩-೨) 

- ಜಗವರಿಯಲು ಕುರುವಂಶಕೆ ಕೇಡನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಗೆದು 

ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೩) 

- ಮಗಳ ಮಗಗೆ ಮೈದುನನಾಗಿ ಮಾವನ 

ಜಗವರಿಯಲು ಕೊಂದ ಕುಲಗೇಡಿ ಗೋವಳ 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೨) 

- ಜಗವರಿಯೆ ಸೋದರನು ಮಮತೆಯುಳ್ಳವನೆ 

ನಲೆ ಜಗವರಿಯೆ ವಾಲಿಯನು ಅನುಜ 

ಕೊಲಿಸಿದ ಮೇಲೆ 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೨) 

- ಜಗವರಿಯೆ ಪೇರುರವಿರಿದ ಪ್ರಹಲ್ಲಾದವರದ 

ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು 

ಘನವಾದ ಮೋಹದ ಗಡಿಯನು ದಾಟುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 

ದ ವ್ಯೋಮಕೇಶನಿಪ್ಪ ದೆಸೆಯ ನಾಲ್ಕು ಜಗಕೆ 

ತೋರುತಿಪ್ಪ 

- ಈತನೀಗ ವಾಸುದೇವನು (ಬೆ-೭೫-೨) 

- ಕ್ರೂರವಾದ ಫಣಿಪಬಾಣ ಭೋರ್ಗುಡಿಸು 

ತಿರಲು ಜಗಕೆ 

- ಈತನೀಗ ವಾಸುದೇವನು (ಬೆ-೭೫-೨) 

- ಆದಿಯಲಿ ಜಗಗಳಿರದಂದು ವಟಪತ್ರಶಯ 

ನಾದ ಮೂಲವದಾವನು 

- ಆತನೇ ಪರಮಾತ್ಯು ಪರತತ್ತ್ವ 
(ಬೆ-೭೪-೩) 

- ಜಗದೊಳಗೆ ತಾನು ತಂದೆಯ ಮಾತು 

ಕೇಳದಾ ಮಗನು ಇಹ ಪರಕೆ ಸಲುವನೆ ಪ್ರಾಜ್ಞನೆ 

- ಆವುದೊಳ್ಳೆಯದೊ ಸಿನ್ನ೦ಗ (ಬೆ-೬೮-೧) 

- ಮಗನಿಂದೆ ಗತಿಯುಂಟೆ ಜಗದೊಳು 

ನಿಗಮಾರ್ಥಸಾರ ವಿಚಾರದಿಂದಲ್ಲದೆ 

- ಮಗನಿಂದೆ ಗತಿಯು೦ಟೆ 
(ಬೆ-೧೪೫-ಪ) 

- ಶ್ರೀ ಹರಿಯ ಸಮ್ಮುಖದ ಜಗದೊಳು ಇರುವೆ 


ಕೊಂದವನು ದ್ರೋಣನೊ 


೩೦೫ 


- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೧) 

- ಲೋಕೇಶ ಸರ್ವಂ ವಿಷ್ಣುಮಯಂ 

ಜಗತ್ತೆಂಬುದಕೆ ವಾಕೇಶ ವಾತ ಸತ್ತ್ವಗುಣ 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

೧೬೪೫. ಜಗಜಟ್ಟಿ - ಸೃಷ್ಟಿಯೊಳು ಭೂಸುರರ 

ಪೊರೆ ಜಗಜಟ್ಟಿ ಆದಿಕೇಶವ ರಾಯನಂತೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೩) 

೧೬೪೬. ಜಗತ್ಪತಿ/ಜಗದಧಿಪತಿ - ಕ್ಷಿತಿಯೊಳು 

ಬಾಡದ ಆದಿಕೇಶವ ಜಗತ್ಪತಿಯ ಧ್ಯಾನಿಪಗೆ 

ಸದ್ಧತಿಯಿರದೆ ಹೋಹುದೆ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೫) 

- ಖಗವೈರಿಯಂತೆ ಕಿಸುಕೆಲೆವುದಾವಾಟ 

ಜಗದಧಿಪತಿ ನಾಮ ಸ್ಮರಿಸು ಮರುಳೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

ಆ. ಮೃಗಧರವೈರಿಯ ಪೆಗಲೇರಿ ಬರುವಂಥ 

ಜಗದಧಿಪತಿಯಾದನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

೧೬೪೭. ಜಗದೀಶ - ತಿರುವೆಂಕಟೇಶ 

ಜಗದೀಶ ಒಲಿದುಪ್ಪವಡಿಸೊ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೫) 

- ಮೀಸಲಳಿಯದ ಪುಷ್ಪಮಾಲೆ ಧರಿಸಿ 

ಜಗದೀಶನೆಂಬ ಬಿರುದ ಪೊಗಳಿಸಿಕೊಳುತಿಪ್ಪೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

೧೬೪೮. ಜಗದುದ್ಧಾರ ದ ಜಗದುದ್ಧಾರನ 

ಮೊಗ ಮೊಗದೊಳಿಸಿರಿಕೊಂಡು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-ಅ) 

೧೬೪೯. ಜಗದೇಕನಾಯಕ - ಜಗದೇಕನಾಯಕ 

ಜಲಜದಳನೇತ್ರ ಖಗರಾಜವಾಹನ ಕಲ್ಯಾಣ 

ಚರಿತ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೬೫೦. ಜಗದೊಡೆಯ - ಒಲಿದು ಭಕ್ತರನು 

ಪಾಲಿಪ ಕಾಗೆನೆಲೆಯಾದಿಕೇಶವ ಜಗದೊಡೆಯ 

- ಪೂಸರನ ಜನಕನೇ (ಬೆ-೧೬೮-೫) 

- ನಡತೆ ಹೀನನಾದರೇನಯ್ಯ ಜಗದೊಡೆಯನ 

ಭಕುತಿ ಇದ್ದರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-ಪ) 

೧೬೫೧. ಜಗನ್ನಾಥ - ಜಗನ್ನಾಥ ನಿನ್ನ 

ನಂಬಿದೆನಲ್ಲೊ ರಂಗಯ್ಯ 

- ಯಾತಕೆ ದಯ ಮಾಡಲೊಲ್ಗೆ ರಂಗಯ್ಯ 
(ಸ-೨೧೭-ಅ) 

- ಯಾತರವನೆಂದುಸರಲಿ ಜಗನ್ನಾಥ ಮಾಡಿದ 

ಒಂದು ನರರೂಪವಯ್ಯ 

- ಯಾತರವನೆಂದುಸುರಅ (ಸ-೨೧೮-ಪ) 

- ಏತರವನೆಂದು ಪೇಳಲಿ ಜಗನ್ನಾಥ ಮಾಡಿದ 

ನನ್ನ ನರರೂಪಕಾಯವ 

- ಏತರವನೆಂದು ಪೇಳಅ (ಬೆ-೧೨೨-ಪ) 

೧೬೫೨. ಜಗಲಿ - ಪಂಚಭೂತಗಳೆಂಬ 

ಬಯಲ ಜಗಲಿಯೇರಿ ಪ್ರಪಂಚಧರ ಚಿಹ್ನೆ 

ಯನು ಕಾಣುವರ ತೋರು 

೭ ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೨) 

೧೬೫೩. ಜಗ್ಗು - ಮೊಗ್ಗಿದುವು ಮಧು 

ಪಸಂಕುಲ ಪುಷ್ಪ ವಾಟಿಯೊಳು ಜಗ್ಗಿದುವು 

ಜಡಿವ ತೆರದಿ ವರ ಕವಿಗಳೆದೆಯ ಮಧುರೋಕ್ತಿ 

ಯೆನಿಸಿ 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೨) 

೧೬೫೪. ಜಘನ - ಮತ್ತೆ ಸೋರುವ ಜಘನ 

ಕರಿಯ ಕುಂಭ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೧೬೫೫. ಜಟ್ಟಿ/ಜಟ್ಟಿಗ ದ ಸಂನ್ಯಾಸಿ ಜಂಗಮ 

ಜೋಗಿ ಜಟ್ಟಿ ಮೊಂಡಬೈರಾಗಿ ನಾನಾ ವೇಷ 

ಕೊಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೮) 

ದ ಹೆಮ್ಮಕ್ಕಳನು ಕರೆದು ಬಂಧಿಸಿ ಒಯ್ಯಲು 

ಬ್ರಹ್ಮ ಜಟ್ಟಿಗನ ಶಿರ ಹರಿದೆ ನರಹರಿಯೆ 


೩೦೬ 


- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೩) 

- ಹಮ್ಮಿದ ಮುದ್ರೆಕವಾಟವ ತೆಗೆವೆನೆ ಬೊಮ್ಮ 

ಜಟ್ಟಿಗನಲ್ಲವೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೨) 

೧೬೫೬. ಜಟ್ಟಿಗುಂಡು - ಕುಟ್ಟಿಕೊಳ್ಳದಿರಿ ಜಟ್ಟಿ 

ಗು೦ಡಿನಲಿ ಚಿಟ್ಟಿಕೊಳ್ಳದಿರಿ ಬೆನ್ನಲಿ ಸಿಡಿಯನು 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೩) 

೧೬೫೭. ಜಠರ - ದಾಸಿಯ ಜಠರದೊಳು 

ಜನಿಸಿದ ವಿದುರ ಸನ್ಯಾಸಿಯೆಂದೆನಿಸಿಕೊಂಡ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೩) 

- ಜನನಿಯ ಜಠರದಿ ನವಮಾಸವು ಫಘಫನದಿ 

ನೀ ಪೋಷಿಸುತಿರೆ ನಾನು 

- ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೧) 

- ತೀವಿರ್ದ ಮಡುವ ಧುಮುಕಲುಬಹುದು 

ಗರಳವನು ಸೇವಿಸಬಹುದು ಜಠರದಿ 

- ವಾಸುದೇವಾಯ ನಮೋ (ಬೆ-೯೦-೨) 

೧೬೫೮. ಜಡ - ರಪಣ ನಿಪುಣತ್ವ ಜಾಣುವೆ 

ಇಲ್ಲದಿಹ ಜಡಗೆ ಸುಪವಿತ್ರ ನೀನಲ್ಲದಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೧೬೫೯. ಜಡತೆ - ದನುಜರ ಜಡತೆ 

ಯಂತಿಹೆನಯ್ಯ ಗೋವಿಂದ ಸಲಹೆನ್ನನು 

-ಗೋವಿಂದ ಸಲಹೆನ್ನನು (ಬೆ-೮೮-೨) 

೧೬೬೦. ಜಡಿ - ಜಡಿವ ಕೋಪಕೆ ಶಾಪ 

ವಡೆದುಕೊಂಡಾಕ್ಷಣ ನುಡಿದ ದಿನವು ದಾಟಲು 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೩) 

-. ಮೊಗ್ಗಿದುವು ಮಧುಪಸಂಕುಲ ಪುಷ್ಪ 

ವಾಟಿಯೊಳು ಜಗ್ಗಿದುವು ಜಡಿವ ತೆರದಿ ವರ 

ಕವಿಗಳೆದೆಯ ಮಧುರೋಕ್ತಿಯೆನಿಸಿ 

- ತಂ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

- ಕೀಲು ಜಡಿದ ಮರದ ಬೊಂಬೆ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪಡೆಯನೆಲ್ಲವ ನಡುರಣದಲಿ ಸೋಲಿಸಿ 

ಜಡಿದು ಗೋವುಗಳನೆಲ್ಲ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೩) 

೧೬೬೧. ಜಡಿ - ಆ ಕಾಳಿಂಗನ ಪೆಡೆಯ 

ತುಳಿದು ಜಡಿಯಲವನ ಮಡದಿಯರು ಬೇಡಿ 

ಕೊಳ್ಳೆ ಕಡಲಿಗಟ್ಟಿ 

- ಮಗುವು ಕಾಣೀರಯ್ಯ (ಸ-೧೯೯-೩) 

೧೬೬.೨೨. ಜಡೆ - ಹೂವಿನ ಗಂಟು ಅಂದು 

ಜಡೆಗಳಿಂದು 

- ಎನ್ನ ಕಂದ ಹಳ್ಳಯ ಹನುಮಾ 
(ಬೆ-೬-೨) 

೧೬೬೩. ಜತನ - ಜತನವೆಂಬೊ ಅತ್ತೆ ಮಾವ 

ಜೊತೆಗೆ ಹುಟ್ಟಿದಣ್ಣ ತಮ್ಮ 

- ಯಾರಿಗಾರು ಬಹರು ಸ೦ಗಡ (ಸ-೨೨೧-೨) 

- ಜತನದೊಳಮೃತಮಥನದಿಯಂದು ಪರ್ವತ 

ವನುದ್ಭರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 

೧೬೬೪. ಜತ್ತಯಿಸು (ಕೃಪೆತೋರಿಸು?)) - 

ಉತ್ತಾನಪಾದನ ಅಣುಗಗೆ ದಧ್ರುವಪದವಿ 

ಜತ್ತಯಿಸಿಕೊಟ್ಟೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

೧೬೬೫. ಜನ - ನಡು ಬೆರಳುಂಗುರದಿಂದ 

ಕೈಯ ಬೆಡಗ ನೋಡಿದ ಜನರಿಗೆ ಪಟ್ಟಿತಾ 

ನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ನೋಡುವರು ಜನರೆಲ್ಲ ನಾಚಿಕೆ ಇಲ್ಲವೇನಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೩) 

- ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-ಪ) 

- ದಶ ಖಷಿ ಮುನಿ ನೃಪ ದಶದಿಕ್ಕಿನ ಜನರು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ಪುರ ಅಗ್ರಹಾರ ಕೆಡಿಸಿದವಗೆ ರಾಜರೋಗ 

ವೆಂದು ಅರಿವುದು ಸಕಲ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 


೩೦೭ 


- ಮಕ್ಕಳೊಡನೆ ಅಷ್ಟುಹೇಳಿ ಸಾವತನಕ ದುಷ್ಟ 

ಜನರು ಸುಮ್ಮನಿರುವರೆ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಅಂದು ಸಾಧಿಸಲು ಕಂಬದ ಬಳಿಯೆ ತನ್ನ 

ತಂದೆಯ ಕೊಲಿಸಿದನೆಂಬರು ಜನರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಸಕಲ ಜನರು ಕಾಣುತಿರಲು ವಿಕೃತಿ ವತ್ನರ 

ಚೈತ್ರ ದ್ವಿತೀಯೇಕಾದಶಿಯೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

- ಮುಸುಕುವುದು ವಿಶ್ವಾಸಘಾತಕಗೆ ನರರೋಗ 

ಪುಸಿಯಲ್ಲವಿದು ಕೇಳಿ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

- ಜನರೆಲ್ಲ ಯದುಶೈಲೋತ್ಸವವ ಕೇಳಿ ಘನ 

ಕಾಲದೇಶದಜಿತ ಭಯವ 

- ಕೈಯ ತೋರಿದ ಬಗೆಯ (ಸ-೯೧-೩) 

- ಜನ ಮಣಿಯಲು ಬೇರೆ ಮಣಿಪುರದಲಿ 

ವಿಭೀಷಣಗೆ ಶಾಶ್ವತವಿತ್ತೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

- ಭಾಗವತ ಜನ ನಿವಹ ಸುಮನಸ ಸುದತಿ 

ಯರು ರತ್ನದಾರತಿಯಂ ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 

- ಪಾರ್ವ ಖಗ ಉಲಿಯುತಿರೆ ಸಕಲ ಜನ 

ನಲಿಯುತಿರೆ 

- ಪೂಸರನ ಜನಕನೇ (ಬೆ-೧೬೮-೧) 

- ಜನವರಿಯದಂತೆ ಜೀವನದೊಳಡಗಿದ್ದವನ 

ಮನವ ಖತಿಗೊಳಿಸಿ ಕಾತರಿಸೆ ನುಡಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೮) 

- ಹೀನನಾಗಿ ಕೆಟ್ಟ ಜನರ ಮನೆಯ ಸೇರುವೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಧರೆ ಮಿತ್ರ ಬುಧ ಜನರ ಅಗ್ನಿಸಾಕ್ಷಿಯ 

ಮಾಡಿ ಕರವಿಡಿದು ಧಾರೆಯನೆರೆಸಿಕೊಂಡ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನ ಜ೦ಂಗಮಸ್ಥಾವರಕಾದಧಾರವಾಗಿಹಳು 

ಭಂಗಿಸುತ ಜನರ ಕರ್ಮವ ಕಳೆವಳು 

- ಜಗದ೦ತಯಾರ`ಮಿ ಎಂತೆಂದು 
(ಬೆ-೫೮-೪) 

- ಶರದಿಷುಖ್ಯಾತಿ ಪೌರುಷಲೋಭ ಬಹುಜನರ 

ಉರುವೀಶರನ್ನು ಕೈಪಿಡಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ಲೇಸಾಗಿ ಜನರ ಸಲಹುವ ಕಾಗೆನೆಲೆಯಾದಿ 

ಕೇಶವನದಾಸ ಕಾಣೆ 

- ನಮ್ಮಮ್ಮ ಶಾರದೆ (ಬೆ-೧.೩) 

- ರವಿ ಕೋಟಿ ತೇಜ ಪ್ರಕಾಶೆ ಮಹಾ ಕವಿ 

ಜನರ ಹೃತ್ಯಮಲವಾಸೆ 

- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೩) 

- ಉತ್ತಮ ಜನರು ಸುರೆಯನೀಂಟುವರೆ 

ಮದೋನ್ಮತ್ತರಾಗಿ ಶಬ್ದ ನುಡಿಯುವರೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ಸುತ್ತ ಮುತ್ತಲು ಕುಳಿತಿದ್ದ ಬಂಧುಜನರು 

ಹೊತ್ತು ಹೋಯಿತೇಳಿರೇಳೆಂಬರು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

- ಇದರ ಕುರುಹ ಪೇಳಿ ಕುಳಿತಿದ್ದ ಜನರು 

- ಮರ ನುಂಗುವ ಪಕ್ಷಿ (ಬೆ-೧೬೧-ಪ) 

- ಭವರೋಗದ ವೈದ್ಯ ಬಾಡದಾದಿಕೇಶವನ 

ವಿವರವರಿತು ಭಾವಿಸಿ ಭಕ್ತಜನರು 

- ಶ೦ಕರನಾರಾಯಣ ಖಡು 
(ಬೆ-೧೭೫-೯) 

- ಪತಿವ್ರತೆಯರೆಂಬವರು ಶತಸಹಸ್ರದಲೊಂದು 

ಮಿತಿ ಮೀರಿ ಇರುವರೈ ಇತರ ಜನರು 

- ಕಅಯೇರಿ ಬಂತು (ಬೆ-೧೩೦-೬) 

- ಮೂರುಲೋಕಕೆ ಗೌಡ ಸಂಗತಿ ಇಹರು 

ಮಂತ್ರಿ ಮೂರುಲೋಕದ ಜನರು ಭಜಿಸು 

ತಿಹರು 

- ನಾವು ಕುರುಬರು (ಬೆ-೧೫೨-೫) 

- ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ 

ಬಹುಜನರು ನೆರೆತಿಳಿದು ಪೇಳಿ ಮತ್ತಿದನು 

ಎ ಅಹುದಾದರಹುದೆನ್ನಿ (ಬೆ-೧೩೧-ಪ) 

- ದೈವಕೃಪೆಯು ತೊಲಗಲೊಡನೆ ದಾಳಿ 


೩೦೮ 


ವರಿಯದೆ ಕೇಳಿ ಜನರೆ 

- ಸಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಶೌರಿ ಮುನಿಯಲಂದು ಅವನ ಪದವು 

ಮುರಿಯದೆ ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ಶ್ರೀಕಾಗೆನೆಲೆಯ ವರದ ಕೇಶವನನು 

ಭಜಿಸಿರೊ ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಕಲಿಯುಗದ ಜನರಿಗೆ ಆರ ನಾಮವೆ ಗತಿ 

- ಆತನ ಪಾಡುವೆ ಅನವರತ (ಬೆ-೭೦-೨) 

- ಕನಕನೊಡೆಯನು ಕಾಗೆನೆಲೆಯಾದಿಕೇಶವನ 

ಜನಕೆ ನಿತ್ಯವು ಪ್ರಸಾದವನು ಕೊಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಜನನ ಮರಣವನೊಂದು ಹೊರಗೆ ಮಾಡಿ 

ಪರಜನದೊಳಗಿರಿಸುವ ಸುಜನೇಶ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

೧೬೬೬. ಜನಕ (ತ೦ದೆ) - ನಂದಗೋಪ 

ಕುಮಾಠ ನವನೀತಚೋರ ಮಂದಾಕಿನೀಜನಕ 

ಮೋಹನಾಕಾರ 

- ಲಾಆಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 

- ನೀನಿದ್ದರೆ ಕನಕ ಪ್ರಾಣ ತೆರಳುವ ತನಕ 

ಶ್ರೀನಿಧೇ ಆದಿಕೇಶವ ಎನ್ನ ಜನಕ 

- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) | 

- ಜನಕ ಹಿತದವನೆಂದು ನಂಬಬಹುದೇ 

ಹಿ೦ದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಿ೦ಕರನ ಜನಕ ಅನಿರುದ್ಧ ಪುರುಷೋತ್ತಮ 

ನಾಮಂಗಳಂ೦ ಬಿಡದೆ 

- /ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 

- ಜನನಿ ಜನಕ ನೀನೆಯೆಂದು ಎನುವೆನಯ್ಯ 

ದೀನಬಂಧು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೫) 

- ಕಂದ ಬಾರೆಂತೆ೦ಂದು ಶೋಕಿಪ ಜನಕ ಜನನಿ 

- ಅಣುಮಹತ್ತಾದ ದೇವ (ಬೆ-೭೧-೨) 

-. ಸೋಮನ ಜನಕನ ಸತಿಯ ಧರಿಸಿದನ 

ರೋಮಕೋಟಿಯೊಳಿಟ್ಟಿಹನ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಪೂಸರನ ಜನಕನೇ ಶತಕೋಟಿತರಣಿಪ್ರಕಾಶ 

ಅಗಣಿತಕೋಟಿಬ್ರಹ್ಮಾಂಡನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

೧೬೬೭. ಜನಕಸುತೆ (ಸೀತೆ) - ಜನಕಸುತೆ 

ಯನು ಕದ್ದೊಯ್ಯಲು ಲಂಕೆಗೆ ಎಣಿಕೆಯಿಲ್ಲದ 

ಶರಧಿಯ ಕಟ್ಟಿ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-ಬ 

೧೬೬೮. ಜನನ - ಹಸಿವು ತೃಷೆಯು ಶೋಕ 

ಮೋಹ ಅಸುವಗೊ೦ಬ ಜನನ ಮರಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ಜನನ ಮರಣವವದೆಲ್ಲರಿಗೆ ಗತಿಬಾಹುದು 

ಏಕೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೩) 

- ಜನನ ಮರಣವನೊಂದು ಹೊರಗೆ ಮಾಡಿ 

ಪರಜನದೊಳಗಿರಿಸುವ ಸುಜನೇಶ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

- ಜನನವಾದರೆ ಹಾಡಿ ಹರಸಲೇತಕೆ ಅನುಗತಿ 

ಯನು ಹೇಳಿದರಳಲೇಕೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

೧೬೬೯. ಜನನರಹಿತ - ಜನನರಹಿತ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

೧೬೭೦. ಜನನಿ - ವ್ಯಾಸನ ಜನನಿಯ ವಾಸನೆ 


೩೦೯ 


ತಾಳ್ದನು ದೇಶದೊಳಗೆ ಬಲು ಪೆಸರುಳ್ಳವನು 

- ಶಃತನೇನೆ ಸಿನ್ನ ಮಗನು (ಸ-೩೮-೧) 

- ಜನನಿ ರಕ್ಷಿಸುವಳೆಂತೆಂಬೆನೇ ಆ ಕು೦ತಿ ತನಯ 

ರಾಧೇಯನಿಗೆ ಎರಡನೆಣಿಸಿದ ಮೇಲೆ 

- ಆರು ಹಿತವರು ಎಂದು ಸಂಬಬೇಡ 
(ಬೆ-೩೩-೧) 

- ಜನನಿ ಜನಕ ನೀನೆಯೆಂದು ಎನುವೆನಯ್ಯ 

ದೀನಬಂಧು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೫) 

- ಜಲಧಿಯನ್ನು ಪೀರ್ದ ಮುನಿಯ ಜನನಿ 

ಪೆಸರ್ಗೆ ಕಿವಿಯನಾಂತ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಖತಿಯನು ತಡೆದನ ಸತಿಯ ಜನನಿ ಸುತ 

ಸತಿಯರನಾಳಿದ ಚತುರನಿಗೆ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೨) 

- ಕಂದ ಬಾರೆಂತೆಂದು ಶೋಕಿಪ ಜನಕ ಜನನಿ 

- ಅಣುಮಹತ್ತಾದ ದೇವ (ಬೆ-೭೧-೨) 

- ಜನನಿಯ ಜಠರದಿ ನವಮಾಸವು ಫನದಿ 

ನೀ ಪೋಷಿಸುತಿರೆ ನಾನು 

- ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೧) 

- ಪಡೆದ ಜನನಿಯಂತೆ ಸಾರಥಿಯಾಗಿ ತಾ 

ಬಿಡದೆ ರಕ್ಷಿಸುವನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

- ಮಂಗಳ ಜನನಿಯ ಹಿಂಗದೆ ಕದ್ದು 

ಜಲಂಗಳೊಳಡಗಿಪ್ಪನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ವ್ಯಾಸನ ಜನನಿಯ ವಾಸರೂಪ ತಾಳ್ಜನು 

ದೇಶದೊಳಗೆ ಬಲು... ಉಳ್ಳವನು 

- ಸೀತಾಪತಿ ರಘುನಾಥ (ಬೆ-೧೦೦-೧) 

- ಕಾನನವಾಸದಿ ನಿಂದಳಿಗೊಡೆಯ ನಿಧಾನ 

ಶರಧಿಯಲಿ ವಾಸಮಾಡಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

೧೬೭೧. ಜನಮೇಜಯ - ಈ ಕಥೆಯ ಕೇಳ್ಬ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜನಮೇಜಯನ ಪತಿಕರಿಸಿ 

"- ಬೊಂಬೆಯಾಟವನಾಡಿಸಿದ (ಬೆ-೭೬೯-೪) 

೧೬೭೨. ಜನಾರ್ದನ - ಎನ್ನ ಹೀನಬುದ್ಧಿ 

ಬಿಡಿಸೊ ಮುನ್ನ ಜನಾರ್ದನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೧) 

- ನಾರಸಿಂಹಾಚ್ಯುತ ಜನಾರ್ದನ ಉಪೇಂದ್ರ 
ರಸಭವ ವಂದ್ಯ ಹರಿ ಕೃಷ್ಣ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 

- ಗೋವಿಂದ ಹರಿಗೋವಿಂದ ಗೋವಿಂದ 

ಕೇಶವ ಕೃಷ್ಣ ಜನಾರ್ದನ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-ಪ೧) 

೧೬೭೩. ಜನಿಸು - ಕಂದನಾಗಿ ಜನಿಸಿ 

ವಸುದೇವ ದೇವಕಿಯರಿಗೆ ನಂದಗೋಕುಲ 

ದೊಳು ನಿಂದೆ ಕಂಸನ ಕೊಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಮುಗುದನಾಗಿ ಮತ್ತೆ ಜನಿಸಿ ಬರುವುದು 

ಸೊಗಸು ಕಾಣುವುದೆ ಛಿ ಮನವೆ 

- ರಾಮನಾಮವ ಸೆನೆ ಮನವೆ 
(ಸ-೨೨೬-೨) 

- ದಾಸಿಯ ಜಠರದೊಳು ಜನಿಸಿದ ವಿದುರ 

ಸನ್ಯಾಸಿಯೆಂದೆನಿಸಿಕೊಂಡ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೩) 

- ಬಗೆಬಗೆ ಜನ್ಮದಿ ಜನಿಸಿದೆ ನಾಳೆಗೆ ಸಿಗುವುದೆ 

ನಿಜದಿಂ ಈ ಸಮಯ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೨) 

- ನನ್ನಿಂದ ನಾನೇ ಜನಿಸಿ ಬಂದೆನೆ ದೇವ 

ದ್‌ ನನ್ನಿ೦ದ ನಾನೇ ಜನಿಸಿ ಬಂದೆಸನೆ 
(ಬೆ-೫೪-) 


- ರೇಣುಕೆಯ ಬಸುರಿನಲಿ ಜನಿಸಿ ಪಿತನಾಜ್ಞೆ 


ಯನು ಮಾಣಬಾರದು ಎಂಬ ಮತವ ಪಿಡಿದು 
ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 
- ದೇವಕೀ ದೇವಿಯುದರದಿ ಜನಿಸಿ ಬಾಲ್ಯದಲಿ 
ಓವಿ ಮೊಲೆಯೂಡಿದವಳಸುವ ಸೆಳೆದೆ 


೩೧೦ 


- ನೀನಾವ ಬಾ೦ಧವನೊ (ಬೆ-೭೮-೧) 

- ಬೇರೊಂದು ರೂಪದಿ ಜನಿಸಿ ಖಳನ ಕೊಂದು 

ಧಾರಿಣಿಸುರರಿಗಿತ್ತನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಬೆದರಬೇಡೆನುತ ಅಭಯವನಿತ್ತು ಮುದ 

ದಿಂದ ಸುಧೆಯೊಳಗೆ ಬಂದು ಜನಿಸಿ 

- ನೋಡಯ್ಯ ಸಿನ್ನ ದಾಸರ (ಬೆ-೮೫-೧೦) 

- ಜನಿಸಿದಾ ಬಳಿಯಲ್ಲಿ ತಾ ಲಜ್ಜೆ ತೊರೆ 

ದಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಲೋಕ ಪಾವನೆ ಗಂಗೆ ಜನಿಸಿದಾ ಪಾದ 

-ಭಜಿಸಿ ಬದುಕೆಲೊ ಮನುಜ (ಬೆ-೩೫-೧) 

- ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 

ಮಂದಿರದೊಳ್ಳೆವರು ನಿದ್ರೆಗೈೆಯ್ಯುತಿರಲು 

- ನೀನಾವ ಬಾ೦ಧವನೊ (ಬೆ-೭೮-೯) 

- ವರಮಾತೆಯ ಕೂಡ ಜನಿಸಿದ ಧೀರನ 

ಗರುವೆ ನೀ ತೋರೆನಗೆ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೪) 

- ಕಮಲಕೋರಕದಿ ಜನಿಸಿದನಯ್ಯನ 

- ಕಾವನಯ್ಯನ ಕಳುಹು (ಬೆ-೧೫೩-೨) 

- ಸಿಂಧುಮಥನದೊಳು ಜನಿಸಿದಳ ಗಂಡ 

ಮುಕುಂದನ ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ಅಪ್ಪ ಜಯದರಸನ ಕೂಡೆ ಜನಿಸಿದಳ 

ಕಪ್ಪುವರ್ಣದ ಮೈಯಳ 

- ಏಣನಯನೆ ಏಣಭೋಜಮಧ್ಯೆ 
(ಬೆ-೯೯-೨) 

- ಉರಿಯೊಳು ಜನಿಸಿದವನ ನಿಜ ತಂಗೆಯ 

ಸೆರಗಪಿಡಿದ ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಈ ಪರಿಯಲಿ ಬಹು ಜನಿಸಿದೆ ಭಲೆ ಭಾಪುರೆ 

ಬಾಡದೊಳ್‌ ನೆಲಸಿದೆ 

- ನಿನಗಿಂತ ಕುಂದೇನೊ (ಬೆ-೮೭-೫) 

- ಪೂರ್ವಜನ್ಮದಲಿ ನಾ ಮಾಡಿದಾ ಭವದಿಂದ 

ಉರ್ವಿಯೊಳು ಜನಿಸಿದೆನೊ ಕೃಷ್ಣಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮_ಪ) 

- ಜನಿಸಲಾರೆನು ಎನೆ ಜನಿಸೆಂದಿಕ್ಕಳದಿಂದೆ 

ವನಜಾಕ್ಷ ನೂಕಿದವನು ನೀನಲ್ಲವೆ ದೇವ 

ನ ನನ್ನಿ೦ದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೧) 

೧೬೭೪. ಜನುಮ/ಜನ್ಮ - ಹರಿಯ ಪೂಜೆ 

ಮಾಡದವನ ಜನುಮವೇತಕೆ 

ದ ಸತ್ಯವ೦ತರ ಸಂ೦ಗವಿರಲು 
(ಬೆ-೧೨೪-೧) 

- ಜನ್ಮ ಸಾರ್ಥಕವಿರದವರು ಭಾಗವತರಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-ಪ) 

- ಏಸು ಜನ್ಮ ಬಂದರೇನು ದಾಸನಾಗಲಿಲ್ಲ 

ನಾನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೩) 

- ಹರಿ ಮುಕುಂದನು ನೀನು ನರಜನ್ಮ ಹುಳು 

ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

- ಈರೇಳು ಜನ್ಮದಿ ನಿನ್ನಾಧೀನನಾಗಿಪ್ಪೆ ನಾನಾರ 

ಸೇರುವೆನೊ ನಾನೇನ ಮಾಡುವೆನೊ 

- ಹೂವ ತರುವರ ಮನೆಗೆ (ಬೆ-೪೩-೨) 

- ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆ 

ಯಿದು 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಮನುಜ ಜನ್ಮದಿ ಹುಟ್ಟಿ ಮೈಮರೆದಿರಬೇಡಿ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೨) 

- ಭೂಸುರಸ್ವವ ಹ್ರಾಸ ಮಾಡಿದ ಫಲ ಏಸೇಸು 

ಜನುಮಕು ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 

- ಹಲವು ಜನ್ಮದಿಂದ ಬಂದಿರುವನು ನೀನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೨) 

ದ ಚಿತ್ತಶುದ್ಧಿಯುಳ್ಳವಗೆ ಮತ್ತೆ ಜನ್ಮವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 


೩೧೧ 


(ಬೆ-೧೨೫-೧) 

- ನೋಡಿ ನಡೆಯದೆ ಹಿಂದನೇಕ ಜನ್ಮಗಳಲ್ಲಿ 

ಮಾಡಿರುವ ಪಾತಕವು 

- ಅಣುಮತ್ತಾದ ದೇವ (ಬೆ-೭೧-೧) 

- ಹಲವು ಜನ್ಮದ ತಾಯಿ ಎನಗಿತ್ತ ಮೊಲೆ 

ಹಾಲು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ಹಲವು ಜನ್ಮದ ಪಾಪವೆನಿಪ ಸೊಕ್ಕಾನೆ 

ಸೊಂಡಿಲು ಸುತ್ತಿ ಬಂದು ಸೀವರಿಸುತಿದೆಕೊ 

- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೨) 

- ಮುಂದೆನ್ನ ಜನ್ಮ ಸಫಲವಾಯಿತು 

- ಬದುಕಿದೆನು ಬದುಕಿದೆನು 
(ಸ-೧೭೧-೩) 

ನ ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಿಲ್ಲ 

ಇ ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-ಪ) 

- ಕಂಡ ಕಂಡವರನು ಕೂಡಿ ಭಂಡಜನ್ಮ 

ಹೊರೆಯುವವಗೆ 

ಪಾ ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೧) 

- ಬಗೆಬಗೆ ಜನ್ಮದಿ ಜನಿಸಿದೆ ನಾಳೆಗೆ ಸಿಗುವುದೆ 

ನಿಜದಿ೦ಂ ಈ ಸಮಯ 

- ರಾಮ ನಾಮವ ನೆನೆ ಮನವೆ 
(ಸಿ೨೭) 

- ಹಲವು ಜನಮದಿ ತಾಯಿ ಎನಗಿತ್ತ 

ಮೊಲೆಹಾಲು ನಲಿದುಂಬಾಗ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

೧೬೭೫. ಜಪ - ಜಪತಪಾನುಷ್ಠಾನ 

ಜಪಿತನೆಂದೆನಿಸುವೆನೆ ಜಾಣತನ ಮೊದಲಿಗಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

- ಮೀಸಲಾಗಿ ಮಿಂದು. ಪ ತಪ ಹೋಮ 

ನೇಮಗಳ ಏಸು ಬಾರಿ ಮಾಡಿದರೂ ಫಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವೇನೊ ಅದು ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಚಳಿ ಮಳೆಯು ಅತಿ ಕಾರುಗತ್ತಲೆಯೊಳಗೆ 

ಎದ್ದು ಹೊಳೆಯೊಳಗೆ ಮುಳುಗಿ ಜಪತಪವ 

ಮಾಡಿ 

- ಜಪವ ಮಾಡಿದರೇನು (ಬೆ-೧೨೩-೩) 

- ಆಗಮ ಸಿದ್ಧಾಂತ ಮೂಲದ ಜಪವಿದು 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೧) 

- ಮುಂದೆ ಉಪಮಿತರೋರ್ಮಿತರರಿಯದ 

ಜಪವಿದು ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೩) 

- ಜಪವ ಮಾಡಿದರೇನು ತಪವ ಮಾಡಿದರೇನು 

- ಜಪವ ಮಾಡಿದರೇನು (ಬೆ-೧೨೩-ಪ) 

- ಮೂಗುಹಿಡಿಯುತೆ ನೀರೊಳಗೆ ಮುಳುಗಿ 

ಜಪಮಾಡಿ ಭಾಗವತ ಶಾಸ್ತ್ರಾದಿಗಳನೆ ಓದಿ 

- ತೀರ್ಥ ಪಿಡಿದವರು ತಿರುಸಾಮಥಧಾರಿಗಳಿ 
(ಬೆ-೧೩೮-೨) 
- ಸ್ನಾನ ಸಂಧ್ಯಾನ ನೇಮ ನಿತ್ಯ ಜಪಗಳನ್ನೆ 

ದ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

೧೬೭೬. ಜಪಿತ (ಜಪಿಸಲ್ಪಟ್ಟವನು) - ಜಪ 

ತಪಾನುಷ್ಠಾನ ಜಪಿತನೆಂದೆನಿಸುವೆನೆ ಜಾಣತನ 

ಮೊದಲಿಗಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೧೬೭೭. ಜಪಿಸು - ಪಟ್ಟೆನಾಮವನಿಟ್ಟು ಪತ್ರೆ 

ಕೈಯಲಿ ಪಿಡಿದು ಗುಟ್ಟಿನಲಿ ಜಪಿಸುವ 

ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ಹರಿಮಂತ್ರವ ಜಪಿಸಿ ಹನುಮನ ಸೇಸೆಯ 

ಧರಿಸಲಾಗದವಳದು ನೋಡಣ್ಣ 

- ಶಂಕರನಾರಾಯಣ ಚಡು 
(ಬೆ-೧೭೫-೬) 

೧೬೭೮, ಜಮುನೆ - ಆ ಜಮುನೆ ಪೊಕ್ಕು 

ಮೋಜು ಮಾಡ್ಬಾ 


೩೧೨ 


- ನಾರಾಯಣನೆ ಈತ (ಸ-೧೩೮-೧) 

೧೬೭೯. ಜಯ - ಜಯಜಯಾಸನ ಶುಕ 

ಪರಾಶರ ರಿಷುಮಾನ್ಯ ಪಯೋಜಸಂಭವ 

ಸಂತತಿ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

- ಜಯಮಂಗಲಂ೦ ನಿತ್ಯ ಶುಭ ಮಂಗಲಂ 

- ಜಯಮಂಗಲಂ ನಿತ್ಯ (ಬೆ-೧೭೧-ಪ) 

- ಮಂಗಲಂ ಜಯ ಮಂಗಲಂ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-ಪ) 

- ಭಕುತರೊಳು ಘಂಟಕರ್ಣನು ಜಯ 

ಸುವರ್ಣಕ ಪುತ್ರ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

-. ಜ೦ಗಮಗಳೆದ್ದು ಜಯಜಯವೆನುತಿರೆ 

ನರಸಿ೦ಂಗನೊಲಿದುಪ್ಪವಡಿಸೊ ಹರಿಯೆ 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-ಪ) 

- ತಪ್ಪದು ಎಷ್ಟೊತ್ತಾದರು ತಡೆದೆವು ಜಯ 

ಜಯವೆನುತ 

ದ ಸೈಯೇ ಇದು ಸ್ಫೆಯೇ ಗೋಪಿ 
(ಬೆ-೧೦೪-೮) 

- ಪುರತ್ರಯ ವಧುಗಳ ಗೆಲಿದಗೆ ಮಂಗಳ 

ತುರಗವಾಹನನಿಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೩) 

೧೬೮೦. ಜಯಲಕ್ಷ್ಮಿ - ನಿನಗಿ೦ತ ಕು೦ದೇನೊ 

ನಮ್ಮಮ್ಮ ಜಯಲಕ್ಷಿ ಟ್ಟ 

- ನಿನಗಿ೦ತ ಕುಂದೇನೊ (ಬೆ-೮೭-ಪ) 

೧೬೮೧. ಜಯಿಸು - ಜವನ ಬಾಧೆಯ ನೀವು 
ಯಿಸಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೪) 

- ಧರಣಿಯ ಮುನ್ನಾಳ್ದ ನಹುಷ ಸಗರರೆನಿಪ 

ಭೂಪತಿಗಳು ಸಿರಿಯ ಜಯಿಸಲಿಲ್ಲ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಇನ್ನು ಅವನನು ಸೆಣಸಿ ಜಯಿಸುವವರನು 

ಕಾಣೆನೆನ್ನುತಲಿ ರೋಮಗಳನುಬ್ಬೆತ್ತುತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ಮೇಣದಹಿಕೋಟಿ ದಳ್ಳುರಿಯ ಗರುಡನ 

ಕೂಡ ತ್ರಾಣದಿ೦ ಕಾದಿ ಜಯಿಸುವುದೆ ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

- ಇದು ರಹಸ್ಯವು ಎ೦ದು ಹಿತವು ತೋರಿತು 

ಇಂದು ಪದವ ಜಯಿಸಿದೆ ನಾನು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

೧೬೮೨. ಜರಿ /ಜರೆ - ಶುಕ್ರನುಪದೇಶವನು 

ತವೆ ಜರಿದ ವೈಷ್ಣವರ ಅಕ್ಕರದಿ ಪಾಲಿಸಿದೆ 

ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 

ಬೌದ್ಧ ಚಾರ್ವಾಕ ಮಾಯ್ಸಳ ಜರಿದಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-೨) 

- ಧರೆಗಧಿಕ ನಾಥನಾ ತೊಡೆಯನೇರಲು ಕಂಡು 

ಜರೆಯಲಾ ಧ್ರುವನ ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಕೋಪಾವೇಶದಲಿ ದುಃಶಾಸನನನು ಸೀಳಿ 

ಭೂಪರ ಬಲದೊಳಗೆ ಜರೆಜರೆದು ಕರೆದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೨) 

- ಕೆಳದಿಯ ಜರೆದು ಶ್ರೀ ಹರಿದಿನ ಗೆದ್ದಂಥ 

ಹಳಬರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

- ಮಾವ ಅತ್ತೆಯು ನೊಂದು ಅತ್ತಿಗೆಯು 

ಜರೆದು ಹೇವವನಿಕ್ಕಿ ಚೂರ್ಣವ ಮಾಡಲು 

'*- ಮಾವನ ಮನೆಯೊಳಗೆ (ಬೆ-೧೪೬-೩) 

- ಸ್ನಾನ ಸಂಧ್ಯಾನ ನೇಮ ನಿತ್ಯ ಜಪಗಳನ್ನೆ 

ಜರೆದು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

-. ಬೆರೆತನ್ಯಜಾತಿಯ ಪರನಾರಿಯ ಕೂಡಿ 

ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 

- ಮಗನಿಂದೆ ಗತಿಯು೦ಟಿ (ಬೆ-೧೪೫-೩) 

- ವಾವೆ ವರಸೆಯು ತಪ್ಪಿ ವೈರಿವರ್ಗವು ಹೆಚ್ಚಿ 


೩೧೩ 


ದೇವಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಅಯೇರಿ ಬಂತು (ಬೆ-೧೩೦-೨) 

- ಆನೆವಾಹನ ಪಿತನ ತಾಯನಳೆದವನು 

ಭಾನುಸುತಗೆ ಶಾಪವನಿತ್ತು ಜರೆದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

- ಹಿರಿಯರನು ಜರೆದವಗೆ ಪೀನಾಶಿ ರೋಗವು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

೧೬೮೩. ಜಲ - ಜಲದೊಳಗಿನ ಕಪ್ಪೆ ಜಲದ 

ಸವಿಯರಿಯದು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ಸಿನ್ನ 
(ಸ-೮-೩ 

- ಜಲದ ಸುಗಂಧವ ಜಲವರಿಯದು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

- ದುಃಖವಾದಡೆ ದುಃಸ್ಥಿತಿಯಲಿರಲು ಅಂಬಕ 

ದಲಿ ಜಲ ಪೋಗುವದೇಕೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೧) 

- ಜಲವೆ ಸಕಲ ಕುಲಕೆ ತಾಯಿಯಲ್ಲವೆ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

- ಮಂಗಳ ಜನನಿಯ ಹಿಂಗದೆ ಕದ್ದು ಜಲಂ 

ಗಳೊಳಡಗಿಪ್ಪನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

- ಜಲದ ದಾರಿಯಲ್ಲಿ ಬಂದಿರುವನು ನೀನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೨) 

- ಆ ಜಲದ ಕುಲವನೇನಾದರೂ ಬಲ್ಲಿರಾ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

- ಜಲದೊಳು ಮುಳುಗಿ ತಪವ ಮಾಡಿ 


' ಕುಲವನು ಛಲದಿಂದೆಬ್ಬಿಸಿ ಕಾದುವೆನೆನುತ 


- ಬಂದಿದೆ ದೂರು ಖರಿದೆ (ಬೆ-೮೬-೬) 
೧೬೮೪. ಜಲಕ್ರೀಡೆ: - ಭರದಿ ಹಾರೈಸುತಿಹರು 
ಜಲಕ್ರೀಡೆಗೇಳಯ್ಯ ಸ್ಮರನ ಹಿತನೊಲಿದುಪ್ಪ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೨) 

೧೬೮೫. ಜಲಜ - ಮೆರೆವ ಜಲಜನ ಕೂರ್ಮ 

ವರಹನ ನರಹರಿ ದ್ವಿಜ ಕೊರಳ ಕೊಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೧೬೮೬. ಜಲಜದಳನೇತ್ರ/ಜಲಜನೇತ್ರ/ 

ಜಲಜಾಕ್ಷ - ಜಗದೇಕನಾಯಕ ಜಲಜದಳನೇತ್ರ 

ಖಗರಾಜವಾಹನ ಕಲ್ಯಾಣ ಚರಿತ 

- ಲಾಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೨) 

- ಕಲಿಯೇರಿ ಬಂತು ನಾ ಕಡೆಹಾಯ್ವು 

ದೆ೦ಂತಯ್ಯ ಜಲಜನೇತ್ರನ ಕೃಪೆಯ ಪಡೆದವರು 

ಕೇಳಿ 

- ಕಆಯೇರಿ ಬಂತು (ಬೆ-೧೩೦-ಪ) 

- ಕಲಕಂಠ ಹೊಳೆಯೆ ನಿಟ್ಟಿಸಿದವನು ಬಂದ 

ನೆಲೆ ಜಲಜಾಕ್ಷನೊಲಿದುಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೧೬೮೭. ಜಲಜಸಂಭವ (ಬ್ರಹ್ಮ) - ಜಲಜ 

ಸಂಭವನ ಪೆತ್ತವನಾರು 

- ಆತನ ಪಾಡುವೆ ಅನವರತ (ಬೆ-೭೦-೨) 

೧೬೮೮. ಜಲಜಾಪ್ತ (ಸೂರ್ಯ) - ಜಲಜಾಪ್ತ 

ವರಗಾಲವಾನ್ವಿತ ಅತ್ರಿ ಶಾಂಡಿಲ್ಯ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೧೬೮೯. ಜಲಜೆ ಎಕ್ಕನಾತಿಯರು ಕಾಟಿ 

ಜಕ್ಕಣಿಯರು ಜಲಜೆಯರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

೧೬೯೦. ಜಲಧಿ/ಜಲನಿಧಿ - ಛಲದಂಕ 

ನೆಂಬುದಕೆ ಬಾಣನು ಹಿರಣ್ಯಕನು ಜಲಧಿ 

ದಶಮುಖ ಕಾರ್ತವೀರ್ಯ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಜಲಧಿಯನು ಪೀರ್ದ ಮಹಾಬಲದ 

ಬಲವಂತನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಜಲಧಿಯನ್ನು ಪೀರ್ದ ಮುನಿಯ ಜನನಿ 

ಪೆಸರ್ಗೆ ಕಿವಿಯನಾಂತ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 


೩೧೪ 


- ಜಲಧಿಯೊಳಾಮ್ನಾಯ ತಂದಗೆ ಮಂಗಳ 

ಕುಲಗಿರಿಯ ತಾಳ್ಜಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

- ಜಲನಿಧಿ ಸುತನ ಮೊಮ್ಮಗನ ಕೊಂದ ಶೂರ 

ನಕುಲ, ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಜಲನಿಧಿಯನುತ್ತರಿಸಿ ಲಂಕೆಯನೈವುದಕೆ 

ಕುಲಗಿರಿಯ ಕಿತ್ತು ತಂದು ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಜಲನಿಧಿಗೆ ಬಿಲ್ಲ ಹೂಡಿದನೆ ಕಾಮಕೊಲಿದು 

ಗೊಲ್ಲತಿಯೊಳಾಡಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 

೧೬೯೧. ಜಲಪ್ರಳಯ - ಈ ತೆರದಿ ಜಲ 

ಪ್ರಳಯವಾಗಿಹೋದುವು ಎಷ್ಟು 

- ಇರಬ೦ದುದಿಲ್ಲ ಸ೦ಸಾರ (ಬೆ-೧೧೩-೩) 

೧೬೯೨. ಜವ (ಯಮ) - ಜವನ ಬಾಧೆ 

ಯನ್ನು ಬಿಡಿಸು ತವೆ ತ್ರಿವಿಕ್ರಮಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 

- ಜವನ ಬಾಧೆಯ ನೀವು ಜಯಿಸ ಬೇಕಾದರೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೪) 

೧೬೯೩. ಜವಾಜಿ/ಜವಾದಿ (ಪುನುಗು) - 

ಜವಾಜಿ ಕತ್ತುರಿಯಂದು ಭಸಿತ ಧೂಳಿಯಿಂದು 

- ಎನ್ನ ಕ೦ದ ಹಳ್ಳಿಯ ಹನುಮಾ (ಬೆ-೬-೨) 

- ಸಿರಿಗಂಧ ಕುಂಕುಮ ಸಾದು ಜವಾದಿ ಕತ್ತುರಿ 

ತಿಲಕವ ನೊಸಲಲಿ ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

೧೬೯೪. ಜಾಂಬವ - ಕದನದಲಿ ಕಲಿ ಹನುಮ 

ಸುಗ್ರೀವ ಜಾಂಬವಾಂಗದ ಶಬರಿ ದ್ರೌಪದಿ 

ಯರು 

- ಪೂಸರನ ಜನಕನೇ (ಬೆ-೧೬೮-೩) 

- ಯತಿಗಳಲಗಸ್ತ್ಯನೋ ಧೃತಿಯೊಳಗೆ 

ಜಾಂಬವನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

- ತುಂಬಿವರ್ಣನ ತೆತ್ತವೆ ನಾಲ್ಕು ರವೆ ಎಂಟು 

ಜಾ೦ಬವರು ಮೆಚ್ಚುವರು ಜಾಣರಿಗಳವಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೧೬೯೫. ಜಾಗರ - ಭಾಗವತ ಗೀತ ನೃತ್ಯಗಳ 

ಕೇಳದೇಕಾದಶಿ ವ್ರತ ಜಾಗರದಲಿ ನೀ ನಿಡು 

ನಿದ್ರೆಗೈವೆ 

ದಾ ಧರ್ಮೇದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೧೬೯೬. ಜಾಡು - ಪಂಚಪ್ರಾಣಗಳ ಗೊತ್ತು 

ಗುರಿ ಜಾಡನು ತಿಳಿದು ಪಂಚಾಕ್ಷರಿಯೆಂಬ 

ಅರಮನೆಯೊಳಗೆ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

೧೬೯೭. ಜಾಣ - ಏಸು ಮೋಸ ಕಲಿತ 

ಜಾಣನೆ ಯಶೋದೆ ಕೇಳೆ ವಾಸುದೇವ 

ಮಾಯಕಾರನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ಇದ ಬಲ್ಲ ಜಾಣರ ದೇಹದೊಳಗೆ ನೋಡಣ್ಣ 

- ಲಲ್ಲಿ ನೋಡಿದರಲ್ಲ ರಾಮ (ಸ-೫೧-ಅ) 

-. ಪ್ರಾಣನಾಯಕನಾದ ಆದಿಕೇಶವರಾಯ 

ಜಾಣ ಶ್ರೀಕೃಷ್ಣ ಷ್ಟ ನಿನ್ನಡಿಯ ಬಿಡಲಾಗದೊ 

- ತೊರೆದು ಈಸಿಧಿತುರಿ (ಬೆ-೫೫-೩) 

-. ಕಟ್ಟಾಳು ಕಡುಜಾಣನ್ರಾಗಿ ಪುಟ್ಟಿದರಿಲ್ಲ 

ಬೆಟ್ಟಗಳನು ಕಿತ್ತಿ ಇಟ್ಟರಿಲ್ಲ, 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ತುಂಬಿವರ್ಣನ ತೆತ್ತವೆ ನಾಲ್ಕು ರವೆ ಎಂಟು 

ಜಾಂಬವರು ಮೆಚ್ಚುವರು ಜಾಣರಿಗಳವಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೧೬೯೮. ಜಾಣತನ - ಜಪತಪಾನುಷ್ಠಾನ 

ಜಪಿತನೆಂದೆನಿಸುವೆನೆ ಜಾಣತನ ಮೊದಲಿಗಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

- ಜಾಣತನದಿಂ ಕಾಗೆನೆಲೆಯಾದಿಕೇಶವನ 

ಮಾನಸದಲಿ ನೆನೆದು ಸುಖಿಯಾಗೊ ಮನವೆ 

ದ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಏಣಾಕ್ಷಿಯರ ಚೆಂದುಟಿಯ ಸುಧೆಯ ಸವಿದು 

ಜಾಣತನದಲಿ ನಲಿವ ಜಿಹ್ವೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 


೩೧೫ 


(ಬೆ-೧೧೮-೩) 

- ಕ್ಷೋಣಿಗೆರಗಿಸಿ ಕಾರ್ತವೀರ್ಯಾರ್ಜುನನ 

ಮಡುಹಿ ಜಾಣತನದಲ್ಲಿ ಭೂದಾನಗಳ 

ಭೂಸುರರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

೧೬೯೯. ಜಾಣುವೆ - ರಪಣ ನಿಪುಣತ್ವ 

ಜಾಣುವೆ ಇಲ್ಲದಿಹ ಜಡಗೆ ಸುಪವಿತ್ರ ನೀನಲ್ಲದಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೧೭೦೦. ಜಾತ - ಹುಟ್ಟುತಲೆ ಜಾತ ಷೋಡಶ 

ವರ್ಗಗಳೆಂಬ ಕಟ್ಟಳೆಯ ದಿನಗಳೊಳು 

ನ೦ಟರಿಷ್ಟರು ಕೂಡಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

೧೭೦೧.. ಜಾತಕರ್ಮ - ಹುಟ್ಟಿದಾಗಲೆ 

ಜಾತಕರ್ಮ ಷೋಡಶವೆಂಬ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

೧೭೦೨. ಜಾತಿ - ಹದ್ದುಕಾಗೆಗಳು 

ಕಾದಾಡಿದುವು ಮೃಗಜಾತಿ ಚಲಿಸಿದುವು 

ಶಿಲೆಪ್ರತಿಮೆ ರೂಢಿ ಗಡಗಡ ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಜಾತಿ ಯಾವುದು ನಿನ್ನ ಹೆಸರೇನು ಮರುಳೆ 

- ಲಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಕುಲವು ಜಾತಿ ಗೋತ್ರಗಳುಳ್ಳವನು ನೀನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೨) 

- ಅಡವಿಯೊಳಗಾಡುವ ಮ್ಯಗಜಾತಿ ಪಕ್ಷಿಗಳಿಗೆ 

ಅಡಿಗಡಿಗೆ ಆಹಾರವಿತ್ತವರದಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

-. ಬೆರೆತನ್ಯಜಾತಿಯ ಪರನಾರಿಯ ಕೂಡಿ 

ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೩) 

- ಸೋತು ಸಂಕಟಪಟ್ಟು ಘಾತಕ ಒಡಲೊಳ 

ಗಿಟ್ಟು ನೀತಿ ಹೇಳುವ ಕೆಟ್ಟ ಜಾತಿಗಳಿಗಲ್ಲದೆ 

- ಅಂಧ೦ತಮಸು ಇನ್ನಾರಿಗೆ (ಬೆ-೮೯-೧) 

- ಜಾತಿನೀತಿಗಳೆಲ್ಲ ಒಂದಾಗಿ ಪಾತಕದಿ ಮನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವೆರಗಿ ಮೋಹಿಸುತ 

- ಕಲ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

೧೭೦೩. ಜಾನಕಿ - ದಶಕ೦ಠನನುಜನು 

ಜಾನಕಿಯ ಬಿಡಹೇಳೆ ಅಸುರ ಕೋಪವ ತಾಳಿ 

ಅಟ್ಟಲಾಗ 

ದ ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೪) 

- ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿ 

ಯನೊಯ್ಯೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 

೧೭೦೪. ಜಾನಕಿರಮಣ - ದೇವ ಜಾನಕಿ 

ರಮಣ ಪೇಳು ರಘುಪತಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-) 

೧೭೦೫. ಜಾನು (ಮಂಡಿ) ವೈಶ್ಯ ಉನ್ನತ 

ಜಾನುವಿನ ಶಕ್ತಿಯಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

೧೭೦೬. ಜಾಮಾತ - ಆ ಸುಗ್ರೀವ ಜಾಮಾತ 

ಮುಖ್ಯ ಪ್ರಾಣನಾಥ ವಿಶಾಲ ಗುಣವಂತನೆ 

ಹಣುವಂತನೆ 

-. ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

೧೭೦೭. ಜಾರ - ಕ್ರೂರ ಚಿತ್ರಗುಪ್ತನೊಡನೆ 

ಕಾರುಬಾರಿಗಿಳಿದ ಜಾರ ಕೃಷ್ಣನೆಂಬ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೧) 

- ಪೊಸ ಶಾಸಕ್ರಮ ಕೂಗೆ ಜಾರ ತಸ್ಕರ ತತಿಯು 

ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

೧೭೦೮. ಜಾರಸ್ತ್ರೀ ದ ಮಂಡಲದೊಳಗೊಬ್ಬ 

ಜಾರಸ್ತ್ರೀಯಳು ತನ್ನ ಗಂ೦ಡನರಿಕೆಯಿಂದ 

ವ್ಯಭಿಚಾರಗೈಯೆ 

ನ ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

೧೭೦೯. ಜಾಲ - ಚಂಚಲತ್ವ ಬಲವು ಫಲವು 

ಜಾಲ ಕೋಪ ತಾಪದಿಂದ ವಂಚನಾರ್ಥ ಹಲವು 

ಕೆಲವು ಮಿಂಚಿನಂತೆ ಸುಳಿಸುತ 


೩೧೬ 


- ಅಹಹ ಮೋಸಹೋದೆನಯ್ಯ 
(ಸ-೯-೨) 

- ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೩) 

೧೭೧೦. ಜಾವಲಿ (ಕುರುಬರ ನಾಯಿ) - 

ಅರುಹೆಂಬ ನರಗುರಿಯು ತೆರೆಯೆಂಬ 

ಜಾವಲಿಯು 

- ನಾವು ಕುರುಬರು (ಬೆ-೧೫೨-೧) 

೧೭೧೧. ಜಿತ - ಶಿವನ ಧನುವನು ಖಂಡಿಸಿ 

ಮತ್ತೆ ಶಿವನ ಜಿತವೇರಿ ನಿಂದೆ 

- ಭವಭಯ ವಿನಾಶ ಭೋ (ಬೆ-೪೧-೨) | 

೧೭೧೨. ಜಿಹ್ಹೆ - ಹರಿತೀರ್ಥ ಪ್ರಸಾದ ಎನ್ನ 

ಜಿಹ್ಹೆಗೊದಗಿತು 

- ಬದುಕಿದೆನು ಬದುಕಿದೆನು (ಸ-೧೭೧-೧) 

- ಎರಡು ಸಾವಿರದ ಜಿಹ್ಹೆಯುರಗ ಪೊಗಳಿದ 

ಹರಿಯೆ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಪ) 

- ದೃಕುಯುಗದಿ ರವಿ ಶಶಿಯು ಎವೆಯಲಿ 

ನಕ್ಷತ್ರ ಪ್ರಕಟ ಜಿಹ್ಹೆಯ ವಾಣಿ ಕರ್ಣದ್ವಯದಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

ದ್‌ ಏಣಾಕ್ಷಿಯರ ಚೆ೦ಂದುಟಿಯ ಸುಧೆಯ ಸವಿದು 

ಜಾಣತನದಲಿ ನಲಿವ ಜಿಹ್ವೇ೦ದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಜಡದು 
(ಬೆ-೧೧೮-೩) 

ದ ಜಿಹ್ವೆ ಬುದ್ಧಿಯ ಒಳಗೊ ಬುದ್ಧಿ ಜಿಹ್ವೆಯ 

ಒಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೨) 

- ಜಿಹ್ವೆ ಬುದ್ಧಿಗಳೆರಡು ನಿನ್ನೊಳಗೊ ಹರಿಯೆ 

- ನೀ ಮಾಯೆಯೊಳಗೋ (ಬೆ-೪೭-೨) 

- ಷಡುರಸದನ್ನಕೆ ನಲಿದಾಡುವ ಜಿಹ್ವೆ 

ಕಡುರುಚಿಗೊಂಡರಾರುಚಿ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

- ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೨) 

- ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜಿಹ್ವೆಯೊಳಗೆ ನುಡಿಸು ಈ ತಾಜಾ 

ದಾಮೋದರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 

- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳ 

ವಲ್ಲದಿಹ ಸ್ಮರಣೆ ಜಿಹ್ಹೆಗೆ ಬರೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೧೭೧೩. ಜೀಣ - ಜೀಣನ ವಶದೊಳು ನಾನಾ 

ದ್ರವ್ಯವಿರೆ ದಾನ ಧರ್ಮಕೆ ಮನಸಾದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೧೭೧೪. ಜೀತ - ಅಲ್ಪ ದೊರೆಗಳ ಜೀತ 

ಎಷ್ಟು ಮಾಡಿದರೇನು 

- ಆರು ಬಾಳದರೇನು (ಬೆ-೩೦-೩) 

೧೭೧೫. ಜೀಮೂತ (ಮೋಡ) - ದುರಿತ 

ಜೀಮೂತಪವನ ದುರಿತಾಂಧಕಾರರವಿ ದುರಿತ 

ಲತಾಲವಿತ್ರ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೧೭೧೬. ಜೀಯ - ಇನಕೋಟಿ ಶತತೇಜ 

ಮುನಿಕಲ್ಪಭೂಜ ಕನಕಾದ್ರಿ ನಿಲಯ ವೆಂಕಟ 

ರಾಯ ಜೀಯ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೧) 

೧೭೧೭. ಜೀವ - ಓಹೋ ಎನ ಜೀವ 

ಮೈಯೆಲ್ಲ ನವಗಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 

(ಸ-೭೧-ಪ) 

ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯ್ತು 

- ಬದುಕಿದೆನು ಬದುಕಿದೆನು (ಸ-೧೭೧-೩) 

ನ ಅವರೆಮ್ಮ ಜೀವ ಪಾಂಡವರೆಂದನು 

- ವಾಸುದೇವಾಯ ನಮೋ (ಬೆ-೯೦-೧೪) 

- ನಿನ್ನ ಬಿಟ್ಟು ಹೋಹ ಜೀವ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೧) 

ದ ಅ೦ಬುಜದಳಾಕ್ಷಗೆ ಮಂಗಳ ಸರ್ವ ಜೀವ 

ರಕ್ಷಗೆ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-ಪ) 

- ಮೇದಿನಿಯ ನೆಗಹಿ ತಾಮಸನ ಜೀವವ 

ನಳಿದು 


೩೧೭ 


- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಜೀವವಿದ್ದಂತೆ ಲಜ್ಜೆಯ ಕಳೆದುಕೊಳಲಾರೆ 

ಆವ ಪರಿಯಲಿ ನಿನ್ನ ನಂಬಿದೆ 

- ವಾಸುದೇವಾಯ ನಮೋ (ಬೆ-೯೦-೨) 

- ನಾರಾಯಣ ಅಚ್ಯುತಾನಂತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ಎಲೊ ಭಂಡಜೀವವೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೧೭೧೮. ಜೀವ (ಜೀವಿ)- ಏನಿದೆತ್ತಣ ಬಯಕೆ 

ಎಲೊ ಮಂಕುಜೀವ ನೀನು ಅರಿತರೆ ಪೇಳು 

ನಿಜವನೆನಗೆ 

- ಏನಿದೆತ್ತಣ ಬಯಕೆ (ಬೆ-೧೩೬-ಪ) 

- ಭೇದವಿಲ್ಲದೆ ಸಕಲ ಜೀವರನು ಪೊತ್ತಿಹಳು 

ಭೂದೇವಿಯೆಂಬಾಕೆ ನಿನ್ನ ಅರ್ಧಾಂಗಿಯು 

- ಜಗದ೦ತರ್ಯಾಮಿ ಎಂತೆ೦ದು 
(ಬೆ-೫೮-೧) 

- ಶರಧಿಯೊಳಿರುತಿರ್ಪ ಚರಜೀವಗಳ 

ಗುಣಾಕರಿಸಿ ಇಪ್ಪೆಂದು ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

ದ ಆತ್ಮನಾವ ಕುಲ ಜೀವನಾವಕುಲ 

ತತ್ತ್ವ್ಯೇಂದ್ರಿಯಗಳ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

೧೭೧೯. ಜೀವನ - ನರಜನ್ಮವೆಂಬ ಪಾತಕದ 

ಪಂಜರದೊಳಗೆ ಸ್ಥಿರವೆ೦ಂಬೊ ಅಹಂಕೃತಿ 

ಜೀವನವ ನಿರ್ಮಿಸಿ 

- ಎ೦ತಹುದೊ ಸಿನ್ನಯ ಭಕುತಿ 
(ಸ-೪೧-೪) 

- ಅನುಮಾನವಾಗಿ ಜೀವನ ತೊಲಗಿದಾಕ್ಷಣದಿ 

ಮನೆಯೊಳೊಂದರೆಗಳಿಗೆ ನಿಲ್ಲಿಸಿಕೊಳ್ಳರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

- ತನು ನಿನ್ನದು ಜೀವನ ನಿನ್ನದು ರಂಗ 

ಅನುದಿನದಲಿ ಬಾಹ ಸುಖದುಃಖ ನಿನ್ನದಯ್ಯಾ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-ಪ) 

- ಹಲವು ಜೀವನವ ಒಂದೆಲೆ ನುಂಗಿತು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-ಪ) 

- ಒಂದಿಷ್ಟು ಸುಖವ ನಾ ಕಾಣೆ ಜೀವನವೆ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೧) 

- ವಾಸುದೇವನ ಭಜಿಸೊ ಒರಟು ಜೀವನವೆ 

- ಈ ಸಿರಿಯ ನ೦ಚ ಹಿಗ್ಗಲು ಬೇಡ 
(ಸ-೪೦-ಅ) 


- ಉಂಟು ಸೌಭಾಗ್ಯವೆಂಬ ಧೈರ್ಯವ ಬಿಟ್ಟು 


ವೈಕು೦ಠವಾಸಿಯ ಭಜಿಸೊ ತುಂಟ ಜೀವನವೆ 
- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೧) 


- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನ೦ಪ್ರ 


ಮುಟ್ಟಿ ಮನದಲಿ ಭಜಿಸೊ ಭ್ರಷ್ಟಜೀವನವೆ 

- ಈ ಸಿರಿಯ ಸಂಜ ಹಿಗ್ಗಲು ಬೇಡ 
(ಸ-೪೦-೩) 

- ಬಿಡದೆ ಯಮನಾಳುಗಳು ಬಾರೆಂದು 

ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೨) 

ನ ಬೊಮ್ಮ ಪಣೆಯಲಿ ಬರೆದ ಬರೆಹ 

ತಪ್ಪುವುದುಂಟೆ ಸುಮ್ಮನೆ ಬಯಲಾಸೆ ವ್ಯರ್ಥ 

ಜೀವನವೆ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೨) 

- ಎಮ್ಮ ಅರ್ಥ ಎಮ್ಮ ಮನೆಯು ಎಮ್ಮ 

ಮಕ್ಕಳೆಂಬುವ ಹಮ್ಮು ನಿನಗೆ ಏಕೋ ಜೀವನವೆ 

-ಾ ಒಲ್ಲೆನೆಂದರಾಗುವುದೆ (ಬೆ-೧೧೦-೨) 

- ಹೋದ ಜೀವನಕೆ ವೈದ್ಯ ಸ್ಮರಣೆಯನ್ನಿಟ್ಟು 

ವಾದಗುಣ ಬಿಡಿಸಿ ಆಗ ಮಾಡಿಕೊಂಡೆಯೊ' 

- ಸಾಲದೆ ನಿನದೊಂದು ದಿವ್ಯನಾಮ 

(ಬೆ-೧೭೪-೫) 

- ಸತ್ಯ ಧರ್ಮಗಳೆಲ್ಲ ಎತ್ತ ಪೋದುವೊ ಕಾಣೆ 

ಉತ್ತಮರ ಜೀವನಕೆ ದಾರಿಯಿಲ್ಲ 

- ಕಅಆಯೇರಿ ಬಂತು (ಬೆ-೧೩೦-೮) 

- ಜನವರಿಯದಂತೆ ಜೀವನದೊಳಡಗಿದ್ದವನ 

ಮನವ ಖತಿಗೊಳಿಸಿ ಕಾತರಿಸೆ ನುಡಿಸಿ 

- ನೀನಾವ ಬಾಂಧವನೊ (ಬೆ-೭೮-೮) 


೧೭೨೦. ಜೀವನ್ಮುಕ್ತ - ಆದಿಕೇಶವ(ನ) ಭಕ್ತ 


೩೧೮ 


ಅವ ಜೀವನ್ಮುಕ್ತ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

೧೭೨೧. ಜೀವರಾಶಿ (ಪ್ರಾಣಿ ಪ್ರಪಂಚ) - 

ಎಂಬತ್ತುನಾಲ್ಕು ಲಕ್ಷ ಜೀವರಾಶಿ ಯೋನಿ 

ಯೊಳು ಹಂಬಲಿಸಿ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ತೃಣವ ಹಿಡಿದು ಬರೆಯುತಿಪ್ಪ ಒಂದು 

ರೋಮ ಕೂಪದಲ್ಲಿ ಕುಣಿಕೆಯೊಳಗೆ ಜಗದ 

ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ಏಸೋ ಕಾಯಂಗಳ ಕಳೆದು ಎ೦ಬತ್ನಾಲ್ಕು 

ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಸಕಲ ಜೀವರಾಶಿಗಳ ಕಲ್ಪಿಸುವ ಬೀಜ 

ಸುಖದಿಂದ ಮಾಯಾಂಗನೆಯರೊಡಲೊಳು 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೩) 

- ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು 

ಬೊಂಜೆಗಳನು ಮಾಡಿ ಭವದಿಂದಲಿ 

- ಜಗದಂ೦ಂತರ್ಯಾಮಿ ಎಂತೆಂದು 
(ಬೆ-೫೮-೨) 

೧೭೬೨೨. ಜೀವಿ - ಆತನಾ ಪದತೋಯ 

ಶಿರಸಾ ವಹಿಸಿ ಪಾನದಿಂದಧಿಕರಾದರು 

ಜೀವಿಗಳು ಮನುಜ 

- ಆತನೇ ಪರಮಾತ್ಯು ಪರತತ್ತ ಕ 
(ಬೆ-೭೪-ಪ) 

೧೭೨೩. ಜೀವಿಸು - ತರುಣಿಯಳನು ತಂದ 

ಮನೆಯ ವಾಸಕ್ಕಿಂತ ತರು ಗಿರಿ ಗುಹೆಗಳಲಿ 

ಇದ್ದು ಜೀವಿಸಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) . 

- ತೊರೆದು ಜೀವಿಸಬಹುದೆ ಹರಿ ನಿನ್ನ 

ಚರಣಗಳ 

- ತೊರೆದು ಜೀವಿಸಬಹುದೆ (ಬೆ-೫೫-ಪ) 

- ಭಾವೆಯ ತಂದ ಮನೆಯಲಿ ಜೀವಿಪುದ 

ಕಿ೦ತ ಸಾವುದೇ ಲೇಸು ಅಭಿಮಾನಿಗಳಿಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಾವನ ಮನೆಯೊಳಗೆ (ಬೆ-೧೪೬-೧) 

೧೭೬೨೪. ಜುಟ್ಟು - ಜುಟ್ಟ ಬಿಚ್ಚಿ ಮಂಚದ 

ನುಲಿಗೆ ಬಿಗಿದು ಕಟ್ಟಿದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ಥಟ್ಟನೆ ಏಳಲು ಜುಟ್ಟ ಕಿತ್ತಿ ನೆಲಕೆ ಬಿದ್ದ 

ನೋಡು 

ದ ಸೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

೧೭೨೫. ಜುಣುಗು (ಜಾರಿಕೊಳ್ಳು) - ಬಿನುಗು 

ಮಾರ್ಗವನ್ನು ಹಿಡಿದು ಜುಣುಗಬೇಡಿರೊ 

- ಕಣಿಯ ಹೇಳಬಂದೆ ನಾನು 
(ಬೆ-ಒ೭೨-ಅ) 

೧೭೬೨೯. ಜುವ್ಮು - ಮುಂಡೆಂಕುಲಿ 

ಕೊಂಡಾಂತು ಮೈ ಜುಮ್ಮು ತಾಳಲು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೧೭೨೭ ಜುಳಿಗೆ (ಗಿ೦ಡಿಯ ನಳಿಗೆ) - ಒಲಿದು 

ಇತ್ತಪೆನೆನಲು ದಾರೆಯನೆರೆಯಲಸುರ 

ಕುಲಗುರುವು ಜುಳಿಗೆಯೊಳು ತಡೆದು ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

೧೭೨೮. ಜೂಜು - ಬಗೆಯಿಂದ ಜೂಜಲಿ 

ಸೋಲಿಸಿ ರಾಯನ ಬಗೆದು ಕೊಂದವನು 

ಶಕುನಿಯೊ ಪಾಂಡವರೊ 

- ಬಂದಿದೆ ದೂರು ಏರಿದೆ (ಬೆ-೮೬-೧) 

- ಶುಂಡಿಲಾಪುರದೊಳಗೆ ದುರುಳ 

ದುರ್ಯೋಧನನು ಪಾಂಡುನಂದನರೊಡನೆ 

ಕಪಟ ಜೂಜವನಾಡಿ 

- ವಾಸುದೇವಾಯ ನಮೋ (ಬೆ-೯೦-೧) 

೧೭೨೯. ಜೇನು/ಜೇನುತುಪ್ಪ - ಒಡಲ ಆಸೆ 

ಗಾಗಿ ನೊಣವು ಕೊಡದ ಜೇನಿನಲ್ಲಿ ಬಿದ್ದು 

ತೊಡಕಿದಂತೆ ಪಾಶದಲ್ಲಿ ಬಿದ್ದು ಬಾಯ 

ಬಿಡುತಲಿಹೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

೧೭೩೦. ಜೊಂಪು - ಜೊಂಪುಮದನನ 

ಪೂರ್ಣಶಕ್ತಿ ಬೊಂಬೆ ಒಳ್ಳೆ ಸಂಪಿಗೆಯ 

ಮುಡಿಗಿಟ್ಟ ಶಾರದಾಂಬೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೨) 


೩೧೯ 


೧೭೩೧. ಜೊನ್ನೆ (ಜೇನು) - ಜೊನ್ನೆಯ ತುಪ್ಪ 

ಅನ್ನ ಒಲ್ಲದೆ ಎಲುವು ಮಾಂಸವನ್ನು ತಿಂಬ 

ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

೧೭೩೨. ಜೊಳ್ಳು ದ ಜೊಳ್ಳುದೇವರ ಗೊಡವೆ 

ಬೇಡ ನರಕ ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

೧೩೭೩೩. ಜೋಕೆ - ಜೋಡು ಕಳಸವ 

ಹಿಡಿಯದಿರು ಜೋಕಿ ದಮ್ಮಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೩) 

- ಸಾಕಾರದಿಂದ ಸರ್ವರನು ರಕ್ಷಿಪನ ಜೋಕೆ 

ಯಲಿ ತನ್ನ ನೆನೆವರ ಪಾಲಿಪನ ಅನೇಕ 

ಮೂರುತಿ 

- ನೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-೧) 

೧೭೩೪. ಜೋಗಿ - ಸಂನ್ಯಾಸಿ ಜಂಗಮ 

ಜೋಗಿ ಜಟ್ಟಿ ಮೊಂಡಬೈರಾಗಿ ನಾನಾ ವೇಷ 

ಕೊಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೮) 

೧೩೭೩೫. ಜೋಡಿ - ಧೇನುಕಾಸುರನ 

ಕೊಂದಾನೆ ತನಗೆ ಜೋಡಿಲ್ಲದಿಹ ನಿಜದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೪) 

೧೭೩೬. ಜೋಡಿಸು - ಅಡಿಸತ್ತ ಮಡಕೆಗೆ 

ಜೋಡಿಸಿ ಒಲೆಗುಂಡ ಹೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೨) 

೧೭೩೭. ಜೋಡು - ಆರು ಜೋಡಿನ 

ಓಲೆಯಿತ್ತು ಮೂರು ಮುತ್ತಿನ ಮೂಗುತಿಯಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 

- ಜೋಡು ಕಳಸವ ಹಿಡಿಯದಿರು ಜೋಕೆ 

ದಮ್ಮಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 

(ಸ-೧೮೫-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹೊಲದೊಳಗೆ ಜೋಡಗಲಿ ತಿರುಗಾಡು 

ತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

೧೭೩೮. ಜೋಲು - ಬಾಲಕನಾಗಿವಳುದ್ದಕೆ 

ನೆಗೆವನೆ ಜೋಲುವ ತೊಗಲಿಗಾಗಿ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೪) 

೧೭೩೯. ಜೋಳ - ಜೋಳ ಧಾನ್ಯವು ನಿಮ್ಮ 

ಜೋಳಿಗೆಯಲಿರಲಿಕ್ಕೆ ಬಾಳೊಂದು ಮಾತುಗಳು 

ನಿನಗೇತಕೊ 

- ಶಂಕರನಾರಾಯಣ ಚಡು 
(ಬೆ-೧೭೫-೨) 

೧೭೪೦. ಜೋಳಿಗೆ - ಜೋಳ ಧಾನ್ಯವು ನಿಮ್ಮ 

ಜೋಳಿಗೆಯಲಿರಲಿಕ್ಕೆ ಬಾಳೊಂದು ಮಾತುಗಳು 

ನಿನಗೇತಕೊ 

- ಶಂಕರನಾರಾಯಣ ಚಡು 
(ಬೆ-೧೭೫-೨) 

೧೭೪೧. ಜ್ಞಾನ - ತಂತ್ರವನ್ನು ಹೇಳಿ ಜ್ಞಾನ 

ಮಾರ್ಗವನ್ನು ಬಿಟ್ಟುಕೊಟ್ಟು 

- ಒಡವೆ ಹೋಯಿತು ಮನ ಧ್ಯಡವಾಯತು 
(ಸ-೬೯-೫) 

- ಸಂದ ವಯಸನು ತಿಳಿದು ಕುಂದುತಿದೆ ಎನ್ನ 

ಮನದಂಧಕಾರವ ಬಿಡಿಸಿ ಹೊಂದಿಸು ಜ್ಞಾನವನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

- ಜ್ಞಾನವೆಂಬೊ ದಾರದಲ್ಲಿ ಪೋಣಿಸುವ 

ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

- ಜ್ಞಾನಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೦) 

- ಜ್ಞಾನದಿಂದ ನಿನ್ನ ನೀನೆ ತಿಳಿದುನೋಡೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-ಪ) 

- ದಿವ್ಯ ಜ್ಞಾನವನಿತ್ತು ದೇಹಾವಸಾನದಲ್ಲಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಜ್ಞಾನವಿಲ್ಲದೆ ನೂರುಕಾಲ ಬದುಕಲೇತಕೆ 

- ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೪) 


೩೨೦ 


-. ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು 

ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

ದ ಜ್ಞಾನದಲಿ ದಾನ ಧರ್ಮವ ಮಾಡಿರಯ್ಯ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-ಪ) 

- ತಾನಾರು ದೇಹವಾರು ದಿವ್ಯ ಜ್ಞಾನದಲಿ 

ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-ಪ) 

೧೭೪೨. ಜ್ಞಾನಶೂನ್ಯ ದಂ ಜ್ಞಾನಶೂನ್ಯ 

ಮದವೇರಿದ ಸೊಕ್ಕಿದ ಕೋಣಕೆ ಹುಟ್ಟಿದ್ದೆ 

- ಛೀ ನಿನ್ನ ಮೋರೆ ಮೇಲೆ 
(ಸ-೧೦೦-೩) 

೧೭೪೩. ಜ್ಞಾನಾಧಿಕ - ಅಜಜ್ಞಾನಾಧಿಕ ಬಲ್ಲ 

ಅನಲಸ್ನೇಹಿತ ಬಲ್ಲ ಗಜ ಚರ್ಮಾಂಬರ ಬಲ್ಲ 

ಗರುಡ ಬಲ್ಲ 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೧) 

೧೭೪೪. ಜ್ಞಾನಿ - ಜ್ಞಾನಿಗಳ ಮನದಲ್ಲಿ ಮೆರೆವ 

ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

ಎ ಜ್ಞಾನಿಗಳು ನಿಂದು ಧ್ಯಾನಿಪರು ನಿನ್ನ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ.ಅ. 

- ಜ್ಞಾನಿ ಸಜ್ಜನರನ್ನು ಕಾಡುವನೆ ಸತ್ತುರುಷ 

- ಸಹಜಣವಿದು ಈ ನುಡಿಯು 
(ಬೆ-೧೪೯-೨) 

೧೭೪೫. ಜ್ಯೇಷ್ಠ - ನಿ೦ದಳುತ ಜ್ಯೇಷ್ಠರು ಕನಿಷ್ಠ 

ಭ್ರಾತರು ಪುತ್ರ ಬಂಧು ಮುತ್ರರು 

-. ಅಣುಮಹತ್ತಾದ ದೇವ (ಬೆ-೭೧-೨) 

೧೭೪೬. ಜ್ಯೇಷ್ಠಕ ನ ಜ್ಯೇಷ್ಠಕರು ಸಿದ್ಧ ಸಾಧ್ಯರು 

ಮುನಿಯು ಹೋತುಗಳು 

- ನಾವು ಕುರುಬರು (ಬೆ-೧೫೨-೨) 

೧೭೪೭. ಜ್ಯೋತಿ - ಅಂತರಂಗದೊಳಗೆ ಅಷ್ಟ 

ಜ್ಯೋತಿಯನಿಟ್ಟು ದಂತಿ ಎ೦ಟನು ಹಿಡಿದು 

ತರಿದು ಬಿಸುಟು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೪೨-೪) 
- ಅರಿಯದಂತೆ ವಿಮಲಜ್ಯೋತಿ ಗೋವಿಂದ 
ಸಲಹೆನ್ನನು 
- ಗೋವಿಂದ ಸಲಹೆನ್ನನು (ಬೆ-೮೮-೧) 
ದ ಪರಮಜ್ಯೋತಿಯು ನೀನು ದುರುಳಕನು 
ನಾನು 
- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 
೧೭೪೮. ಜ್ಯೋತಿರ್ಮಯ ಎ ಜ್ಯೋತಿರ್ಮಯ 
ವಾದ ದೀಪದ ಬೆಳಕಿಗೆ ತಾನು ಕಾತರಿಸಿ ಬೀಳ್ವ 
ಪತಂಗದಂದದಲಿ 
- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೧) 
೧೭೪೯. ಜ್ಹಾಲೆ - ಪಾವಕನ ಜ್ವಾಲೆಯೊಳು 
ಹೊಕ್ಕು ಹೊರಡಲುಬಹುದು 
- ವಾಸುದೇವಾಯ ನಮೋ (ಬೆ-೯೦-೨) 
ದ ಧೂಮಜ್ವಾಲೆಗಳೊಡನೆ ಭುಗಿಭುಗಿಲು 
ಛಿಟಿಲೆನುತ ಆ ಮಹಾ ರಕ್ಕಸನ ಪೊಡೆಯ 
ಸೀಳಿ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 
೧೭೫೦. ರುಂಪಿ (ನೆಗೆದಾಟ) - ಹಂಪೆಯ 
ವಿರೂಪಾಕ್ಟಲಿಂಗನಲ್ಲಿ ರುಂಪಿಯನಾಡುತಿದೆ 
- ಕೆ೦ಪುಮೂಗಿನ ಪಕ್ಷಿ (ಸ-೮೮-ಅ) 


ರು 


೧೭೫೧. ರುಷ (ಮೀನು) - ಮಂಗಳಂ 

ರುಷ ಕೂರ್ಮ ಕಿಟಿ ನರಹರಿಗೆ ವಟುಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

೧೭೫.೨. ರಂಕರ - ಎಸೆವ ರೋಪಣಸಿ 

ಪೆಸರ್ವಕ್ಕಿ ರೀ೦ಕರ ಮಾಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

೧೭೨೫೩. ರೊಂಪಿಸು - ತೀರ್ಥಯಾತ್ರೆಗೆ ನೀನು 

ತಿರುಗಿ ರೊಂಪಿಸಿ ಕೃತಾರ್ಥನಾದೆನೆಂಬ ಹೆಮ್ಮೆ 

ಬೇಡ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೩) 


೩೨೧ 


ಟ 


೧೭೫೪. ಟಗರು - ಅಷ್ಟಮದ ಮತ್ತರ 
ಗಳೆಂತೆ೦ಂಬ ಟಗರುಗಳು ಸೃಷ್ಟಿಂಯೊಳು 
ಪರಮಾತ್ಮನೆಂಬ ಆಡು 

- ನಾವು ಕುರುಬರು (ಬೆ-೧೫೨-೨) 
೧೭೫೫. ಟವಳಿಗಾರ - ಎಂಥ ಟವಳಿಗಾರ 
ನಮ್ಮ 

- ಎಂಥ ಟವಳಗಾರನಮ್ಮ (ಸ-೪೩-ಪ) 


ಠ 


೧೭೫೬. ಠಕ್ಕುದೇವರು (ಕ್ಷುದ್ರದೇವರು) - 

ಮೊದಲಾದ ಠಕ್ಕುದೇವರ ಗೊಡವೆ ಬೇಡ ನರಕ 

ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

೧೭೫೭. ಠಾಣ್ಯ - ಮಂಡಲಕೆ ಹೊಸಪರಿಯು 

ಮನ್ನಥನ ಠಾಣ್ಯವಿದು ಮಂಡೆಹೋಗುವುದನ್ನು 

ಅರಿಯದೀ ಕೊಂಪೆ 

- ಲಎಂದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦.೨) 

೧೭೫೮. ಠಾವು - ಇಂದ್ರಿಯ ಸೂತಕ 

ದುರ್ಗಂಧದ ಮಲ ಮೂತ್ರ ನಿಂದ ಠಾವಲಿ 

ತನ್ನ ನಿಜವರಿಯದೆ 

- ಏತರವನೆಂದುಸುರಅ (ಬೆ-೧೨೨-೨) 

- ಬಡನಡುವಿನ ಠಾವಿಗೆ ಸಿಲ್ಕಿ ಸುಖ ಪಡದಿರೆ 

ರಾಯನಾ ಹಿಡಿದು ತೋಳು ಕಟ್ಟಿದುದರಿಂದ 

- ಚೆಲ್ವ ಕಂಗಳ ಚೆಲ್ಟಕಾರ (ಸ-೯೯-೨) 

- ಇಂಬಿಲ್ಲದೆ ಹೊಲೆಗೊಂಡ : ಠಾವಿನಲಿ 

ಬಂದಂಥ ಡಂಬಕ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೩) 

- ಕಂಡ ಕಂಡ ಠಾವಿನಲ್ಲಿ ಕಣ್ಣೆತ್ತಿ ನೋಡದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

- ನಂಬಿದ್ದ ಠಾವಿನಲಿ ಕೇಡನೆಣಿಪನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೧೯-೨) 
- ಸಸದಿಂ ಕುಳಿತು ಕೇಳೆಂದಡಾ ಠಾವಿನಲಿ 
ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 
- ಧರೇ£೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 
೧೭೫೯. ಠೊಣ್ಯ (ಕೆಲಸಕ್ಕೆ ಬಾರದವನು)- 
ಛೀ ನಿನ್ನ ಮೋರೆ ಮೇಲೆ ಠೊಣ್ಯ, ಛೀ ನಿನ್ನ 
ಮೋರೆ ಮೇಲೆ 
-ಛೀ ನಿನ್ನ ಮೋರೆ ಮೇಲೆ 
(ಸ-೧೦೦-ಪ) 


ಡ 


೧೭೬೦. ಡಂಗರ/ಡಂಗುರ - ದಾಸನೆಂದೆನಿಸಿ 

ಡಂಗರ ಹೊಯ್ದುವೆನು ಆದಿಕೇಶವನೆ ನೀನು 

ಎಂದು ಇಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ರಂಗರೂಪವ ತೋರಿ ಭ೦ಗ ಭವಗಳನಳಿದು 

ಡಂಗುರವ ಹೊಯ್ಯೊ ನಿನ್ನ ಡಿಂಗರಿಗನೆಂದು 

- ಹೂವ ತರುವರ ಮನೆಗೆ (ಬೆ-೪೩-೧) 

೧೭೬೧. ಡಂಬ/ಡಂಭ - ಡಂಬಕರ್ಮಿಯು 

ನಾನು ನಿರ್ಜಿತನು ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

ದ ಕಳ್ಳರಿಗೆ ಕಳ್ಳನಂತೆ ಬೆಳ್ಳಕ್ಕಿಯಂದದಿ ಡಂಬ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-ಪ) 

-. ಹೊತ್ತಾರೆಯೊ ಬೈಗಿನೊಳೊ ಆಗಲೊ 

ಈಗಲೊ ಕಾಯ ನಿತ್ಯ ಸ್ಥಿರವೆಂದು ನಂಬಬೇಡ 

ನಿನಗೆ ಡಂಬ ಬೆಸ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ಡಂಭವ ಮಾಡಿಕೊಂಡು ತುಂಬ ಪಾಪ 

ವೊಳಗೆ ಹಂಬಲಿಸಿದರಿನ್ನು ಬೆ೦ಂಬಲಕಾರುಂಟು 

- ಹೇಗೆ ನೀ ದಾಸನಾದೆ (ಬೆ-೨೨-೧೮) 

೧೭೬.೨೨. ಡಂಬಕ/ಡಂಭಕ - ಇಂಬಿಲ್ಲದೆ 

ಹೊಲೆ ಗೊಂಡ ಠಾವಿನಲಿ ಬಂದಂಥ ಡಂಬಕ 

ನನಗಿನ್ಯಾತರ ಕುಲವಯ್ಯ 


೩೨೨ 


- ಯಾತರವನೆಂದುಸುರಅ (ಸ-೨೧೮-೩) 
- ಇಂಬಿಲ್ಲವಿದರೊಳು ಇದು ಪುಳುವಿನ 
ಕೊಂಡ ಇಂಥ ಡಂಭಕ ನನಗೆ ಇನ್ನೇತರ 
ಕುಲವೊ 
- ಏತರವನೆಂದು ಪೇಳಅ (ಬೆ-೧೨೨-೩) 
೧೭೬೩. ಡಂಬತನ/ಡಂಭತನ - ಡಂಬತನ 
ವಿದೇಕೆ ಹರಿ ಪದಾ೦ಬುಜವನು ಭಜಿಸಿ ನರರು 
- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-ಅ) 
- ಅಂಬರ ತೊರೆಯಲೇಕೆ ತಾಂಬೂಲ 
ಬಿಡಲೇಕೆ ಡಂಭತನದಲ್ಲಿ ನೀನಿರಲೇತಕೆ 
- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 
೧೭೬೪. ಡಮರು - ನೊಸಲಗಣ್ಣಿನ ಬಲ 
ನಾಲ್ಕುತೆರದಾ ಬಲ ತ್ರಿಶುಲ ಡಮರು ಅಗ್ನಿ 
ಫಣಿಯ ಬಲವು 
- ಆವ ಬಲವಿದ್ದರೇನು (ಬೆ-೧೩೩-೧) 
೧೭೬೫. ಡಿಂಗರಿಗ (ಭಕ್ರ) - ಸಾಮಜವನ್ನೇರಿ 
ಬಪ್ಪನನನ್ನು ಕಾಣುತ. ಪ್ರೇಮುದಿಂದ 
ಉರದೊಳಾಂತು ಡಿಂಗರಿಗನನ್ನು ಕಾಯ್ದ 
- ಈತನೀಗ ವಾಸುದೇವನು (ಬೆ-೭೫-೨) 
- ರಂಗರೂಪವ ತೋರಿ ಭಂಗ ಭವಗಳನಳಿದು 
ಡಂಗುರವ ಹೊಯ್ಯೊ ನಿನ್ನ ಡಿ೦ಗರಿಗನೆಂದು 
- ಹೂವ ತರುವರ ಮನೆಗೆ (ಬೆ-೪೩-೧) 
-. ಸಿರಿಧರನೆ ಕಾಗೆನೆಲೆಯಾದಿಕೇಶವ ನಿನ್ನ 
ಪರಮ ಡಿಂಗರಿಗರ ಪಂಕ್ತಿ ಸೇರಿಸೊ ಎನ್ನ 
- ಕಾಯೊ ಕರುಣಾಕರನೆ (ಬೆ-೫೯-೩) 
೧೭೬೬. ಡಿಂಡೀರ (ನೊರೆ) - ಡಿಂಡೀರ 
ಸರ್ವಕೃತ್‌ ಆನೆ ವಾಹನ... 
- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 
೧೭೬೭. ಡಿಂಬ - ಗೊಲ್ಲತನವ ಬಿಡಿಸಿ 
ಗೋಗಾವ ಡಿಂಬ್ಹರಿಸಿ ಉಳ್ಳ ತಸ್ಕರ ಬುದ್ಧಿ 
ಕಡೆಗೆ ಇರಿಸಿ 
- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 
ಮಾತು (ಸ-೨೧೬-೧) 
೧೭೬೮. ಡಿಂಬು (ದೇಹ) - ಡಿಂಬಿನೊಳು 
ಪ್ರಾಣವಿರಲು ಕಂಬ ಸೂತ್ರ ಗೊಂಬೆಯಂತೆ 
- ಡಿಂಜನೊಳು ಪ್ರಾಣವಿರಲು (ಬೆ-೧೧೭-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೭೬೯. ಡೊಂಕು - ದೇಶಾಧಿದೇಶಗಳ 

ತಿರುಗುವ ಗರುಡನಿಗೆ ನಾಸಿಕದ ಕೊನೆ ಡೊಂಕ 

ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

೧೭೭೦. ಡೊಂಬೆ (ಡೊ೦ಂಬು, ಸೋಗು,) - 

ಕೊಂಬುಹೋತು ಕುರಿ ಕೋಣನ ಬಲಿಗೊಂಬ 

ಡೊಂಬೆ ದೈವಗಳನು ಭಜಿಸದಿರು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

೧೭೭೧. ಡೊಳ್ಳು - ಒಳ್ಳೆಯ ರಾವುತನಾಗಿ 


ಮ್ಲೇಚ್ಛರ ಡೊಳ್ಳಹೊಟ್ಟೆಯ ಮೇಲೆ ಒದ್ದಾನ್ಮ್ಯಾ 


- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೦) 

ದ ಡೊಳ್ಳಿನ ಮೇಲ್‌ ಕೈಯ ಭರಮಪ್ಪ ಹಾಕ್ಕಾನು 

ತಾಳವ ಶಿವನಪ್ಪ ತಟ್ಟಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೧) 


ತ 


೧೭೭೨. ತಂಗದಿರ (ಚಂದ್ರ) - ತಂಗದಿರನ 
ನಿಮಿಷ ತಾರಕೆಗಳು ಮಸಳಿಸೆ ಪತಂಗ 
ಪರ್ವತವ ಅಡರಿ ಬಂದನು 

- ತಂಗದಿರನ ನಿಮಿಷ ತಾರಕೆಗಳು 


(ಬೆ-೧೬೯-ಪ) 
೧೭೭೩. ತಂಗಿ/ತಂಗೆ - ರಂಗನೆಂಥವ 
ನೆಂಥವನೆಲೆ ತಂಗಿ 
- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-ಪ) 


- ಉರಿಯೊಳು ಜನಿಸಿದವನ ನಿಜ ತಂಗೆಯ 
ಸೆರಗಪಿಡಿದ ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 
- ಉತ್ತ ಹೊಲದೊಳು ಹವ್ಯ ವಹನ ತಂಗೆಯ 
ಕೊಂಡು ಮುತ್ತೆ ದೆ ಮಾಡಿ ಮೊಮ್ಮಗನ 
ಪಡೆದಿಹನ 

- ಬಲ್ಲವರು ನೀವು ಪೇಳರಯ್ಯ 

(ಬೆ-೧೫೦-೨) 


೩೨೩ 


೧೭೭೪. ತಂಡ - ತಂಡ ತಂಡದಿಂದ ಸಣ್ಣ 

ಬಣ್ಣ ಬಿಳಿದನುಟ್ಟುಕೊಂ೦ಡು 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧೧) 

- ಕಂಡೆನಾ ತಂಡತಂಡದ ಹಿಂಡು ದೈವ 

ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-ಪ) 

೧೭೭೫. ತಂತ್ರ - ತಂತ್ರ ಮಾಡಿ ಆದಿಕೇಶವ 


ಶ್ರೀಹರಿಯು ತಾನೆ ಬಂದು 


- ಓಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೫) 

- ತಂತ್ರವನ್ನು ಹೇಳಿ ಜ್ಞಾನ ಮಾರ್ಗವನ್ನು 

ಬಿಟ್ಟುಕೊಟ್ಟು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೫) 

- ಅನ್ನ ವಸ್ತ್ರಗಳಿಂದ ಚೆನ್ನಾಗಿ ಬಾಳುವರು 

ಭಿನ್ನ ತಂತ್ರವಮಾಡಿ ಕೆಡಿಸುತಿಹರು 

ದ ಕಅಯೇರಿ ಬಂತು (ಬೆ-೧೩೦-೭) 

೧೭೭೬. ತಂದೆ - ತಂದೆ ಶ್ರೀ ಕಾಗಿನೆಲೆಯ 

ಆದಿಕೇಶವರಾಯ ಬಂದೆನ್ನ ಹೃದಯದಲಿ ನೆಲೆ 

ಯಾಗಿ ನಿಂತ 

- ಬದುಕಿದೆನು ಬದುಕಿದೆನು 
(ಸ-೧೭೧-೩) 

- ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆಂದಿಗು ಧನ್ಯರು 

- ಮರೆಯದಿರು ಹರಿಯ (ಸ-೨೦೩-೩) 

- ತಂದೆ ತಾಯಿಗಳಾರು ಅ೦ದಿದ್ದ ಊರೇನು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೫) 

- ತಂದೆ ನೆಲೆಯ ಆದಿಕೇಶವನೆ ನಿನ್ನ 

ಪದದ್ವಂದ್ವವನು ಬಿಡೆನು ಬಿಡೆನೊ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ಭಾಗಿರಥಿಯ ತಂದೆ ಬಹು ದೈತ್ಯರ ಕೊಂದೆ 

- ನಾ ನಿಮ್ಮ ದಾಸರ ದಾಸ (ಸ..ದ೩೪- ೫) 

- ನಮ್ಮ ತಂಜೆ ಬಾಡದಾದಿಕೇಶವನ ಸ್ಮರಣೆಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಿಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೫) 

- ಸತಿಯು ಸುತರು ಪುತ್ರಿ ಮಿತ್ರರತಿಶಯದೊಳು 

ತಂದೆ ತಾಯಿ ಅತಿವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ತತ್ತಿಯಾದ ಬ್ರಹ್ಮನೀಗೆ ದಿಕ್ಕು ಅಖಿಲಾಂಡ 

ವೆಲ್ಲ ಹೆತ್ತ ತಂದೆಗಾದವನೆ ನಿತ್ಯವುಳ್ಳವ 

- ಎರಡು ಸಾವಿರದ ಜಕ್ಟೆಯುರಗ 
(ಸ-೪೮-೪) 

- ತಂದೆಯ ಮುಂದೆ ಮಗನನು ಬೈದು 

ಭಂಜಿಸಲು 

ದ ನಿನ್ನ ನಾಮ ವಾಲ್ಯೀಕಿಯನುದ್ಳರಿಸಿದೆ 
(ಸ-೧೪೫-೧) 

- ತಂದೆಯ ಮುಂದೆ ಪತ್ನಿಯ ಹಿಡಿದೆಳೆದು 

ಅಂಜಿಸಲು 

ನಾ ನಿನ್ನ ನಾಮ ವಾಲ್ಠೋಕಿಯನುದ್ಳರಿಸಿದೆ 
(ಸ-೧೪೫-೧) 

(- ಅಂದು ಸಾಧಿಸಲು ಕಂಬದ ಬಳಿಯೆ ತನ್ನ 

ತಂದೆಯ ಕೊಲಿಸಿದನೆಂಬರು ಜನರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಪೃಥ್ವಿಯ ತಲೆಯನು ಪರೆಮಾಡಿ ತಾಳಿದಳು 

ತ್ಯಾನಮಮ್ಮನ ತಂದೆಯ ಮೆಲುವನ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 

- ಓ೦ದುಕ್ಷಣ ವಾಯುಬರೆ ದುರ್ಗಂಧ ಹೇಸು 

ವುದು ತಂದೆಯೊಡಲೊಳು ಮೂರು ಮಾಸ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

- ಬಾಲಕ ತನ್ನ ತಾಯ್ತಂದೆಯೊಳ್‌ ಮುನಿದು 

ಹಲಕಾಲ ವನದೊಳು ತಪವನು ಮಾಡಲು 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೩) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 

ಮರಳಿ ನುಂಗಿದ ಧೀರನ 

- ಏಣನಸಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೪) 


೩೨೪ 


- ನಾಲಗೆಯೆರಡರವನ ಭುಂಜಿಸುವನ 
ಮೇಲೇರಿ ಬಹನ ತಂದೆಯು ಇಹ ಗಿರಿಯನು 
- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 
- ಶ್ರೀದೇವಿ ಭೂದೇವಿ ಮಾತೆಯರು ತಾವಿರಲು 
ಯಾದವರಾಯ ಮೋಹದ ತಂದೆಯು 

- ಆರು ಸಮಯಕ್ಕೊದಗಲಅಲ್ಲ 


(ಬೆ-೩೨-೨) 
೨ ಮನಸಿಜನರಿಯ ತಂದೆಯ ಭಕ್ಷಿಪನ ಪೊತ್ತನ 
ಶ್ರೀರಾಮನೆನ್ಸಿರಿ 


- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಮಂದೆಗಾಯ್ದವನ ಮನ್ನಥನ ಪೆತ್ತವನ ತಂದೆ 

ಶ್ರೀ ಬಾಡದಾದಿಕೇಶವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೫) 

- ಅಂಧಕನನುಜನ ಕಂದನ ತಂದೆಯ ಕೊ೦ದನ 

ಶಿರದಲಿ ನಿಂದವನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

- ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು 

- ಡಿ೦ಜನೊಳು ಪ್ರಾಣವಿರಲು 
(ಬಿ-೧೧೭-೨) 

- ಆಯಿತೊ ಹೋಯಿತೊ ಏನಾಯಿತೋ ಈ 

ದೇಹಕ್ಕೆ ತಾಯಿ ಯಾರೊ ಇನ್ನು ತಂದೆ ಯಾರೂ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಜಗದೊಳಗೆ ತಾನು ತಂದೆಯ ಮಾತು 

ಕೇಳದಾ ಮಗನು ಇಹ ಪರಕೆ ಸಲುವನೆ ಪ್ರಾಜ್ಞನೆ 

- ಆವುದೊಳ್ಳೆಯದೊ ನಸಿನ್ನಂಗ 
(ಬೆ-೬೮-೧) 

- ಇಂದು ಭವದ ಬಂಧ ಬಿಡಿಸು ತಂದೆ 

ಗೋವಿಂದಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೩) 

- ಇಂದೆನ್ನ ಮಾನ ಅಭಿಮಾನವನು ತಂದೆಯೆ 

ಮುಕುಂದ ನಿನಗೊಪ್ಪಿಸಿದೆನೊ 

- ವಾಸುದೇವಾಯ ನಮೋ (ಬೆ-೯೦-೮) 

- ಹರಿಯ ಮಗನ ಶಿರ ಹರಿದನ ತಂದೆಯ 

ಹಿರಿಯ ಮಗನ ತಮ್ಮನ ಪಿತನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೩) 

- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯ್ತಂದೆ ಅತ್ತು 

ಕರೆದುಳಿವರು ಮತ್ತೆ ಬೆನ್ನಲೆ ಬಾಹರೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ಕ್ಷೂಣವಿಲ್ಲದೆ ತಾಯ ಶಿರವರಿದು ತಂದೆ 

ಯನು ಪ್ರಾಣಹತ್ಯವ ಮಾಡಿದರ ಕುಲವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಗಜವನೇರಿದನ ತಂದೆಯ ತಾಯನಳೆದನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ತಾಯಿತಂದೆಯ ಬಿಟ್ಟು ತಪವ ಮಾಡಲು 

ಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

- ತಂದೆ ಸಿರಿ ಕಾಗೆನೆಲೆಯಾದಿಕೇಶವನ ಪದ 

ದ್ವಂದ್ವವನು ಬಿಡೆನು ಬಿಡೆನೈ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ತಂದೆ ಕಾಗೆನೆಲೆಯಾದಿಕೇಶವನ ನಾಮ 

ಒಂದೇ ವೈಕು೦ಠವನೈದಿಪುದಯ್ಯ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-ಬ) 

- ತಂದೆ ತಾಯಿಯು ನೀನೆ ಬಂಧುಬಳಗವು 

ನೀನೆ 

- ವಾಸುದೇವಾಯ ನಮೋ (ಬೆ-೯೦-೮) 

- ತಂದೆ ತಾಯ ಬಸುರಿನಲಿ ಬಂದೆ ನಂದಿ 

ಗಿ೦ದಿಗೂ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೧) 

- ತಂದೆ ತಾಯ್‌ ಆರು ಆನಿದ್ದ ಊರಾವುದೋ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೫) 

- ತಂದೆಯುದರದಿ ಮೂರು ಮಾಸ 

ತಾಯೊಡಲಿನಲಿ ಸಂದೇಹವಿಲ್ಲ ನವಮಾಸ 

- ನೊ೦ಡೆನಾ ಹರಿಯೆನ್ನದೆ (ಬೆ-೧೩-೧) 

- ತಂದೆಯೊಡಲನು ಸೀಳಿಸಿದವರೊಳು 

ದೇವೇಂದ್ರನ ತಲೆಗೆ ತಂದವರೊಳು 

- ಶೇಷ ಶಯನ ಸಿನ್ನ ಭಾಗವತರ 
(ಬೆ-೨೭-೧) 


೩೨೫ 


- ತಂದೆಗೆ ಹಿರಿಯನೆಂದೆನಿಸಿಕೊಂಡಾತನ 

ಹೊಂದಿಸಿದವರಣ್ಣನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ತಂದೆತಾಯನು ಬೈದು ಬಾಧಿಸುವವನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೧) 

- ಗಿಡದ ತಾಯಿ ತಂದೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

೧೭೭೭. ತಂಪು - ಕೆ೦ಪು ಮೂಗಿನ ಪಕ್ಷಿ 

ತಂಪಿನೊಳಿರುವದು ನೆಂಪು ಬಲ್ಲವರು 

- ಕೆ೦ಪುಮೂಗಿನ ಪಕ್ಷಿ (ಸ-೮೮-ಪ) 

೧೭೭೮. ತಂಬಿಟ್ಟು - ಸಂಭ್ರಮದಲಿ ಒಂದು 

ಹೊತ್ತು ನೇಮದಲ್ಲಿದ್ದು ತಂಬಿಟ್ಟಿನಾ ದೀಪ 

ಹೊರಲೇತಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

೧೭೭೯. ತಕ್ಕೊ (ತೆಗೆದುಕೊ) - ಜೋರ ನಿನ್ನ 

ಕಂದ ಕಂಡು ಸೀರೆಯ ತಕ್ಕೊಂಡು ಹೋಗಿ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

೧೭೮೦. ತಗ್ಗಿಸು - ಮಾನದಲಿ ಮನವ 

ತಗ್ಗಿಸಲುಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

ದ ಎವೆಯಿಕ್ಕದಲೆ ನೋಡಿದ ತಲೆಯ ತಗ್ಗಿಸಿ 

ಕವಲುದಾರಿಯೊಳಾಡಿದ ಕಂಬದಿ ಮೂಡಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

೧೭೮೧. ತಗ್ಗು - ಸತ್ವ್ವ ತಗ್ಗಿದ ಮೇಲೆ 

ಸಾಮರ್ಥ್ಯವೆ 

- ಬಾಯ ನಾರಿದ ಮೇಲೆ (ಬೆ-೧೪೨-೩) 

೧೩೬೮೨. ತಟ್ಟು ಎ ಡೊಳ್ಳಿನ ಮೇಲ್‌ ಕೈಯ 

ಭರಮಪ್ಪ ಹಾಕ್ಕಾನು ತಾಳವ ಶಿವನಪ್ಪ ತಟ್ಟಾನ್ಮಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೧) 

- ಕಾಲ ಗೆಜ್ಜೆಯ ಕಟ್ಟಿ ಮೇಲೆ ಕರತಾಳ ತಟ್ಟಿ 

ಶ್ರೀಲೋಲನ ಗುಣ ಪೊಗಳದಲೇ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೭೮೩. ತಡ - ಇದ್ದೀಯಾ ಶ್ರೀಹರಿ ನೀನು 

ವೃದ್ಧಿಸಿದ್ಧಿಯ ನಡುವೆ ಪದುಮನಾಭನು 

ಅಭಿವೃದ್ಧಿಯಾಗಲು ತಡವೇನು 

- ಇದ್ದೀಯಾ ಶ್ರೀ ಹರಿ ನೀನೊಅದು 

ಬಂದಿದ್ದೀಯಾ (ಸ-೩೨-೧) 

೧೭೮೪. ತಡಿ (ದಡ, ತೀರ) - ಕಡಹಾಯಿಸೊ 

ಕಮಲಲೋಚನನೆ ಎನ್ನ ತಡಿಯ ಸೇರಿಸೊ 

ತರಣಿಶತಕೋಟಿತೇಜ 

- ಕಡಹಾಯಿಸೊ ಕಮಲಲೋಚನನೆ 
(ಬೆ-೬೨-ಪ) 

- ಹಳ್ಳದ ತಡೆಯಲಿದ್ದ ಸುಳ್ಳರೆಲ್ಲ ಕೂಡಿಬಿದ್ದು 

ಬೆಳ್ಳನೆ ಬೆಳತನಕ ನೀರ ತರುವರೆಲ್ಲರು 

- ಕಣಿಯ ಹೇಳಬಂದೆ ಸಾನು 
(ಬೆ-ಒ೨-೨) 

೧೭೮೫. ತಡೆ (ಅಡ್ಡಗಟ್ಟು) - ಮಾಡಬೇಕೆಂಬರ 

ತಡೆದು ಕಾಡಿಪನವನು ಹಿಡಿಗೆ ಅಡಗದಾ 

ಹಿರಣ್ಯಗರ್ಭನವನಿರೆ 

- ಕೊಡಲು ನೀನಾರು (ಸ-೯೨-೧) 

- ಮಾಡುವ ದಾನ ತಡೆದು ಶುಕ್ರನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಓಲಿದು ಇತ್ತಪೆನೆನಲು ಧಾರೆಯನೆರೆಯಲ 

ಸುರಕುಲಗುರುವು ಜುಳಿಗೆಯೊಳು ತಡೆದು 

ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

೧೭೮೬. ತಡೆ (ನಿಧಾನಿಸು) - ಒಡೆಯ 

ಅಂಬುಧಿಯೊಳು ಪೊಕ್ಕು ವೇದವ ತಂದು 

ತಡೆಯದೆ ಅಜಗಿತ್ತನೆಂದೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

- ತಪ್ಪದು ಎಷ್ಟೊತ್ತಾದರು ತಡೆದೆವು ಜಯ 

ಜಯವೆನುತ 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೮) 

೧೭೮೭ ತಡೆ (ಸೈರಿಸು) - ಖತಿಯನು ತಡೆದನ 

ಸತಿಯ ಜನನಿ ಸುತ ಸತಿಯರನಾಳಿದ 

ಚತುರನಿಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೨) 

೧೭೮೮. ತಡೆಗಡೆ (ಕತ್ತರಿಸು) - ಮನ್ನಿಸಲೈದಿ 


೩೨೬ 


ಅರ್ಭಕನ ಅಡಿಯಿಟ್ಟಳೆಯೆ ಭೂಮಿಯನು 

ಕ್ಷತ್ರಿಯರ ಶಿರವ ತಡೆಗಡೆಯೆ 

- ಪೂಸರನ ಜನಕನೇ (ಬೆ-೧೬೮-೫) 

೧೭೮೯. ತಡೆಗಾರ (ಹಾವಾಡಿಗ, ಗಾರುಡಿಗ) 

- ಧರೆ ನಡುಗುವ ಹಾವನು ನಾ ಹಿಡಿದೆನೆ 

ತರಳನು ತಡೆಗಾರನೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

೧೭೬೯೦. ತಣಿ - ಅಂದಿಗೊ ಇಂದಿಗೊ ಒಮ್ಮೆ 

ಸಿರಿ ಕಮಲೇಶನನ್ನು ಒಂದು ಬಾರಿ ಅರುಹಿ೦ದ 

ನೆನೆಯಲಿಲ್ಲ ಮನ ತಣಿಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

೧೭೯೧. ತಣ್ಣನ (ತಂಪಾದ) - ಹುಣ್ಣಿವೆ 

ಮುಂದಿನ ಬೆಳಗಲಿ ಬಾಹೋದು ತಣ್ಣನ 

ಹೊತ್ತಲಿ ತವಕಗೊಂಬುವುದು 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

೧೭೯೨. ತತ್‌ (ತಾಳದ ನುಡಿ) - ಕಪ್ಪೆ ತತ್ಥೈ 

ಯೆಂದು ಕುಣಿವುದ ಕಂಡೆ ಬಾಡದಾದಿಕೇಶವನ 

ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೩) 

೧೭೯೩. ತತಿ - ರಾಮ ಎಂದವನೆ ಧನ್ಯನೆಂದು 

ಶ್ರುತಿತತಿಗಳು ಪೊಗಳುತಿರೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಅ) 

- ಸತ್ತು ಹುಟ್ಟಲಿಲ್ಲವೆಂದು ಅತ್ತ ನೋಡಿ ಇತ್ತ 

ತಿರುಗಿ ತತ್ತಿಯೊಳಗೆ ಬೆಳೆದವೆಲ್ಲ ಸತ್ತವೆನ್ನುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 

- ನಿಗಮತತಿ ಕಾಣದ ಮಹಾ ಮಹಿಮನನು 

ನಮಿಪ ಬಗೆಯನಾನರಿವೆನೆಂತೈ ದೇವ 

- ಆವ ಪರಿಯಆ ನಿನ್ನನೊಆಸಿ 
(ಬೆ-೩೭-೪) 

- ಪೊಸ ಶಾಸಕ್ರಮ ಕೂಗೆ ಜಾರ ತಸ್ಮರ ತತಿಯು 

ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಿರಿ ದಾರಿದ್ರ್ಯವು ಸುರ ತತಿಗಡರುವ 

ತೆರನೆಂದರಿದದರಿಂದಲಿ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೨) 

೧೭೯೪. ತತ್ಕಾಲ - ನಾಡ ನಾನಾ ತಪೋಧನರು 

ತತ್ಕಾಲದಲಿ ಬೀಡ ಹೊರ ವಂಟು ನಡೆದುದು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

೧೭೯೫. ತತ್ತ್ವ /ತತ್ವ- ಮೂರು ರೂಪವ ತಾಳಿ 

ಮಹಾಯೋಗ್ಯರುಗಳಿಗೆ ಸಾರ ತತ್ತ ಪೌ ಪೇಳ್ದೆ 

- ೦ಎಷ್ಟು ಪೊಗಳಅ ನಾನು (ಸ-೫೩-೩) 

- ಸುಲಲಿತ ತತ್ತ ಎಸನು ಸುಲಭ ಮಾರ್ಗದಿ 

ತೋರೊ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

- ಸಾರ ತತ್ವಗಳನೆಲ್ಲ ಶೋಧಿಸಿ ಸೂರೆ 

ಮಾಡಿದಾತಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೩) 

- ಹತ್ತರೊಳು ಬಿದ್ದಿರ್ದ ಸರ್ಪ ಸಾಯಲಿ 

ಬಹುದೆ ತತ್ತ್ವಬಾಹಿರರಾದಿರೈ 

- ವಾಸುದೇವಾಯ ನಮೋ (ಬೆ-೯೦-೪) 

- ಶಪಥದಲಿ ರಣದೊಳರಸನ ಹಿಡಿವನೆಂದು 

ಬಲು ತಪಸಿಗಳ ಕಳುಹಿ ತತ್ವ್ವ ಬೋಧಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೫) 

- ಮಮಕಾರ ತತ್ತ್ವದಲಿ ಮತ್ತೊಂದು ರೂಪಾಗಿ 

ಅಮಿತಗುಣಮೂರ್ತಿ ನೀನಂದು ಬೇರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ತತ್ವದ ಅರ್ಥವ ವಿಚಿತ್ರದಿ ಪೇಳೆ ಕತ್ತೆಯ 

ಚಿತ್ತಕೆ ಹತ್ತೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

- ತತ್ವಭಾಂಡವ ತೊಳೆಯಬೇಕಣ್ಣ ಸತ್ಯಾತ್ಮನಾಗಿ 

ಅರ್ತಿ ಅಕ್ಕಿಯ ಮಧಿಸಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

ಡಾ ಆತ್ಮನಾವ ಕುಲ ಜೀವನಾವಕುಲ 

ತತ್ತ್ವೇ೦ದ್ರಿಯಗಳ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 


೩೨೭ 


- ಆರು ಮೂರು ಹದಿನಾರು ತತ್ತ್ವವ ಮೀರಿ 

ತೋರುವ ಕಾಗೆನೆಲೆಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ತತ್ತ್ವವನರಿತು ಸುತತ್ತ್ವವ ಬೋಧಿಸಿ ಉತ್ತರ 

ವಿತ್ತವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ಸಾರತತ್ತ್ವದ ಮತವು ಮೀರಿ ಹೋಹುತಲಿದೆ 

ಆರೈದುಕೊಂಬ ಅರಸುಗಳಿಲ್ಲವು 

- ಕಅಯೇರಿ ಬಂತು (ಬೆ-೧೩೦-೪) 

೧೭೯೬. ತತ್ತ್ವಪತಿ - ನೀವು ತತ್ತ್ವಪತಿ 

ಆದಿಕೇಶವನ ಕೂಡಬೇಕಾದರೆ ಶಿವ ಶಿವ 

ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩-೭) 

೧೭೯೭. ತನಯ - ವನಜಾಕ್ಷ ಮಾಧವ 

ವಸುದೇವ ತನಯ ಸನಕಾದಿ ಮುನಿವಂದ್ಯ 

ಸಾಧುಜನಪ್ರಿಯ 

- ಲಾಅಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೧) 

-. ಸುಕೃತಿವಂತನು ಯಮನ ತನಯ 

ಭೀಮಾರ್ಜುನರು 


_- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 


-. ಜನಕ ಹಿತದವನೆಂದು ನಂಬಬಹುದೇ 

ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎ೦ದು ಸ೦ಬಬೇಡ 
(ಬೆ-೩೩-೧) 

- ಜನನಿ ರಕ್ಷಿಸುವಳೆಂತೆ೦ಬೆನೇ ಆ ಕುಂತಿ ತನಯ 

ರಾಧೇಯನಿಗೆ ಎರಡನೆಣಿಸಿದ ಮೇಲೆ 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 

- ನಿಜಮುನಿಗಳ ವನದಿ೦ಂದ ತನಯರ ತಂದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ತನುವು ತನ್ನದು ಎಂದು ತನಯ ಮಾನಿನಿ 

ಯರ ಇನಿತು ಎನಗೆ ಗತಿಯೆ೦ಬುವ ಮೂಢನೆ 

- ಹೇಗೆ ನೀ ದಾಸನಾದೆ (ಬೆ-೨೨-೨) 

- ಚಳಿಯ ಮಗಳ ತಾಯಳಿಯನ ತನಯನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಇಳುಹದೆ ಪೊತ್ತಿಹನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ತರಣಿಯೊಡನೆ ಪಂಥಮಾಡಿ ತಿರುಗಿದನ 

ತನಯನಳಿದನ ತೋರಿಸೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೧) 

೧೭೯೮. ತನು - ಧೀರ ತನು ಧುರದುಂಡಿ 

ಹನುಮಯ್ಯರಿಂ ಸೇವಿಸಿದ ನಿಮ್ಮಂಪ್ರಕಮಲವ 

ದೂರ ಮಾಡದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ಬೊಮ್ಮ ಮಾಡಿದ ತನುಬಿಟ್ಟು ವಿಶ್ವಕರ್ಮನು 

ಮಾಡಿದ ಬೊಂಬೆಯನಿಟ್ಟು 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೪) 

- ಸರಸವಿಲ್ಲದ ಸತಿಯ ಭೋಗ ತನುರೋಗ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

-. ತನು ನಿನ್ನದು ಜೀವನ ನಿನ್ನದು ರಂಗ 

ಅನುದಿನದಲಿ ಬಾಹ ಸುಖದುಃಖ ನಿನ್ನದಯ್ಯಾ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-ಪ) 

- ತನು ನಿತ್ಯವಲ್ಲದಾ ಬೊಂಬೆ ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

- ಭಾರವು ನಿನ್ನದೊ ದೂರು ನಿನ್ನದೊ ಕೃಷ್ಣ 

ನಾರಿ ಮಕ್ಕಳು ತನು ಮನ ನಿನ್ನವಯ್ಯ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿಂಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯೨೨) 

- ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩-೨) 

- ತನುವಿನಾ ಪರಿಮಳವು ಘಮಘಮಿಪನಿಗೆ 

ಸುಚಂದನವೆಂತು ನಾ ಪೂಸಲಿ 


- ಆವ ಪರಿಯಅ ಸಿನ್ನನೊಲಸಿ (ಬೆ-೩೭-೧) 


- ಓಂಬತ್ತು ಹೆಜ್ಜದ ತನುವಿನ ಹೊಲಸಿನೊಳ್‌ 
ತುಂಬು ತುಂಬಿ ದೇಹ ತುಳುಕುತಿದೆ 
- ಏತರವನೆ೦ಂದು ಪೇಳಅ (ಬೆ-೧೨೨-೩) 


೩೨೮ 


ದ ಮನೆಮಕ್ಕಳಿವರೆನ್ನ ತನುವಿಗೊಡೆಯರೆಂದು 

ಘನವಾಗಿ ಬಲುನಂಬು ನೆಚ್ಚುತಿಹರು 

- ಆರು ಸಂಗಡ ಬಾಹೋರಿಲ್ಲ (ಬೆ-೧೫-೨) 

- ತನುವ ದಂಡಿಸಿ ತುದಿಯ ಕೋಡುಗಲ್ಲಿನ 

ಮೇಲೆ ವನಿತೆಯನು ಬಿಟ್ಟು ತಪವಿರಲು ಬೇಡ 

- ಸಂಸಾರವೆಂಬ ಸಾಗರವನು (ಬೆ-೧೮-೨) 

- ಕಚ್ಚುವ ಕೆಟ್ಟ ತನುವ ಖಂಡಿಸೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

ಪ ವ್ಯಾಧಿರೂಪಗಳಿಂದ ಪೀಡಿಸುತ ತನುವ 

ತೊತ್ತುಳಿಗೈದು ನೆಲಕಿಕ್ಕಿ ತೀಡಿ ಬಸವಳಿದ ಬಳಿಕ 

- ಅಣುಮತ್ತಾದ ಡೇವ (ಬೆ-೭೧-೧) 

- ತನುವು ತನ್ನದು ಎ೦ದು ತನಯ ಮಾನಿನಿ 

ಯರ ಇನಿತು ಎನಗೆ ಗತಿಯೆಂಬುವ ಮೂಢನೆ 

- ಹೇಗೆ ನೀ ದಾಸನಾದೆ (ಬೆ-೨೨-೨) 

- ತನುವು ಅಸ್ಥಿರವೆನ್ನುತ ತಿಳಿದು ಶಂಕರನ 

ಹೃದಯವ ಕಾಣುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

- ತನುವು ನೀರೊಳಗೆ ನಿಲ್ಲಿಸಿದಂತೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಘೋರ ಸಂಸಾರ ತನುವೆಂದು ತನ್ನಲಿ 

ತಿಳಿದು ಗೇರು ಹಣ್ಣಿನ ಬೀಜದ೦ತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 

- ಮುಂದರಿದು ನೋಡು ನರರ ತನುವು 

ದೊರಕಲರಿಯದು 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕೆ 

- ಸತ್ಯುವ೦ತರ ಸ೦ಗವಿರಲು (ಬೆ-೧೨೪-೪) 

- ಪಾತಕವದೊಂದು ಮೂರುತಿಯದ ತನು 

ವೆಂದು ನೀತಿಯಲಿ ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-೨) 

- ತನುಮಾಯಾ ರೂಪವ ತೋರಿದನಾ 

ಕಾಗೆನೆಲೆಯಾದಿಕೇಶವನು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧೦) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೩೯೯. ತನುಜ - ತಾಮಸದ ಖಳ ತನ್ನ 
ತನುಜನನು ಮಧಿಸುತಿರೆ ರಾಮನನು. 
ತೋರೆಂದು ಬಾಧಿಸುತಿರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 


೧೮೦೦. ತನುಭಾವ - ತನ್ನ ಗುರುವನ್ನು 
ನೆನೆಯಬೇಕಣ್ಣ ತನುಭಾವವೆಂಬ ಭಿನ್ನ 


ಕಲ್ಮಷವಳಿಯಬೇಕಣ್ಣ 
- ಅಡಿಗೆಯನು ಮಾಡಬೇಕಣ್ಣ (ಸ-೧-೧) 
೧೮೦೧. ತಪ - ಜಪತಪಾನುಷ್ಠಾನ 
ಜಪಿತನೆಂದೆನಿಸುವೆನೆ ಜಾಣತನ ಮೊದಲಿಗಿಲ್ಲ 
- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 
- ಮೀಸಲಾಗಿ ಮಿಂದು ಜಪ ತಪ ಹೋಮ 
ನೇಮಗಳ ಏಸು ಬಾರಿ ಮಾಡಿದರೂ ಫಲ 
ವೇನೊ ಅದು ಛಲವೇನೊ 
- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 
- ಪೌರತ್ರಯವ ಗೆಲುವ ಸಮಯದಲಿ ತಪಮಾಡಿ 
ನಾರಾಯಣಾಸ್ತ್ರವನು ಪಡೆದನೀಶ 
- ಆರು ಬಲ್ಲರು ಹರಿಹರರ (ಬೆ-೮೨-೧) 
- ತನುವ ದಂಡಿಸಿ ತುದಿಯ ಕೋಡುಗಲ್ಲಿನ 


ಮೇಲೆ ವನಿತೆಯನು ಬಿಟ್ಟು ತಪವಿರಲು ಬೇಡ 


- ಸ೦ಸಾರವೆ೦ಬ ಸಾಗರವನು (ಬೆ-೧೮-೨) 

- ಜಲದೊಳು ಮುಳುಗಿ ತಪವ ಮಾಡಿ 

ಕುಲವನು ಛಲದಿಂದೆಬ್ಬಿಸಿ ಕಾದುವೆನೆನುತ 

- ಬಂದಿದೆ ದೂರು ಏರಿದೆ (ಬೆ-೮೬-೬) 

- ವರ ಪಶುವಿನ ಯಷೀಶ್ಚರನ ತಪದ ಬಹು 

ಕರಕಮಲದಲಿದ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

- ತಪದೊಳಗೆ 

ಬಲೀ೦ದ್ರನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೧) 

- ಜಪವ ಮಾಡಿದರೇನು ತಪವ ಮಾಡಿದರೇನು 

- ಜಪವ ಮಾಡಿದರೇನು (ಬೆ-೧೨೩-ಪ) 

- ತಾಯಿತಂದೆಯ ಬಿಟ್ಟು ತಪವ ಮಾಡಲು 

ಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 


ವ್ಯಾಸನೋ ಕೃಪೆಯಲಿ 


೩೨೯ 


-`ವೇಷಭಾಷೆಯ ಕಲಿತು ಗೋಸನಿಯ ಕಡೆಗಿಟ್ಟು 
ಆಸೆಯನು ತೊರೆಯದೆ ತಪವ ಮಾಡಿ , 
- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) . 
- ಚಳಿ ಮಳೆಯು ಅತಿ ಕಾರುಗತ್ತಲೆಯೊಳಗೆ 
ಎದ್ದು ಹೊಳೆಯೊಳಗೆ ಮುಳುಗಿ ಜಪತಪವ 
ಮಾಡಿ 
- ಜಪವ ಮಾಡಿದರೇನು (ಬೆ-೧೨೩-೩) 
- ಬಾಲಕ ತನ್ನ ತಾಯ್ತಂದೆಯೊಳ್‌ ಮುನಿದು 
ಹಲಕಾಲ ವನದೊಳು ತಪವನು ಮಾಡಲು 
- ಬ್ರಹ್ಮಅಖತವ ಮೀರಿ ತ 
(ಬೆ-೨೫-೩) 
- ಪಂಕಜಕೆ ಕುರುಹೇನು ಪಾರ್ಥಿಯಳ 
ತಪವೇನು ] 
- ಬಲ್ಲವರು ಪೇಳರೈ (ಬೆ-೧೬೩-೧) 
೧೮೦೨. ತಪಸಿ - ಶಪಥದಲಿ ರಣದೊಳರಸನ 
ಹಿಡಿವನೆಂದು ಬಲು ತಪಸಿಗಳ ಕಳುಹಿ ತತ್ವ 
ಬೋಧಿಸಿ 
- ನೀನಾವ ಬಾ೦ಧವನೊ (ಬೆ-೭೮-೫) 
೧೮೦೩. ತಪೋಧನ - ನಾಡ ನಾನಾ 
ತಪೋಧನರು ತತ್ಕಾಲದಲಿ ಬೀಡ ಹೊರ 
ವಂಟು ನಡೆದುದು 


- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

೧೮೦೪. ತಪ್ಪಲು - ಎನುತ ಇಟ್ಟ ನುಡಿ 

ತಪ್ಪಲುಂಟಿ 


- ವಾಸುದೇವಾಯ ನಮೋ (ಬೆ-೯೦-೧೧) 

೧೮೦೫. ತಪ್ಪಿಸಿಕೊಳ್ಳು - ತಿಂದೋಡಿ ಬಂಧು 

ಬಳಗ ತಪ್ಪಿಸಿಕೊಂಬರೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

೧೮೦೬. ತಪ್ಪಿಸು - ಪಾಪವನು ತಪ್ಪಿಸಿ 

ರಾಮನಾಮವ ಕೊಡಲು ಕಾಪಥಕ ವಾಲ್ಮೀಕಿ 

ಮುನಿಯಾಗಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಕ್ಚರು 
(ಬೆ-೨೫-೧) 

- ಶರವ ತಪ್ಪಿಸಿ ತನ್ನ ದಾಸರಿಗೆ. ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

- ರಮಣಿ ಕೇಳೆಲೆ`ಮೋಹನ (ಬೆ-೯೬-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೮೦೭ ತಪ್ಪು (ಅಪರಾಧ) - ಇಂದು ಸೈರಿಸಿರಿ 

ಶ್ರೀಕೃಷ್ಣನ ತಪ್ಪ ಮುಂದಕೆ ನಿಮ್ಮ ಮನೆಗೆ 

ಬಾರನಮ್ಮ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-ಪ) 

- ಅಂಧಕನದು ತಪ್ಪೊ ಮುಂದಾಡಿಯ ತಪ್ಪೊ 

ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲವೋ ದೇವ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೨) 

- ಕ್ಷಮಿಸುವುದೆನ್ನ ತಪ್ಪುಗಳ ಸ್ವಾಮಿ ಕ್ಷಮಿಸುವುದು 

ದಾಸೋಹಂ ಬಿರುದಿನೊಳು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಪ) 

- ಕಾಯಜಪಿತ ಕಾಗೆನೆಲೆಯಾದಿಕೇಶವರಾಯ 

ನೀ ಕಾಯಯ್ಯ ತಪ್ಪುಗಳೆಣಿಸದೆ 

- ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೫) 

- ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ 

ನಿನ್ನದು ತಪ್ಪೊ ಎನ್ನದು ತಪ್ಪೊ ಪರಮಾತ್ಮ 

- ನನ್ನಿಂದ ನಾನೇ ನಿಸಿ ಬಂದೆನೆ 
(ಬೆ-೫೪-ಅ) 

೧೮೦೮. ತಪ್ಪು (ಕ್ರಮಬಿಟ್ಟು ನಡೆ) - ಅಂಧನ 

ಕೈಯಲಿ ಕೋಲಿತ್ತು ಕರೆದೊಯ್ವ ಮುಂದಾಡಿ 

ತಪ್ಪಿ ಗುಂಡಿಗೆ ಕೆಡಹಲು 

(ಪ ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೨) 

೧೮೦೯. ತಪ್ಪು (ಮೀರು) - ಬಾಗಿ ಪರಸತಿ 

ಯರನು ಬಯಸಿ ಕಣ್ಣಿಡುವಂತ ಯೋಗ 

ತಪ್ಪಿದರಲೆಲ್ಲ ದೇವ ಬ್ರಾಹ್ಮಣರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

೧೮೧೦. ತಪ್ಪು (ರೀತಿಗೆಡು) - ವಾವೆ 

ವರಸೆಯು ತಪ್ಪಿ ವೈರಿವರ್ಗವು ಹೆಚ್ಚಿ ದೇವ 

ಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಅಯೇರಿ ಬಂತು (ಬೆ-೧೩೦-೨) 

೧೮೧೧. ತಪ್ಪು (ಹುಸಿಯಾಗು) - ಬೊಮ್ಮ 

ಪಣೆಯಲಿ ಬರೆದ ಬರೆಹ ತಪ್ಪುವುದುಂಟೆ 

ಸುಮ್ಮನೆ ಬಯಲಾಸೆ ವ್ಯರ್ಥಜೀವನವೆ 

- ಓಲ್ಲೆನೆಂದರಾಗುವುದೆ (ಬೆ-೧೧೦-೨) 


೩೩೦ 


- ತಪ್ಪದು ಎಷ್ಟೊತ್ತಾದರು ತಡೆದೆವು 

ಜಯಜಯವೆನುತ 

ದ ಸೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೮) 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

ಬೇರೆ ಬಯಸಿದರೆ ಬರಲರಿಯದಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯೨) 

- ಮೊದಲಾದ ಠಕ್ಕುದೇವರ ಗೊಡವೆ ಬೇಡ 

ನರಕ ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

- ಜೊಳ್ಳುದೇವರ ಗೊಡವೆ ಬೇಡ ನರಕ ತಪ್ಪದು 

- ಕಣಿಯ ಹೇಳಬಖಂದೆ ನಾನು (ಬೆ-೭೨-೨) 

ದ ಎಂದಿದ್ದರೊಂದು ದಿನ ಸಾವು ತಪ್ಪದು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-ಪ) 

- ಓಡೆಯ ಬಾಡದಾದಿಕೇಶವನಡಿಗಳನ್ನು ಸ್ಮರಿಸಿ 

ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

- ಇಪ್ಪತ್ತು ನಾಲ್ಕು ನಾಮಗಳೊಳಗೇಳನು 

ತಪ್ಪದೆಣಿಸಿ ಕಳೆದು 

- ಓಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೨) 

೧೮೧೨. ತಮ (ಒಬ್ಬ ರಾಕ್ಷಸನ ಹೆಸರು) - 

ಹೆಚ್ಚಿದ ತಮನೆಂಬ ದನುಜ ವೇದವ ಕದ್ದು 

ಬಚ್ಚಿಟ್ಟು ನೀರೊಳು ಮುಳುಗಿರಲು 

- ತಾಶಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ತಮನೊಡನೆ ಹೋರಿ ಬೆಟ್ಟವನು ಬೆನ್ನಲಿ 

ಪೊತ್ತು ರಮಣಿ ಧರೆಯನು ತಂದ ಆಯಾಸವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ತಮನ ಸಂಹರಿಸಿ ವೇದವ ತಂದೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೧೮೧೩. ತಮ (ಕತ್ತಲು) - ಉರ್ವಿಯೊಳ್‌ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತಮ ಸಾರಿ ಪ್ರಕಟಿಸುತ ಐದಿರಲು 

- ಪೂಸರನ ಅನಕನೇ (ಬೆ-೧೬೮-೧) 
೧೮೧೪. ತಮ (ತಮೋಗುಣ) - ರಜ ತಮ 
ಗುಣ ಪ್ರವರ್ತಕ ಮೂಲಾಂತರದಿಂದ 
ಯಜಮಾನತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 
೧೮೧೫. ತಮ್ಮ (ಅನುಜ) - ಜತನವೆಂಬೊ 
ಅತ್ತೆ ಮಾವ ಜೊತೆಗೆ ಹುಟ್ಟಿದಣ್ಣ ತಮ್ಮ 

- ಯಾರಿಗಾರು ಬಹರು ಸಂಗಡ 

(ಸ-೨೨೧-೨) 


-. ಬ್ರಹ್ಮ ಕಪಾಲವ ಧರೆಗಿಳುಹಿದನ ತಮ್ಮ 


ಅಣ್ಣರನು ಕಡಿದಾಡಿಸಿದವನ 

- ಕರೆತಾರೆ ಕಾಮಿಸಿಕಮಲಜಪಿತನ. 
(ಬೆ-೯೩-೧) 

- ಕಾಮಿನಿ ಸತಿಯ ಕಂದನ ತಮ್ಮಗೊಲಿದನ 

ಭಾಮೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 

ಮರಳಿ ನುಂಗಿದ ಧೀರನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಬಾಯೊಳಗಿಹಳ ಗಂಡನ ನಿಜ ತಮ್ಮನ 

ತಾಯ ಪಿತನ ಮಡದಿಯ ಧರಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಹರಿಯ ಮಗನ ಶಿರ ಹರಿದನ ತಂದೆಯ 

ಹಿರಿಯ ಮಗನ ತಮ್ಮನ ಹಿತನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೩) 

- ತಮ್ಮನ ನುಡಿ ಕೇಳದೆ ರಾವಣನು ಕೆಟ್ಟ 

-ನಾನಿಮ್ಮ ದಾಸರ ದಾಸ (ಸ-೧೩೪-೪) 

- ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೨) 

೧೮೧೬. ತರಣಿ (ಸೂರ್ಯ) - ತರಣಿ ಶತ 

ಕೋಟಿತೇಜನ ಮುಂದೆ ಹೇಗೆ ನಾ ಪೆರತೊಂದು 

ದೀಪವಿಡಲಿ 

- ಆವ ಪರಿಯಲಅ ನಿನ್ನನೊಅಸಿ 
(ಬೆ-೩೭-೨) 


೩೩೧ 


- ಪೂಸರನ ಜನಕನೇ ಶತಕೋಟಿತರಣಿಪ್ರಕಾಶ 

ಅಗಣಿತಕೋಟಿಬ್ರಹ್ಮಾಂಡನಾಯಕನೆ 

-`ಪೂಸರನ ಜನಕನೇ (ಬೆ-೧೬೮-ಪ) 

- ಕಡಹಾಯಿಸೊ ಕಮಲಲೋಚನನೆ ಎನ್ನ 

ತಡಿಯ ಸೇರಿಸೊ ತರಣಿಶತಕೋಟಿತೇಜ 

- ಕಡಹಾಯಿಸೊ ಕಮಲಲಲೋಚನನೆ 
(ಬೆ-೬೨-ಪ) 


.- ತರಣಿಯ ಮರೆಮಾಡಿ ಶಿರವ ತರೆಯುವಂತೆ 


ನರಗೆ ಸೂಚಿಸಿದಾತನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ತರಣಿಯೊಡನೆ ಪಂಥಮಾಡಿ ತಿರುಗಿದನ 

ತನಯನಳಿದನ ತೋರಿಸೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೧) 

೧೮೧೭. ತರಣಿತನಯ/ತರಣಿಸುತ (ಕರ್ಣ) 

- ತರಣಿತನಯನ ಸುತನ ಬಾಯೊಳು ಅನೃತವ 

ಭರದಿಂದ ನುಡಿಸಿದನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ತರಣಿಸುತನ ಬಾಣವೆರಗದಂದದಿ ರಥವ 

ಧರೆಗೆ ಒತ್ತಿದ ದೇವನ 

- ತೋರೆ ಬೇಗನೆ ಸಖ (ಬೆ-೯೪-೧) 

೧೮೧೮. ತರವು - ಆಶೆಯು ತರವಲ್ಲ ಸ್ಥಿರವಲ್ಲ 

ಮುಂದೆ ಬಾಹೋದಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨ಅ) 

೧೮೧೯. ತರಹರಿಸು - ತರಹರಿಸಲು 

ಸುಂದರಿಗೆ ಪತಿವ್ರತ ಸುರರರಿಯದೆ ಕೊಟ್ಟಿ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

೧೮೨೦. ತರಳ - ಕಠಿಣ ನಿಲುವನು ಬಿಡದ 

ತರಳ ನಿನ್ನಯ ಗುಣವ ಪಠಿಸಲೈೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಧರೆ ನಡುಗುವ ಹಾವನು ನಾ ಪಹಿಡಿವೆನೆ 

ತರಳನು ತಡೆಗಾರನೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

- ಗರಳಕಂಧರನು ಬೆರಳೆತ್ತಿ ಪೊಗಳಲು ತರಳ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗೊಲಿದು ನಿಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 

೧೮೨೧. ತರಳಾಕ್ಷಿ - ಉತ್ತರಾಯಣ ಮಾವನ 

ಮಗಳನಿಳುಹಿದನ ಹೊತ್ತು ಹೋಗದು ಎನಗೆ 

ತೋರೆ ತರಳಾಕ್ಷಿ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 

೧೮೨೨. ತರಳೆ - ದುರುಳತನದಿ ಸೆಳೆದು 

ಕೊಂಡನ ಕೊಂದನ ತರಳೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ಮಂಗಳಂ ತರಳೆಯಭಿಮಾನವನು ಕಾಯ್ದವನೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ತರಳೆ ರುಕ್ಮಿಣೇಯ ತಂದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೬) 

೧೮೨೩. ತರಿ (ಕತ್ತರಿಸು) - ಕುಲಛಲಂಗಳ 

ಬಿಟ್ಟು ಬಲು ಪಾಶಗಳ ತರಿದು 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಮತಿವಂತನಾಗಿ ಮಾತೆಯ ಶಿರವ ತರಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

-. ಕ್ರೂರ ಖಳನ ತರಿದು ಆ ಪಾಂಡವರ 

ಅರಣ್ಯದಿ ಪೊರೆದ... 

- ಮರೆಯದಿರು ಹರಿಯ (ಸ-೨೦೩-೨) 

- ಒಲಿದು ಭಜಿಪರ ಭವ ತರಿದು ಕಾಯುವ 

ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

- ಅಂತರಂಗದೊಳಗೆ ಅಷ್ಟ ಜ್ಯೋತಿಯನಿಟ್ಟು 

ದಂತಿ ಎ೦ಟನು ಹಿಡಿದು ತರಿದು ಬಿಸುಟು 

- ನಿಜವರಿತು ಅ೦ಗವನು ಪೂಜೆ ಮಾಡು 

ವರು (ಸ-೧೪೨-೪) 

೧೮೨೪. ತರು (ತೆಗೆದುಕೊಂಡುಬರು) - 

ನುಡಿಯ ಕದ್ದೊಯ್ದವನ ಒರಸಿ ಸುಧೆಯನು 

ತರಿಸಿ ಪೊಡವಿಯನು ಧರಿಸಿ 

- ಪೂಸರನ ಜನಕನೇ (ಬೆ-೧೬೮-೫) 

- ಕದ್ದು ಮತ್ತೊಬ್ಬ ತರುತಿದ್ದ ದಾರಿಯನ್ನು 


೩೩೨ 


ಕಟ್ಟಿ ಒದ್ದು ಹಿಡಿದು ಗುದ್ದಿ ನೂಕಿ ಸೆಳೆದು 

ಕೊಂಡುದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

- ಬೊಗಸೆಗಂಗಳ ಬಾಲೆಯರ ತಂದಾತನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಬೆಂಗೊಂಡು ಪೋಗಿ ಅವನಂ೦ಗವ ಸೀಳಿ 

ವೇದಂಗಳ ತಂದವನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಭುಜಗಧರನ ಕೈಯ ಆಯುಧವನು ತಂದನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಭಾವೆಯ ತಂದ ಮನೆಯಲಿ ಜೀವಿಪುದ 

ಕಿಂತ ಸಾವುದೇ ಲೇಸು ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ತರಳೆ ರುಕ್ಮಿಣಿಯ ತಂದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೬) 

- ನಿಜಮುನಿಗಳ ವನದಿಂದ ತನಯರ ತಂದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

೧೮೨೫. ತರು (ಮರ) - ತರುಣಿಯಳನು 

ತಂದ ಮನೆಯ ವಾಸಕ್ಕಿಂತ ತರು ಗಿರಿ 

ಗುಹೆಗಳಲಿ ಇದ್ದು ಜೀವಿಸಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

೧೮೨೬. ತರುಣತನ - ತರುಣತನದಿ ದಿನ 

ದಾಟಿತು ಸುಮ್ಮನೆ ಶರೀರದೊಳು ಸ್ವರವಾಡುತಲೆ 

- ರಾಮ ನಾಮವ ಸೆನೆ ಮನವೆ 
(ಸ-೨೨೬-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೧೮೨೭ ತರುಣಿ - ತರುಣಿ ಸುತರು ಸಂಸಾರ 

ವೆಂಬ ಶರಧಿಯೊಳಗೆ ಮುಳುಗಿರದೆ ಮನವೆ 

- ರಾಮ ನಾಮವ ಸೆನೆ ಮನವೆ 
(ಸ-೨೨೬-೧) 

- ಸುಟ್ಟಬಳಿಕ ಭರದಿ ಬ೦ದು ಮನೆ 

ಯೊಳೆಂಬರು ಪಾಪಿ ಸತ್ತ ತರುಣಿ ಕೆಟ್ಟಳೆಂದು 

ಕೊಂಬರು ಆತ್ಮ 

ದ 3... ಬಹರು ಸ೦ಗಡ : 
(ಸ-೨೨೧-೧) 


- ಹರಗೆ ನಯನವಾಗಿ ಮಕುಟವ ಬೆಳಗುವನ 


ತರುಣಿಯ್ಯೈವರ ಲಜ್ಜೆ ಕಾಯ್ದವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ತರುಣಿ ತನ್ನಿನಿಯನ ಮುಟ್ಟಲಂಜಿ ದೂರದಲಿ 

ಪೊರೆವರು ತನಗಾರು ಹೇಳೆ೦ಬಳು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 

- ಕಲು ತರುಣಿಯ ಮಾಡಿದ ಪಾದವಾರದು 

- ಆತನ ಪಾಡುವೆ ಅನವರತ (ಬೆ-೭೦-೨) 

- ತರುಣಿಯಳನು ತಂದ ಮನೆಯ ವಾಸಕ್ಕಿಂತ 

ತರು ಗಿರಿ ಗುಹೆಗಳಲಿ ಇದ್ದು ಜೀವಿಸಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

- ದುರುಳ ದುಶ್ಶಾಸ ದ್ರೌಪದಿಯ ಸೀರೆಯ 

ಸೆಳೆಯೆ ತರುಣಿಗಕ್ಷಯವಿತ್ತು ಕಾಯ್ದೆಯಂತೆ 

ಹರಿಯೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

೧೮೨೮. ತರೆ (ಕತ್ತರಿಸು) - ತರಣಿಯ ಮರೆ 

ಮಾಡಿ ಶಿರವ ತರೆಂಯುವಂತೆ ನರಗೆ 

ಸೂಚಿಸಿದಾತನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ವರ ಮತ್ಸ್ಯನಗಧರನ ಸೂಕರನ ಸಿಂಹನ 

ತಿರುಕ ತಾಯ್ತರೆದಾತನೆ 


- ಇಂದು ನೀ ಕರೆದುತಾರೆ (ಬೆ-೯೨-೩) 


- ಯಷಿಯ ಶಾಪವ ತರೆದು ಅಂಬರೀಷನ 
ಕಾಯ್ದೆ 

- ವಾಸುದೇವಾಯ ನಮೋ (ಬೆ-೯೦-೬) 
ಎ ಹಿರಿಯಣ್ಣನಯ್ಯನ ಮೊಮ್ಮನ ಮಾವನ 


೩೩೩ 


ತರೆದೊಟ್ಟಿದನ ಹಗೆಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ಹರಹರನೆಂಬ ಸಾವಿರ ತೋಳ ಕೊಯ್ದನ 

ತರೆದು ಒಟ್ಟಿದ ನಮ್ಮ ಹರಿಯೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೩) 

- ತುಂಟಕನೊಬ್ಬನ ತರೆದುದರಿಂದೆ ಬಂಟನಾಗಿ 

ಬಂದೆನೊ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೧) 

೧೮೨೯. ತರ್ಕ - ವೇದಶಾಸ್ತ್ರ ಶಬ್ದ ತರ್ಕ 

ಮೀಮಾಂಸೆಗಳ ಓದಿದವನಲ್ಲ ನ್ನ್‌ಯ “ಕುತಿಗೆ 

- ಎ೦ತಹುದೊ ನಿನ್ನಯ ತಾಸೆ 
ಸ-೪೧-೨) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವಾನ ನಮ್ಮಜ್ಜನ ಹಿ೦ಡಿನೊಳು 

- ನಾವು ಕುರುಬರು (ಬೆ-೧೫೨-೪) 

- ಹಾದಿಯನು ಕಾಣದಂತಿರುತಿರ್ದ ಹಲ 

ವೆಂಟು ವಾದ ತರ್ಕದೊಳಿದ್ದ ಭೇದವಾದಿಗಳು 

- ಜಪವ ಮಾಡಿದರೇನು (ಬೆ-೧೨೩-೧) 

೧೮೩೦. ತಲೆ - ರಣದಲ್ಲಿ ತಲೆಹೊಯ್ದು 

ರುಂಡವು ಬೀಳಲು ಹೆಣನೆದ್ದು ಕುಣಿದಾಡಿತು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

- ಸಲೆ ದೈತ್ಯನ ಕೊಂದು ಸೀತೆಯ ತಂದನಿಗೆ 

ಗಿರಿ ತಲೆಯಮೇಲೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಚೆಟಿಚಿಟಿ ಚಿಟರೆನ್ನಲು ಉಗುರಲಿ ಸೀಳಿ 

ಪುಟನೆಗೆದ ಪದದಲಿ ಬಲಿಯ ತಲೆಯನು ಮೆಟ್ಟಿ 

- ಯಾದವಗಿರಿವಾಸನಹುದೊೋ 
(ಸ-೨೧೯-೨) 

- ಹಿಂದೆ ಮುಂದೆ ಹಸ್ತ ಮುಚ್ಚಿಕೊಂಡು ತಲೆಯ 

ಬಾಗಿ ಕೇಳೆ 

- ಸೈಯೇ ಇದು ಸ್ಥೆ ಸೈಯೇ ಗೋಪಿ 
(ಬೆ-೧೦೪-೭) 

- ಹೊಳೆಗೂಡಿನೊಳು ಪೊಗಿಸಿ ತಲೆ ಹುಳಿತ 

ನಾಯಂತೆ ಮನೆ ಮನೆಯ ತಿರುಗಿ ಪೋಗಿ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೨) 

- ಕಲಿ ಬಾಡದಾದಿಕೇಶವರಾಯ ಚಕ್ರದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತಲೆಗಳನು ಚೆಂಡಾಡಿಸುವ ಕಾಣೊ ಬೇಡ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೩) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣಿಯ ತಲೆಯ ಮೇಲಾಡಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ಮೂರೆರಡು ತಲೆ ಹರಗೆ ಕೈಯೊಳ್ಳಪ್ಪರವಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೧) 

- ವರನ ತಲೆಯನು ಕತ್ತರಿಸಿದ ಧೀರನ 

ಗುರುವಿನೊಳುದಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಅರ್ಧದೇಹನ ಕೈಯ ತಲೆಯ ಕಪಟದಿಂದ 

ಕದ್ದು ಬಿಸುಟ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

- ಎವೆಯಿಕ್ಕದಲೆ ನೋಡಿದ ತಲೆಯ ತಗ್ಗಿಸಿ 

ಕವಲುದಾರಿಯೊಳಾಡಿದ ಕಂಬದಿ ಮೂಡಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಎಂಟು ಗಜವ ನುಂಗಿ ಉಂಟಾದ 

ಗಿರಿಯನು... ತಲೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಜೆ-೧೫೮-೨) 

- ಎರವಿನ ತಲೆಯವನಣ್ಣನಯ್ಯನ ಪರಮ 

ಸಖನ ಸುತನ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ಕಳದೊಳು ತಲೆಯ ಚೆಂಡಾಡಿದ ಧೀರನ 

ಬಳಿ ವಾಘೆಯನು ಪಿಡಿದನ 

- ಏಣನಯನೆ ಏಣಭೋಜಮಧ್ಯ ಳೆ 
(ಬೆ-೯೯-೧) | 

- ಕುಣಿದಾಡುತಿದೆ ಹರಿಯ ತಲೆ ತುರಗವೇರಿ 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಕ್ಷೀಣ ಶಾಸ್ತಾರ್ಥವ ಪರಿಗ್ರಹಿಸುತೆ ಕುರಿ 

ಕೋಣಗಳ ತಲೆ” ಚೆಂಡನಾಡಿ 


- ಗೋವಿ೦ದ ಗೋವಿಂದ ಎನ್ನಲರಿಯದೆ | 


(ಬೆ-೧೬-೧) 
- ಖಳನ ಬಲವ ನಂಬಲಾತು ತಲೆಯ 


೩೩೪ 


ತವಿಸಿದವನ ಸಿರಿಯು 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ತಲೆ ಹುಳಿತ ನಾಯಂತೆ ಹಲವು ಬೀದಿಯ 

ತಿರುಗಿ ಗೆಲವಿನಿಂದಲಿ ಮೂಲ ಮಲವ 

ನಳಿಯದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

- ತಲೆಮೇಲೆ ಇರಿಸೆನಲು ತಳಕಿಳಿಸಿ ಅವನ 

ಬಾಗಿಲ ಕಾಯ್ದ ವಾಮನನೆ ಶರಣೆಂಬೆನು 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ತನ್ನಯ ಬೀಯಗನ ತಲೆಯನ್ನು ಕಾಯಿ 

ದಂಥ ರಾಯನ ಕರೆದು ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ತಂದೆಯೊಡಲನು ಸೀಳಿಸಿದವರೊಳು 

ದೇವೇಂದ್ರನ ತಲೆಗೆ ತಂದವರೊಳು 

- ಶೇಷ ಶಯನ ನಿನ್ನ ಭಾಗವತರ 
(ಜಜಿಹಿ- 0) 

- ವಾಗೀಶ ಬೃಹಸ್ಪತಿ ಹಜಾರದೊಳು ತಲೆ 

ದೂಗಿ ಶ್ರುತಿ ಶಾಸ್ತ್ರದಲಿ ಸ್ತುತಿಸಿಹರು 

ದ ತಂಗದಿರನನಿಶುಷ ತಾರಕೆಗಳು 
(ಬೆ-೧೬೯-೭) 

- ಹೊಲೆಗೂಡಿನಲ್ಲಿರಿಸಿದಾ ಬಳಿಕ ತಲೆಹುಳುಕ 

ನಾಯಂತೆ ಮನೆಮನೆಯ ತಿರುತಿರುಗಿ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 

೧೮೩೧. ತಲೆದೂಗು - ವಾಗೀಶ ಬೃಹಸ್ಪತಿ 

ಹಜಾರದೊಳು ತಲೆದೂಗಿ ಶ್ರುತಿ ಶಾಸ್ತ್ರದಲಿ 

ಸ್ತುತಿಸಿಹರು 

“ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಬ) 

೧೮೩೨. ತಲೆಹುಳುಕ - ಹೊಲೆಗೂಡಿ 

ನಲ್ಲಿರಿಸಿದಾ ಬಳಿಕ ತಲೆಹುಳುಕ ನಾಯಂತೆ 

ಮನೆಮನೆಯ ತಿರುತಿರುಗಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

೧೮೩೩. ತಲ್ಪ - ಪರಮಪದದೊಳಗೆ 

ಏಷಧರನ ತಲ್ಪದಲಿ ನೀ ಸಿರಿಸಹಿತ ಕ್ಷೇರವಾರಿಧಿ 

ಯೊಳಿರಲು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಾಗಿಲನು ತೆರೆದು 
(ಬೆ-೪೬-೧) 

೧೮೩೪. ತಲ್ಲಣ - ಹಣವ ಕೇಳಿದರಲ್ಲಿ 

ಹಣವೆ? ತಡೆಯಲಾರದ ತಲ್ಲಣವೆ? 

- ಎಂಥ ಟವಳಗಾರನಮ್ಮ (ಸ-೪೩-೧) 

೧೮೩೫. ತಲ್ಲಣಗೊಳು - ಫುಲ್ಲವದನೆ ಕೇಳೆ 

ನಿಲ್ಲಲಾರೆ ತಾಪ ತಲ್ಲಣಗೊಳುತಿಹೆನೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಪ) 

- ಬಲು ಘೋರ ಪಾತಕದಿ ಇಳೆಯು ತಲ್ಲಣ 

ಗೊಂಡು ಕಳವಳಿಸುತಿದೆ ಕಾಲ ವಿಪರೀತದಿ 

- ಕಅ ಹೆಚ್ಚಿ ಬ೦ಂದಿತಲ್ಲ (ಸ-೭೮-ಅ) 

೧೮೩೬. ತಲ್ಲಣಿಸು - ತಲ್ಲಣಿಸದಿರು ಕಂಡೆಯಾ 

ತಾಳು ಮನವೆ ನಿಲ್ಲದಲೆ ರಕ್ಷಿಸುವ ಸಂದೇಹ 

ಬೇಡ 

- ತಲ್ಲಣಿಸದಿರು ಕ೦ಡೆಯಾ ತಾಳು ಮನವೆ 
(ಬೆ-೩೪-ಪ) 

- ತಮತಮಗೆ ಹಿಡಿದೆಳೆಯೆ ತಲ್ಲಣಿಸಿ ಫಣಿರಾಜ 

ಸಮವಿಷದ ಕರ್ಬೊಗೆಯನುಗುಳುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ವಿಷವನುಣಿಸಿ ತಲ್ಲಣಿಸುವ ದುರಿತ 

ಸಹವಾಸವ, ಅದರ ವಿಲಾಸವ 

- ನೆನೆಯೋ ಎಲೆ ಮನವೆ (ಸ-೧೫೩-೨) 

೧೮೩೭. ತವಕ - ಅಂದು ಸಭೆಯಲಿ 

ಬಯ್ದವನ ತವಕದಿ ಕಂಧರ ಕಡಿದಾತನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ತವಕದಿಂದಲಿ ಓಡಿದ ಭೂಭುಜರ ಕಡಿದ 

ಶಿವನ ಬಿಲ್ಲನು ಮುರಿದು 

- ಇಂದು ಸೀ ಕರೆದುತಾರೆ (ಬೆ-೯೨-೨) 

ದ ಹುಣ್ಣಿವೆ ಮುಂದಿನ ಬೆಳಗಲಿ ಬಾಹೋದು 

ತಣ್ಣನ ಹೊತ್ತಲಿ ತವಕಗೊಂಬುವುದು 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

೧೮೩೮. ತವರು/ತವರೂರು - ತಾಯಿ ತೀರಿದ 

ಮೇಲೆ ತವರಾಸೆಯೆ 

"- ಬಾಯಿ ಸಾರಿದ ಮೇಲೆ (ಬೆ-೧೪೨-ಪ) 


ಸೇವೆಯನು 


_ ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು 


೩೩೫ 


ಊರಲ್ಲಿದ್ದರೇನು ತವರೂರಲ್ಲಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

೧೮೩೯. ತವಿಸು - ಖಳನ ಬಲವ ನಂಬಲಾತು 

ತಲೆಯ ತವಿಸಿದವನ ಸಿರಿಯು 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೧೮೪೦. ತವೆ - ಶುಕ್ರನುಪದೇಶವನು ತವೆ 

ಜರಿದ ವೈಷ್ಣವರ ಅಕ್ಕರದಿ ಪಾಲಿಸಿದೆ 

ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಜವನ ಬಾಧೆಯನ್ನು ಬಿಡಿಸು ತವೆ ತ್ರಿವಿಕ್ರಮಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 

೧೮೪೧. ತಸ್ಕರ - ಗೊಲ್ಲತನವ ಬಿಡಿಸಿ 

ಗೋಗಾವ ಡಿಂಬ್ದರಿಸಿ ಉಳ್ಳ ತಸ್ಕರ ಬುದ್ಧಿ 

ಕಡೆಗೆ ಇರಿಸಿ 

- ಯಾಕೆಲೊ ರ೦ಗ ಸಿನಗಿ೦ಂತ ನಟನೆಯ 

ಮಾತು (ಸ-೨೧೬-೧) 

- ಪೊಸ ಶಾಸ್ತ್ರಕ್ರಮ ಕೂಗೆ ಜಾರ ತಸ್ಕರ ತತಿಯು 

ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ವೇದ ತಸ್ಕರನೊಡನೆ ಕಾದಿ ವೇದವ ಸೆಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೧೮೪೨. ತಳಕಾಲನಯನದವ (ಭೃಗು ಜಷಿ) 

- ಚಲದಂಕ ಕೌಶಿಕನು ಕಟಿಲ (ಇ ಕಪಿಲ?) 

ಮಾರ್ಕಂಡೇಯ ತಳಕಾಲನಯನದವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೧೮೪೩. ತಳವಾರ - ಕಳವು ಮಾಡಿದನೆಂದು 

ಹಿಡಿದೆಳತಂದರೆ ತಳವಾರನೇನ ಮಾಡುವನೊ 

ಕೇಳೆಲೊ ಹರಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

೧೮೪೪. ತಳಿರು - ತನುರೋಮ ಗಿಡ ವೃಕ್ಷ 

ತಳಿರು ಭುಜಲತೆ ಮೆರೆವ ಘನ ಸಿ೦ಹ ಮೃಗ 


'ಗಜಗಳಿಂದೊಪ್ಪುವ 


- ಪಥ ನಡೆಯದಯ್ಯ (ಬೆ-೯-೨) 
೧೮೪೫. ತಳುವು-- ತಳುವದೀ ವಸ್ತ್ರಗಳ 
ಕಳುಹು ಬೊಕ್ಕಸಕೆನಲು ನಳಿನಾಕ್ಷಿ ತಿಳಿದಳಾಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾಸುದೇವಾಯ ನಮೋ (ಬೆ-೯೦-೧೦) 

೧೮೪೬. ತಳ್ಳಿಗಾರ (ಜಗಳಗಂಟ) - 

`ತಳ್ಳಿಗಾರನು ಆಗಿ ತಿರುಗಬೇಡ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೨) 

೧೮೪೭. ತಾಂಬೂಲ - ಅಂಬರ ತೊರೆಯ 

ಲೇಕೆ ತಾಂಬೂಲ ಬಿಡಲೇಕೆ ಡಂಭತನದಲ್ಲಿ 

ನೀನಿರಲೇತಕೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 

೧೮೪೮. ತಾಟಕ - ಬಲು ಕಳ್ಳ ನಿನ್ನ ಮಗ 

ತಾಟಕನಿವ ಬಲು ಕದ್ದ ನವನೀತವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧) 

೧೮೪೯. ತಾತ್ಪರ್ಯ - ನುಡಿವ ನುಡಿಯ 

ತಾತ್ಪರ್ಯವನರಿವ ನಾಡಿ ನರಗಳಂತೊಲಿಹ 

ಆದಿಕೇಶವರಾಯ 

- ಕೊಡಲು ನೀನಾರು (ಸ-೯೨-೨) 

೧೮೫೦. ತಾಪ - ದಾಂಟುವುದು ಅಸದಳವೊ 

ಎರಡೊಂದು ಬಲೆಗಳಲಿ ಕಂಟಕದಿ ಬಲು 

ತಾಪದಿಂದ ಬಳಲುವರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಫಘುಲ್ಲವದನೆ ಕೇಳೆ ಯ ತಾಪ 

ತಲ್ಲಣಗೊಳುತಿಹೆನೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಪ) 

- ಸ್ಮರನ ಶರತಾಪವನು ಪರಿಹರಿಸಲರಿಯದೆ 

ದುರುಳ ಕೀಚಕನು ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಚಂ೦ಚಲತ್ವ ಬಲವು ಫಲವು ಜಾಲ ಕೋಪ 

ತಾಪದಿಂದ ವಂಚನಾರ್ಥ ಹಲವು ಕೆಲವು 

ಮಿಂಚಿನಂತೆ ಸುಳಿಸುತ 

- ಅಹಹ ಮೋಸ ಹೋದೆನಯ್ಯ 
(ಸ-೯-೨) 

೧೮೫೧. ತಾಮರಸ (ಕಮಲ) - ತಾಮರ 

ಸಾಂವ್ರಯಿ೦ ಹೇಮಗರ್ಭದಲಿದ್ದ ವ್ಯೋಮ 

ಗಂಗೆಯ ಪೆತ್ತೆ ಗೋವಿಂದ 

ದ ಪರಮಪುರುಷ ಹರಿ ಗೋವಿಂದ 


೩೩೬ 


(ಬೆ-೩೯-೫) 

೧೮೫೨. ತಾಮಸ - ರಾಮಚಂದ್ರನ ಸೇವೆ 

ಮಾಡಿ ಮೆಚ್ಚಿಸಿ ಮಹಾತಾಮಸನ ಗರ್ವವನು 

ಮುರಿದುಬಂದ 

- ಆರಿಗಾದರು ಪೂರ್ವ ಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ಮರೆವು ತಾಮಸ ಅಹಂಕಾರ ದುರ್ಮತಿ 

ಯೆಂಬ ದುರಿತವನು ಹೊರಡಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ರಜಸು ತಾಮಸವೆಂಬ ರಯವನೆಲ್ಲವ ಕಳೆದು 

ದ ಆರಿಗಳವಲ್ಲಾತ್ಯು ಯೋಗದಸಿದ್ಧಿ 
(ಬೆ-೧೨೬-೧) 

- ತಾಮಸದ ಖಳ ತನ್ನ ತನುಜನನು 

ಮಧಿಸುತಿರೆ ದಾವೀದ? ತೋರೆಂದು 

ಬಾಧಿಸುತಿರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ತಾಮಸವಿಲ್ಲದೆ ಕತ್ರಿಯರ ಸಂಹರಿಸಿದ ರಾಮ 

ಭಾರ್ಗವನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೬) 

೧೮೫೩. ತಾಮ್ರಚೂಡ (ಹು೦ಜ) - 

ಮೂಡುಗಡೆ ಮುಗಿಲು ಕೆಂಪಾದುದಡವಿಯ 

ತಾಮ್ರಚೂಡ ಕಾಳೋದರವು ಕೋಗಿಲೆಗಳು 

ಲಿಯುತಿರೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

೧೮೫೪. ತಾಯ್‌/ತಾಯಿ - ತಾಯುದರದಲಿ 

ಇಂದು ನವವನಾಸ೦ಗಳಲ್ಲಿ ಒಂದಾಗಿ 

ಮಲಮೂತ್ರದಲಿ ಕುದಿದು ಕುದಿದು 

- ಮುಂದೆ ದಯವಪಿರಅ ಶ್ರೀಹರಿಯೆ 
(ಸ-೨೧೪-೩) 

- ಆನೆವಾಹನ ಪಿತನ ತಾಯನಳೆದೋನು 

ಭಾನುಸುತಗೆ ಶಾಪವನಿತ್ತವನು 

- ಈತನೇನೆ ಸಿನ್ನ ಮಗನು (ಸ-೩೮-೨) 

- ಚಂದದಲಿ ತಾಯಿ ಮಗುವಿಗೆ ಮೊಲೆಯ 

ಹಾಲುಣಿಸುವಂದದಲಿ ಉಣಿಸಿದಲ್ಲದೆ ಬಿಡದು 

ಮರೆಯದಿರಿ 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 


ತಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೨೪-೫) 

- ಹಲವು ಜನಮದಿ ತಾಯಿ ಎನಗಿತ್ತ ಮೊಲೆ 

ಹಾಲು ನಲಿದುಂಬಾಗ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

- ಸತಿಯು ಸುತರು ಪುತ್ರಿ ಮಿತ್ರರತಿಶಯದೊಳು 

ತಂದೆ ತಾಯಿ ಅತಿವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸಿ೨೧) 

- ತಾಯಿತಂದೆಯ ಬಿಟ್ಟು ತಪವ ಮಾಡಲು 

ಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

- ತಾಯಿ ತೀರಿದ ಮೇಲೆ ತವರಾಸೆಯೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-ಪ) 

- ಪಂಕಜಜನ ತಾಯಿ ಸುತನ ಅಂಕದಲ್ಲಿ ಹುಟ್ಟಿ 

ಜಗವ ಮಂಕು ಮಾಡುತಿಪ್ಪ ಮಾಯೆ ಹತ್ತು 

ಶಂಕೆಯ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

- ತಂದೆ ತಾಯಿಗಳಾರು ಅ೦ದಿದ್ದ ಊರೇನು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೫) 

- ತಾಯಿಯಪ್ಪಣೆಗೊಂಡು ಸೇವೆಗೆ ರಘುಪತಿ 

ರಾಯನಲ್ಲಿ ಇಂದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಗಿಡದ ತಾಯಿ ತಂದೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೨) 

- ಉಂಡರೆ ಸೇರದ ತಾಯಿ ಉರಗನ ಮೆಕ್ಕೆಯ 

ಕಾಯಿ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

- ಆಯಿತೊ ಹೋಯಿತೊ ಏನಾಯಿತೋ ಈ 

ದೇಹಕ್ಕೆ ತಾಯಿ ಯಾರೊ ಇನ್ನು ತಂದೆ ಯಾರೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 


೩೩೭ 


- ಕಂದನ ತಾಯಿಯು ಆಡಿಸುತಿರೆ ಪೋಗಿ 

ಕಂದ ಬಾವಿಯ ಕಂಡು ನೋಡುತಿರೆ 

- ನನ್ನಿಂದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೩) ಎ 

- ತಂದೆ ತಾಯಿಯು ನೀನೆ ಬಂಧುಬಳಗವು 

ನೀನೆ 

- ವಾಸುದೇವಾಯ ನಮೋ (ಬೆ-೯೦-೮) 

- ಜಲವೆ ಸಕಲ ಕುಲಕೆ ತಾಯಿಯಲ್ಲವೆ 

- ಕುಲ ಕುಲವೆಂದು ಹೋರಾಡದಿರಿ 
(ಜಿಜಂ೨ಿಗ2ಂ) 

- ೦ತುಮಳರನು ಪಡದ ತಾಯಿಗೆ 

ಸಹೋದರನು ಭೂರಮಣರೊಳಗಗ್ಗಳನು ಅತಿ 

ಧೈರ್ಯನು 

- ನೀನಾವ ಬಾ೦ಧವನೊ (ಬೆ-೭೮-೭) 

- ತೊಟ್ಟ ಬಾಣವ ತೊಡಲೊಲ್ಲದೆ ತಾಯಿಗೆ 

ಕೊಟ್ಟ ಭಾಷೆಗೆ ಐವರ ಕೊಲ್ಲದೆ 

- ಬಂದಿದೆ ದೂರು ಖರಿದೆ (ಬೆ-೮೬-೪) 

- ಹೆತ್ತ ತಾಯಿಗಿಂತ ಅತ್ಯಧಿಕ ಮಾಯವುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-ಪ) 

- ತಾಯ ಮಾತನು ಕೇಳಿ ಸಾವಿರ ತೋಳಿನ 

ಆವಿನ ಕಳ್ಳನ ಕೊಂದಾನ್ಮ್ಮಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೬) 

- ಮುತ್ತಯ್ಯನ ತಾಯ ಪೆತ್ತ ದೇವನ ಎನ್ನ 

ಒತ್ತಿಗೆ ಕರೆದು ತಾರೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ತಂದೆ ತಾಯ ಬಸುರಿನಲಿ' ಬಂದೆನಂದಿ 

ಗಿಂದಿಗೂ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೧) 

- ಹೆತ್ತವಳಿರೆ ತಾಯ ಬೇರೆ ಪಡೆದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

ಎ ಕ್ಷೂಣವಿಲ್ಲದೆ ತಾಯ ಶಿರವರಿದು ತಂದೆ 

ಯನು ಪ್ರಾಣಹತ್ಯವ ಮಾಡಿದರ ಕುಲವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಚಳಿಯ ಮಗಳ ತಾಯಳಿಯನ ತನಯನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಇಳುಹದೆ ಪೊತ್ತಿಹನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ವರುಷವೈದರ ಪೆಸರವನ ತಾಯನುಜನ 

ಧರಿಸಿದಾತನ ಸಖನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ತಂದೆಯುದರದಿ ಮೂರು ಮಾಸ 

ತಾಯೊಡಲಿನಲಿ ಸಂದೇಹವಿಲ್ಲ ನವಮಾಸ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ತೋಯಜವೆಂಬ ಪುಷ್ಪದ ಪೆಸರವರೊಳು 

ತಾಯ ಸೊಸೆಗೆ ಮಕ್ಕಳಿತ್ತವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 

- ತಿರುಕ ಹಾರುವನೆಂದೆನೆ ಹೆತ್ತ ತಾಯ ಶಿರಕೆ 

ಮುನಿದವನೆಂದೆನೆ 

ದ ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೨) 

- ಬಾಯೊಳಗಿಹಳ ಗಂಡನ ನಿಜ ತಮ್ಮನ 

ತಾಯ ಪಿತನ ಮಡದಿಯ ಧರಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ವರ ಮತ್ಸ್ಯನಗಧರನ ಸೂಕರನ ಸಿಂಹನ 

ತಿರುಕ ತಾಯ್ತರೆದಾತನ ವರವಿತ್ತು ಶಬರಿಗೆ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ತೊಟ್ಟಿಲಿನ ಶಿಶು ತಾಯ ಬಿಟ್ಟ ತೆರನಂತೆ 

ಕಂಗೆಟ್ಟು ಸೊರಗಿದೆನಯ್ಯ ಕೃಷ್ಣ 

ದ ಪೂರ್ವಜನ್ಯ್ಮದಆ ನಾ ಮಾಡಿದಾ 
(ಬೆ-೮.೧) 

- ತಂದೆತಾಯನು ಬೈದು ಬಾಧಿಸುವವನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೧) 

- ಆನೆವಾಹನ ಪಿತನ ತಾಯನಳೆದವನು 

ಭಾನುಸುತಗೆ ಶಾಪವನಿತ್ತು ಜರೆದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

- ಗಜವನೇರಿದನ ತಂದೆಯ ತಾಯನಳೆದನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ತಂದೆ ತಾಯ್‌ ಆರು ಆನಿದ್ದ ಊರಾವುದೋ 


೩೩೮ 


- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ಬಾಲಕ ತನ್ನ ತಾಯ್ತಂದೆಯೊಳ್‌ ಮುನಿದು 

ಹಲಕಾಲ ವನದೊಳು ತಪವನು ಮಾಡಲು 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೩) 

- ವನಿತೆ ಧರ್ಮಜನ ತಾಯ್‌ ತಿರಿದುಂಡಳಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೩) 

- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯ್ತಂದೆ ಅತ್ತು 

ಕರೆದುಳಿವರು ಮತ್ತೆ ಬೆನ್ನಲೆ ಬಾಹರೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

ದ ಮೃತ್ಯುವಂತೆಳೆವನನು ಬಿಡಿಸಬಾರದೆ ತಾಯೆ 

- ವಾಸುದೇವಾಯ ನಮೋ (ಬೆ-೯೦-೪) 

೧೮೫೫. ತಾರಕ (ಒಬ್ಬ ರಾಕ್ಷಸ) - ಯುದ್ಧದಲಿ 

ತಾರಕನೊ ವಿದ್ಯೆಯಲಿ ಗಾರ್ಗೆಯನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೧೮೫೬. ತಾರಕ (ಸಂರಕ್ಷಕ) - ಭಿನ್ನಭೇದ 

ಗಳೆಂಬ ಬಲು ಸ೦ಶಯ ಕಳೆದು ತನ್ನೊಳಗೆ 

ತಾ ತಿಳಿದು ತಾರಕಬ್ರಹ್ಮವ 

- ಆರಿಗಳವಲ್ಲಾತ್ಮ್ಯ್ಯ ಯೋಗಗಸಿದ್ಧಿ 
(ಬೆ-೧೨೬-೨) 

೧೮೫೭ ತಾರಕೆ (ನಕ್ಷತ್ರ - ತಂಗದಿರನನಿಮಿಷ 

ತಾರಕೆಗಳು ಮಸಳಿಸೆ ಪತಂಗ ಪರ್ವತವ 

ಅಡರಿ ಬಂದನು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಪ) 

೧೮೫೮. ತಾರಿಸು (ಪಾರುಮಾಡು) - 

ಗೋವಿಂದ ವೈಕುಂಠವಿಭುವಿಂದು ತಾರಿಸುತ 

ಮುಕುಂದ ಮುಕುತಿಯನೊದಗಿಸೈ 

-. ಅಣುಮಹತ್ತಾದ ದೇವ (ಬೆ-೭೧-೨) 

೧೮೫೯. ತಾರೆ (ನಕ್ಷತ್ರ - ಹನ್ನೆರಡನೆಯ 

ತಾರೆಯ ಪೆಸರಾಕೆಯ ಕನ್ನೆಯಯ್ಯನ ಮನೆಯ 

- ರಾಜವದನೆ ಸುರರಾಜನ (ಬೆ-೯೭-೩) 

-ಶಶಿತಾರೆಗಳು ಸರಿಯೆ ನೀಲಾಬ್ಜ ಮೈಮರೆಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

೧೮೬೦. ತಾಲ/ತಾಳ - ತಾಲ ದಂಡಿಗೆ ಪಿಡಿದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತುಂಬುರು ನಾರದರು ಭೂಪಾಳಿ ದೇಶಾಕ್ಷಿ 

ನಾರಾಯಣಿ ಗುಜ್ಜರಿ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

- ತಾಳದಂಡಿಗೆ ಭೃ೦ಗಿಮೇಳಗಳ ಕೂಡಿ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೨) 

ದ ಡೊಳ್ಳಿನ ಮೇಲ್‌ ಕೈಯ ಭರಮಪ್ಪ ಹಾಕ್ಕಾನು 

ತಾಳವ ಶಿವನಪ್ಪ ತಟ್ಟಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೧) 

೧೮೬೧. ತಾವರೆ - ಕೆಸರೊಳು ತಾವರೆ 

ಪುಟ್ಟಲು ಅದ ತಂದು ಕುಸುಮನಾಭನಿಗೆ 

ಅರ್ಪಿಸರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

` ೧೮೬೨. ತಾಳ (ತಾಳಹಾಕುವ ಸಾಧನ)- 

ದಾಸರೆಲ್ಲರು ಬಂದು ಧೂಳಿನ ದರ್ಶನಕೊಂಡು 

ಲೇಸಾಗಿ ತಾಳ ದಂಡಿಗೆಯ ಪಿಡಿದು 

- ಏಳು ನಾರಾಯಣ (ಸ-೫೯-೩) 

೧೮೬೩. ತಾಳಿ (ಒ೦ದು ಆಭರಣ) - ಈರೈದು 

ತಾಳಿಗಳಿತ್ತು ಬಿರುದಿನ ಕಪ್ಪೆಂಟಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 

೧೮೬೪. ತಾಳು (ಧರಿಸು) - ಮೂರು ರೂಪವ 

ತಾಳಿ ಮಹಾಯೋಗ್ಯರುಗಳಿಗೆ ಸಾರ ತತ್ವ್ವವ 

ಪೇಳ್ದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ಕಮಲ ಬ್ರಹ್ಮಾಂಡ ಕೋಟಿ ಒಡಲೊಳು 

ತಾಳ್ಜಂಥ ರಮಾಧವ ನಿಮಗೆ ನೀರೊಳಗೆ 

ವಾಸವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಅ) 

- ಹರಿಯೆನಲು ಹರಿ ರೂಪ ತಾಳಿದೆ ಹರಿ 

ಯೊಳಡಗಿದೆ ಮತ್ತೆ 

- ಭವಭಯವಿನಾಶ ಭೋ (ಬೆ-೪೧-೧) 

- ಮತಾ ಫ್ಯಾವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳು ತಾಳಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೧) 


೩೩೯ 


- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 

೧೮೬೫. ತಾಳು (ಸಹಿಸು) - ಧಾರಿಣಿಯ 

ಭಾರವನು ತಾಳಲಾರದೆ ದೇವಿ ಶ್ರೀರಾಮ 

ರಾಮೆಂದು ಶಿರವ ತೂಗುವಳಯ್ಯ 

- ಕಅಯೇರಿ ಬಂತು (ಬೆ-೧೩೦-೪) 

- ಓ೦ದು ಕ್ಷಣ ಯಮನ ಬಾಧೆಯ ತಾಳಲಾರೆನೈ 

ಇಂಬಿಟ್ಟುಕೊಳು ಮುರಾರಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 

ನಿಲ್ಲದಲೆ ರಕ್ಷಿಸುವ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-ಪ) 

- ಓ೦ದು ಕ್ಷಣವೂ ಯಮನ ಬಾಧೆ ತಾಳಲಾರೆ 

ಹಿ೦ದಿಟ್ಟುಕೋ ಮುರಾರೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

೧೮೬೬. ತಾಳು (ಹೊಂದು, ಪಡೆ) - ದಶಕಂಠ 

ನನುಜನು ಜಾನಕಿಯ ಬಿಡಹೇಳೆ ಅಸುರ 

ಕೋಪವ ತಾಳಿ ಅಟ್ಟಲಾಗ 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೪) 

- ಮಂಡೆಯಲಿ ಕೊಂಡಾಂತು ಮೈ ಜುಮ್ಮು 

ತಾಳಲು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಹರಿಯ ರೂಪವ ತಾಳಿ ಇರುಳು ದೈತ್ಯನ 

ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

-. ಮೂವರೇರಿದ ಬಂಡಿ (ಬೆ-೧೬೦-೩) 

೧೮೬೭. ತಿಂಗಳು - ಬಂ೦ಂದೊಂದು 

ತಿಂಗಳೊಳು ಬಹುಮಾನ ನಡತೆಗಳು 

- ಮಾವನ ಮನೆಯೊಳಗೆ (ಬೆ-೧೪೬-೪) 

- ಬಂದೆರಡು ತಿಂಗಳೊಳಗೆ ಹಿತವಾದವು 

- ಮಾವನ ಮನೆಯೊಳಗೆ (ಬೆ-೧೪೬-೪) 

೧೮೬೮. ತಿಂತ್ರಿಣಿ (ಹುಣಿಸೆ ಮರ) - ತಿಂತ್ರಿಣಿ 

ಮರದಡಿ ಉರಗ ಕಚ್ಚಿ ಒರಗಿರಲು ಮಂತ್ರಿಸಿ 

ಮನೆಗೆ ಕಳುಹಿದ ಗರುಡಗಮನನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೨) 

೧೮೬೯. ತಿದ್ದು (ಓರಣಗೊಳಿಸು) - ಕುಂಜರ 

ಗಮನೆ ಬಾ ಎಂದು ಮುಂಗುರುಳ ತಿದ್ದಿದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

೧೮೭೦. ತಿದ್ದು (ಸರಿಪಡಿಸು) - ಎನ್ನ ತಿದ್ದಿ 

ಹೃದಯ ಶುದ್ಧ ಮಾಡು ಪ್ರದ್ಯುಮ್ನನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೪) 

- ತಿದ್ದುವ ಸದಮಲ ವೈಷ್ಣವರು ಬರುತಿರೆ 

ಕ೦ಡು ಎದ್ದು ನಮಸ್ಕರಿಸಲೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 

ನೊಸಲ ಬರೆಹವ ತೊಡೆದು ತಿದ್ದಲಳವೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

- ದೇಶಾಧಿದೇಶಗಳ ತಿರುಗುವ ಗರುಡನಿಗೆ 

ನಾಸಿಕದ ಕೊನೆ ಡೊಂಕ ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

೧೮೭೧. ತಿನ್‌/ತಿನ್ನು - ಜೊನ್ನೆಯ ತುಪ್ಪ ಅನ್ನ 

ಒಲ್ಲದೆ ಎಲುವು. ಮಾಂಸವನ್ನು ತಿಂಬ 

ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಹಾಲ್ಕೊಸರ ಮೀಸಲು ಮುರಿದು ತಿಂದ 

- ನಾರಾಯಣನೆ ಈತ (ಸ-೧೩೮-೩) 

- ತಿಂದೋಡಿ ಬಂಧು ಬಳಗ ತಪ್ಪಿಸಿಕೊಂಬ 

ರೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ವೇದವಿಪ್ರರು ತಮ್ಮ ವೃತ್ತಿ ಸ್ವಾಸ್ಯ್ಯವ ಕಳೆದು 

ಆಧಾರವಿಲ್ಲದಲೆ ತಿರಿದು ತಿನ್ನುವರು 

- ಕಆಯೇರಿ ಬಂತು (ಬೆ-೧೩೦-೯) 

- ಹರಿವಾಣದೊಳಗಮೃತಾನ್ನವು ಇರುತಿರೆ 

ತಿರಿದ ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು (ಬೆ-೫೨-೨) 

- ಅಷ್ಟೈಶ್ವರ್ಯದ ಮೃಷ್ಟಾನ್ಸವಿರುತಿರೆ ಬಿಟ್ಟ 

ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 


೩೪೦ 


- ತನ್ನ ಅನುಜೆಯಾಳಿದವನ ಬೆಂಕಿ ತಿನ್ನದಂತೆ 

ಕಾಯ್ದ 

- ಈತನೀಗ ವಾಸುದೇವನು (ಬೆ-೭೫-೧) 

- ಮಾರಿ ಮಸಣಿಗಳಂತೆ ಕೂಳನ್ನು ತಿಂಬರಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೧) 

- ತುಡುಗುತಿಂದು ಮೀಸಲಳಿದು ಎಡೆಗೆಡಿಸಿ 

ಓಡಿಹೋದ ನೋಡು 

- ಸೈಯೇ ಇದು ಸೈೈಯೇ ಗೋಪಿ 
(ಬೆ-೧೦೪-೩) 

- ಕುಳ್ಳಿನಿಂದ ಕುದಿಸಿ ತಿಂದು ಕಳ್ಳ ಗಡಿಗೆ ಬರಿದು 

ಮಾಡೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

- ಕಡೆಗೆ ಅಪರ ರಾತ್ರಿಯಲ್ಲಿ ತಿ೦ದು ಒರಗುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಮಲ ಮೂತ್ರ ಹಲವು ಉಚ್ಛಿಷ್ಟವೆನ್ನದೆ ತಿಂದು 

- ನೊಂದೆಸಾ ಹರಿಯೆನ್ನದೆ (ಬೆ-೧೩-೨) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಬಂದದ್ದು ಬಚ್ಚಲಕುಣಿ ತಿಂದದ್ದು ಮೊಲೆಯ 

ಮಾಂಸ ಇಂಥ ನಿಂದಕಗೆ ನನಗೆ ಇನ್ನೇತರ 

ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೨) 

೧೮೭೨. ತಿನಿಸು (ನವೆ, ತುರಿಕೆ) - ನಿರ್ಮ 

೪ಿಲ್ಲದ ಮನಸು ಅದು ಶಜ್ಜಿ ತಿನಿಸು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

೧೮೭೬ ತಿನಿಸು (ಊಡು)- ಎಂಜಲ 

ತಿನಿಸುವುದು ಮೂಜಗಳಕೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

೧೮೭೩೪. ತಿಪ್ಪ - ಕೊಪ್ಪಾನೆ ಕೇಳಿದರಲ್ಲಿ ಕೊಪ್ಪ 

ಊರಮುಂದಿನ ತಿಪ್ಪ? 

- ಎಂಥ ಟವಳಗಾರನಮ್ಮ (ಸ-೪೩-೨) 

೧೮೭೫. ತಿಮಿರ - ಬ್ರಹ್ಮಾಂಡ ಕೋಟಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತಿಮಿರವ ಗೆಲುವವನ ಒಮ್ಮೆ ನೆನೆಯಲು 

ಪ್ರಸನ್ನನಾದವನ 

- ನೆನೆಯಖಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

೧೮೭೬. ತಿಮ್ಮ/ತಿಮ್ಮರಾಯ (ಶ್ರೀನಿವಾಸ) - 

ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟಿ ದೇಶಕೆ 

ಪ್ರಸಾದವ ನಡಸುವ ಶೆಟ್ಟ 

ದ ಬ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೩) 

- ಜಗದಂತರ್ಯಾಮವಿ ಎಂತೆಂದು ನಿನ್ನ ನಿಗಮ 

ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-ಪ) 

- ಹರಿ ಆದಿಕೇಶವ ಗುರು ಅಪ್ರಮೇಯ ಸಿರಿಧರ 

ಶೇಷಗಿರಿ ವರ ತಿಮ್ಮರಾಯ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೫) 

೧೮೭೭. ತಿರಿ - ಹರಿವಾಣದೊಳಗಮೃತಾನ್ನವು 

ಇರುತಿರೆ ತಿರಿದ ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

- ವನಿತೆ ಧರ್ಮಜನ ತಾಯ್‌ ತಿರಿದುಂಡಳಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೩) 

- ವೇದವಿಪ್ರರು ತಮ್ಮ ವೃತ್ತಿ ಸ್ವಾಸ್ಥ ಕವಕಳೆದು 

ಆಧಾರವಿಲ್ಲದಲೆ ತಿರಿದು ತಿನ್ನುವರು 

- ಕಅಯೇರಿ ಬಂತು (ಬೆ-೧೩೦-೯) 

೧೮೭೮. ತಿರು (ಶ್ರೀ) - ತಿರು ಚೂರ್ಣದ್ವಾದಶ 

ನಾಮವನಿಡುವರ ಪರಿಚಾರಕರ ಪರಿಚಾರಕ 

ನೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ತಿರುವೆ೦ಂಕಟೇಶ ಜಗದೀಶ ಒಲಿದುಪ್ಪವಡಿಸೊ 

ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೫) 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 

(ಬೆ-೧೩೮-ಪ) 

೧೮೭೯. ತಿರುಕ - ನರದೇಹ ಹೊತ್ತು ತಿರುಗು 


೩೪೧ 


ವಂಥ ತಿರುಕ ನನಗಿನ್ಯಾತರ ಕುಲವಯ್ಯ 

-.ಯಾತರವನೆಂದುಸುರಅ (ಸ-೨೧೮-೪) 

- ತಿರುಕ ಹಾರುವನೆಂದೆನೆ ಹೆತ್ತ ತಾಯ ಶಿರಕೆ 

ಮುನಿದವನೆಂದೆನೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ವರ ಮತ್ಸ್ಯನಗಧರನ ಸೂಕರನ ಸಿಂಹನ 

ತಿರುಕ ತಾಯ್ತರೆದಾತನ ವರವಿತ್ತು ಶಬರಿಗೆ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೧೮೮೦. ತಿರುಗು - ಶ್ವಾನಗಿ೦ತಲು ಬಲು 

ಮಾನಗೆಟ್ಟು ನಾ ದೀನನಾಗಿ ಮನೆಮನೆಗಳ 

ತಿರುಗಿ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-೬೨) 

-. ಹೊತ್ತುಕೊಂಡು ತಿರುಗಿದೆ ರೊಕ್ಕದಾ 

ಪ್ರಾಣಿಯನ್ನು 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೨) 

- ತಿಳಿದು ನಾಲ್ಕು ದಿಕ್ಕಿನಲ್ಲಿ ಹೊಳೆದು ಎಂಟು 

ದಿಕ್ಕ ತೋರಿ ಬಳಸಿ ಸುತ್ತ ತಿರುಗುತಿಹುದು 

ಬಳಲಿ ಬಳಲದೆ 

- ಎರಡು ಸಾವಿರದ ಜಪ್ಟೆಯುರಗ 
(ಸ-೪೮-೩) 

- ನರದೇಹ ಹೊತ್ತು ತಿರುಗುವಂಥ ತಿರುಕ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೪) 

- ಲೋಕವೀರೇಳನ್ನು ತಿರುಗುವಾ ರಎಿರಥಕೆ 

ಏಕಗಾಲಿಯು ಏಳು ಕುದುರೆಯಿಂದ 

- ಪ್ರಾಚೀನ ಕಮ೯ವಿದು (ಬೆ-೧೦೭-೨) 

- ದೇಶಾಧಿದೇಶಗಳ ತಿರುಗುವ ಗರುಡನಿಗೆ 

ನಾಸಿಕದ ಕೊನೆ ಡೊಂಕ ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ಬಲಿದ ಚರ್ಮ ರಕ್ತ ಹೊತ್ತು ತಿರುಗುವ 

ಶುದ್ಧ ಹೊಲೆಯಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂ೦ದು ಪೇಳಅ (ಬೆ-೧೨೨-೪) 

- ರಥವನಡರಿ ಸುರಪಥದಲಿ ತಿರುಗುವ 

ಸುತನಿಗೆ ಶಾಪವನಿತ್ತವನ 

- ಏತರವನೆಂದು ಪೇಳಅ (ಬೆ-೧೨೨-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಣ್ಣಗೆಟ್ಟಾರಣ್ಯ ತಿರುಗುವನು ನಾನಲ್ಲ 

ಹೆಣ್ಣಿನಾಸೆಯ ಬಿಡುವ ಹನುಮನಲ್ಲವೊ ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೧): 

- ಪಕ್ಷಿವಾಹನನ ಗುಣ ಲೆಕ್ಕಿಸಿ ಪೊಗಳದೆ ಬೆಕ್ಕಸ 

ಬೆರಗಾಗಿ ಅಕ್ಕಿಗೆ ತಿರುಗುವವ 

- ಹೇಗೆ ನೀ ದಾಸನಾದೆ (ಬೆ-೨೨-೨೦) 

- ಮೊದಲು ನಿನ್ನುಪದೇಶ ಸದರುಮಾಡದೆ 

ತಿರುಗುವುದನೆಲ್ಲ ಉದುರಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

- ನಾರಿಯರ ವ್ರತಭಂಗಗೆಯ್ಯಲಾ ದೆಸೆಯಿಂದ 

ಊರುತ್ರಯವದು ತಿರುಗುವುದು ನಿಲ್ಲಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ ಬತ್ತಲೆ 

ತಿರುಗುವಗೆ ಭಯವು ಇನ್ನುಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೨) 

- ರಿಕ್ತ ಹಸ್ತದಿಂದ ಮನೆಯ ಸೇರುವೆ ಈ 

ಉದರಕಾಗಿ ಮತ್ತೆ ಕಂಡ ಕಡೆಗೆ ತಿರುಗುವೆ 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೧) 

- ಗಾಣದೆತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ 

ಮಾಡಿ ಕಾಣದೆ ತಿರುಗುವೆನು ಎರಡು ಕಣ್ಣಿದ್ದು 

ನಾನು 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 


- ಹೊಲದೊಳಗೆ ಜೋಡಗಲಿ ತಿರುಗಾಡು 


ತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

- ತಿರುಗಿ ಪೋದನು ತನ್ನ ಅರಮನೆಯ 

ಬಾಗಿಲಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ತೀರ್ಥಯಾತ್ರೆಗೆ ಪೋಗಿ ತಿರುತಿರುಗಿ ಬಳಲಿ 

ಕೃತಾರ್ಥನಾದೆನು ಎಂಬ ಘನತೆ ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯು ಪಡೆವರು 
(ಸ-೮೫-೫) 

೧೮೮೧. ತಿರುಪತಿ - ತಿರುಪತಿಯ ವಾಸ 

ಶ್ರೀವೆ೦ಕಟೇಶನೆ ನಿನ್ನ 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 


೩೪೨ 


- ತಿರುಮಂತ್ರ ತೀರ್ಥಪ್ರಸಾದಕೊಳಗಾದವರ 
ತಿರುಪತಿಯ ಉಂಯಾತ್ರೆಯನು ಮಾಡಿದ 
ಮಹಾತ್ಮರನು 
- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 
- ಗುರುವೆ ಕೇಳಯ್ಯ ಕನಕಪ್ರಿಯ ತಿರುಪತಿಯ 
ಗಿರಿಯಾದಿಕೇಶವನೆ ಒಲಿದು ನಿಲ್ಲಿಸಿದ 
- ಏಕೆ ನಡುಗಿದೆ ತಾಯೆ (ಸ-೫೬-೫) 
- ಉಕ್ಕುವಾ ಹೊಳೆಯಲ್ಲಿ ತೆಪ್ಪವೇ ನಾನಾದೆ 
ಚೊಕ್ಕ ಕನಕಪ್ಪನ ಹಿಂದೆ ನಾ ತಿರುಪತಿಗೆ ಬಂದೆ 
- ಕಾಯೊ ಎನ್ನನು ದೇವ (ಸ-೮೨-೩) 
೧೮೮೨. ತಿರುಮಂತ್ರ - ತಿರುಮಂತ್ರ ತೀರ್ಥ 
ಪ್ರಸಾದಕೊಳಗಾದವರ ತಿರುಪತಿಯ ಯಾತ್ರೆ 
ಯನು ಮಾಡಿದ ಮಹಾತ್ಮರನು 
-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 
- ತಿರುಮಂತ್ರವನು ಭಜಿಸು ತಿರುಲಾಂಛನವ 
ಧರಿಸು 
- ನಾರಾಯಣಿನು ಮನವೆ (ಬೆ-೧೪೧-೧) 
೧೮೮೩. ತಿರುಮುಣ್ಣು ತಿರುಮುಣ್ಣು 
ಶ್ರೀಚೂರ್ಣ ಪೂರ್ಣ ದ್ವಾದಶನಾಮ ಸಿರಿತುಳಸಿ 
ವನಮಾಲೆ ಕೊರಳಿನೊಳಗಿಪ್ಪವರ 
- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 
೧೮೮೪. ತಿರುವುಲೆ - ಕಂ೦ಂತುಪಿತಿ 
ತಿರುವೆಂಗಳೇಶ ತಿರುಮಲೆಯೊಳಗೆ ಚಿಂತಿಸುವ 
ಭಕ್ತರನು ಪಾಲಿಸುತಲಿ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 
೧೮೮೫. ತಿರುಮಲೇಶ - ಕಳವಿನವರು ಬಂದು 
ಇಳೆಯ ಮೇಲೆ ನಿಂದು ಬಿಳಿಗಿರಿವಾಸ 
ತಿರುಮಲೇಶ ಆದಿಕೇಶವ ತಾನೆಯೆಂದು 
- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಬ) 
- ತೀಡಯ್ಯ ಭವಭಯದ ಪಾತಕಂಗಳ 
ದಾನವಾಡ ಗುಡ್ಡದ ತಿರುಮಲೇಶ ಸರ್ವೇಶ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 
೧೮೮೬. ತಿರುವೆಂಗಳೇಶ (ಶ್ರೀವೆ೦ಕಟೇಶ) - 
ಕಂತುಪಿತ ತಿರುವೆ೦ಗಳೇಶ ತಿರುಮಲೆಯೊಳಗೆ 
ಚಿಂತಿಸುವ ಭಕ್ತರನು ಪಾಲಿಸುತಲಿ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 
೧೮೮೭. ತಿರುಹು - ಅರವಿಂದನಯನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ` 


ಆದಿಕೇಶವ ರಾಯ ಕರುಗಳ ಸಹಿತ ಗೋವ್ಗಳ 

ತಿರುಹುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

೧೮೮೮. ತಿಲಕ - ಸಿರಿಗಂಧ ಕುಂಕುಮ ಸಾದು 

ಜವಾದಿ ಕತ್ತುರಿ ತಿಲಕವ ನೊಸಲಲಿ ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ಕತ್ತುರಿ ತಿಲಕವನೊತ್ತಿ ಫಣೆಯೊಳಿಡೆ 

ಅರ್ಥಿಯ ತೋರದೆ ಇದ್ದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩ 

೧೮೮೯. ತಿವಿ - ಕೋರಿಯಲಿ ತಿವಿದು ಹತ 

ಮಾಡ್ದಾ 

- ಸಾರಾಯಣನೆ ಈತ (ಸ-೧೩೮-೧) 

- ರೂಢಿಯ ಕದ್ದುಕೊ೦ಂಡೋಡುವ ದೈತ್ಯ ನೀಡಿ 

ತಿವಿದು ಕೋರೆದಾಡೆಯಿಂದ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಶಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

- ಮುಕುರ ದಂತ್ಯದ ಹರ್ಮ್ಯದೊಳಗಿಂದ 

ಕಂಸಕನ ಪಕಪುಕನೆ ತಿವಿದವನನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೧೮೯೦. ತಿಳಿ - ತಿಳಿದು ನಾಲ್ಕು ದಿಕ್ಕಿನಲ್ಲಿ 

ಹೊಳೆದು ಎಂಟು ದಿಕ್ಕ ತೋರಿ ಬಳಸಿ ಸುತ್ತ 

ತಿರುಗುತಿಹುದು ಬಳಲಿ ಬಳಲದೆ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೩) 

- ತಿಳಿಯುತಿಹುದು ತಿಳಿಯದಿಹುದು 

ಬೆಳೆಯುತಿಹುದು ಬೆಳೆಯದಿಹುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩ 

- ರಂಗನಂತರಂಗ ಹಲವಂ೦ಗ ತಿಳಿಯದು 

ಬ್ರಹ್ಮಾದಿಗಳಿಗೆ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-ಪ) 

- ಸಂಚುಮಾಡಿ ಕಾಲನವರ ವಂಚನೆಗಳ 

ತಿಳಿಯದ್ದೋದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-ಪ೨) 


೩೪೩ 


ನಾ ಬೆಳ್ಳಿಕಣ್ಣಿನವರು ತಿಳಿಯಲಾರದ ಮಾತು ಬಲ್ಲ 

ಆದಿಕೇಶವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ.೨೦೯-೫) 

- ಬಲ್ಲಿದಳು ಈಕೆ ಎಂದು ಇವಳ ಬಗೆ 

ತಿಳಿಯಿತೆಂದು 

- ಒಡವೆ ಹೋಯಿತು ಮನ ಧೃಡವಾಯುತು 
(ಸ-೬೯-೪) 

- ವರ ಬಾಡ ಬಂಕಾಪುರದ ಆದಿಕೇಶವನ 

ಕುರಿತು ತಿಳಿಯೊ ಹಳೆಗನ್ನಡದ ಸೊಬಗ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

- ಎಂದಿಗಾದರು ಸ್ಥಿರವಿದಲ್ಲವೆಂದು ತಿಳಿಯಿರೊ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಪರಬ್ರಹ್ಮನ ಬಲು ನಿಜವ ತಿಳಿಯ ಬಲ್ಲ 


-ನಿರ್ವಾಣಗಲ್ಲದೆ 


- ಆರಿಗಳವಲ್ಲಾತ್ಯ ಯೋಗ ಸಿದ್ಧಿ 
(ಬೆ-೧೨೬-೧) 

- ಮುಂದೆ ಪರಮಾತ್ಮನ ನೀವು ತಿಳಿಯ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೬) 

-. ಸಿರಿವರದನೆ ಅಂತಃಕರಣಕೊಪ್ಪಿದ ನಿನ್ನ 

ಇರವನೆ ತಿಳಿಯಲು ನರರ ವಶವೆ ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

- ಕಣಿಯ ಹೇಳಬಂದೆ ನಾನು ತಿಳಿಯಲಿಲ್ಲವೆ 

- ಕಣಿಯ ಹೇಳಬಂದೆ ನಾನು (ಬೆ-ಓ೨-ಪ) 

- ಲಿಂಗಾಂಗದೊಳಗಿರುವ ಅನುಭವವ 

ತಿಳಿಯದೆ ಅಂಗಲಿಂಗದ ನೆಲೆಯ ಗುರುತರಿ 

ಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

- ತಾನಾರು ದೇಹವಾರು ದಿವ್ಯ ಜ್ಞಾನದಲಿ 

ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-ಪ) 

- ತಳುವದೀ ವಸ್ತ್ರಗಳ ಕಳುಹು ಬೊಕ್ಕಸಕೆನಲು 

ನಳಿನಾಕ್ಷಿ ತಿಳಿದಳಾಗ 

- ವಾಸುದೇವಾಯ ನಮೋ (ಬೆ-೯೦-೧೦) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತನುವು ಅಸ್ಥಿರವೆನ್ನುತ ತಿಳಿದು ಶಂಕರನ 

ಹೃದಯವ ಕಾಣುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

- ಹರಿಮಯವೆಲ್ಲವೆನುತ ತಿಳಿದು 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೩) 

ಎ ಜ್ಞಾನದಿಂದ ನಿನ್ನ ನೀನೆ ತಿಳಿದುನೋಡೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-ಪ) 

- ಬಳಿಕ ಅಳುವ ನಯನಜಲವು ತಿಳಿದು 

ನೋಡಿದರೆ ಲವಣಾರ್ಣವಕೆ ಮೂರು ಮಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಘೋರ ಸಂಸಾರ ತನುವೆಂದು ತನ್ನಲಿ 

ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 

- ಮನದ ಕಲ್ಮಷ ಕಳೆದು ಶ್ರೀಮಹೇಶನ 

ಮಹಿಮೆಯ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 

- ಕಣ್ಣಿಂದ ಕೇಳ್ವನ ಹಗೆಯನಾಳುವನ ಕಣ್ಣಿಂದ 

ತಿಳಿದು ಕಲ್ಪಿಸಿದವನ 

- ಕರೆತಾರೆ ಕಾಮಿಸಿ ಕಮಲಖಪಿತನ 
(ಬೆ-೯೩-೪) 

೧೮೯೧. ತಿಳಿವು - ಕುಳ್ಳಿರ್ದ ಸಭೆಯೊಳಗೆ 

ತಿಳಿವ ನಡಸಲುಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೨) 

೧೮೯೨. ತೀಡು -. ತೀಡಯ್ಯ ಭವಭಯದ 

ಪಾತಕಂಗಳ ದಾನವಾಡ ಗುಡ್ಡದ ತಿರುಮಲೇಶ 

ಸರ್ವೇಶ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

- ಕುಸುಮಸೌರಭವ ಎಡೆವೆರಸಿ ಮಾರುತ 

ತೀಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ವ್ಯಾಧಿರೂಪಗಳಿಂದ ಪೀಡಿಸುತ ತನುವ 

ತೊತ್ತುಳಿಗೈದು ನೆಲಕಿಕ್ಕಿ ತೀಡಿ ಬಸವಳಿದ ಬಳಿಕ 

- ಅಣುಮಹತ್ತಾದ ದೇವ (ಬೆ-೭೧-೧) 

೧೮೯೩. ತೀರಿಸು ಎಲ್ಲವನುಂಡು ತೀರಿಸ 


೩೪೪ 


ಬೇಕು ಮನವೆ 
- ಒಲ್ಲೆನೆಂದರಾಗುವುದೆ (ಬೆ-೧೧೦-ಪ) 
- ಬಂದುದನೆಲ್ಲವನುಂಡು ತೀರಿಸಬೇಕು 
- ಒಲ್ಲೆನೆಂದರಾಗುವುದೆ (ಬೆ-೧೧೦-೧) 
- ಭೂತಳಕೆ ಬಂದು ಹದನೇನ ತೀರಿಸಿಕೊಂಡೆ 
- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 
೧೮೯೪. ತೀರು (ಮುಗಿ) - ಪುಣ್ಯ ತೀರಿದ 
ಮೇಲೆ ಪರಲೋಕ ಸಾಧನವೆ 
- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 
೧೮೯೫. ತೀರು (ಸಾಯಿ) - ತಾಯಿ ತೀರಿದ 
ಮೇಲೆ ತವರಾಸೆಯೆ 
- ಬಾಯಿ ನಾರಿದ ಮೇಲೆ (ಬೆ-೧೪೨-ಪ) 
೧೮೯೬. ತೀರ್ಥ - ಹರಿತೀರ್ಥ ಪ್ರಸಾದ ಎನ್ನ 
ಜಿಹೆಗೊದಗಿತು 
- ಬದುಕಿದೆನು ಬದುಕಿದೆನು (ಸ-೧೭೧-೧) 
- ಚೆಲುವರಾಯನ ರಥೋತ್ಸವದೀ ತೀರ್ಥ 
ಕೊಲಿದು ಗಂಗಾದೇವಿ ಬರುವ ಸಂಭ್ರಮವ 
- ಕೈಯ ತೋರಿದ ಬಗೆಯ (ಸ-೯೧-೪) 
- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-ಪ) 
- ತಿರುಮಂತ್ರ ತೀರ್ಥಪ್ರಸಾದಕೊಳಗಾದವರ 
ತಿರುಪತಿಯ ಉಯಾತ್ರೆಯನು ಮಾಡಿದ 
ಮಹಾತ್ಮರನು 
- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 
- ಸುಲಭದಲಿ ಶ್ರೀಪಾದ ತೀರ್ಥ ಪ್ರಸಾದವನು 
- ನಾರಾಯಣಿನು ಮನವೆ (ಬೆ-೧೪೧-೨) 
- ಬೋಧೆ ಹೇಳುವ ಹರಿದಾಸರ ಪಾದ ತೀರ್ಥ 
ಪ್ರಸಾದವನುಣಿಸೆನ್ನ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 
- ಸತ್ಯವಂತರ ಸ೦ಗವಿರಲು ತೀರ್ಥವೇತಕೆ 
- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-ಪ) 
೧೮೯೭ ತೀರ್ಥಯಾತ್ರೆ - ಅರ್ಥವಿಷಯಂಗಳ 
ಫಘಲವನರಿತು ಪುಣ್ಯತೀರ್ಥಯಾತ್ರೆಗಳ 
ಮಾಡುವುದ ನಾನೊಲ್ಗೆ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 
- ತೀರ್ಥಯಾತ್ರೆಗೆ ನೀನು ತಿರುಗಿ ರೊಂಪಿಸಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೃತಾರ್ಥನಾದೆನೆ೦ಬ ಹೆಮ್ಮೆ ಬೇಡ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೩) 

- ತೀರ್ಥಯಾತ್ರೆಗೆ ಪೋಗಿ ತಿರುತಿರುಗಿ ಬಳಲಿ 

ಕೃತಾರ್ಥನಾದೆನು ಎಂಬ ಘನತೆ ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯು ಪಡೆವರು 
(ಸ-೮೫-೫) 

೧೮೯೮. ತೀವು - ತೀವಿರ್ದ ಮಡುವ 

ಧುಮುಕಲುಬಹುದು ಗರಳವನು ಸೇವಿಸ 

ಬಹುದು ಜಠರದಿ 

- ವಾಸುದೇವಾಯ ನಮೋ (ಬೆ-೯೦-೨) 

೧೮೯೯. ತೀವ್ರ - ಸಾಯಕವದು ತೀವುದಿ 

ಬರುತಿರೆ ಕಂಡು ಮಾಯಾಪತಿಯು ಭೂಮಿ 

ಯನೊತ್ತಿ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

೧೯೦೦. ತುಂಗ - ಮುಂಗೈಯ ಶಕ್ತಿ ಸಾವಿರ 

ತೋಳ ಬಾಣನ ತು೦ಗವಿಕ್ರಮ ಕೃಷ್ಣ ತೋಳ 

ಖಂಡಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೪) 

೧೯೦೧. ತುಂಗಭದ್ರೆ - ತುಂಗಭದ್ರೆ ಇರಲಿಕ್ಕೆ 

ಭಾವಿ ಕೆರೆಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೧) 

- ದೋಷನಾಶೆ ಕೃಷ್ಣವೇಣಿ ಗಂಗೆ ಗೋದಾವರಿ 

ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ 

ಉಪವಾಸದಲ್ಲಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೧೯೦೨. ತುಂಟ/ತುಂಟಕ - ಪಂಥ 

ಪಾಡುಗಳನರಿಯದ ಬಂಟನವ ತುಂಟ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

- ಉಂಟು ಸೌಭಾಗ್ಯವೆಂಬ ಧೈರ್ಯವ ಬಿಟ್ಟು 

ವೈಕು೦ಠವಾಸಿಯ ಭಜಿಸೊ ತು೦ಟ ಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೧) 

- ತುಂಟಕನೊಬ್ಬನ ತರೆದುದರಿಂದೆ ಬ೦ಟನಾಗಿ 

ಬಂದೆನೊ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೧) 


೩೪೫ 


೧೯೦೩. ತುಂಡ (9?) - ಉದ್ದಂಡಧಾರನು 

ತನ್ನ ತೆರೆದೋರಿ ... ತುಂಡವಿಕ್ರಮ ವರುಣನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೧೯೦೪. ತುಂಡ (ಕೊಕ್ಕು) - ತುಂಡದೊಳು 

ಚಂಡವುಳ್ಳವನ ಬಲವನು ಮುರಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೧೯೦೫. ತುಂಡ (ಚೂರು) - ಚ೦ಡಭಟರೆಲ್ಲ 

ಮುಂದೆ ಕತ್ತಿ ಹರಿಗೆಯ ಪಿಡಿದು ಖಂಡತುಂಡ 

ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 

೧೯೦೬. ತುಂಡು - ಶರ್ಮವಿಲ್ಲದ ಗಂಡು 

ಕರಿಯ ಒನಕೆಯ ತುಂಡು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

- ರಣದೊಳಗೆ ದೇಹವ ಖಂಡತುಂಡವ ಮಾಡಿ 

ರಣವನುತ್ತರಿಸಿ ಮರಣವ ತೋರಿದೆ 

- ಸಾಲದೆ ಸನಿನದೊ೦ದು ದಿವ್ಯನಾಮ 
(ಬೆ-೧೭೪-೧) 

೧೯೦೭. ತುಂಬ - ಹೆಡಿಗೆ ತುಂಬ ಹೋಳಿಗೆ 

ಸುಟ್ಟು ಕುಡಿನೀರಿಗೆ ಹೋದೆ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

- ಮಂಡೆತುಂಬ ಬಂಧು ಬಳಗ ಇಲ್ಲಿ 

ಇರುವರೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಡಂಭವ ಮಾಡಿಕೊಂಡು ತುಂಬ ಪಾಪ 

ವೊಳಗೆ ಹಂಬಲಿಸಿದರಿನ್ನು ಬೆ೦ಬಲಕಾರುಂಟು 

- ಹೇಗೆ ನೀ ದಾಸನಾಡೆ (ಬೆ-೨೨-೧೮) 

- ಹೆಣ್ಣೀಕೆ ಪಾತಕಿಯು ಹೊಟ್ಟೆಯ ತುಂಬ 

ಉಣ್ಣರೀಕೆಯ ಮಕ್ಕಳು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೬) 

- ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡಿತುಂಬ ಭಾಗ್ಯವಿಲ್ಲಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

೧೯೦೮. ತುಂಬರು/ತುಂಬುರ - ರಂಭೆ 

ಊರ್ವಶಿಯರ ಮೇಳವ ಕಂಡೆ ತುಂಬರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮುನಿ ನಾರದರನು ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೪) 

- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 

ಪಾಡುವ ತುಂಬುರ ನಾರದರ ಸಂಭ್ರಮದಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ರಾಗದಲಿ ತುಂಬುರನೊ ಯೋಗದಲಿ 

ಸನಕನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

- ಹರ ಬ್ರಹ್ಮರು ನಲಿದಾಡುತಿರೆ ತುಂಬುರು 

ನಾರದರು ಪಾಡುತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

- ತಾಲ ದಂಡಿಗೆ ಪಿಡಿದು ತುಂಬುರು 

ನಾರದರು ಭೂಪಾಳಿ ದೇಶಾಕ್ಷಿ ನಾರಾಯಣಿ 

ಗುಜ್ಜರಿ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

೧೯೦೯. ತುಂಬಿ (ದುಂಬಿ) - ತುಂಬಿವರ್ಣನ 

ತೆತ್ತವೆ ನಾಲ್ಕು ರವೆ ಎಂಟು ಜಾಂಬವರು 

ಮೆಚ್ಚುವರು ಜಾಣರಿಗಳವಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೧೯೧೦. ತುಂಬು - ಒಂಬತ್ತು ಎಜ್ಜದೊ 

ಳೊಸರುವ ಹೊಲಸದು ತುಂಬಿ ತುಳುಕುವ 

ಕೊಡವಾಗಿರಲು 

- ಯಾತರವನೆಂದುಸುರಅ (ಸ-೨೧೮-೩) 

- ಅಷ್ಟು ಇಷ್ಟು ಚಿಲ್ಲರೆ ಒಡವೆ ಪೆಟ್ಟಿಗೆಯಲಿ 

ತುಂಬಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

- ಹೊಳಲು ತುಂಬುವ ತೆರದಿ ಎಳೆದೆಳೆದು 

ಪಾಪಾತ್ಮ ಬಳಲಿ ಇಳೆಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬೆ-೯೦-೧೦) 

- ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ 

ಬರೆವ ಅ೦ಬುಜೋದ್ಭವ ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾಮಿ ಎಂತೆಂದು 


೩೪೬ 


(ಬೆ-೫೮-೨) 
- ಓಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 
ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 
ದ ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೨) 
- ನುಡಿ ನಡೆವ ಕಾಲದಲಿ ದಾನಮಾಡದೆ 
ಇರಲು ಅಡವಿಯೊಳು ಕೆರೆತುಂಬಿ ಬತ್ತಿದಂತೆ 
_ ಜಪವ ಮಾಡಿದರೇನು (ಬೆ-೧೨೩-೨) 
ದ ಸದ್ಗುಣವೆಂಬ ಧನವ ತುಂಬಿಸೊ 
ಗೋವಿಂದ ಸಲಹೆನ್ನನು 
- ಗೋವಿಂದ ಸಲಹೆನ್ನನು (ಬೆ-೮೮-೨) 
- ಎಲುವ ಗಳುವಂ ಮಾಡಿ ಬಲುನರಗಳಂ 
ಬಿಗಿದು ಚೆಲುವ ತೊಗಲ೦ ಪೊದಿಸಿ ಮಲ 
ಮಾಂಸವಂ ತುಂಬಿ 
- ಮುಂದೆ ದಯವಪಿರಅ ಶ್ರೀಹರಿಯೆ 
(ಸ-೨೧೪-೨) 
- ಒಂಬತ್ತು ಹೆಜ್ಜದ ತನುವಿನ ಹೊಲಸಿನೊಳ್‌ 
ತುಂಬು ತುಂಬಿ ದೇಹ ತುಳುಕುತಿದೆ 
- ಏತರವನೆಂದು ಪೇಳಅ (ಬೆ-೧೨೨-೩) 
- ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ 
ಬರೆವ ಅಂ೦ಬುಜೋದ್ಭವ ನಿನ್ನ ಹೆಮ್ಮಗನೈ ದೇವ 
- ಜಗದ೦ತರ್ಯಾಮಿ ಎಂ೦ತೆ೦ದು 
(ಬೆ-೫೮-೨) 
- ಸೋರೆಯೊಳು ಸುರೆ ತುಂಬಿ ಮೇಲೆ 
ಹೂವಿನ ಹಾರಹಾಕಿ ಗೀರು ಗಂಧ ಅಕ್ಷತೆಯ 
ಧರಿಸಿದಂತೆ ನೀ ಮೆರಸಿದಂತೆ 
- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 
-. ಚೆಲುವ ತೊಗಲನೆ ಪೊದಿಸಿ ಮಾಂಸ 
ಮಜ್ಜವ ತುಂಬಿ 
- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 
- ಓಂಬತ್ತು ಹೆಜ್ಜದ ತನುವಿನ ಹೊಲಸಿನೊಳ್‌ 
ತುಂಬು ತುಂಬಿ ದೇಹ ತುಳುಕುತಿದೆ 
- ಏತರವನೆ೦ದು ಪೇಳಅ (ಬೆ-೧೨೨-೩) 
ಎ ಸೂತಕಾಬ್ಧಿಯಲಿ ನವಮಾಸ ತುಂಬಿರೆ ತನ್ನ 
ಮಾತೆಯುದರದಿ ಬಂದು ಬೆರಸಿ ಬೆಳೆದು 
- ತಾನಾರು ದೇಹವಾರು (ಬೆ-೧೪-೨) 
೧೯೧೧. ತುಟಿ - ಇಂಪು ಸೊಂಪಿನ ಚಂದ್ರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಿಂಬೆ ಕೆ೦ಪು ತುಟಿ ನಾಸಿಕದ ರಂಭೆ 

- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೨) 

೧೯೧೨. ತುಟಿಮೀರು - ತುಟಿಮೀರ್ದ 

ಹಲ್ಲಂತೆ ದೂತ ಎಂದಿಗು ಬೇಡ ನಿಟಿಲನೇತ್ರನು 

ನಾನೆನುವ ಜಂಭ ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೪) 

೧೯೧೩. ತುಟ್ಟತುದಿ ಎ ತುಟ್ಟತುದಿಯ ವೃಕ್ಷದ 

ನಿನ್ನ ಪುಟ್ಟನ ಕಂಡೆವೆ ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

೧೯೧೪. ತುಡುಕು - ಸ್ಮರನ ಶರತಾಪವನು 

ಪರಿಹರಿಸಲರಿಯದೆ ದುರುಳ ಕೀಚಕನು 

ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಮರವೆಯಲಿ ಯಮನೆಂಬ ತೋಳ ತುಡುಕಿ 

- ನಾವು ಕುರುಬರು (ಬೆ-೧೫೨-೧) 

೧೯೧೫. ತುಡುಕುತನ (ಕಳ್ಳತನ) - ತೊಡೆದ 

ನವರ ಬಾಯನು ಬೆಣ್ಣೆಗಳಿ೦ದ ತುಡುಕುತನ 

ಗಳೊಳಿತೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೫) 

೧೯೧೬. ತುಡುಗು (ಕಳ್ಳತನ) - ಬಲು ತುಡುಗ 

ಬಲು ತುಡುಗ ಬಿಡು ಎನ್ನ ಸೆರಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

- ತುಡುಗುತಿ೦ಂದು ಮೀಸಲಳಿದು ಎಡೆಗೆಡಿಸಿ 

ಓಡಿಹೋದ ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೧೯೧೭ ತುತಿಸು (ಸ್ತುತಿಸು) - ಒಲಿಸಿ ನಿನ್ನನು 

ತುತಿಸಿ ಮುಕುತಿಯನು ಪಡೆದುದಕೆ ಸಲೆ 

ಶ್ರುತಿಯು ಗಿರಿಜೆ ಅಜಮಿಳನು ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

೧೯೧೮. ತುತ್ತುಮಾಡು (ಕಬಳಿಸು) - ತುತ್ತು 

ಮಾಡುವನ ವೈರಿಯನೇರಿ ಜಗವನು ಸುತ್ತಿ 

ಬರುತಲಿಪ್ಪನ 

- ರಾಜವದನೆ ಸುರರಾಜನ (ಬೆ-೯೭-೧) 

೧೯೧೯. ತುಪ್ಪ - ಜೊನ್ನೆಯ ತುಪ್ಪ ಅನ್ನ 

ಒಲ್ಲದೆ ಎಲುವು ಮಾಂಸವನ್ನು ತಿಂಬ 


೩೪೭ 


ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಅಪ್ಪಾಲು ಅತಿರಸ ತುಪ್ಪ ಕಜ್ಜಾಯವು ಒಪ್ಪುವ 

ಯಾಲಕ್ಕಿ ಶುಂಠಿ ಮೆಣಸು 

ದಾ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

ದ ಕಡೆಗೊಂದನ್ನ ಹೋಳಿಗೆಯಿಲ್ಲ ಕೊಡ ತುಪ್ಪ 

ಪಾಲ್ಮೊಸರು ಪಾಯಸ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

- ತುಪ್ಪ ಪಂಚಾಮೃತವಂದು ಅಡವಿ ಗಡ್ಡೆ 

ಗಳಿಂದು 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬.೧) 

- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯಂದೆ ಅತ್ತು 

ಕರೆದುಳಿವರು ಮತ್ತೆ ಬೆನ್ನಲೆ ಬಾಹರೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ಅನ್ನ ತುಪ್ಪವಿರಲಿಕ್ಕೆ ಮದ್ಯಪಾನಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

೧೯೨೦. ತುಪ್ಪು - ಕೊಟ್ಟು ತುಪ್ಪಿದವಗೆ 

ಕರಕಂಪನ 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೪) 

೧೯೨೧. ತುಬಾಕಿ - ಬಡಿದು ಬಡಿದು ಕಬ್ಬಿಣವ 

ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು 

ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೩) ೩ 

೧೯೨೨. ತುರಗ - ಖುಲ್ಲ ಮನುಜರನು 

ಕೊಲ್ಲಬೇಕೆನುತಲಿ ಭಲ್ಲೆ ಹಿಡಿದು ತುರಗವನೇರಿ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೧೦) 

- ನರಪತಿಯ ಯದುವೀರ ಬೌದ್ಧನ ತುರಗ 

ವೇರಿದ ಆದಿಕೇಶವನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಕುಣಿದಾಡುತಿದೆ ಹರಿಯ ತಲೆ ತುರಗವೇರಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಲ್ಲವರು ಪೇಳರಿ (ಬೆ-೧೬೪-೩) 

-ನಾಲ್ಕು ಯುಗವಾದಲ್ಲಿ ಕಡೆಯ ತುರಗವನೇರಿ 

ಸಾಕಾರವಾಗಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಶೇಷನ ಹಾಸಿಗೆ ಗರುಡ ತುರಗವು ಪೀತ 

ವಾಸದುಡುಗೆಯು ಕೊರಳಲಿ ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ಆರುಮೂರು ತುರಗಗಳು ದಾರಿಯನು 

ಕೊಡವು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

೧೯೨೩. ತುರಗವಾಹನ (ಕಲ್ಕಿ) - ಪುರತ್ರಯ 

ವಧುಗಳ ಗೆಲಿದಗೆ ಮಂಗಳ ತುರಗವಾಹನನಿಗೆ 

ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೩) 

೧೯೨೪. ತುರೀಯ (ಕೊನೆಯ) - ಕಲಿಯುಗ 

ದಲಿ ತುರೀಯಾಶ್ರಮವನೆ ಧರಿಸಿ ಕಲುಷದ 

ಮಾಯಿಗಳನು ಸೋಲಿಸಿ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

೧೯೨೫. ತುರು - ತುರು ಹಿಂಡುಗಳ ತರತರ 

ದಲಿ ತನ್ನ ಕರದಿಂ ಬೋಳೈಸಿ ಸಂತೈಸುತ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ತುರುಗಾಯ್ದ ನಿರ್ವಾಣನ ಅಶ್ವಾರೂಢನ 

ಧರೆಯ ಕಾಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಕಿರು ನಕುಲ ಸಹದೇವ ತುರುಗಾಯ್ದರಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೪) 

- ಆಳಿದೊಡೆಯನಿಗೆರಡನೆಣಿಸುವಾತಗೆ 

ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಆಯೇರಿ ಬಂತು (ಬೆ-೧೩೦-೩) 

- ತುರುವ ಕಾಯ್ದ ಹಣ್ಣು ಉರಗನ ತುಳಿದಾ 

ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೩) 

- ಕರಿಯ ಹೊಳೆಯಲಿ ತುರುಗಳ ಕಾಯುತ 


೩೪೮ 


ಉರಗನ ಮಡುವ ಧುಮುಕ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 

- ಪರಿಪರಿ ವಿಧದಲಿ ರಾಗವ ನುಡಿಸುತ 

ತುರುಹಿಂಡುಗಳ ಕೂಡುತ ಪಾಡುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

೧೯೨೬. ತುರುಬು - 

ತುರುಬಿಟ್ಟಿವೆ ಮಸ್ತಕದಲ್ಲಿ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 

೧೯೨೭. ತುಳಸಿ - ಒಳ್ಳೆ ತುಳಸಿಯಿರೆ 

ಕಗ್ಗೊರಲೆಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

೧೯೨೮. ತುಳಿ - ಕ್ಷತ್ರಿಯರ ಚಟುಲ ಛಲದಿ 

ಒಗೆದು ಕರುಳ ಬಗೆದು ತುಳಿದದಟರನು 

ಸಂಹರಿಸಿದ ಚೆಲವರಾಯ 

- ಯಾದವಗಿರಿವಾಸನಹುದೋ€ 
(ಸ-೨೧೯-೨ 

- ತುರುವ ಕಾಯ್ದ ಹಣ್ಣು ಉರಗನ ತುಳಿದಾ 

ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೩) 

- ಬಲಿದ ಕಾಳಿ೦ಗನನು ತುಳಿದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

- ಕಾಕು ಶಕಟನ ತುಳಿದು ಕೊಂದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೧) 

- ಎ೦ಟು ಏಳನು ಕಳಿದುದರಿಂದೆ ಬಂಟರೈವರ 

ತುಳಿದುದರಿಂದೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೧) 

- ದಿಟ್ಟ ಶೇಷನ ನೀ ತುಳಿದರೆ ಆಕೆ ಕಟ್ಟಿ ಬಾಸೆಗೆ 

ಶೇಷನ ನಿಲಿಸಿಹಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೩) 

೧೯೨೯. ತುಳುಕು - ಒಂಬತ್ತು ಎಜ್ಜದೊ 

ಳೊಸರುವ ಹೊಲಸದು ತುಂಬಿ ತುಳುಕುವ 

ಕೊಡವಾಗಿರಲು 

- ಯಾತರವನೆಂದುಸುರಅ (ಸ-೨೧೮-೩) 

- ಓಂಬತ್ತು ಹೆಜ್ಜದ ತನುವಿನ ಹೊಲಸಿನೊಳ್‌ 


ಮಂಡೆ ಬಾಚಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತುಂಬು ತುಂಬಿ ದೇಹ ತುಳುಕುತಿದೆ 

- ಏತರವನೆ೦ದು ಪೇಳಅ (ಬೆ-೧೨೨-೩) 

೧೯೩೦. ತೂಂತಿಕೊಳ್ಳು (ಚುಚ್ಚಿಕೊ) - 

ತೂಂತಿಕೊಂಡೆನ್ನ ಬೆನ್ನಲೊಸರುವ ರೋಹಿತಕೆ 

ಅ೦ತ್ಯಮುಖ ಗ್ರಹಗಳನು ಕಳಚಿ ಬಿಸುಟೆ 

- ಸಾಲದೆ ನಿನದೊಂ೦ಂದು ದಿವ್ಯನಾಮ 
(ಬೆ-೧೭೪-೨) 

೧೯೩೧. ತೂಕ ಹುಟ್ಟು ಸಾವು ಎರಡು 

ಎ೦ಬ ಘಟ್ಟಿ ತೂಕದ ನಗವಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

೧೯೩೨. ತೂಗಿಸು - ಕಟ್ಟಿ ತೂಗಿಸಿಕೊಳ್ಳದಿರಿ 

ಕರಟಕದಂತೆ ಗುಟ್ಟನಲ್ಲಿ ಗೋಪಾಲನ ಸ್ಮರಿಸೊ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೩) 

೧೯೩೩. ತೂಗು - ಆಗಮ ನಿಗಮಗಳರಸಿ 

ಕಾಣದ ವಸ್ತುವನು ತೂಗಿ ಪಡುವ ಪುಣ್ಯವೆಂತು 

ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

- ಧಾರಿಣಿಯ ಭಾರವನು ತಾಳಲಾರದೆ ದೇವಿ 

ಶ್ರೀರಾಮ ರಾಮೆಂದು ಶಿರವ ತೂಗುವಳಯ್ಯ 

- ಕಅಯೇರಿ ಬಂತು (ಬೆ-೧೩೦-೪) 

- ಕಾಲ ತೂಗಿ ನೋಡುತ್ತ ಗಜ ಉನ್ಮತ್ತ 

ಕಾಲಿನಿಂದಲಿ ಕೊಲುವ ರೂಪದಿ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

೧೯೩೪. ತೂತು - ಮರ್ಮವಿಲ್ಲದ ಮಾತು 

ಒಡಮೊಗೆಯ ತೂತು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

೧೯೩೫. ತೂಳ (ದೇವರ ಆವೇಶ) - ಗಾಳ 

ಗೂಳರೆಲ್ಲ ಕೂಡಿ ತೂಳದೇವರ ಮಾತ ಕೇಳಿ 

- ಕಣಿಯ ಹೇಳಬಂದೆ ನಾನು (ಬೆ-೭೨-೩) 

೧೯೩೬. ತೃಣ - ತೃಣವ ಹಿಡಿದು ಬರೆಯುತಿಪ್ಪ 

ಒಂದು ರೋಮ ಕೂಪದಲ್ಲಿ ಕುಣಿಕೆಯೊಳಗೆ 

ಜಗದ ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 

- ಇಂತು ಅಣುರೇಣುತೃಣಕಾಷ್ಠದೊಳಗೆಲ್ಲ 


೩೪೯ 


ಸಂತೋಷವಾಗಿಹುದು ನಿನ್ನ ಸ್ಮರಣೆ 

- ಜಗದ೦ತರ್ಯಾ£೯ಮಿ ಎಂತೆಂದು 
(ಬೆ-೫೮-೫) 

-. ತೃಣಕೆ ಬಾಯಿತ್ತನ ಮೇಲೇರಿ ಬಪ್ಪನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

-. ಅಣುರೇಣುತೃಣಗಳಲಿ ಪರಿಪೂರ್ಣನೈ 

ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

- ಅಣುರೇಣುತೃಣದೊಳು ಪರಿಪೂರ್ಣ 

ನಾದನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

೧೯೩೭. ತೃಪ್ತಿ - ಇಷ್ಟಲ್ಲದಿನ್ನೆನಗೆ ತೃಪ್ತಿ 

ಇನ್ನೆಂತಹುದೀ ಕಷ್ಟ ಶರೀರದೊಳು ತೊಳಲ 

ಲಾರೆನು ಹರಿಯೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೩) 

- ವನಜಜಾಂಡದ ಕೋಟಿಯುದರಂಗೆ 

ಆವುದನು ಉಣಿಸಿ ತೃಪ್ತಿಯ ಮಾಡಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೩) 

೧೯೩೮. ತೃಪ್ತಿಪಡಿಸು - ವೇದೋಕ್ತ ಪೂಜೆ 

ಯಲಿ ತೃಪ್ತಿಪಡಿಸದಿರೆ ಆದುದೇನು ಅದರಿಂದೆ 

ಫಲವಾವುದು 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

೧೯೩೯. ತೃಷೆ - ಹಸಿವು ತೃಷೆಯು ಶೋಕ 

ಮೋಹ ಅಸುವಗೊಂಬ ಜನನ ಮರಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-(೧) 

ದ ಅನಿಮಿಷರಿಗಮೃತವನ್ನೆರೆದವನ ತೃಷೆಯ 

ನೀರಿನ್ನೊಳೆಂತು ಸಂತವಿಡಲಿ 

- ಆವ ಪರಿಯಲ ಸಿನ್ನನೊಅಸಿ 
(ಬೆ-೩೭-೩) 

೧೯೪೦. ತೆಂಕಲು - ಬೇರೆ ಹನ್ನೆರಡು ಕಣ್ಣು 

ಕಿವಿಗಳುಂಟು ಸೇರಿ ತೆಂಕಲಾಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕೆ೦ಪು ಮೂಗಿನ ಪಕ್ಷಿ (ಸ-೮೮-೧) 
೧೯೪೧. ತೆಂಗು - ಮಕ್ಕಳಿಲ್ಲದ ನಾರಿ ಕೊಳೆತ 
ತೆಂಗಿನಕಾಯಿ 

- ಅಹುದಾದರಹುದೆನ್ನಿ (ಬೆ-೧೩೧-೩) 
೧೯೪೨. ತೆಗಿಸು - ಕೆಸರ ಚೊಗೆಯಂಬಿಡಿಸಿ 
ಗುಂಜ ಸರವಂ ತೆಗಿಸಿ ಬಿಸರುಹ ಮಣಿಮಾಲೆ 
ಕಡೆಗೆ ಇಡಿಸಿ 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 
ಮಾತು (ಸ-೨೧೬-೨) 


- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣವನ್ನು 


ತೆಗಿಸಿ ಹೊಕ್ಕು ಮುಂದಕೆ ಎಳಸಿ ಹೊಮ್ಮುವ 
ಗತಿ ಕಾಣೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 
೧೯೪೩ ತೆಗೆ - ರಾವಣಗಾಗಿ ಅಂಬುತೆಗೆದು 
ಹೂಡ್ದಾ 

- ನಾರಾಯಣನೆ ಶತ (ಸ-೧೩೮-೧) 

ದ ಆತ್ಮವೆಂಬುದರೊಳಗೆ ಅಮೃತ ಚಿಲುಮೆಯ 
ತೆಗೆದು ನೀತಿ ಮಾರ್ಗವೆನ್ನುವ ಕೊಡನ ಹಿಡಿದು 


- ನಿಜವರಿತು ಅ೦ಗವನು ಪೂಜೆ ಮಾಡುವರು : 


(ಸ-೧೪೨-೧) 


- ಹಮ್ಮಿದ ಮುದ್ರೆಕವಾಟವ ತೆಗೆವೆನೆ ಬೊಮ್ಮ 


ಜಟ್ಟಿಗನಲ್ಲವೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೨) 

- ತೆಗೆದು ಕೊಡುವೆ ನಿಮ್ಮ ವಸ್ತ್ರ ಬಗೆ 

ಬಗೆಯಿಂದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

- ತೆಗೆದು ಪ್ರಪಂಚವಾಸನೆಯ ಬಿಟ್ಟವರಿಗೆ 

ಮಗನಿದ್ದರೇನು ಇಲ್ಲದೆ ಹೋದರೇನು 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೧) 

- ಪರಿಪರಿಯಲೀ ಚರ್ಮ ಎಳೆದೆಳೆದು ಎಲುವು 

ನರನರವನ್ನು ತೆಗೆದು 

- ಕಂಡೆ ನಾ ತಂಡತಂ೦ಡದ ಹಿಂಡು ದೈವ 
(ಬೆ-೮೪-೨) 

- ಧೀರ ರಾಹುತ ಪರಿವಾರದಹಂಕಾರ 

ಭಾರವನು ತೆಗೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಜೆ-೧೭೩-೫) 


೩೫೦ 


೧೯೪೪. ತೆತ್ತಿಗ - ಮಗನು ತೆತ್ತಿಗನೆನಲೆ ಕ೦ಸ 

ತನ್ನಯ ಹಿತನ ನಿಗಳ ಬಂಧನದಿಂದ 

ಬಂಧಿಸಿದನು 

- ಆರು ಹಿತವರು ಎ೦ದು ಸ೦ಂಬಬೇಡ 
(ಬೆ-೩೩-೨) 

೧೯೪೫. ತೆತ್ತೀಸ (ಮೂವತ್ತುಮೂರು) - 

ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು ಒತ್ತಿನಲಿ 

ಇಂದ್ರ ಉಪೇ೦ದ್ರರಿರಲು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೪) 

೧೯೪೬. ತೆಪ್ಪ - ಉಕ್ಕುವಾ ಹೊಳೆಯಲ್ಲಿ 

ತೆಪ್ಪವೇ ನಾನಾದೆ ಚೊಕ್ಕ ಕನಕಪ್ಪನ ಹಿಂದೆ ನಾ 

ತಿರುಪತಿಗೆ ಬಂದೆ 

- ಕಾಯೊ ಎನ್ನನು ದೇವ (ಸ-೮೨-೩) 

೧೯೪೭ ತೆರ - ಮೂತೆರದ ಭೇದಗಳ ಕಡಿದು 

ಕಣ್ಣಿಯ ಮಾಡಿ ಚಿತ್‌ಲಿಂಗಕಗ್ಗವಣಿ ತಂದವರ 

ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

- ಈ ತೆರದಿ ಧರೆಯನಾಳಿ ಹೋದವರೆಷ್ಟು - 

ಇರಬ೦ದುದಿಲ್ಲ ಸಂಸಾರ (ಬೆ-೧೧೩-೩) 

- ಹೊಳಲು ತುಂಬುವ ತೆರದಿ ಎಳೆದೆಳೆದು 

ಪಾಪಾತ್ಮ ಬಳಲಿ ಇಳೆಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಸೂಜಿಯ ಬೆನ್ನಲಿ ರಾಜಿಪ ತೆರದಿ ಸಹಾಜರ 

ಒಳಗಿಪ್ಪೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

ದ ಮೊಗ್ಗಿದುವು ಮಧುಪಸಂಕುಲ ಪುಷ್ಪ 

ವಾಟಿಯೊಳು ಜಗ್ಗಿದುವು ಜಡಿವ ತೆರದಿ ವರ 

ಕವಿಗಳೆದೆಯ ಮಧುರೋಕ್ತಿಯೆನಿಸಿ 

-.ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

- ಈ ತೆರದಿ ಯುಗ ಪ್ರಳಯವಾಗಿಹೋದುವು 

ಎಷ್ಟು 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೩) 

- ಈ ತೆರದಿ ಹರ ಬ್ರಹ್ಮರೆಷ್ಟು 

- ಇರಬಂ೦ದುದಿಲ್ಲ ಸ೦ಸಾರ (ಬೆ-೧೧೩-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಈ ತೆರದಿ ಜಲಪ್ರಳಯವಾಗಿಹೋದುವು 

ಎಷ್ಟು 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೩) 

- ಈ ತೆರದಿ ಅವತಾರವೆಷ್ಟು 

- ಇರಬಂ೦ದುದಿಲ್ಲ ಸ೦ಸಾರ (ಬೆ-೧೧೩-೩) 

- ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

- ಕೋಡಗ ಕೊರವನಿಗೆ ಸಿಲ್ಕಿ ಆಡಿದ ತೆರನಾಡಿ 

ದೆವೆ 

ವ್ರ ಸೈೆಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧೦) 

ದ ಗುಳ್ಳೆ ಒಡೆದ ತೆರನು ಕಾಣೋ ಸಂಸಾರದಾಟ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

- ಗರುವವೇತಕೊ ನಿನ್ನ ತೆರನಾವುದೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-ಪ) 

ದ ಸರಸಿಜೋದ್ಭವನು ಪಣೆಯಲಿ ಬರೆದು 

ನಿರ್ಮಿಸಿದ ತೆರನೊಂದು ಬೇರುಂಟು ತಾನರಿಯದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

- ಸಿರಿ ದಾರಿದ್ರವು ಸುರ ತತಿಗಡರುವ 

ತೆರನೆಂದರಿದದರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

- ತೊಟ್ಟಿಲಿನ ಶಿಶು ತಾಯ ಬಿಟ್ಟ ತೆರನಂತೆ 

ಕಂಗೆಟ್ಟು /ಸೊರಗಿದೆನಯ್ಯ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೧) 

- ನೊಸಲಗಣ್ಣಿನ ಬಲ ನಾಲ್ಕುತೆರದಾ ಬಲ 

ತ್ರಿಶುಲ ಡಮರು ಅಗ್ನಿ ಫಣಿಯ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೧) 

೧೯೪೮. ತೆರವು - ಸುಖ-ದುಃಖ ದಿವ 

ರಾತ್ರಿಯ ತೆರವದರಿಂದಲಿ ನರರ೦ಗಕೆ ಬಾಹುದು 

- ಬೇಕೆಂದರೆ ಬಾರದು (ಸ-೧೮೭-೧) 

೧೯೪೯. ತೆರಳು - ನೀನಿದ್ದರೆ ಕನಕ ಪ್ರಾಣ 

ತೆರಳುವ ತನಕ ಶ್ರೀನಿಧೇ ಆದಿಕೇಶವ ಎನ್ನ 

ಜನಕ 


೩೫೧ 


-. ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

೧೯೫೦. ತೆರು - ದಂಡವ ತೆರಿಸುವ ಪುತ್ರ 

ಹಗೆಗಳಿಗವ ಮಿತ್ರ 

- ಅಹುದಾದಡಹುದೆನಸ್ನಿ (ಬೆ-೧೩೨-೩) 

- ತುಂಬಿವರ್ಣನ ತೆತ್ತವೆ ನಾಲ್ಕು ರವೆ ಎಂಟು 

ಜಾ೦ಬವರು ಮೆಚ್ಚುವರು ಜಾಣರಿಗಳವಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೧೯೫೧. ತೆರೆ (ತೆಗೆ) - ಏನು ಕಾರಣ ಬಾಯ 

ತೆರೆದಿ ಪೇಳೆಲೊ ದಾನವಾಂತಕ ಅಹೋಬಲ 

ನಾರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-ಪ) 

- ಬಣ್ಣ ಬಣ್ಣದ ಪಕ್ಷಿ ಅದಕೆ ವೆಜ್ಜಗಳುಂಟು 

ಕಣ್ಣು ಮುಚ್ಚಲಿಲ್ಲ ತೆರೆಯಲಿಲ್ಲ 

ದ ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

- ಉರ್ವಿಯಲಿ ಕಮಲಗಳು ಬಾಯ್ದೆರೆಯೆ 

- ಪೂಸರನ ಜನಕನೇ (ಬೆ-೧೬೮-೧) 

- ಬಾಗಿಲನು ತೆರೆದು ಸೇವೆಯನು ಕೊಡೊ 

ಹರಿಯೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-ಪ) 

೨ ಭೃತ್ಯನಂತೆ ಹಲ್ಲ ತೆರೆದು ಕೆಲಸ ಮಾಡಿ 

ದಣಿಯುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ನಿಗಮಜೋರಕನ ಕೊಲಲು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಭೂಮಿಗಳ್ಳನ ಕೊಂದು ಬಳಲಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಛಲದಿಂದ ಕ್ಷತ್ರಿಯರ ಕೊಲಲು ತೆರೆದೆಯೊ 

ಬಾಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ನಾರಿಯರ ಚೆಲ್ವಿಕೆಯ ನೋಡಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಬಲಿಯ ದಾನವ ಬೇಡಲೆಂದು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೊ ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಕುಲಸತಿಯ ಅರಸಿ ಕಾಣದೆ ತೆರೆದೆಯೋ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

೧೯೫೨. ತೆರೆ (ಪರದೆ) - ಅರುಹೆಂಬ 

ನರಗುರಿಯು ತೆರೆಯೆಂಬ ಜಾವಲಿಯು 

- ನಾವು ಕುರುಬರು (ಬೆ-೧೫೨-೧) 

- ಮರೆಯ ಮಾಯಾಮಯದ ತೆರೆಯ ಹಿಡಿದು 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೧) 

೧೯೫೩. ತೇಗು - ಪೂತನಿಯ ಮೈಯ 

ಸೋಕಿದನೆ ಮಹಾಘಾತದ ಮೊಲೆಯುಂಡು 

ತೇಗಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೪) 

೧೯೫೪. ತೇಜ - ಇನಕೋಟಿ ಶತತೇಜ 

ಮುನಿಕಲ್ಪಭೂಜ ಕನಕಾದ್ರಿ ನಿಲಯ ವೆಂಕಟ 

ರಾಯ ಜೀಯ 

- ಲಾಆಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೧) 

- ಶಂಖ ಚಕ್ರ ಗದಾ ಪದುಮಧಾರಕನ 

ಪಂಕಜಮಿತ್ರ ಶತಕೋಟಿತೇಜನ 


೩೫೨ 


- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

- ಕಡಹಾಯಿಸೊ ಕಮಲಲೋಚನನೆ ಎನ್ನ 

ತಡಿಯ ಸೇರಿಸೊ ತರಣಿಶತಕೋಟಿತೇಜ 

- ಕಡಹಾಂಸೊ ಕಮಲಲಲೋಚನನೆ 
(ಬೆ-೬೨-ಪ) 

- ರವಿ ಕೋಟಿ ತೇಜ ಪ್ರಕಾಶೆ ಮಹಾ ಕವಿಜನರ 

ಹೃತ್ಯಮಲವಾಸೆ 

- ವರವ ಕೊಡು ಎನಗೆ ವಾಣ್ದೇವಿ (ಬೆ-೨.೩) 

- ಹರಿಶ್ಚಂದ್ರ ಮೊದಲಾದ ಚಕ್ರವರ್ತಿಗಳೆಲ್ಲಿ 

ಧುರದಿ. ರಾಮ ತೇಜವೆಲ್ಲಿ 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೧) 

- ತರಣಿ ಶತಕೋಟಿತೇಜನ ಮುಂದೆ ಹೇಗೆ 

ನಾ ಪೆರತೊಂದು ದೀಪವಿಡಲಿ 

- ಆವ ಪರಿಯಅ ಸಿನ್ನನೊಆಅಸಿ 
(ಬೆ-೩೭-೨) 

- ಹರಿಯನಗ್ರಜಕೋಟಿ ತೇಜನ ಹರಿಯವದನ 

ನೆಂಬ 

- ಭವಭಯವಿನಾಶ ಭೋ (ಬೆ-೪೧-೧) 

- ಕಮಲನಾಭನ ಕಮಲಸಖ ಕೋಟಿತೇಜನ 

- ಕಾವನಯ್ಯನ ಕಳುಹು (ಬೆ-೧೫೩-೨) 

- ರಮಣಿ ಕೇಳೆಲೆ ಮೋಹನ ಶುಭಕಾಯನ 

ಅಮರವಂದಿತ ರವಿಶತಕೋಟಿತೇಜನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-ಪ) 

- ಬೀಜಾಕ್ಷರದ ಕೀರ್ತನೆಗೈಯ್ದು ಇನಕೋಟಿ 

ತೇಜನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

೧೯೫೫. ತೇಜಿ (ಕುದುರೆ) - ಇವ ಮೇಲಾದ 

ತೇಜಿಯನೇರಬಲ್ಲ 

- ನಾರಾಯಣನೆ ಈತ (ಸ ತ 

- ಉಟ್ಟಿದ್ದ ವಸ್ತ್ರ ಬಿಸುಡುತಿದೆ ತನ್ನ 

ತೇಜಿಯನೇರಿ ನರಿಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೩) 

- ದೂತಗೊಲಿದು ತೇರನೇರಿ ಹಿತದಿ ತೇಜಿ 

ನಡೆಸಿದಾತ 

- ಈತನೀಗ ವಾಸುದೇವನು (ಬೆ-೭೫-ಅ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಓಜೆಯ ಮರಕತ ತೇಜಿಯನೇರಿ ಕನೋಜ 

ರಾವುತನಾದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

- ಬತ್ತಲೆ ನಿಂತವನೆಂದೆನೆ ತೇಜಿಯನೇರಿ 

ಒತ್ತಿಬಾಹವನೆಂದೆನೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೧-೩) 

೧೯೫೬. ತೇಜಿರೂಢ (ಅಶ್ವಾರೂಢ) - ಗಗನದ 

ಪರವ ಪೊಕ್ಕನ ತೇಜಿರೂಢನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಕಾಲಿನಲಿ ತ್ರಿಮರವನು ಗೆಲಿದನ ಕಾಲಿ 

ಗೆರಗುವೆ ತೇಜಿರೂಢನ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

೧೯೫೭ ತೇರು - ದೂತಗೊಲಿದು ತೇರನೇರಿ 

ಹಿತದಿ ತೇಜಿ ನಡೆಸಿದಾತ 

- ಈತನೀಗ ವಾಸುದೇವನು (ಬೆ-೭೫-ಅ) 

೧೯೫೮. ತೈಲ - ಕ್ಷೀಣದೇಹವ ಬಿಡುವೆನೆಂದು 

ಪಾಡಂಪಟ್ಟು ತ್ರಾಣದಲಿ ಗರಳತೈಲವ ಸೇವಿಸೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೪) 

೧೯೫೯. ತೊಂಡ (ಸೇವಕ) - ತೊತ್ತು 

ತೊಂಡನಾಗಿ ಬಾಗಿಲ ಕಾಯುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೪) 

೧೯೬೦. ತೊಗಲು - ಮುಟ್ಟು ಹುಟ್ಟಿನೊಳು 

ನೆಟ್ಟನೆ ನಾ ಬಂದೆ ತೊಟ್ಟಿದ್ದೆನಾಗ ತೊಗಲ 

ಬಕ್ಕಣ 

- ಯಾತರವನೆಂದುಸುರಅ (ಸ-೨೧೮-೧) 

- ಘಾತಿಸೀತನ ಹಿಡಿದು ಹೆಡಗಟ್ಟಿ ಪಂಚ 

ಮಹಾಪಾತಕನ ತೊಗಲನ್ನು ಸುಲಿದು ಸೀಳೂ 

- ಅಣುಮಹತ್ತಾದ ದೇವ (ಬೆ-೭೧-೩) 

- ಚೆಲುವ ತೊಗಲನೆ ಪೊದಿಸಿ ಮಾಂಸ 

ಮಜ್ಜವ ತುಂಬಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ಬಿಟ್ಟು ಆಡುವ ಗೆಣೆಯು ಹರಕು ತೊಗಲಿನ 

ಮಿಣಿಯು 

- ಅಹುದಾದರಹುದಡೆನ್ನಿ (ಬೆ-೧೩೧-೫) 

- ಬಾಲಕನಾಗಿವಳುದ್ದಕೆ ನೆಗೆವನೆ ಜೋಲುವ 


೩೫೩ 


ತೊಗಲಿಗಾಗಿ 
- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೪) 
- ಎಲುವ ಗಳುವಂ ಮಾಡಿ ಬಲುನರಗಳಂ 
ಬಿಗಿದು ಚೆಲುವ ತೊಗಲ೦ ಪೊದಿಸಿ ಮಲ 
ಮಾಂಸವಂ ತುಂಬಿ 
- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 
- ತೊಗಲ ಬಿಲ್ಲೆ ಕೊರಳಲಿ ಕಟ್ಟಿಕೊಂಡು 
ಹಗಲು ಇರುಳು ಅನ್ನಪಾನಕೆ ಹೋಗದೆ 
- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 
ದ ಅಸ್ಥಿಪಂಜರದ ನರಗಳ ತೊಗಲ ಹೊದಿಕೆಯ 
ವಿಸ್ತರಿಸಿ ಬಿಗಿದ ಮಾಂಸದ ಬೊಂ೦ಬೆಯು 
- ತಾನಾರು ದೇಹವಾರು (ಬೆ-೧೪-೧) 
- ಮುಟ್ಟು ಹುಟ್ಟಿನೊಳು ನೆಟ್ಟನೆ ನಾ ಬಂದೆ 
ತೊಟ್ಟಿದ್ದೆನಾಗ ತೊಗಲ ಬೊಕ್ಕಣ 
- ಏತರವನೆಂದು ಪೇಳಅ (ಬೆ-೧೨೨-೧) 
೧೯೬೧. ತೊಟ್ಟಿಕ್ಕು - ಕಾಡುವ ಕಪಿ ಸಾಯ 
ದನಕ ಸತ್ತ ಓಡಿನೊಳಗೆ ರಸ ತೊಟ್ಟಿಕ್ಕದನಕ 
- ಸದರವಲ್ಲವೊ ನಿಜಯೋಗ 
(ಸ-೨೪೩-೨) 
೧೯೬೨. ತೊಟ್ಟಲು - ತೊಟ್ಟಿಲೊಳು ಒರೆಸಿಟ್ಟು 
ಮುದ್ದಾಡಿ ಕಟ್ಟಿ ಮು೦ಜಿ ಮದುವೆಯನು ಮಾಡಿ 
ಉಂಡುಟ್ಟು 
- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 
- ತೊಟ್ಟಿಲಿನ ಶಿಶು ತಾಯ ಬಿಟ್ಟ ತೆರನಂತೆ 
ಕಂಗೆಟ್ಟು ಸೊರಗಿದೆನಯ್ಯ ಕೃಷ್ಣ 
ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮-೧) 
೧೯೬೩. ತೊಡಕು - ತೊಟ್ಟು ಇಲ್ಲದ ಹಣ್ಣು 
ಮುಟ್ಟಿ ಕೊಯ್ವನು ಒಬ್ಬ ಹುಟ್ಟು ಬ೦ಜೆಯ 
ಮಗನು 
- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 
೧೯೬೪. ತೊಡಕು. - ಒಡಲ ಆಸೆಗಾಗಿ 
ನೊಣವು ಕೊಡದ ಜೇನಿನಲ್ಲಿ ಬಿದ್ದು ತೊಡಕಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದಂತೆ ಪಾಶದಲ್ಲಿ ಬಿದ್ದು ಬಾಯ ಬಿಡುತಲಿಹೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

೧೯೬೫. ತೊಡರು - ಭೂರಿ ಭೂತಗಳೆ 

ಭೂಸತಿಯಕಾಂತನ ನಾಮಧಾರಿಗಳ ತೊಡರು 

ನಿಮಗಳವಡದು ನಾನರಿವೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೧) 


- ಬೇಡ ಬೇಡಾ ಎಲೆಲೆ ದುರಿತಗಳಿರಾ ನಮ್ಮ 


ಬಾಡದಧಿಪನ ಕಿ೦ಕರನ ಕೂಡ ತೊಡರು 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-ಪ) 

೧೯೬೬. ತೊಡಿಸು - ಸಂಖ್ಯೆಯಿಲ್ಲದಾಭರಣ 

ಗಳ ತೊಡಿಸಿಯಲಂಕರಿಸುವ ಪುಣ್ಯವೆಂತು 

ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

- ಪೊಸ ಪೀತಾಂಬರ ಉಡಿಸಿ ನವರತ್ನವಂ 

ತೊಡಿಸಿ ವಸುದಧ'ಂಯೊಳು ಮಿಗಿಲಾಗಿ 

ನಿಲಿಸಿದಳೋ ನಮಿಸಿ 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

- ವರಕೌಸ್ತುಭವು ಕೊರಳಿನೊಳಗೆ ಇಪ್ಪವಗೆ 

ಆಭರಣವಾವುದ ತೊಡಿಸಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೨) 

೧೯೬೭. ತೊಡು (ಧರಿಸು) - ಮುಟ್ಟು 

ಹುಟ್ಟನೊಳು ನೆಟ್ಟನೆ ನಾ ಬಂದೆ ತೊಟ್ಟಿದ್ದೆನಾಗ, 

ತೊಗಲ ಬಕ್ಕಣ. 

ದ ಯಾತರ ಯಸ (ಸ-೨೧೮-೧) 

ಸಮಯದಿ ಮೂರು ರಾಯರ ಕಂಡೆ 

ಕುಪ್ಪುಸ ತೊಟ್ಟ ಕೋಳಿಯ ಕಂಡೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೨) 

೧೯೬೮. ತೊಡು (ಬಾಣ ತೊಡು) - ತೊಟ್ಟ 

ಬಾಣವ ತೊಡಲೊಲ್ಲದೆ ತಾಯಿಗೆ ಕೊಟ್ಟ 

ಭಾಷೆಗೆ ಐವರ ಕೊಲ್ಲದೆ 

- ಬಂದಿದೆ ದೂರು ಬರಿದೆ (ಬೆ-೮೬-೪) 


೩೫೪ 


- ತನ್ನ ವಂಶದ ಬಲವುಳ್ಳ ರಾವಣ ಶಿರಕೆ 

ಘನ್ನ ರಾಘವಸ್ವಾಮಿ ಶರವ ತೊಡುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೩) 

- ಮರಳಿ ಬಾಣವ ತೊಡೆನು ಎಂದು ಮಾತೆಗೆ 

ಕರ್ಣ ಭರವಸೆಯನಿತ್ತು ಸಂಗ್ರಾಮದೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ಹರಿದು ಬಾಣವ ತೊಟ್ಟು ದಶರಥನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

೧೯೬೯. ತೊಡೆ (ಅಳಿಸು) - ಬರೆದ ಬರೆಹ 

ತೊಡೆದ ಮೇಲೆ ಕರೆದರಾಗ ಹೋಗಬೇಕು 

- ಯಾರಿಗಾರು ಬಹರು ಸ೦ಗಡ 
(ಸ-೨೨೧-೧) 

- ಇಭಪುರಿಯನಾಳಿದ ನೃಪತಿ ಕೌರವೇಂದ್ರ 

ನರಸುತನವು ತೊಡೆಯದೆ 

- ಸ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ಸರಸಿಜೋದವಗೆ ಬುದ್ಧಿಯ ಪೇಳಿ ಪಣೆ 


ಯಲ್ಲಿ ಬರೆದ ಅಕ್ಷರವ ತೊಡೆಯ ಲಾಪೆಯಾ 


ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 

ನೊಸಲ ಬರೆಹವ ತೊಡೆದು ತಿದ್ದಲಳವೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

೧೯೭೦. ತೊಡೆ (ಕಾಲಿನ ಮೇಲ್ಭಾಗ) ದ 

ಹನುವೊಂದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ "ತೂಡೆಮುರಿದು ಬಿದ್ದಿರ್ಪನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೩) 

- ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಪ 

ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೩) 

- ಅನುವರದೊಳಾಯವನು ತೊಡೆಯ ಸನ್ನೆಯ 

ಮಾಡಿ ಅನಿಲಜನ ಕೈಲಿ ಕೌರವನ ಕೊಲ್ಲಿಸಿದೆ 

- ನೀನಾವ ಎ (ಬೆ-೭೮-೮) 

- ಬಿಡೆಯವಿಲ್ಲದೆ ಸಭಾ ಮಧ್ಯದಲಿ ಹೆಂಡತಿಯ 

ತೊಡೆಯ 'ಮೇಲ್ಕ್ಭುಳ್ಳಿರಿಸಿ ಕೊಂಡಿರ್ಪ 

ಹಿರಿಯತನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಆವುದೊಳ್ಳೆಯದೊ ಸಿನ್ನಂಗ 
(ಬೆ-೬೮-೫) 

- ಧರೆಗಧಿಕ ನಾಥನಾ ತೊಡೆಯನೇರಲು ಕಂಡು 

ಜರೆಯಲಾ ಧ್ರುವನ ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಹಿಡಿಹಿಡಿದು ಹಿರಣ್ಯಕನ ತೊಡೆಯಲ್ಲಿ 

ಕೆಡಹಿದನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

- ಕಟ್ಟಾಳು ಭೀಮಸೇನನು ರಣದಿ ಗದೆಯಿಂದೆ 

ಕುಟ್ಟಿ ಬಿಸುಟಲಿ ನಿನ್ನ ತೊಡೆಗಳೆರಡನು 

- ವಾಸುದೇವಾಯ ನಮೋ (ಬೆ-೯೦-೧೧) 

೧೯೩೧. ತೊಡೆ (ಬಳಿ, ಲೇಪಿಸು) - ತೊಡೆದ 

ದ್ವಾದಶನಾಮ ಶ್ರೀ ಚೂರ್ಣದಿ ಒಪ್ಪುವ ಒಡೆಯ 

ರಾಮಾನುಜರೆ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪_೧) 

- ತೊಡೆದನವರ ಬಾಯನು ಬೆಣ್ಣೆಗಳಿಂದ 

ತುಡುಕುತನಗಳೊಳಿತೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೫) 

೧೯೭೨. ತೊತ್ತು - ತೊತ್ತು ತೊಂಡನಾಗಿ 

ಬಾಗಿಲ ಕಾಯುವೆ 

- ಬ೦ಟನಾಗಿ ಬಾಗಿಲ ಕಾಯ್ವೆ 
(ಬೆ-೪೫-೪) 

- ತೊತ್ತು ಮಾಯಕಾರಿಯವಳಿಗೆ ಛೀ ಥೂ 

ಎಂಬರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

- ಸತ್ಯ ಧರ್ಮಗಳ ನಿತ್ಯವು ಬೋಧಿಸೆ ತೊತ್ತಿನ 

ಮನಸಿಗೆ ಸೊಗಸೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩ 

೧೯೭೬೩. ತೊತ್ತುಳಿಗೈ (ನುಗ್ಗುನುರಿಯಾಗುವಂತೆ 

ತುಳಿ) - ವ್ಯಾಧಿರೂಪಗಳಿಂದ ಹೀಡಿಸುತ ತನುವ 

ತೊತ್ತುಳಿಗೈದು ನೆಲಕಿಕ್ಕಿ ತೀಡಿ ಬಸವಳಿದ ಬಳಿಕ 

- ಅಣುಮಕಶತ್ತಾದ ದೇವ (ಬೆ-೭೧-೧) 


೩೫೫ 


೧೯೩೪. ತೊರೆ (ತ್ಯಜಿಸು) - ಅಂಬರ 

ತೊರೆಯಲೇಕೆ ತಾಂಬೂಲ ಬಿಡಲೇಕೆ ಡಂಭತನ 

ದಲ್ಲಿ ನೀನಿರಲೇತಕೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 

- ವೇಷಭಾಷೆಯ ಕಲಿತು ಗೋಸನಿಯ ಕಡೆಗಿಟ್ಟು 

ಆಸೆಯನು ತೊರೆಯದೆ ತಪವ ಮಾಡಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

- ಅಶನವ ತೊರೆದ ಯೋಗಿಗೆ ಭಯವುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-೪) 

- ತೊರೆದು ಜೀವಿಸಬಹುದೆ ಹರಿ ನಿನ್ನ 

ಚರಣಗಳ 

- ತೊರೆದು ಜೀವಿಸಬಹುದೆ (ಬೆ-೫೫-ಪ) 

- ಜನಿಸಿದಾ ಬಳಿಯಲ್ಲಿ ತಾ ಲಜ್ಜೆ ತೊರೆದಿಹುದು 

- ಬಲ್ಲವರು ಪೆಳರಿ (ಬೆ-೧೬೪-೩) 

- ಯೋಧಾರ್ಜುನನ ಅರೆದು ಸ್ವಾದು ಅನ್ನವ 

ತೊರೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೧೯೭೫. ತೊರೆ - ಅ೦ಂಗಜ ವಿಷಯಗಳನು 

ತೊರೆದಾತಗೆ ಅಂಗನೆಯರ ಸುಖ ಸೊಗಸೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೬) 

೧೯೭೬. ತೊಲಗಿಸು - ಮಡದಿ ಮಕ್ಕಳ ಕಡೆಗೆ 

ತೊಲಗಿಸಿಯೆ ಬಿಡಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ನಿಶಿವೆಸರಸುರನ ಅಸುವ ತೊಲಗಿಸಿದೆ 

ಕುಸುಮಶರನ ಪಿತ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧) 

೧೯೭೭. ತೊಲಗು - ದೈವಕೃಪೆಯು ತೊಲಗ 

ಲೊಡನೆ ದಾಳಿವರಿಯದೆ ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಕರಕೊಂಡು ಕಂಡವರ ಕೂಡೆ ತಾನಾಡಿದರೆ 

ನೆರೆ ದುಃಖವಿದು ಬಿಟ್ಟು ಕಡೆಗೆ ತೊಲಗುವುದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಾದಿಗಾಣದೆ ತೊಲಗಿ ಪೋಪೆನೆಂದರೆ 
ಭಾವ ಬೂದಿಯೊಳಗಾಡಿ ಮುಳುಗಾಡುತಿಹೆನೊ 
- ಕಡಹಾಂಉಸೊ ಕಮಲ ಲಲೋಚನನೆ 
(ಬೆ-೬೨-೩) 
- ನಾರಸಿ೦ಹನ ದಿವ್ಯನಾಮವನು ನೆನೆದರೆ 
ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 
- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 
- ಅನುಮಾನವಾಗಿ ಜೀವನ ತೊಲಗಿದಾಕ್ಷಣದಿ 
ಮನೆಯೊಳೊಂದರೆಗಳಿಗೆ ನಿಲ್ಲಿಸಿಕೊಳ್ಳರೊ 
- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 
೧೯೩೮. ತೊಲೆ - ಎಲುವುಗಳು ತೊಲೆ ಜಂತೆ 
ನರಗಳವು ಬಿಗಿದಂತೆ ಬಲಿದ ಚರ್ಮವು 
ಮೇಲು ಹೊದಿಕೆಯಂತೆ 
-. ಎಂದಿದ್ದರೀ ಕೊ೦ಪೆ ಎನಗೆ ಸ೦ಜಕೆ 
ಯರದು (ಬೆ-೧೦-೧) 
- ವಜ್ರ ವೈಡೂರ್ಯದ ತೊಲೆಗಳ ಕಂಡೆ 
ಪ್ರಜ್ವಲಿಪ ಮಹಾದ್ವಾರವ ಕಂಡೆ 
- ಇಷ್ಟು ದಿನ ಈ ವೈಕುಂಠ (ಬೆ-೨೮-೩) 
- ತೊಲೆಗೆ ನಿಚ್ಚಣಿಕೆಯ ಹಾಕದೆ ಕುಡಿವನು 
ನೆಲುವಿನ ಪಾಲ್ಮೊಸರ 
- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೧) 
೧೯೭೩೯. ತೊಳಲು - ಇಷ್ಟಲ್ಲದಿನ್ನೆನಗೆ ತೃಪ್ತಿ 
ಇನ್ನೆಂತಹುದೀ ಕಷ್ಟ ಶರೀರದೊಳು ತೊಳಲ 
ಲಾರೆನು ಹರಿಯೆ 
- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೩) 
- ತಿಳಿದು ನೋಡು ಇತ್ತ ಕೆಳಗೆ ಪಾದ ಮೇಲೆ 
ಮಸ್ತಕವು ತೊಳಲಿ ಕಾಣೆ ವೇದವೆಂದು ಬಳಲಿ 
ಬಳಲದೆ 
- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಲ್ರ 
- ಆಕಾಶಮಾರ್ಗದಲಿ ತೊಳಲಿ ಬಹ ಅರುಣ 
ನಿಗೆ ಬೇಕೆಂಬ ಚರಣಗಳ ಕೊಡಲಿಲ್ಲ ಹರಿಯು 
- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 
- ಆದಿ ಗುರುವರಿಯದೆ ಅತ್ತಲಿತ್ತಲು ತೊಳಲಿ 
ವೇದಶಾಸ್ತ್ರವನೋದಿ ಬಾಯಾರಲು 


೩೫೬ 


- ಜಪವ ಮಾಡಿದರೇನು (ಬೆ-೧೨೩-೧) 

೧೯೮೦. ತೊಳೆ - ಕ೦ಂಜನಾಭನ ಪಾದ 

ಕಮಲವ ತೊಳೆವೆ 

- ಬ೦ಟನಾಗಿ ಬಾಗಿಲ ಕಾಯ್ದೆ 
(ಬೆ-೪೫-೩) 

- ಪರಶು ನೇವಾಳಂಗಳಿರುತಿರೆ ಬೀದಿಯ 

ಬರಿಗಲ್ಲ ತೊಳೆಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

- ತತ್ವಭಾಂಡವ ತೊಳೆಯಬೇಕಣ್ಣ ಸತ್ಯಾತ್ಮನಾಗಿ 

ಅರ್ತಿ ಅಕ್ಕಿಯ ಮಧಿಸಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

- ಹೊತ್ತರೆದ್ದು ಮುಖ ತೊಳೆದು ಮನೆಮನೆ 

ಪೋಕರಿ ಅಲೆಯುತಿದ್ದೆ 

- ಈ ನಿನ್ನ ಮೋರೆ ಮೇಲೆ (ಸ-೧೦೦-೧) 

೧೯೮೧. ತೋಟ - ಕೆರೆ ಕಟ್ಟೆ ಪೂದೋಟಗಳ 

ರಚಿಸುವನೆ ದ್ರೋಹಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೩) 

೧೯೮೨. ತೋಯ - ಬೇಯದಿರುವ ಹಸಿಯ 

ಬಿಂದಿಗೆ ತೋಯ ಹಿಂಗುವಂತೆ ಸಾಕ್ಷಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

೧೯೮೩. ತೋಯಜ (ತಾವರೆ) - ತೋಯಜ 

ವೆಂಬ ಪುಷ್ಪದ ಪೆಸರವರೊಳು ತಾಯ ಸೊಸೆಗೆ 

ಮಕ್ಕಳಿತ್ತವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 

೧೯೮೪. ತೋಯಜಾಕ್ಷ - ಕಾಯಬೇಕು 

ಸುಗ್ರೀವನನೆನುತಲಿ ತೋಯಜ್‌ಾಕ್ಷಗೆ ಪೇಳಿ 

- ಎಷ್ಟು ಪೊಗಳಅ ನಾನು (ಸ-೫೩-೧) 

೧೯೮೫. ತೋಯೆ (ತೊವ್ವೆ ದ ಗ೦ಂಧಶಾಲ್ಯನ್ನ 

ಸದ್ರ ಶೆ ತೋಯಿ ಪಳಿದ್ಯವ ಮಂದವಾದ ಅಳೆಯ 

ಸ್ವಾದು ಸೀಕರಣಿಗಳನು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೧೯೮೬. ತೋರ (ದಪ್ಪ) - ತೋರದುಂಚ 

ಕಡಹದ ಮರವ ಏರಿ ನೋಡುತ ನಿಂತ ನೋಡು 

- ಸೈಯೇ ಇದು ಸೈಯೇ ಗೋಪಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೦೪-೫) 
- ತೋರೆ ಬೇಗನೆ ಸಖಿ ತೋರ ಮುತ್ತಿನಹಾರ 
ಭಾರವಾಗಿದೆಯೆನಗೆ 
- ತೋರೆ ಬೇಗನೆ ಸಖ (ಬೆ-ಳ-ಪ) 
೧೯೮೭. ತೋರಿಸು - ತರಣಿಯೊಡನೆ ಪಂಥ 
ಮಾಡಿ ತಿರುಗಿದನ ತನಯನಳಿದನ ತೋರಿಸೆ 
ಹೇ ಸಖಿಯೆ 
- ತೋರೆ ಬೇಗನೆ ಸಖ (ಬೆ-೯೪-೧) 
- ಧಾತುಗಂಥಗಳೆಲ್ಲ ತೋರಿಸಿ ವೇದಾಂತ 
ಪ್ರಮಾಣಗಳ ಹಾರಿಸಿ 
- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 
- ಸಾಕಿನ್ನು ಎನಗೊಂದು ಗತಿಯ ತೋರಿಸಿ 
ಸದ್ವಿವೇಕಿಯನೆ ಮಾಡಯ್ಯ ಕೃಷ್ಣ 
ನಾ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮_೩) 
- ನಿಜ ಮುನಿಗಳಿಗೆ ತೋರಿಸಿದ ಹಣ್ಣು 
- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 
- ದೊರೆತನವ ಬಿಡಿಸಿ ಸುಸ್ಥಿರ ಮಾರ್ಗ 
ತೋರಿಸಿದೆ ನರಮಾತ್ರದವನೆನದೆ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 
- ತನ್ನ ತಾಯಿಗೆ ತಾ ಮಣ್ಣ ಮೆದ್ದು ಬಾಯ 
ಬಿಟ್ಟು ತೋರಿಸಿದ 
- ಮಗುವು ಕಾಣೀರಯ್ಯ (ಸ-೧೯೯-೧) 
೧೯೮೮. ತೋರು - ನೀರನು ಕಂಡರೆ 
ಮುಳುಗುತಿದೆ ತನ್ನ ಮೋರೆಯ ತೋರದೆ 
ಆಡುತಿದೆ 
- ಮಗುವಿನ ಮರುಳದು ಖಡದಲ್ಲ 
(ಸ-೧೯೮-೧) 
- ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರ 
ಬಾರದು 
- ವರಕವಿಗಳ ಮು೦ದೆ ನರಕವಿಗಳ ವಿದ್ಯೆ 
(ಸ-೨೩೨-೧) 


- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 


ತೋರಬಾರದು 

- ಪರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-ಪ) 

- ಆಂತರ್ಯದ ಸಂತತ ಭೇರಿ ಶಬ್ದವ ಕೇಳಿ 

ಅ೦ತರಾತ್ಮ ಲಿಂಗವ ಪೂಜಿಪರ ತೋರು 


೩೫೭ 


- ನಿಜವರಿತು ಅ೦ಗವನು ಪೂಜೆ ಸುವರು 
(ಸ-೧೪೨-೪) 

- ಮೂತೆರದ ಭೇದಗಳ ಕಡಿದು ಕಣ್ಣಿಯ ಮಾಡಿ 

ಚಿತ್‌ಲಿಂಗಕಗ್ಗವಣಿ ತಂದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

- ನಾಲಗೆಯಿರದ ಘಂಟೆ ನಾದದಲೆಯನು 

ಕೇಳಿ ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ 

ತೋರು 

- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಪದುಮಜಾಂಡವದಿ ಪದುಮ ಪೀಠನ 

ಹೃತ್ಹದುಮದಿ ನಿನ್ನ ಪದುಮತೋರುತ ಬಾರೊ 

- ಬಾರೊ ಭಾಗ್ಯದ ಸಿಧಿಯೆ (ಸ-೧೮೨-೩) 

- ಪ್ರಣವ ಒಂದರೊಳಗೆ ಒಂದು ಕೋಟಿ 

ಯನ್ನು ತೋರಿ ಕಡೆಯ ಕುಣಿಕೆಯೊಳಗೆ ಎಂಟು 

ಕೋಟಿಯನ್ನು ತೋರುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ಓಳಗೆ ಹೊರಗೆ ತೋರುತಿಹುದು ಅಳಿದ 

ವಸ್ತು ಮುಟ್ಟದಿಹುದು ಕಳವಳ೦ಂಗೆ ಎರಡು 

ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩ 

- ತಿಳಿದು ನೋಡೆ ಕೈಗೆ ಸಿಕ್ಕಿ ಒಳಗೆ ಬಯಲ 

ತೋರುತಿಹುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ಹಿಂದಣದೆಲ್ಲವೂ ಬಹದೆಂಬುದಕೆ ಸಾಕ್ಷಿ 

ಇಂದು ಕಣ್ಣೆದುರೆ ಜಗದೊಳಗೆ ತೋರು 

ತಿಹುದಿಗೊ ; 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೫) : 

- ಭಂಜಿಸಿದವರಿಗೆ ಭಯವ ತೋರುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

ದ ಅಂಜದಿದ್ದವರಿಗೆ ಅಂಜಿಕೆ ತೋರುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

ಹ ಸೃಷ್ಟಿಯಾರೇಳು ಬಣ್ಣ ಎಂಟು ಒ೦ಬತ್ತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರೊಳಗೆ ನೆಟ್ಟನೆ ಹತ್ತು ಹನ್ನೊಂದು ಹನ್ನೆರಡು 

ತೋರುವ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

- ಧರ್ಮಕ್ಕೆ ಸಾಕ್ಷಾತ್‌ ರೂಪಾಗಿ ತೋರುವನ 

ನಿರ್ಮಲಾತ್ಮಕವಾಗಿ ಥಳಥಳಿಸುವವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

- ಸುಲಲಿತ ತತ್ತ ಎಸನು ಸುಲಭ ಮಾರ್ಗದಿ 

ತೋರೊ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ತಿಯಿಂ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 

- ಅರಿತು ನಡೆಯಲಅಬೇಕು (ಸ-೭-೨) 

ದ ಸ್ವಸ್ಥದಿಂ ಕುಳಿತು ಕೇಳೆಂದಡಾ ಠಾವಿನಲಿ 

ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಷಪೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ವಿಮಲಚರಿತ್ರದಿ ಮೆರೆವ ಶ್ರೀಕೃಷ್ಣನ ಕಮಲ 

ವದನೆ ನೀ ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-ಪ) 

- ವಿರಹದಲಿ ನಾ ನೊಂದು ಸೈರಿಸಲಾರೆ ತಂದು 

ನೀ ತೋರೆ 

- ಇಂದು ನೀ ಕರೆದು ತಾರೆ (ಬೆ-೯೨-ಪ) 

- ಹಿಂಗದೆ ಕಾಗೆನೆಲೆಯಾದಿಕೇಶವ ನರಸಿಂಗನ 

ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಧೀರ ಕಾಗೆನೆಲೆಯಾದಿಕೇಶವ ರಘುವೀರನ 

ಕರೆದು ತೋರೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಬಲ್ಲಿದ ಮಲ್ಲರನೆಲ್ಲರ ಗೆಲಿದಂತ ನಲ್ಲನ 

ತಂದು ತೋರೆ ಸಖಿಯೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಅ) 


೩೫೮ 


- ಬೀಜ ಮೂರನು ಬಿತ್ತಿ ಸಾಜ ಬೀಜವ 

ತೋರಿರಿ 

- ಚೀಜ ಮೂರನು ಅತ್ತಿ (ಬೆ-೧೬೨-ಪ) 

- ಲೀಲಾ ಸಾದೃಶ್ಯವ ತೋರುತ ಲಿಂಗಭ೦ಗ 

ವಿಲ್ಲದ ದೇಹ ಹಾರುತ 

- ಅಂಧ೦ತಮಸು ಇನ್ನಾರಿಗೆ (ಬೆ-೮೯-೨) 

- ಸಿಂಧುಮಥನದೊಳು ಜನಿಸಿದಳ ಗಂಡ 

ಮುಕುಂದನ ತೋರೆನಗೆ 

- ಫುಬ್ಲವದನೆ ಕೇಳೆ ಸಿಲ್ಲಲಾರೆ 
(ಬೆ-೯೫-೨) 

೧೯೮೯. ತೋಷ - ಹಾಸು ಮಂಚದ 

ಹಾಸಿಗೆಯಲಿ ತೋಷದಿಂದ ಬಾಜಿ ಸೆಳೆದು 

- ಬಾಲನ್ಶನೆಂದೆತ್ತಿಕೊಂಡೆನೆ (ಸ-೧೮೩-೩) 

೧೯೯೦. ತೋಷಿಸು - ರಮಣಿಯರ ರಂಜಕದ 

ನುಡಿಯನು ಕೇಳಿ ಪ್ರಣಮವೆಂದು ತೋಷಿಸುವ 

ಕರ್ಣೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 

(ಬೆ-೧೧೮-೪) 

೧೯೯೧. ತೋಳ - ಮರವೆಯಲಿ ಯಮ 

ನೆಂಬ ತೋಳ ತುಡುಕಿ 

- ನಾವು ಕುರುಬರು (ಬೆ-೧೫೨-೧) 

೧೯೯೨. ತೋಳು - ಸ್ಕಂಧದಲಿ ಅತಿಥಿಗಳು 

ವಿದ್ಯಾತತಿಗಳು ಮಹಾ ಚಂದದರಸುಗಳು ಭುಜ 

ತೋಳಿನಲ್ಲಿ 

ನ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಬಡನಡುವಿನ ಠಾವಿಗೆ ಸಿಲ್ಕಿ ಸುಖ ಪಡದಿರೆ 

ರಾಯನಾ ಹಿಡಿದು ತೋಳು ಕಟ್ಟಿದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

ದ ಮುಂಗೈಯ ಶಕ್ತಿ ಸಾವಿರ ತೋಳ ಬಾಣನ 

ತು೦ಗವಿಕ್ರಮ ಕೃಷ್ಣ ತೋಳ ಖಂಡಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಹರಹರನೆಂಬ ಸಾವಿರ ತೋಳ ಕೊಯ್ದನ 

ತರೆದು ಒಟ್ಟಿದ ನಮ್ಮ ಹರಿಯೆ ನೀನರಿಯೆ 

- ಶಂಕರನಾರಾಯಣ ಜಚಡು 
(ಬೆ-೧೭೫-೩) 

ದ ಮುಂಗೈಯ ಶಕ್ತಿ ಸಾವಿರ ತೋಳ ಬಾಣನ 

ತುಂಗವಿಕ್ರಮ ಕೃಷ್ಣ ತೋಳ ಖಂಡಿಸುವಾಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಆವ ಬಲವಿದ್ದರೇನು (ಬೆ-೧೩೩-೪) 

- ತಾಯ ಮಾತನು ಕೇಳಿ ಸಾವಿರ ತೋಳಿನ 

ಆವಿನ ಕಳ್ಳನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೬) 

- ಕಾಲಲಂದುಗೆ ಗೆಜ್ಜೆ ತೋಳ ಮಣಿಯು 

ದಂಡೆ ಫಾಲದ ಅರಳೆಲೆಯು ಕುಣಿಯೆ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಸಾವಿರ ತೋಳವನ ಸರಸದಿಂದಲಿ ಕಡಿದ 

ಭುವನ ರಕ್ಷಕನಾದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

೧೯೯೩. ತ್ಯಜಿಸು - ಅಪರಾಧದ ಕೋಟಿ 

ತ್ಯಜಿಸಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೩) 

೧೯೯೪. ತ್ಯಾಗ - ತ್ಯಾಗದಲಿ ಕರ್ಣನೋ 

ಭೋಗದಲಿ ಸುರಪನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

೧೯೯೫. ತ್ಯಾಗಿ - ತ್ಯಾಗಿ ಧರ್ಮಜ ಬಲ್ಲ 

ರಣದೊಳರ್ಜುನ ಬಲ್ಲ ಕಾಗೆನೆಲೆಯಾದಿಕೇಶವ 

ಕೈವಲ್ಯನೆಂಬುದನು 

- ಬಬ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೫) 

೧೯೯೬. ತ್ರಯ - ಈಷಣತ್ರಯವ ಬಯಲಾಸೆ 

ಯಲಿ ಭ್ರಮೆಗೊಂಡು ಬೇಸರದಿ ಮನದಿ 

ನೊಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಪೌರತ್ರಯವ ಗೆಲುವ ಸಮಯದಲಿ ತಪಮಾಡಿ 

ನಾರಾಯಣಾಸ್ತವನು ಪಡೆದನೀಶ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

- ನಾರಿಯರ ವ್ರತಭಂಗಗೆಯ್ಯಲಾ ದೆಸೆಯಿಂದ 

ಊರುತ್ರಯವದು ತಿರುಗುವುದು ನಿಲ್ಲಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೧೯೯೭ ತ್ರಯದಶದ್ವಯ (ಮೂವತ್ತೆರಡು) - 

ತ್ರಯದಶದ್ವಯ ರಾಗದಿಂ ಸಪ್ತಸ್ತರದಿ ಪಾಡುತ 


ಲೈದಿಹರು 


೩೫೯ 


- ಪೂಸರನ ಅನಕನೇ (ಬೆ-೧೬೮-೨) 

೧೯೯೮. ತ್ರಾಣ - ವೇಣು ಕೊರಳಿಗೆ ಇಕ್ಕಿ 

ಎವೆಯು ಅಡ್ಡಾದಾಗ ತ್ರಾಣ ನಿತ್ರಾಣ ಸತ್ರಾಣ 

ದಲಿ ಜಯ ಜಯ 

- ಸಾಲದೆ ನಿನದೊ೦ಂದು ದಿವ್ಯನಾಮ 
(ಬೆ-೧೭೪-೪) 

- ಮೇಣದಹಿಕೋಟಿ ದಳ್ಳುರಿಯ ಗರುಡನ 

ಕೂಡ ತ್ರಾಣದಿಂ ಕಾದಿ ಜಯಿಸುವುದೆ ಹೇಳಾ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೨) 

- ತ್ರಾಣದಲಿ ಭೀಮನೋ ಬಾಣದೊಳು 

ರಾಮನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

- ಕ್ಷೀಣದೇಹವ ಬಿಡುವೆನೆಂದು ಪಾಡಂಪಟ್ಟು 

ತ್ರಾಣದಲಿ ಗರಳತೈಲವ ಸೇವಿಸೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೪) 

೧೯೯೯. ತ್ರಾಹಿ - ತ್ರಾಹಿ ತ್ರಾಹಿ ತ್ರಾಹಿಯೆಂದು 

ತ್ರೈಲೋಕ್ಕದೊಡೆಯ ಪುಣ್ಯದಾಯಕನ ಹೊಂದಿ 

ನೀ ಧನ್ಯನಾಗೊ ಮುಕ್ತ ಮಾನ್ಯನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

೨೦೦೦. ತ್ರಿಗುಣರಹಿತ - ತ್ರಿಗುಣರಹಿತ 

ಪರಮಾತ್ಮನ ಧ್ಯಾನದಿ ಹಗಲಿರುಳಿರಲು 

ನಿತ್ಯಾನಂದದಿ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೧) 

೨೦೦೧. ತ್ರಿಜಗ - ತ್ರಿಜಗ ವಿಜಯ ವೇಷ 

ವಿಜಯಗಿತ್ತು ಮೆರೆದು ವಿಜಯ ಮೂರುತಿಯೆ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೧) 

- ಇಷ್ಟಬಂಧು ತ್ರಿಜಗಕೆ ಶ್ರೀ ಹರಿಯಲ್ಲದೆ 

ಬಂದುಗಳದಾರಿಗಾರಿದ್ದರೇನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-ಪ) 

- ಅಜಪಿತ ಕಾಗೆನೆಲೆಯಾದಿಕೇಶವನೆ ತ್ರಿಜಗ 

ವಲ್ಲಭ ತಾನು ಭಜಕರ ವಶವಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 


ಕನಕದಾಸರ ಕೀರ್ತನೆಗಳ ಶಬ್ದ - 


ದ ಭುಜಗೇಶ್ವರ ಬಲ್ಲ ಭೂರಿಲೋಚನ ಬಲ್ಲ 

ತ್ರಿಜಗದಧಿಪತಿ ತ್ರಿವಿಕ್ರಮನೆ೦ಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೧) 

೨೦೦೨. ತ್ರಿಜಗವಂದಿತ - ತ್ರಿಜಗವಂ೦ದಿತ 

ದೇವಗೆ ಸಜ್ಜನಪ್ರಿಯ ಎನಿಪಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 


- ತ್ರಿಜಗವಂದಿತ ಪಾಲ್ಲಡಲೊಡೆಯನ ಹಣ್ಣು 


- ಹಣ್ಣು ಕೊಂಬುವ ಬನ್ನಿರಿ (ಬೆ-೧೫೭-೨) 

೨೦೦೩. ತ್ರಿಣಯನ (ಮುಕ್ಕಣ್ಣ, ಶಿವ) - 

ತ್ರಿಇಯನನೊಲಿದ ರಾವಣನ ಗರ್ವವ 

ರಣಾಂಗಣದೊಳೊರಗಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

೨೦೦೪. ತ್ರಿತಯರು (ತ್ರಿಪುರಾಸುರರು)- 

ಜತೆಯಗಲದಲಿಹ ತ್ರಿತಯರ ಗೆಲಿದು ದೇವತೆ 

ಗಳೆಲ್ಲರ ಕಾಯ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

೨೦೦೫. ತ್ರಿದಶ (ದೇವತೆ) - ಮದವೆತ್ತ ರಕ್ಕಸರು 

ಮಹಿಯೊಳಗೆ ಹೆಚ್ಚಲು ತ್ರಿದಶಾಂತ ನಡನಡನೆ 

ನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

೨೦೦೬. ತ್ರಿಪುರ - ಪತಿವ್ರತೆಯರ ವ್ರತವಳಿಯ 

ಬೇಕೆನುತಲಿ ಅತಿಶಯದಿ ತ್ರಿಪುರದ ಸ್ತ್ರೀಯರ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

- ಕ್ರೋಧಿಯಸುವೀಂಟಿ ತ್ರಿಪುರವ ಮುರಿದು 

ಹಯವೇರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಕಾಲಿನಲಿ ತ್ರಿಪುರವನು ಗೆಲಿದನ ಕಾಲಿ 

ಗೆರಗುವೆ ತೇಜಿರೂಢನ 

- ಇಂದು ನೀ ಕರೆದುತಾರೆ (ಬೆ-೯೨-೧) 
- ಸಾಧಿಸಿ ತ್ರಿಪುರರ ಗೆಲಿದವನೆ ಸಕಿವಾದಿಸಿ 

ಹಯವೇರಿ ನಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಮ್ಲೇಚ್ಛರ 


ಪ್ರಯೋಗ ಕೋಶ 


೩೬೦ 


ಛೇದಿಸಿ ಹಯವೇರಿ ಮೆರೆವವನೆ 
- ಗೋವಿ೦ದ ಹರಿ ಗೋವಿಂದ 


(ಬೆ-೫೬-೫) 
- ಭಂಡತನದಲಿ ನಿಂತು ತ್ರಿಪುರರ ಹೆ೦ಡಿರನೆಲ್ಲ 
ಕೆಡಿಸ್ಕಾನ್ಮಾ 


- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೯) 

- ಘೋರತನವೆತ್ತ ತ್ರಿಪುರದ ಕೀಲ ಪರಿದ 

ಮದನಾರಿಸಖ ಬುದ್ಧನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ತ್ರಿಪರದೊಳು ಸತಿಯ ವ್ರತವಳಿದು ಬತ್ತಲೆ 

ನಿಂತು ಚಪಲತ್ವದಿ೦ದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

೨೦೦೭ ತ್ರಿಪುರಾಸುರ - ಚ೦ದಿರನ ನೆರೆಪೋಲ್ವ 

ಉನ್ನತೋನ್ನತನಾಗಿ ಕೊಂದು ತ್ರಿಪುರಾಸುರರ 

ಅವರ ಸತಿಯರ ಕೆಡಿಸಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

೨೦೦೮. ತ್ರಿವಿಕ್ರಮ - ದೋಷವಿರಹಿತ ಎಷ್ಟು 

ಮಧುಸೂದನ ತ್ರಿವಿಕ್ರಮ ಸುರೇಶ ಸರ್ವೋತ್ತಮ 

ನಾಮಂಗಳಂ ಬಿಡದೆ 


ತ್‌ ಅಭ್ಯಾಸವನು ಮಾಡಬೇಕು 


(ಬೆ-೩೮-೧) 
ದ ದುಷ್ಕಶದಿ ಸುತನ ಪೆಸರ್ಗೊಂಡವನ 
ಕಾಯ್ದೆಯೊ ತ್ರಿವಿಕ್ರಮಾಂಕಿತ ವೀರ ನಾರಾಯಣಾ 
- ನಾರಾಯಣಾ ನಮೋ (ಬೆ-೫೧-೨) 
- ಭುಜಗೇಶ್ವರ ಬಲ್ಲ ಭೂರಿಲೋಚನ ಬಲ್ಲ 
ತ್ರಿಜಗದಧಿಪತಿ ತ್ರಿವಿಕ್ರಮನೆ೦ಬುದನು 
- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೧) 
- ಜವನ ಬಾಧೆಯನ್ನು ಬಿಡಿಸು ತವೆ ತ್ರಿವಿಕ್ರಮಾ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 
೨೦೦೯. ತ್ರಿಶಂಕು - ಧರಣಿಪ ತ್ರಿಶ೦ಕು ಆಳಿದ 
ರಾಯ ತಾನೆಲ್ಲಿ 
- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 
೨೦೧೦. ತ್ರಿಶುಲ (ತ್ರಿಶೂಲ) - ನೊಸಲಗಣ್ಣಿನ 
ಬಲ ನಾಲ್ಕುತೆರದಾ ಬಲ ತ್ರಿಶುಲ ಡಮರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಅಗ್ನಿ ಫಣಿಯ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೧) 

೨೦೧೧. ತ್ರೇತಾಯುಗ/ತ್ರೇತೆ - ತ್ರೇತಾಯುಗದಿ 

ಬಂದು ರಾಮನೆನಿಸಿಕೊಂಡೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಅಂದು ತ್ರೇತೆಯಲಿ ಹನುಮನಾಗಿ ಅವತರಿಸಿ 

ಬಂದು ದಾಶರಥಿಯ ಪಾದಕೆರಗಿ 

- ಪರಮ ಪದವಿಯನಸೀವ ಗುರು ಮುಖ್ಯ 

ಪ್ರಾಣನ (ಬೆ-೭-೧) 

೨೦೧೨. ತ್ರೈಜಗ - ಕುಕ್ಷಿಯೊಳು ಈರೇಳು 

ಜಗವನ್ನು ಸಲಹುವನ ರಕ್ಷಿಪರು ಉಂಟೆ 

ತ್ರೈಜಗದೊಳಗೆ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

೨೦೧೩. ತ್ರೈಲೋಕ್ಯ - ತ್ರಾಹಿ ತ್ರಾಹಿ ತ್ರಾಹಿ 

ಯೆಂದು ತ್ರೈಲೋಕ್ಕದೊಡೆಯ ಪುಣ್ಯ ದಾಯಕನ 

ಹೊಂದಿ ನೀ ಧನ್ಯನಾಗೊ ಮುಕ್ತ ಮಾನ್ಯನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

೨೦೧೪. ತ್ವಕ್ಕು - ತ್ವಕ್ಕು ಮೊದಲಾದ 

ಪಂಚೇ೦ದ್ರಿಯದೊಳು ಸಿಲುಕಿ ಕಕ್ಕುಲತೆ 

ಗೊಂಬುದಿದ ನೀನು ಬಿಡಿಸೈಯ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೫) 


ಥ 


೨೦೧೫. ಥಳಥಳಿಸು - ಥಳಥಳಿಸುವ ಮುತ್ತು 

ಕಮಲನೇತ್ರದ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

ದ ಧರ್ಮಕ್ಕೆ ಸಾಕ್ಷಾತ್‌ ರೂಪಾಗಿ ತೋರುವನ 

ನಿರ್ಮಲಾತ್ಮಕವಾಗಿ ಥಳಥಳಿಸುವವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

೨೦೧೬. ಥೂ - ಗೊತ್ತು ಮಾಯಕಾರಿ 

ಯವಳಿಗೆ ಛೀ ಥೂ ಎಂಬರು 


೩೬೧ 


- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

೨೦೧೭೩. ಥ್ಳೆ ದ ಕಪ್ಪೆ ತತ್ಥೈಯೆಂದು ಕುಣಿವುದ 

ಕಂಡೆ ಬಾಡದಾದಿಕೇಶವನ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೩) 


ದ 


೨೦೧೮. ದಂಡ - ದಂಡವ ತೆರಿಸುವ ಪುತ್ರ 
ಹಗೆಗಳಿಗವ ಮಿತ್ರ 
- ಅಹುದಾದಡಹುದೆನ್ನಿ (ಬೆ-೧೩೨-೩) 
೨೦೧೯. ದಂಡಿಕೆ/ದಂಡಿಗೆ - ಹಿಡಿದಿರೆ 
ದಂಡಿಕಾ ವೇಷ್ಟಿ ಮೃದಿಕಾ ನಿಡುಶಿಖಿ 
ಯಜ್ಞೋಪವೀತದಿಂದ 
- ರಾಮಾನುಜರೇ ನಮೋ ನಮೋ 
(ಬೆ-೪.೧) 
- ತಾಳದಂಡಿಗೆ ಭೃಂಗಿಮೇಳಗಳ ಕೂಡಿ 
- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೨) 
-. ತಾಲ ದಂಡಿಗೆ ಪಿಡಿದು ತುಂಬುರು 
ನಾರದರು ಭೂಪಾಳಿ ದೇಶಾಕ್ಷಿ ನಾರಾಯಣಿ 
ಗುಜ್ಜರಿ 
- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೫) 
- ದುಂಡುನಾಮವ ಬರೆದು ಭಂಡತನದಿ ಜಗದಿ 
ದಂಡಿಗೆ ಬೆತ್ತ ಪಿಡಿವನು ಹೆ೦ಡಿರ ಕಾಯ್ವನು 
- ಹೇಗೆ ನೀ ದಾಸನಾದೆ (ಬೆ-೨೨-೧೯) 
- ಒಂದು ಕಾಯಲಿ ನಾನು ಒಲಿದು ದಂಡಿಗೆ 
ಯಾದೆ ಎರಡು ಕಾಯಲಿ ನಾನು ವೀಣೆಯಾದೆ 
- ಕಾಯೊ ಎನ್ನನು ದೇವ (ಸ-೮೨-೧) 
- ದಾಸರೆಲ್ಲರು ಬಂದು ಧೂಳಿನ ದರ್ಶನ 
ಕೊಂಡು ಲೇಸಾಗಿ ತಾಳ ದಂಡಿಗೆಯ ಪಿಡಿದು 
- ಏಳು ನಾರಾಯಣ (ಸ-೫೯-೩) 
೨೦೨೦. ದಂಡಿಸು - ತನುವ ದಂಡಿಸಿ ತುದಿಯ 
ಕೋಡುಗಲ್ಲಿನ ಮೇಲೆ ವನಿತೆಯನು ಬಿಟ್ಟು 
ತಪವಿರಲು ಬೇಡ 
- ಸಂಸಾರವೆ೦ಬ ಸಾಗರವನು (ಬೆ-೧೮-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೦೨೧. ದಂಡು - ದಂಡಿಗಂಜುವ ಬಂಟ 


ಒಡೆದ ಹರವಿಯ ಕಂಟ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

೨೦೨೨. ದಂಡೆ - ಕಾಲಲಂದುಗೆ ಗೆಜ್ಜೆ ತೋಳ 

ಮಣಿಯು ದಂಡೆ ಫಾಲದ ಅರಳೆಲೆಯು 

ಕುಣಿಯೆ 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೧) 

- ಗುಂಜಿಯ ದಂಡೆಯ ಕಲ್ಲಿಯ ಚೀಲದ 

ಮಂಜು ಮೈಯವ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೨) 

- ಮಂಡುಕನಂದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

- ಕೆಂಜಾಜಿಯ ಮಣಿವಲ್ಲಿಗೆ ದಂಡೆಯರಂಜೆ 

ಕದ್ದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

೨೦೨೩. ದಂತಚ್ಯುತ - ಹರಿಹರ ಅಭೇದ 

ಗೈದವಗೆ ದಂತಚ್ಯುತವು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

೨೦೨೪. ದಂತಿ (ಆನೆ) - ಅ೦ತರಂಗದೊಳಗೆ 

ಅಷ್ಟ ಜ್ಯೋತಿಯನಿಟ್ಟು ದಂತಿ ಎಂಟನು ಪಿಡಿದು 

ತರಿದು ಬಿಸುಟು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

- ದಂತಿಯಿಲ್ಲದ ಅರಸು ಮುರಿದ ಕಾಲಿನ 

ಗೊರಸು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

- ದಂತಿ ಮದವೇರಿ ಬೆನ್ನಟ್ಟಿದಾಗ 

ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

- ಆರೆರಡು ದಂತಿಗಳು ದಾರಿಯೊಳು 

ನಿಂತಿಹವು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

೨೦೨೫. ದಂತಿರಾಜ - ದಂತಿರಾಜನ 

ಪೊರೆದು ದಾನವಾಡಿಗೆ ಬಂದು ನಿಂತಾದಿ 


೩೬೨ 


ಕೇಶವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 

೨೦೨೬. ದಂತ್ಯ - ಮುಕುರ ದಂತ್ಯದ 

ಹರ್ಮ್ಯದೊಳಗಿಂದ ಕಂಸಕನ ಪಕಪುಕನೆ 

ತಿವಿದವನನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೨೦೨೭. ದಂದುಗ (ಕಷ್ಟ - ನಾನರಿಯೆನೀ 

ದಂದುಗವ ನೀ ಬಲ್ಲೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

೨೦೨೮. ದಂಷ್ಟ್ರಜೆ (ತು೦ಗಬ'ದ್ರೆ) - 

ಕ್ರೋಡದಂಷ್ಟಜೆ ಕೃಷ್ಣವೇಣಿಯು ವರುಣೆ ಕೂಡಿ 

ಗಂಗಾಸ್ನಾನಗಳ ಮಾಡಲು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

೨೦೨೯. ದಕ್ಷ - ಮತ್ತೆ ಪಾರ್ವತಿ ಮಗ ವೀರೇಶ 

ದಕ್ಷನನೆತ್ತಿ ಹರಿಗಡಿವಾಗ ನೋಡುತಿಹರೆಲ್ಲ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೪) 

೨೦೩೦. ದಕ್ಷಸುತೆಪತಿಸಖ (ವಿಷ್ಣು) - 

ದಕ್ಷಸುತೆಪತಿಸಖನೆ ಪಕ್ಷಿವಾಹನ ದೇವ ರಕ್ಷಿಸು 

ಅನಾಥಬಂಧು 

- ವಾಸುದೇವಾಯ ನಮೋ (ಬೆ-೦-೭) 

೨೦೩೧. ದಟ್ಟಡಿ - ಧರ್ಮೇಂದ್ರಿಯಕ್ಕೆ 

ದಟ್ಟಡಿಯನಿಡಲೊಲ್ಲೆ 

ದಾ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯಸಿಡಲೊಲ್ಲೆ 
(ಬೆ-೧೧-ಪ) 

೨೦೩೨. ದಣಿ (ಆಯಾಸಗೊಳ್ಳು) - ಓಣಗಿದ್ದ 

ಮರನೇರಿ ಹಣ್ಣು ಕಾಯನು ಮಗನು ದಣಿಯದೆ 

ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-ಬ ಬ್ಬ...” 

- ಹಿಂಗದೆ ಮನದಣಿಯ ರಂಗನ ಭಜಿಸೊ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 
(ಸ-೨೫೯-ಪ) 

- ಭೃತ್ಯನಂತೆ ಹಲ್ಲ ತೆರೆದು ಕೆಲಸ ಮಾಡಿ 

ದಣಿಯುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಉಂಡರೂ ದಣಿಯದು ಊರ ಸೇರದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಚಿಯ ಕುರುಹ ಬಲ್ಲರು (ಬೆ-೧೬೫-೩) 

- ದಣಿದ ಶ್ವಾನನಂತೆ ದಿನವ ಕಳೆವೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

೨೦೩೩. ದನುಜ - ಹೆಚ್ಚಿದ ತಮನೆಂಬ 

ದನುಜ ವೇದವ ಕದ್ದು ಬಚ್ಚಿಟ್ಟು ನೀರೊಳು 

ಮುಳುಗಿರಲು 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ಅಲ್ಲಿದ್ದ ದನುಜರ ಹೊಡೆದು ಬಲು 

ಹಂತಕಾರಿ ಮಾಡಿದೆ ಶೌರಿ ಒಡೆಯಗೆ 

ವಾರ್ತೆಯ ಪೇಳಿ 

- ಎಷ್ಟು ಪೊಗಳಅ ನಾನು (ಸ-೫೩-೨) 

- ದನುಜರ ಜಡತೆಯಂತಿಹೆನಯ್ಯ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

-.ವಸುದೇವನುದರದಿ ಪುಟ್ಟಿದನೆ ಪಲ್ಮಸೆವ 

ದನುಜರೊಡೆಗುಟ್ಟಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 

- ಕೊಟ್ಟ ವರಗಳನೆಲ್ಲ ಕೊಡಹಿ ಬಹು 

ದನುಜರನು ಕುಟ್ಟಿಹಾಕಿದನಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೨) 

೨೦೩೪. ದನುಜದಲ್ಲಣ - ಧಾರಿಣಿಯನು 

ತಂದು ದನುಜದಲ್ಲಣನಾದೆ ನಾರಸಿಂಹ ನಿನಗೆ 

ನಮೊ ಎಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

೨೦೩೫. ದನುಜೆ - ದನುಜೆಯಾಳ್ಪನಣ್ಣನಣ್ಣನ 

ಪಿತನ ಮುತ್ತಿ 

- ಈತನೀಗ ವಾಸುದೇವನು (ಬೆ-೭೫-೧) 

೨೦೩೬. ದಪ್ಪ - ದಪ್ಪ ದಪ್ಪ ಕಾಯಲಿ 

ದರವೇಶಿಗಳಿಗಾದೆ ಮಿಕ್ಕ ಕಾಯಲಿ ನಾನು 

ಸನ್ನೇಸಿಗಳಿಗಾದೆ 

- ಕಾಯೊ ಎನ್ನನು ದೇವ (ಸ-೮೨-೨) 

೨೦೩೭. ದಮ್ಮಯ್ಯ - ಬಾಳೆಹಣ್ಣಿಗೆ ಕೊಡಲಿ 


ಬೇಕೆ ದಮ್ಮಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

- ಬೀದಿಯೊಳು ಯಾತರಾ ನಂಟು ಬೇಡ 

ದಮ್ಮಯ್ಯ 

- ಚೀದಿಯೊಳು ಯಾತರಾ ನಂಟು ಬೇಡ 
(ಸ-೧೮೫-ಪ) 

- ಜೋಡು ಕಳಸವ ಹಿಡಿಯದಿರು ಜೋಕೆ 

ದಮ್ಮಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೩) 

೨೦೩೮. ದಯ/ದಯೆ - ಪರಮ ಮೂಢರಲಿ 

ನಿರುತ ಸಂಗವ ಮಾಡಿ ಗುರು ಹಿರಿಯರ ದಯ 

ದೊರೆಯದೆ ಸುಮ್ಮನೆ 

ದ ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) | 

- ನಾಡದೇವತೆಗಳ ಸೆರೆಗಳ ಬಿಡಿಸಿ ಕ್ರೀಡೆ 

ಯಾಯಿತು ನಿಮ್ಮ ದಯದಿಂದಲಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

- ಮುಂದೆ ದಯವಿರಲಿ ಶ್ರೀಹರಿಯೆ ನೊಂದೆ 

ನಾನು 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-ಪ) 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 

- ಏಕೆ ದಯವಿನಿತಿಲ್ಲ ಲೋಕಪಾವನ 

ಮೂರ್ತಿ (ಸ-೫೫-ಪ) 

- ಕರಿಕೆಯಿಲ್ಲದ ಬಾಳು ಕರಿವರದನ ದಯೆ 

ಕೇಳು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

೨೦೩೯. ದಯಮಾಡು/ದಯೆಮಾಡು - 

ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಗೆ ರಂಗಯ್ಯ 

(ಸ-೨೧೭-ಪ) 

- ನೀನೆ ದಯಮಾಡಿ ಸಲಹೊ ಎನ್ನನು ಕೃಷ್ಣ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 

- ವರವ ಕೊಡು. ಎನಗೆ ವಾಗ್ದೇವಿ ನಿನ್ನ 

ಚರಣಕಮಲಂಗಳನು ದಯೆಮಾಡು ದೇವಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವರವ ಕೊಡು ಎನಗೆ ವಾದ್ದೇವಿ (ಬೆ-೨_ಪ) 

- ಉತ್ತಮಳಲಾ ಭಾನುಮತಿ ನೀನು ನಗೆಹೆಣ್ಣೆ 

ಇತ್ತ ದಯೆಮಾಡಿ ನೋಡಿ 

- ವಾಸುದೇವಾಯ ನಮೋ (ಬೆ-೯೦-೪) 

೨೦೪೦. ದಯಾಂಬುಧಿ/ದಯಾನಿಧಿ - ಬಾರೊ 

ಭಾಗ್ಯದ ನಿಧಿಯೆ ದಯಾಂಬುಧಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಪ) 

- ಸಾರಸ ಹೃದಯದಿ ಕೇರಿಕೇರಿಯಲಿ 

ಶೃಂಗಾರದಿ ಮೆರೆವ ಅಪಾರ ದಯಾನಿಧಿ 

- ಬಾರೊ ಭಾಗ್ಯದ ನಿಧಿಯೆ ನ 
(ಸ-೧೮೨-೨ಅ) 

- ಈರೇಳು ಲೋಕವ ಪೊರೆವ ದಯಾನಿಧಿ 

ಬಾರನೇತಕೆ ಮನೆಗೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-ಅ) 

- ಸಾಧನಸಿರಿಯ ಸಂಪತ್ತು ಭಾಗ್ಯವನೀವ ಆ 

ದಯಾನಿಧಿ ಲಕ್ಷ್ಮಿ ನಿನ್ನ ಸತಿಯು ದೇವ 

- ಜಗದ೦ತರ್ಯಾಮಿ ಎಂತೆ೦ದು 
(ಬೆ-೫೮-೧) 

೨೦೪೧. ದಯಾಪಂಜರ - ದಯಾ ಪಂಜರ 

ವೊಲಿದುಪ್ಪವಡಿಸೊ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) 

೨೦೪೨. ದಯಾಪಾತ್ರ - ನೀ ದಯಾ 

ಪಾತ್ರನೆಂಬುದ ಕೇಳಿ ನಾನರಿತೆ ಭೂಧರೆಯ 

ಸುರರ ನೀ ಸಲಹಲಾಗ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

೨೦೪೩. ದಯಾಳು ಬಿನ್ನಹವನು ಕೇಳು 

ನೆರೆಗೂಡಿ ಸುಖಬಾಳು ಚೆನ್ನ ಬಾಡದ 

ಆದಿಕೇಶವ ದಯಾಳು 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೩) 

೨೦೪೪. ದರವೇಶಿ (ಸಾಧು, ಫಕೀರ)- ದಪ್ಪ 

ದಪ್ಪ ಕಾಯಲಿ ದರವೇಶಿಗಳಿಗಾದೆ ಮಿಕ್ಕ ಕಾಯಲಿ 

ನಾನು ಸನ್ನೇಸಿಗಳಿಗಾದೆ 

- ಕಾಯೊ ಎನ್ನನು ದೇವ (ಸ-೮೨-೨) 

೨೦೪೫. ದರಿದ್ರ - ದರಿದ್ರವು ಬಂದರೆ 

ಧಾತುಗೆಟ್ಟು ದೇಹಾತುರ ಹೊಂದುವಿರೇತಕೆ 


೩೬೪ 


ದುಗುಡದಿ 

 ಬೆರೆಯದಿರು ಬೆರೆಯದಿರು (ಬೆ-೧೪೪-೨) 

೨೦೪೬. ದರುಶನ/ದರ್ಶನ - ಶಿವದರುಶನ 

ವಾಗಿ ಶಿವನು ತಾನಾದನ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದ ವರದನ 
(ಬೆ-೭೬-೧) 

- ದಾಸರೆಲ್ಲರು ಬಂದು ಧೂಳಿನ ದರ್ಶನ 

ಕೊಂಡು ಲೇಸಾಗಿ ತಾಳ ದಂಡಿಗೆಯ ಪಿಡಿದು 

- ಏಳು ನಾರಾಯಣ (ಸ-೫೯-೩) 

೨೦೪೭. ದಶ - ದಶದಿಕ್ಕಿನೊಳು ಘಂಟೆ 

ಫಣಿರೆಂದು ಬರುತ್ತಿದೆ ಕುಸುಮಶರನ ಪೆತ್ತ 

ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ದಶ ವಿಶ್ವದೇವ ಯಾತ್ರಾದಶನಾ ಏಕಾ 

ಸರ್ವದಾ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ದಶಮತಿವಂದಿತ ದಶಶಿರ ಸಂಹರ 

ದಶರೂಪದಲಿ ಖಳ ದಶನ ಮೂರುತಿಯೆಂದು 

ಹೆಸರು ಹೇಳುವರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

- ದಶ ಯಷಿ ಮುನಿ ನೃಪ ದಶದಿಕ್ಕಿನ ಜನರು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ದಶಮಿ ಉತ್ಸವ ನೋಡಿ ದಶದಶದಲಿ ನಿಂದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ದಶದಶನಂದ ಏಕಾದಶ ಚಂದ್ರಶೇಖರ 

ದ್ಹಾದಶಾದಿತ್ಯರು ಮಾರುತರು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ಭಕುತಿಯಿ೦ದ ನಮೊ ಎಂಬೆ ದಶ ಅವತಾರದ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

೨೦೪೮. ದಶಕಂಠ/ದಶಕಂಧರ - ದಶಕಂಠನ 

ಕೊಂದು ಅನುಜಗೆ ಪಟ್ಟಗಟ್ಟಿದ ದಶರಥಸುತ 

ನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ದಶಕಂಠನನುಜನು ಜಾನಕಿಯ ಬಿಡಹೇಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಅಸುರ ಕೋಪವ ತಾಳಿ ಅಟ್ಟಲಾಗ 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೪) 

- ದಶಕಂಠನನುಜಂಗೆ ಸ್ಥಿರ ಪಟ್ಟವನು ಕೊಟ್ಟೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ದಶಕಂಧರನನು ಗೆಲಿದಗೆ ಮಂಗಳ ಪಶುಗಳ 

ಕಾಯ್ದಗೆ ಶುಭ ಮಂಗಳ 

ದ ಅ೦ಖಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೨) 

೨೦೪೯. ದಶನ - ದಶಮತಿವಂದಿತ ದಶಶಿರ 

ಸಂಹರ ದಶರೂಪದಲಿ ಖಳ ದಶನ ಮೂರುತಿ 

ಯೆಂದು ಹೆಸರು ಹೇಳುವರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೨೦೫೦. ದಶಮತಿವಂದಿತ - ದಶಮತಿವಂದಿತ 

ದಶಶಿರ ಸ೦ಂಹರ ದಶರೂಪದಲಿ ಖಳ ದಶನ 

ಮೂರುತಿಯೆಂದು ಹೆಸರು ಹೇಳುವರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೨೦೫೧. ದಶಮಿ - ದಶಮಿ ಉತ್ಸವ ನೋಡಿ 

ದಶದಶದಲಿ ನಿಂದು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

- ವಿಜಯ ದಶಮಿಯಲ್ಲಿ ವಿಜಯ ರಥದಲ್ಲಿ 

ಕೂತು ವಿಜಯಳ ಸಹಿತದಿ ವಿಜಯ ಮಾಡುತ 

ಬಾರೊ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

- ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ 

ಶ್ರೀಮುಕುಂದಾರ್ಪಣವ ಮಾಡಿ ಮನೆಯಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೨೦೫೨. ದಶಮುಖ - ಶೀಘ್ರದಿ ನಡೆಸಿ ಸೈನ್ಯವ 

ದಶಮುಖನ ಶಿರವನೊಡೆಸಿದು 

ದ ಎಷ್ಟು ಪೊಗಳಟಅ ನಾನು (ಸ-೫೩-೨) 

- ಛಲದಂಕನೆಂಬುದಕೆ ಬಾಣನು ಹಿರಣ್ಯಕನು 

ಜಲಧಿ ದಶಮುಖ ಕಾರ್ತವೀರ್ಯ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 


೩೬೫ 


೨೦೫೩. ದಶರಥ - ಹರಿದು ಬಾಣವ ತೊಟ್ಟು 

ದಶರಥನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ದಶರಥ ಮೊದಲು ಪೋಡಶ ಮಹಾರಾಯ 

ಲ್ಲಿ 

- ಇರಬಂ೦ದುದಿಲ್ಲ ಸ೦ಸಾರ (ಬೆ-೧೧೩-೨) 

- ಭಾಗ್ಯದಲಿ ದಶರಥನೊ ಹೇಳೊ ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

೨೦೫೪. ದಶರಥರಾಮ/ದಶರಥಸುತ - 

ಶರಣು ಶರಣು ಶರಣು ದಶರಥರಾಮದೂತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-ಪ) 

- ದಶಕಂಠನ ಕೊಂದು ಅನುಜಗೆ ಪಟ್ಟಗಟ್ಟದ 

ದಶರಥಸುತನೆ೦ಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೨) 

೨೦೫೫. ದಶಶಿರ - ದಶಮತಿವ೦ದಿತ ದಶಶಿರ 

ಸಂಹರ ದಶರೂಪದಲಿ ಖಳ ದಶನ ಮೂರುತಿ 

ಯೆಂದು ಹೆಸರು ಹೇಳುವರು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ಘನ ಕೋಪದಿ ದಶಶಿರನ ಕತ್ತರಿಸಿದ 

ಇನಕುಲ ರಾಮನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-ಬ) | 

- ಸವರಿ ದಶಶಿರ ಬೆಣ್ಣೆ ಕದ್ದನ ಯುವತಿಯರ 

ವ್ರತಗೆಡಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿ 

ಯನೊಯ್ಯೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಸವರಿ ದಶಶಿರ ಬೆಣ್ಣೆ ಕದ್ದನ ಯುವತಿಯರ 

ವ್ರತಗೆಡಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿಯ 

ನೊಯ್ಕ್ಯೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೦೫೬. ದಹಿಸು - ಮೂಲ ವೃಕ್ಷದಲಾರ 

ಮುಂದೆಯ ದಾನವರಿರ್ದಾಲಯ ದಹಿಪ 

ನೆಂಬುದಯ್ಯನ 

- ಚೆಲ್ವ ಕ೦ಗಳ ಚೆಲ್ವಕಾರ (ಸ-೯೯-೩) 

- ಸಿಂಧುವನೆ ದಾಟಿ ಮುದ್ರಿಕೆಯಿತ್ತು ದಾನವರ 

ವೃಂದ ಪುರ ದಹಿಸಿ ಚೂಡಾಮಣಿಯ ತಂದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭_೧) 

೨೦೫೭. ದಳ - ಗಳಿಗೆಯೊಳಗೆ ಕೀಲುಸಡಿಲದೆ 

ಎಣಿಕೆ ಇಲ್ಲದ ದಳವು ಯಮನ ನಗರಿಗೈದದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಕನಕ ದಳದಲಿ ಬಂದು ಕಲೆತನೆಂದರೆ ಫೌಜು 

ಕನಕುಮನಕಾಗುವುದು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೨೦೫೮. ದಳ್ಳುರಿ (ಅತಿಯಾದ ಬೇಗೆ) - ಖಂಡ 

ಕೊಯ್ದು ಕೊಡಬೇಡ ದಳ್ಳುರಿಯಗ್ನಿಕು೦ಡವನು 

ಹೊಕ್ಕು ಹೊರಡುವುದುಚಿತವೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

- ಮೇಣದಹಿಕೋಟಿ ದಳ್ಳುರಿಯ ಗರುಡನ 

ಕೂಡ ತ್ರಾಣದಿಂ ಕಾದಿ ಜಯಿಸುವುದೆ ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 

೨೦೫೯. ದಾಂಟು/ದಾಟು - ದಾ೦ಟುವುದು 

ಅಸದಳವೊ ಎರಡೊಂದು ಬಲೆಗಳಲಿ ಕಂಟಕದಿ 

ಬಲು ತಾಪದಿಂದ ಬಳಲುವರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಸಡಗರದಿಂದ ವಾರಿಧಿಯ ದಾಂಟಿ 

ಪೆರ್ಮುಡಿಯ ಮಾಣಿಕವ ರಾಘವಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

- ಜಡಿವ ಕೋಪಕೆ ಶಾಪವಡೆದುಕೊಂಡಾಕ್ಷಣ 

ನುಡಿದ ದಿನವು ದಾಟಲು 

- ಏಣನಯನೆ ಏಣಭೋಜಮಧ್ಯ ಭೆ 
(ಬೆ-೯೯-೩) 

- ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು 

ಘನವಾದ ಮೋಹದ ಗಡಿಯನು ದಾಟುತ 

- ದಾಸನಾಗಬೇಕು ಸದಾಶಿವನ (ಬೆ-೨೪-೧) 


೩೬೬ 


- ಏಸುದಿನ ಬದುಕಿದರು ಸೂಸುವ ಮರಣವು 

ಈಸಿ ದಾಟದೆ ಕಾಸು ವೀಸಕೆ ಬಾಳಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

- ಸೇತುವೆಯ ಕಟ್ಟಿ ಶರನಿಧಿ ದಾಟಿ ಬರಲಾಗ 

ಭೂತಗಣ ಸಂತತಿಯು ನಡುನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಏಸೋ ಕಾಯಂಗಳ ಕಳೆದು ಎ೦ಬತ್ನಾಲ್ಕು 

ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಸಿಂಧುವನೆ ದಾಟಿ ಮುದ್ರಿಕೆಯಿತ್ತು ದಾನವರ 

ವೃಂದ ಪುರ ದಹಿಸಿ ಚೂಡಾಮಣಿಯ ತ೦ದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭_೧) 

-. ವಾರಿಧಿಯನು ವೇಗದಿ ದಾಟಿ ವನವ 

ಕಿತ್ತಿದಾತಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೧) 

- ತರುಣತನದಿ ದಿನ ದಾಟಿತು ಸುಮ್ಮನೆ 

ಶರೀರದೊಳು ಸ್ವರವಾಡುತಲೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೧) 

- ವಾರಿಧಿಯನು ದಾಟಿ ಸೀತೆಗುಂಗುರವಿತ್ತ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

೨೦೬೦. ದಾಡೆ - ದಾಡೇಲಿ ದೂಡಿ ಭೂಮಿ 

ತಂದ 

- ನಾರಾಯಣನೆ ಈತ (ಸ-೧೩೮-೩) 

೨೦೬೧. ದಾತ - ಕೊಟ್ಟು ಪೇಳುವ ದಾತ 

ಅವ ಹೀನಜಾತ 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ಮಾತು ಲಾಲಿಸಿ ವಿಭೀಷಣಗೆ ಪಟ್ಟವನಿತ್ತ 

ದಾತ ರಘುನಾಥನೇ ಶರಣೆಂಬೆನು 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತನ್ನವರನು ಪಾಲಿಸಿದಂಥ ದಾತನಹ ದೇವನ 

ಲೋಲೆ ನೀ ಕರೆದು ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

೨೦೬೨. ದಾನ - ಮಾಡುವ ದಾನ ತಡೆದು 

ಶುಕ್ರನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಮಾಡು ದಾನ ಧರ್ಮ ಪರ ಉಪಕಾರವ 

ಮರೆಯದಿರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-ಪ) 

- ಕುಟಿಲ ದಾನವ ನಿಟಿಲನೇತ್ರನ ಸ್ಮರಿಸೆನಲು 

-. ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಪರಮ ವೈಷ್ಣವರ ಕೈಲಿ ದಾನವ ಪಿಡಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಧರೆಯ ಈರಡಿ ಮಾಡಿದನೆ ಭೂಸುರರಿಗೆ 

ದಾನವ ನೀಡಿದನೆ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೨) 

- ದಾನ ಧರ್ಮ ಮಾಡಿ ಬಹು ನಿಧಾನಿಯೆನಿಸಿ 

ಕೊಳ್ಳೊ ಮನುಜ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-ಅ) 

- ದಾನ ಧರ್ಮವ ಮಾಡಿ ಸುಖಿಯಾಗು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-ಪ) 

- ದಾನ ಧರ್ಮ ಪರರುಪಕಾರವ ಮಾಡು 

ದೀನನಾಗಿ ನೀ ಕೆಡಬೇಡವೊ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

- ದಾನ ಧರ್ಮಂಗಳನು ಬಿಡುವನೇ ಧರ್ಮಾತ್ಮ 

- ಸಹಜವಿದು ಈ ನುಡಿಯು 
(ಬೆ-೧೪೯-೨) 

- ಗುಪಿತದಲಿ ದಾನ ಧರ್ಮವೆ ಮಾಳ್ಪೆನೆಂದರೆ 

ಘನವಾದ ಧನವು ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೨ ಜ್ಞಾನದಲಿ ದಾನ ಧರ್ಮವ ಮಾಡಿರಯ್ಯ 


೩೬೭ 


- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-ಪ) 

- ದಾನಮುಖದಲಿ ಬಲಿಯ ಬೇಡಿ ಭುವನವ 

ನೊಂದು ಪದದಿ ಅಳೆದವನಾವನು 

- ಆತನೇ ಪರಮಾತ್ಮ್ಯು ಪರತತ್ತ & 
(ಬೆ-೭೪-೧) 

- ನುಡಿ ನಡೆವ ಕಾಲದಲಿ ದಾನಮಾಡದೆ 

ಇರಲು ಅಡವಿಯೊಳು ಕೆರೆತುಂಬಿ ಬತ್ತಿದಂತೆ 

- ಜಪವ ಮಾಡಿದರೇನು (ಬೆ-೧೨೩-೨) 

- ಬಲಿಯೊಳು ದಾನವ ಬೇಡಿದನೆ ಕ್ಹಾತ್ರಕುಲವ 

ಬಿಡದೆ ಕ್ಷಯ ಮಾಡಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 

- ಕುಂಭಿನಿ ದಾನವ ಬೇಡಿದನೆ ಕ್ಹಾತ್ರರೆಂಬವರನು 

ಹತಮಾಡಿದನೆ 

- ರಾಮ ಗೋವಿ೦ದ ಹರೆ (ಬೆ-೫೬-೨) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 

ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

ದ ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ಬಲಿಯ ದಾನವ ಬೇಡಲೆಂದು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಕಣ್ಣನಿರಿದು ದಾನವ ಬೇಡಿದವನ ಅಣ್ಣಗಳ 

ಕಂಗಳ ಕಾಲಿಲೊತ್ತಿದನ 

- ಕರೆತಾರೆ ಕಾಮಿಸಿ ಕಮಲಜಪಿತನ 
(ಬೆ-೯೩-೪) 

- ಮೋಸದಿ ಬಲಿಯ ದಾನವ ಬೇಡಿ ಅನುದಿನ 

ಬೇಸರಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೩) 

೨೦೬೩. ದಾನವ - ಮಾನದಾನವನ 

ನಾಲ್ದೆ ಕೈಯ ಮುಡಿಗಟ್ಟವನ ಮಾನ ಉಳುಹಿದವ 

ನಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೧) 

- ಮಡದಿಯ ಮನೆಯ ಅರ್ಭಕನಾಗಿ 

ಬಲುಗಡಿಯ ದಾನವನ ಕೊ೦ದನ ಸೂನು 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕುಟಿಲ ದಾನವನೋಡುವುದ ಕಂಡು 

ಎಳೆತಂದು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಮೂಲ ವೃಕ್ಷದಲಾರ ಮುಂದೆಯ 

ದಾನವರಿರ್ದಾಲಯ ದಹಿಪನೆಂಬುದಯ್ಯನ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೩) 

- ಸಿಂಧುವನೆ ದಾಟಿ ಮುದ್ರಿಕೆಯಿತ್ತು ದಾನವರ 

ವೃಂದ ಪುರ ದಹಿಸಿ ಚೂಡಾಮಣಿಯ ತಂದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೧) 

೨೦೬೪. ದಾನವಾಂತಕ - ದಾನವಾಂತಕ ಸಕಲ 

ದಿವಿಜ ಮುನಿವಂದಿತನೆ ನೀನು ಎನ್ನನು 

ಸಲಹದೇ ಬರಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

5 ಏನು ಕಾರಣ ಬಾಯ ತೆರೆದಿ ಪೇಳೆಲೊ 

ದಾನವಾಂತಕ ಅಹೋಬಲ ನಾರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-ಪ) 

೨೦೬೫. ದಾನವಾಡ - ತೀಡಯ್ಯ ಭವಭಯದ 

ಪಾತಕಂಗಳ ದಾನವಾಡ ಗುಡ್ಡದ ತಿರುಮಲೇಶ 

ಸರ್ವೇಶ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

೨೦೬೬. ದಾನವಾಡಿ - 

ಪೊರೆದು ದಾನವಾಡಿಗೆ ಬಂದು ನಿಂತಾದಿ 

ಕೇಶವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 

೨೦೬೭. ದಾನವಾರಿ - ಕ್ಷೋಣಿಯೊಳು ಕ್ಷೀಣ 

ದೈವ ಬ್ರಹ್ಮಾಂಡಕೋಟಿಗಳು ದಾನವಾರಿಯ 

ದಾಸಗಳವಡವು ನಾನರಿವೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೨) 

೨೦೬೮. ದಾನವೇಂದ್ರ - ವಾಮನ ಶ್ರೀಧರ 

ಹೃಷಿಕೇಶ ಕೇಶವ ದಾಮೋದರ ಪ್ರಿಯದಾನ 

ವೇಂದ್ರ 

ಎ ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 

೨೦೬೯ ದಾಮೋದರ- ಕಾಮ ಕ್ರೋಧ ಬಿಡಿಸಿ 


ದಂತಿರಾಜನ-. 


೩೬೮ 


ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು 

ಶ್ರೀಮಹಾನುಭಾವನಾದ ದಾಮೋದರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 

- ವಾಮನ ಶ್ರೀಧರ ಹೃಷಿಕೇಶ ಕೇಶವ 

ದಾಮೋದರ ಪ್ರಿಯದಾನವೇಂದ್ರ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 

- ರಾಮ ಗೋವಿಂದ ಹರೆ ಕೃಷ್ಣ ಗೋವಿಂದ 

ದಾಮೋದರ ಹರಿ ಎಷ್ಟು ಮುಕುಂದ 

- ರಾಮ ಗೋವಿ೦ದ ಹರೆ (ಬೆ-೪೦-ಪ) 

೨೦೭೦. ದಾಯ -ದಾಯದಲಿ ಶಕುನಿಯೋ 

ಮಾಯದಲಿ ಕಂಸನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

೨೦೭೧. ದಾಯದ/ದಾಯಾದಿ - ಸೀಯಳ 

ಸುತನ ಕೈಯಲಿ ಶಾಪ ಪಡೆದನ ದಾಯದನ 

ಮಗನ 

- ರಮಣಿ ಕೇಳೆಲೆ ಮೋಹನ” *-೯೬-೧) 

- ದಾಯಾದಿ ಬಂಧುಗಳ ಬಿಡಲುಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

೨೦೭೨. ದಾರ - ಜ್ಞಾನವೆಂಬೊ ದಾರದಲ್ಲಿ 

ಪೋಣಿಸುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

೨೦೭೩. ದಾರಿಗಳ್ಳ - ಸಾಸಿರ ನಾಮಕೆ 

ಹೆಸರಾದ ಚಪ್ಪನ್ನ ದೇಶದಾರಿಗಳ್ಳ ಕೋ 

ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

೨೦೭೪. ದಾರಿದ್ರ್ಯ - ಕಷ್ಟ ದಾರಿದ್ರ್ಯವನು 

ಪರಿಹರಿಸದಿರೆ ದೂರು ಮುಟ್ಟುವುದು ನಿನಗಯ್ಯ 

ಕಷ 

ಬತ 

ನ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮_೧) 

- ಸಿರಿ ದಾರಿದ್ರ್ಯವು ಸುರ ತತಿಗಡರುವ 

ತೆರನೆಂದರಿದದರಿಂದಲಿ 

- ಬೆರೆಯದಿರು ಬೆರೆಯದಿರು 
:(ಬೆ-೧೪೪-೨) 

ದ ದಾರಿದ್ರಕ್ಕೊದಗದ ದ್ರವ್ಯಪದಾರ್ಥದ ಏರಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಇದ್ದರೇನು ಪರ್ವತವಿದ್ದರೇನು 

ದ ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೨) 

೨೦೭೫. ದಾವಶಿಖಿ - ದುರಿತಾಹಿವೈನತೇಯ 

ದುರಿತಮೃಗವ್ಯಾಘ್ರನೆ ದುರಿತವನದಾವಶಿಖಿ 

ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೨೦೭೬. ದಾಶರಥಿ (ಶ್ರೀರಾಮಚಂದ್ರ) - 

ಅ೦ದು ತ್ರೇತೆಯಲಿ ಹನುಮನಾಗಿ ಅವತರಿಸಿ 

ಬಂದು ದಾಶರಥಿಯ ಪಾದಕೆರಗಿ 

- ಪರಮ ಪದಪವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭_೧) 

೨೦೭೭. ದಾಸ - ನಾ ನಿಮ್ಮ ದಾಸರ ದಾಸ 

ಈ ನರರ ಪಾಡೇನೆರಡು ದಿನದ ಸಂಸಾರ 

- ನಾನಿಮ್ಮ ದಾಸರ ದಾಸ (ಸ-೧೩೪-ಪ) 

- ಆದರಿಸು ನಿನ್ನ ಲೆಂಕನ ಪ್ರತಿಲೆ೦ಕನ ಭೇದ 

ವೇತಕೆ ನಿನ್ನ ದಾಸ ನಾನು 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ನಿನ್ನ ದಾಸಗೊಲಿದು ಸಲಿಸಯ್ಯ ಮನದಿಷ್ಟ 

ಕನಕಾದ್ರಿಯೊಳು ನೆಲಸಿದಾದಿಕೇಶವರಾಯ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೫) 

- ಊರ್ವಿಯೊಳು ವರ ದೇವತಾದಿಕೇಶವ 

ದೊರೆ ದಾಸಗೆ 

- ಶರಣು ಶರಣು ದಶರಥ ರಾಮದೂತಗೆ 

(ಸ-೨೩೬-೩) 

- ಬೇಕೆಂದು ನಿನ್ನ ಪಾದ ನಂಬಿದ ದಾಸನ 

ಮೇಲೆ 

- ಏಕೆ ದಯವಿಸಿತಿಲ್ಲ ಲೋಕಪಾವನ 

ಮೂರ್ತಿ (ಸ-೫೫-ಅ) 

- ದಾಸರ ದಾಸನಯ್ಯ ರಂಗಯ್ಯ ಕರ್ಮಪಾಶ 

ಗಳ ಮೋಚನೆ ಮಾಡೊ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಗೆ ರಂಗಯ್ಯ 
(ಸ-೨೧೭-೩) 

- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ತಿಯಿಂ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 


೩೬೯ 


- ಅರಿತು ನಡೆಯಅಬೇಕು (ಸ-೭-೨) 

- ಹರಿಯ ದಾಸರು ಎನ್ನ ಬಂಧುಬಳಗ 

ವಾದರು 

- ಬದುಕಿದೆನು ಬದುಕಿದೆನು (ಸ-೧೭೧-೧) 

- ಬೇಸರಿಯದೆ ನಿನ್ನ ಹೃದಯಾಬ್ಜದೊಳಗಿಡುವ 

ದಾಸರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಅ) 

- ಭೋಗಿಶಯನನ ಪಾದ ರಾಗದಿ ಭಜಿಸದೆ 

ಕಾಗೆನೆಲೆಯಾದಿಕೇಶವನ ದಾಸ ನೀನು 

- ಹೇಗೆ ನೀ ದಾಸನಾದೆ (ಬೆ-೨೨-೨೧) 

- ಲೇಸಾಗಿ ಜನರ ಸಲಹುವ ಕಾಗೆನೆಲೆಯಾದಿ 

ಕೇಶವನ ದಾಸ ಕಾಣೆ 

- ನಮ್ಮಮ್ಮ ಶಾರದೆ (ಬೆ-೧.೩) 

ಸಂಜೆಗೆ ಪಂಜಿನ ದಾಸನಾಗಿರುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೩) 

- ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ 

ಮನೆಯ ಬಂಕದ ಬಾಗಿಲಕಾಯ್ವ ಬಡದಾಸ 

ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

- ಶರವ ತಪ್ಪಿಸಿ ತನ್ನ ದಾಸರಿಗೆ ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಶೇಷಶಯನ ಆದಿಕೇಶವರಾಯನ ದಾಸ 

ರೊಡೆಯ ಮಧ್ವದ್ವೇಷಿಗಳಿಗಲ್ಲದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

- ಶೇಷಶಯನ ಕಾಗೆನೆಲೆಯಾದಿಕೇಶವದಾಸರ 

ಮಹಿಮೆ ಕಾಣಲಿಕಾಗದು ಸ್ವಾಮಿ 


- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) . 


- ನೋಡಯ್ಯ ನಿನ್ನ ದಾಸರ ಮೇಲೆ ಕೃಪೆಗಳನು 
ಮಾಡಯ್ಯ ಮನ್ಮನಕೆ ಸ೦ಂತಸವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 
- ಪಂಕಜನಾಭನ ಮನೆಯ ಮಂಕುದಾಸನಯ್ಯ 
- ದಾಸ ದಾಸರ ಮನೆಯ ದಾಸ 

(ಬೆ-೨೩-೨) 

- ಪರಮಮೂರ್ಪನು ನಿನ್ನ ಅರಿವಿದ್ದ ದಾಸ 
ರಿಗೆ ಶರಣೆನದ ರಾಜಸವೊ ಹರಿಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ಬ೦ಟನಾಗಿ ಬಾಗಿಲಕಾಯ್ವೆ ಹರಿ ವೈಕುಂಠದ 

ಸೊಂಪಿನ ದಾಸರ ಮನೆಯ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-) 

- ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-ಪ) 

- ವಾಸಾಧಿಪತಿ ಕಾಗೆನೆಲೆಯಾದಿಕೇಶವನ 

ದಾಸಾನುದಾಸರಿಗೆ ದಾಸ ನೀನಾಗೋ 

- ನಾರಾಯಣಿನು ಮನವೆ (ಬೆ-೧೪೧-೩) 

- ವಾಸುಕಿಶಯನ ಕಾಗೆನೆಲೆಯಾದಿಕೇಶವನ 

ದಾಸರಾ ದಾಸರಾ ದಾಸನೆಂತೆಂಬವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 

- ಮಲಹರ ರಂಗ ನಿನ್ನ ಮನೆಯ ಮಾದಿಗ 

ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

-. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ 

ದಾಸರನು ಕಟ್ಟುಮಾಡಿದನಂತೆ ಯಮ ತನ್ನ 

ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-ಪ) 

- ಏಸು ಜನ್ಮ ಬಂದರೇನು ದಾಸನಾಗಲಿಲ್ಲ 

ನಾನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೩) 

- ಹಲವು ದಾಸರ ಮನೆಯ ಹೊಲೆದಾಸ 

ನಾನಯ್ಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಹೋದ ಜೀವನಕೆ ವೈದ್ಯ ಸ್ಮರಣೆಯನ್ನಿಟ್ಟು 

ವಾದಗುಣ ಬಿಡಿಸಿ ದಾಸನ ಮಾಡಿಕೊಂಡೆಯೊ 

- ಸಾಲದೆ ಸನಿನದೊಂದು ದಿವ್ಯನಾಮ 
(ಬೆ-೧೭೪-೫) 

- ಹೇಗೆ ನೀ ದಾಸನಾದೆ ಹೀಗೆ ಸಂಸಾರದೊಳು 

ಮಂಗನಂತೆ ಭವಭಂಗವ ಪಡುವವ 

- ಹೇಗೆ ನೀ ದಾಸನಾದೆ (ಬೆ-೨೨-ಅ) 

- ಹೇಗೆ ನೀ ದಾಸನಾದೆ ಹೇ ಪ್ರಾಣಿ ಹೇಗೆ 

ನೀ ದಾಸನಾದೆ 

- ಹೇಗೆ ನೀ ದಾಸನಾದೆ (ಬೆ-೨೨-ಪ) 


೩೭೦ 


- ಕಾಳುದಾಸರ ಮನೆಯ ಆಳು ದಾಸ ನಾನಯ್ಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

- ಕುಲವಿಲ್ಲದ ದಾಸ ಕುನ್ನಿದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಕೊಂಕುದಾಸನು ನಾನು ಕುರುಡು ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

- ಕ್ಷೋಣೆಯೊಳು ಕ್ಷೀಣ ದೈವ ಬ್ರಹ್ಮಾಂಡ 

ಕೋಟಿಗಳು ದಾನವಾರಿಯ ದಾಸಗಳವಡವು 

ನಾನರಿವೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೨) 

- ಕೀಳುದಾಸನು ನಾನು ಕಿರಿಯ ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

- ಗರುವದಲ್ಲಿಹೆನೆಂಬುದರಿತೆನ್ನ ನಿನ್ನ ದಾಸರಿಗೆ 

ಮಾರಿದೆಯೊ ಹರಿಯೆ 

- ಹರಿ ಸಿನ್ನ ಪರಮಾರ್ಥ (ಬೆ-೧೭೩-೧) 

- ದಾಸ ದಾಸರ ಮನೆಯ ದಾಸಾನುದಾಸ 

ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-ಪ) 

- ದಾಸನಾಗಬೇಕು ಸದಾಶಿವನ ದಾಸನಾಗ 

ಬೇಕು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಪ) 

- ದಾಸನಾಗಬೇಕು ಕ್ಷೇಶಪಂಚಕವಳಿದು ಆಸೆ 

ಯಲ್ಲಿ ಮನ ಸೂಸೆ ಸರ್ವದಾ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಅ) 

- ದಾಸನಾಗೋ ಭವಪಾಶ ನೀಗೋ ವಿಶೇಷ 

ನಾಗೋ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಪ) 

- ದಾಸನೆಂದೆನಿಸಿ ಡಂಗರ ಹೊಯ್ಸುವೆನು 

ಆದಿಕೇಶವನೆ ನೀನು ಎಂದು ಇಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ದಾಸರ ದಾಸರ ದಾಸರ ಮನೆಯ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೫) 

ದ್ವಾರಕೆಯನಾಳುವ ಉಭಯದಾಸರ ತನ್ನ 

ಊರಿಗೊಯ್ವ ಕಳ್ಳ ಕೋ ಎನ್ನಿರೊ 

-ಕೋ ಹಾ ಗ ಎನ್ನಿ ರೊ 
(ಬೆ-೧೦೧-೫) 

- ದೇಶಾಧಿಪತಿ ನರಹರಿಯೆ ನಿನ್ನಯ ಪಾದ 

ದಾಸರ ದಾಸನೆಂದೆನಿಸಬೇಕೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-ಪ) 

ವ೨ಿ೦೩೮. ದಾಸಾರ್ಯ - ದಾಸಾರ್ಯರ ದಾಸರ 

ದಾಸ ನಾನು ಬಾಡಧೀಶ ಕಾಯ್ದುಕೊಳ್ಳೊೂ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-ಪ) 

೨೦೭೮೯. ದಾಸಿ - ದಾಸಿಯ ಜಠರದೊಳು 

ಜನಿಸಿದ ವಿದುರ ಸನ್ಯಾಸಿಯೆಂದೆನಿಸಿಕೊಂಡ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೩ 

- ದಾಸಿಯ ನಂದನ ನಾರದೆನಿಪನು ಕಾಶ್ಯಪ 

ಪೌತ್ರನ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

- ಇಷ್ಟು ಮಾಡಿದ ಬಂಟ ನಾ ನಿನ್ನ ವೈಷ್ಣವರ 

ಪುಟ್ಟ ದಾಸಿಯ ಮಗನೊ ಪರದೇಸಿಯೊ 

- ಹೂವ ತರುವರ ಮನೆಗೆ (ಬೆ-೪೩-೩) 


೨೦೮೦. ದಾಸೋಹಂ - ಕ್ಷಮಿಸುವುದೆನ್ನ 


ತಪ್ಪುಗಳ ಸ್ವಾಮಿ ಕ್ಷಮಿಸುವುದು ದಾಸೋಹಂ 

ಬಿರುದಿನೊಳು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಪ) 

೨೦೮೧. ದಾಳಿವರಿ - ದೈವಕೃಪೆಯು ತೊಲಗ 

ಲೊಡನೆ ದಾಳಿವರಿಯದೆ ಕೇಳಿ ಜನರೆ 

- ನ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೨೦೮೨. ದಿಂಡುರುಳಿಸು - ದಿಂಡುರುಳಿಸಿ 

ಒಂದುಸರಲಿ ಬಂಡನುಂಡು ಹಾರಿ ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

೨೦೮೩. ದಿಂಡೆ - ದಿ೦ಂಡೆಯ ಮಾರ್ಗದಿ 

ಮಲತಾಯಿ ಮಗನ ಹೊಡೆಯಲು ಮಂಡಲ 


೩೭೧ 


ಪತಿ ಏನ ಮಾಡುತಿರ್ದನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

೨೦೮೪. ದಿಕ್ಕುದೆಸೆ - ದಿಕ್ಕುದೆಸೆಯದಾರೊ 

ಅಕ್ಕರದಿಂದಾರ ಕರೆವೆ ಉಕ್ಕಿ ಸವಿದು ಮನುಜ 

ರೊಡನೆ ಸೊಕ್ಕಿ ದಿನವ ಕಳೆದೆನೆನಗೆ 

ತಕ್ಕುದಾಯಿತಯ್ಯ ಕೇಳು ಒಡೆಯ ಆದಿಕೇಶವ 

- ಅಹಹ ಮೋಸಹೋದೆನಯ್ಯ (ಸ-೯-೩) 

೨೦೮೫. ದಿಕ್ಬಾಲಕ - ಅಷ್ಪದಿಕ್ಟಾಲಕರ ಮಧ್ಯದಲಿ 

ವೈಕುಂಠ ಪಟ್ಟಣದ ಐಶ್ವರ್ಯ ದೋಲಗವು 

ನ್ಯ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ಅಷ್ಟದಿಕ್ಟಾಲಕರು ಸೆರೆಯಾಗಿರುವರಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೨) 

೨೦೮೬. ದಿಗಂಬರ - ದಿಗಂಬರ ವೇಷವ 

ತಾಳ್ದಾ 

- ನಾರಾಯಣನೆ ಶತ (ಸ-೧೩೮-೧) 

- ಸದರವಲ್ಲವೊ ನಿಜಯೋಗ ಸಚ್ಚಿದಾನಂದ 

ಸದಮಲ ಗುರು ದಿಗಂಬರನ ಸಂಯೋಗ 

- ಸದರವಲ್ಲವೊ ನಿಜಯೋಗ (ಸ-೨೪೩- 

೨೦೮೭. ದಿಗಿದಿಗಿ - ದಿಗಿದಿಗಿ ಎಂದು 

ಅಶ್ವನೇರ್ದಾ 

- ನಾರಾಯಣನೆ ಶತ (ಸ-೧೩೮-೧) 

ಎ೮೮. ದಿಟ್ಟ - ಉಟ್ಟಿದ್ದ ವಸ್ತ್ರ ಬಿಸುಡುತಿದೆ 

ತನ್ನ ದಿಟ್ಟ ತೇಜಿಯನೇರಿ ನಲಿಯುತಿದೆ 

ದ ಗುನ ಮರುಳದು ಚಡದಲ್ಲ 
(ಸ-೧೯೮-೩) 

- ಉಟ್ಟದ್ದು ಬಿಟ್ಟು ತಾ ನಿಂತಿಹನೆ ರಂಗ ದಿಟ್ಟಾದ 

ಕುದುರೆಯನೇರಿದನೆ 

- ರಂಗನೆಂಥವನೆಂಥವನೆಲೆ ತ೦ಗಿ 
(ಸ-೨೨೨-೩) 

- ದಿಟ್ಟ ವರ ಕೆಟ್ಟಿ ಮುನಿ ದೈವಗಳ ಪಟ್ಟದರಸು 

ಅದಾವನು 

- ಆತನೇ ಪರಮಾತ್ಥು ಪರತತ್ವ 
(ಬೆ-೭೪-೨) 

- ದಿಟ್ಟ ಶೇಷನ ನೀ ತುಳಿದರೆ ಆಕೆ ಕಟ್ಟಿ ಬಾಸೆಗೆ 


ಕನಕದಾಸರ “ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಶೇಷನ ನಿಲಿಸಿಹಳಯ್ಯ 

- ನಿನಗಿಂತ ಟೀ (ಬೆ-೮೭-೩) 

- ಕಮಲಾಕ್ಷ ಕಡಲ ಕಟ್ಟಿದ ದಿಟ್ಟ ಗೋವಿಂದ 
ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 


ಎ ಕೊಟ್ಟಿಗೆ ಸುಡುತದಳೇಳೆಂದು ದಿಟ್ಟ 


ಬೊಬ್ಬೆಯಿಡಲು ಕೇಳಿ 
ಎ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 


- ಉಟ್ಟ ಪಟ್ಟೆಯ ಬಿಗಿದುಟ್ಟ ಚೆಲ್ಲಣದ ದಿಟ್ಟ 


ತಾನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧.೨) 

೨೦೮೯. ದಿತ್ಯ (ರಾಕ್ಷಸ) - ಪೋದನೆಲ್ಲೆನುತ 

ಶರನಿಧಿಯೊಳಗೆ ಪೊಕ್ಕು ಮತ್ತಾದಿತ್ಯನಂ ಕೊಂದು 

ತಿಕ್ಕಿಮುಕ್ಕೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

೨೦೯೦. ದಿನಕರ - ಮರೆದಿರಲಾರೆನೆನ್ನ ಪ್ರಾಣ 

ವಲ್ಲಭ ದಿನಕರಕೋಟಿಕಿರಣ ಪ್ರಕಾಶವುಳ್ಳವನ 

- ಕರೆತಾರೆ ಕಾಮಿಸಿಕಮಲಖಪಿತನ 
(ಬೆ-೯೩-ಅ) 

-. ದಿನಕರನಳಿವಿನಲಿ ಪಗೆಯ ಗೆದ್ದಾತನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

೨೦೯೧. ದಿವ - ಸುಖ ದುಃಖ ದಿವ ರಾತ್ರಿಯ 

ತೆರವದರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

೨೦೯೨. ದಿವಿಜ - ದಾನವಾಂತಕ ಸಕಲ ದಿವಿಜ 

ಮುನಿವಂದಿತನೆ ನೀನು ಎನ್ನನು ಸಲಹದೇ 

ಬರಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಮೊದಲ ಭಾಷೆಯನು ದಿವಿಜರಿಗಿತೆವೇಗದಲಿ 

ಚದುರ ಕಲ್ಕ್ಯವತಾರ ಶರಣೆಂಬೆನು. 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

೨೦೯೩. ದಿವಿಜೇಂದ್ರ (ಇಂದ್ರ) - ಹರಿಯ 

ನಾಮಾವಳಿಯ ಪೊಗಳುತಲಿ ದಿವಿಜೇಂದ್ರ 

- ವಾಸುದೇವಾಯ ನಮೋ (ಬ್ಯ ೦-೧೩) 


೩೭೨ 


೨೦೯೪. ದಿವ್ಯ ದ ನಿನ್ನ ಮೋಹದ ಕಂದ 

ನಾನೊ ಕೇಳೆ ನಿನ್ನೊಮ್ಮೆ ದಿವ್ಯ ಹಸ್ತಂಜವನೀವ 

- ಕೈಯ ತೋರಿದ ಬಗೆಯ (ಸ-೯೧-೫) 

- ದಿವ್ಯ ಜ್ಞಾನವನಿತ್ತು ದೇಹಾವಸಾನದಲ್ಲಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

- ನಳಿನನಾಭನ ದಿವ್ಯನಾಮವನು ನೆನೆನೆನೆದು 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೧) 

- ಪಟ್ಟೆ ಪಟ್ಟಾವಳಿ ದಿವ್ಯ ದುಕೂಲ ಮಿಂಚಿಟ್ಟ 

ವಸ್ತ್ರಗಳುಡಲು ನಾನೊಲ್ಲೆನೊಲ್ಲೆ 

ದ `ಔೀಶಾಧಿಪತಿ ನರಹರಿಯೆ (ಬೆ-೨೧-೬) 

- ಬಿಸಜಾಕ್ಷ ಕಾಗೆನೆಲೆಯಾದಿಕೇಶವನ ದಿವ್ಯ 

ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೫) 

- ಗಂಗೆಯನು ಪಡೆದಾದಿಕೇಶವನ ದಿವ್ಯ 

ಕಮಲಾಂಫ್ರಿಯನು ಭಜಿಸಿ ಪಾವನನಾಗು 

ಮರುಳೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೯) 

- ತಾನಾರು ದೇಹವಾರು ದಿವ್ಯ ಜ್ಞಾನದಲಿ 

ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-ಪ) 

- ಸಾಲದೆ ನಿನದೊಂದು ದಿವ್ಯನಾಮ ಅಕಾಲ 

ಮೃತ್ಯುವಿನ ಗಂಟಲಗಾಣ ಹರಿಯೆ 
- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-) 

-. ನಾರಸಿ೦ಹನ ದಿವ್ಯನಾಮವನು ನೆನೆದರೆ 

ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ಎಷ್ಟು ವನಮಾಲಿ ಆದಿ ಮೂರುತಿಯ 

ದಿವ್ಯನಾಮಂಗಳನು ಬಿಡದೆ 

ದಾ ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 

೨೦೯೫. ದೀನ - ಶ್ವಾನಗಿ೦ತಲು ಬಲು ಮಾನ 

ಗೆಟ್ಟು ನಾ ದೀನನಾಗಿ ಮನೆಮನೆಗಳ ತಿರುಗಿ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದಾನ ಧರ್ಮ ಪರರುಪಕಾರವ ಮಾಡು 

ದೀನನಾಗಿ ನೀ ಕೆಡಬೇಡವೊ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

೨೦೯೬. ದೀನತ್ಹ (ದೈನ್ಯ) - ಹಾನಿಯಿಲ್ಲದ 

ಪದವಿಯನು ಕೊಟ್ಟು ಧ್ರುವಗೆ ಕಡುದೀನತ್ಚವನು 

ಬಿಡಿಸಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ದಾನವಾಂತ ಸತ್ಪಾತ್ರರಿಗೆ ನೀ ದೀನತ್ಚವ ಪಡೆದೆ 

-ಛಲೀ ನಿನ್ನ ಮೋರೆ ಮೇಲೆ 
(ಸ-೧೦೦-೩) 

೨೦೯೭. ದೀನಬಂಧು (ಬಡವರ ಬಗ್ಗೆ ಕನಿಕರ 

ವುಳ್ಳವನು) - ಜನನಿ ಜನಕ ನೀನೆಯೆಂದು 

ಎನುವೆನಯ್ಯ ದೀನಬಂಧು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೫) 

೨೦೯೮. ದೀನರಕ್ಷಕ - ದೀನರಕ್ಷಕಾದಿಕೇಶವ 

ವಿಠಲಂಗೆ ನೀನತಿ ದೂರಾದೆ ಠೊಣ್ಯ 

- ಈ ನಿನ್ನ ಮೋರೆ ಮೇಲೆ (ಸ-೧೦೦-೩) 

೨೦೯೯. ದೀವಿಗೆ - ಐದು ಮಾತಿನ ಮೇಲೆ 

ಕವದೀಕನೆ೦ಂಬರು ಐದು ದೀವಿಗೆ ಗಾಳಿ 

ಮುಸುಕಿತೆಂದು 

- ಚೀಜ ಮೂರನು ಚತ್ತಿ (ಬೆ-೧೬೨-೨) 

೨೧೦೦. ದುಂಡು - ಪುಂಡಪೋಕರನ್ನು 

ಮೀರಿ ದುಂಡು ಕುಚಗಳನ್ನು ಪಿಡಿದು 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ದುಂಡುನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿವನು ಹೆ೦ಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

೨೧೦೧. ದುಂದುಭಿ - ಆತ ತನ್ನಮಳ 

ಹಯವನೇರಿಕೊಂಡು ಪ್ರಖ್ಯಾತ ದುಂದುಭಿಯ 

ರಭಸದೊಡನೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೨೧೦೨. ದುಃಶಾಸನ (ದುಶ್ಶಾಸನ) - ಕೋಪಾ 

ವೇಶದಲಿ ದುಃಶಾಸನನನು ಸೀಳಿ ಭೂಪರ 

ಬಲದೊಳಗೆ ಜರೆಜರೆದು ಕರೆದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭. ೨) 


೩೭೩ 


ಪಿ೧೦೩. ದುಃಸಿತಿ - ದುಃಖವಾದಡೆ ದುಃಸಿತಿ 
ಥಿ "ಥಿ 

ಯಲಿರಲು ಅಂಬಕದಲಿ`೯-ಜಲ ಪೋಗು 

ವದೇಕೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

೨೧೦೪. ದುಕೂಲ ಪಟ್ಟೆ ಪಟ್ಟಾವಳಿ ದಿವ್ಯ 

ದುಕೂಲ ಮಿಂಚಿಟ್ಟ ವಸ್ತ್ರಗಳುಡಲು ನಾನೊಲ್ಗೆ 

ನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೬) 

೨೧೦೫. ದುಗುಡ - ದರಿದ್ರವು ಬಂದರೆ 

ಧಾತುಗೆಟ್ಟು ದೇಹಾತುರ ಹೊಂದುವಿರೇತಕೆ 

ದುಗುಡದಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

೨೧೦೬. ದುಡುಕು (ಆತುರದ ಕೆಲಸ) - 

ನ್ಯಾಯವಾದರೆ ದುಡುಕು ನಿನ್ನದೊ ಮತ್ತನ್ಯಾಯ 

ವಾದರೆ ಪೇಳುವರಾರು 

ದ ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೫) 

೨೧೦೭. ದುಡುಕು (ಆತುರಪಡು)- ಕೊಂಡೆ 

ಗಾತಿಯರುಂಟು ದುಡುಕದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೧) 

೨೧೦೮. ದುರಾಸೆ - ದುರಾಸೆಗಾಗಿ ಮಾನ 

ಬಿಟ್ಟುಕೊಂಡು ಕುದಿವೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

೨೧೦೯. ದುರಿತ - ಒಂದು ಬಾರಿ ಶ್ರೀಶಾ 

ಎಂದರೆ ಬಂದ ದುರಿತ ನಾಶಾ 

- ಮರೆಯದಿರು ಹರಿಯ (ಸ-೨೦೩-೩) 

- ಅರಿಯಂತೆ ಬಂದೆನ್ನ ನಡವಳಿಯಲಿ ಶ್ವಾನ 

ದುರಿತಂಗಳೆಲ್ಲ ಕಾಡುತಿವೆ ಪರಿಹರಿಸು ಎಲೆ 

ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೨) 

ದ ದುರಿತಕೋಟಿಗಳನುದ್ಧರಿಸುವವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಶರಣುಹೊಕ್ಕ ಮನುಜರ ಘೋರ ದುರಿತವ 
ಸೀಳ್ದೆ 
ಪೊಗಳಆಅ ನಾನು (ಸ-೫೩-೩) 


- ಬೇಡ ಬೇಡಾ ಎಲೆಲೆ ದುರಿತಗಳಿರಾ ನಮ್ಮ 


ಬಾಡದಧಿಪನ ಕಿ೦ಕರನ ಕೂಡ ತೊಡರು 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-ಪ) 

- ಬಂಧದೊಳಗೇ ಬಿದ್ದು ಹರಿಯನೇ 

ನೆನೆಯುತಿರೆ ಬೆ೦ದುಹೋಗುವುವು ದುರಿತಂಗ 

ಳೆಲ್ಲ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

- ಮರೆವು ತಾಮಸ ಅಹಂಕಾರ ದುರ್ಮತಿ 

ಯೆಂಬ ದುರಿತವನು ಹೊರಡಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ಕಾಡುವ ದುರಿತಗಳ ನೀ ಬಿಡಿಸೆಂದು 

ಬೇಡಿಕೊಂಬೆನೊ ನಾ ನಿನ್ನ 

- ಕಾಡುವ ದುರಿತಗಳ ನೀ ಅಖಡಿಸೆಂದು 
(ಬೆ-೬೦-ಪ) 

- ಗಳಿಸದಿರು ನೀ ದುರಿತ ರಾಶಿಗಳನು 

ದ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೧) 

- ಘೋರ ದುರಿತಗಳ ಬೆದರಿಸಿ ಓಡಿಸುವುದು 

- ನಾರಾಯಣಿನು ಮನವೆ (ಬೆ-೧೪೧-ಪ) 

ದ ದುರಿತಾಹಿವೈನತೇಯ ದುರಿತಮೃಗವ್ಕಾ 

ದುರಿತವನದಾವಶಿಖಿ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 


ಇ ದುರಿತಾಬ್ಧಿಕುಂಭಸಂಭವ ದುರಿತಗಿರಿವಜ್ರ 


ದುರಿತಮದಗಜಸಿಂಹ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ದುರಿತಜೀಮೂತಪವನ ದುರಿತಾಂಧಕಾರ 
ರವಿ ದುರಿತಲತಾಲವಿತ್ರ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 
೨೧೧೦. ದುರಿತಬಂಧ - ದುರಿತಮರ್ದನ 
ಕಾಗೆನೆಲೆಯಾದಿಕೇಶವನೆ ದುರಿತಬಂಧವ ಪರಿದೆ 
ನಾರಾಯಣಾ 

-. ನಾರಾಯಣಾ ನಮೋ (ಬೆ-೫೧-೩) 
೨೧೧೧. ದುರಿತಮರ್ದನ - ದುರಿತಮರ್ದನ 


೩೭೪ 


ಕಾಗೆನೆಲೆಯಾದಿಕೇಶವನೆ ದುರಿತಬ೦ಧವ ಪರಿದೆ 

ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೨೧೧೨. ದುರಿತಾಬ್ಧಿ - ದುರಿತಾಬ್ಧಿಕುಂಭ 

ಸಂಭವ ದುರಿತಗಿರಿವಜ್ರ ದುರಿತಮದಗಜಸಿಂಹ 

ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೨೧೧೩. ದುರಿಯೋಧನ (ದುರ್ಯೋಧನ) 

- ದುರಿಯೋಧನನವೋಲು ಮುಕುಟವರ್ಧನ 

ನೇನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

೨೧೧೪. ದುರುಳ/ದುರುಳಕ - ದುರುಳ ದೈತ್ಯನ 

ನಿಡುಗರುಳ ಮಾಲೆಯ ಮುಂಗೊರಳೊಳು 

ಧರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 

- ದುರುಳ ದುಶ್ಶಾಸ ದ್ರೌಪದಿಯ ಸೀರೆಯ 

ಸೆಳೆಯೆ ತರುಣಿಗಕ್ಷಯವಿತ್ತು ಕಾಯ್ದೆಯಂತೆ 

ಹರಿಯೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ದುರುಳ ರಾವಣನ ಸಂಪದವೆ ನಿನಗೆ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) | 

- ಶುಂಡಿಲಾಪುರದೊಳಗೆ ದುರುಳ 

ದುರ್ಯೋಧನನು ಪಾಂಡುನಂದನರೊಡನೆ 

ಕಪಟ ಜೂಜವನಾಡಿ 

- ವಾಸುದೇವಾಯ ನಮೋ (ಬೆ-೯೦-೧) 

ದ ಸ್ಮರನ ಶರತಾಪವನು ಪರಿಹರಿಸಲರಿಯದೆ 

ದುರುಳ ಕೀಚಕನು ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿಯ 

ನೊಯ್ಕೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಪರಮಜ್ಯೋತಿಯು ನೀನು ದುರುಳಕನು 

ನಾನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

೨೧೧೫. ದುರುಳತನ - ದುರುಳತನದಿ 

ಸೆಳೆದುಕೊಂಡನ ಕೊಂದನ ತರಳೆ ನೀ ತಂದು 

ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ತರಳ ಚೆಲುವ ಮುಂಗುರುಳ ಹುಲಿಯುಗುರ 

ಕೊರಳ ಉಂಗುರಗಳ ಬೆರಳ ಕಾಲಿಗೆ ಕಟ್ಟಣಲ 

ನಿಲುವುತಿಹ ದುರುಳತನದಲಿ ತುರುಗಳ 

ಕಾಯ್ದವನ 

- ನೆನೆಯೋ ಎಲೆ ಮನವೆ (ಸ-೧೫೩-೧) 

೨೧೧೬. ದುರ್ಗ - ವನಿತೆಯರ ಕಾಯ 

ಕಾಂತಿಯ ಮಹಾದುರ್ಗದಲಿ ಸ್ತನವೆಂಬ ಕಣಿವೆ 

ಯನು ಕಟ್ಟಿ ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯.೨) 

೨೧೧೭ ದುರ್ಗಂಧ - ಒಂದುಕ್ಷಣ ವಾಯು 

ಬರೆ ದುರ್ಗಂಧ ಹೇಸುವುದು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೩) 

- ಇಂದ್ರಿಯ ಸೂತಕ ದುರ್ಗಂಧದ ಮಲ 

ಮೂತ್ರ ನಿಂದ ಠಾವಲಿ ತನ್ನ ನಿಜವರಿಯದೆ 

- ಯಾತರವನೆಂದುಸುರಅ (ಸ-೨೧೮-೨) 

- ದುರ್ಗಂಧ ಪೆಣ್ಣಿಗೆ ಚಂದನ ಕಂಪನಿತ್ತಂಥ 

ಬಾಂಧವರೊಳಗಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

- ಇಂದ್ರಿಯಸೂತಕ ದುರ್ಗ೦ಧದ ಮಲಮೂತ್ರ 

ನಿಂದ ಠಾವಲಿ ತನ್ನ ನಿಜವರಿಯದೆ 

- ಏತರವನೆಂದು ಪೇಳಅ (ಬೆ-೧೨೨-೨) 

೨೧೧೮. ದುರ್ಗಿ - ಎಕ್ಕನಾತಿ ಎಲ್ಲಮ್ಮ ಮಾರಿ 

ದುರ್ಗಿ ಚೌಡಿಯರ ಅಕ್ಕರೆಯಿಂದಲಿ ಪೂಜೆ 

ಮಾಡಲೇಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

೨೧೧೯. ದುರ್ಗುಣ - ದಧ್ವನಿಮುಖಾರ್ಭಟ 

ಮನಸಿಗಾನಂದವಪ್ಪ ದುರ್ಗುಣವನೆಲ್ಲವ ಕಳೆದೆ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 


೩೭೫ 


೨೧೨೦. ದುರ್ಜನ - ದುರ್ಜನರ ಮನೆಯ 

ಪಾಯಸಾನ್ನಕ್ಕಿಂತ ಸಜ್ಜನರ ಮನೆಯ ದಬ್ಬಳಿಗೆ 

ಲೇಸು 

- ಅರಿತು ನಡೆಯಅಬೇಕು (ಸ-೭-೧) 

- ದುರ್ಜನರ ಸ೦ಗ ನಾನೊಲ್ಲೆ ಮಂಗಳಾಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-ಅ) 

ಎ ಹೆಜ್ಜೆಗೆ ಸಾವಿರ ಹೊನ್ನನಿತ್ತರೂ ಬೇಡ ಬಲು 

ದುರ್ಜನರ ಸಂಗ ಬಲು ಭ೦ಗ ಹರಿಯೆ 

- ಅರಿತು ನಡೆಯಲಬೇಕು (ಸ-೭-೧) 

- ನಿರ್ಜರಾದಿ ಮುನಿಗಳ ಕಂಡೆ 

ದುರ್ಜನಾಂತಕನೆ ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೩) 

- ದುರ್ಜನರ ಸಂಗವನು ಎಂದಿಗೊಲ್ಲೆನು 

ಇಂಥ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-ಪ) 

- ನೋಡದಿರು ಪರಸತಿಯ ಕೂಡದಿರು 

ದುರ್ಜನರ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 

೨೧೨೧. ದುರ್ಮತಿ - ಬಾಡದಾದಿ ಪ್ರಸನ್ನ 

ಕೇಶವನೆ ಎನಗಾದ ದುರ್ಮತಿಯ ಪರಿಹರಿಸು 

ಎಲೆ ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ದುರ್ಮತಿಯಲಿ ಚಲಿಸುವುದ ಕಂಡರೆ ಮೈಯ 

ಚರ್ಮವನು ಸುಲಿಯದೆ ಯಮ ಬಿಡುವನೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಅ) 

- ಮರೆವು ತಾಮಸ ಅಹಂಕಾರ ದುರ್ಮತಿ 

ಯೆಂಬ ದುರಿತವನು ಹೊರಡಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೨೧೨೨. ದುರ್ಮಾರ್ಗ - ದುರ್ಮಾರ್ಗದಲಿ 

ನಡೆದವಗೆ ಘೋರವ್ಯಾಧಿ ಕರ್ಮವಿಪಾಕದಲಿ 

ಸಾರುತಿದೆ ಜಗದಿ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೨೪-ಪ) 
೨೧೨೩. ದುರ್ಯೋಧನ - ಬರಿದೆ ದ್ರೌಪದಿ 
ಗಾಗಿ ದುರ್ಯೋಧನ ಕೆಟ್ಟ 
- ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 
- ಶುಂಡಿಲಾಪುರದೊಳಗೆ ದುರುಳ 
ದುರ್ಯೋಧನನು ಪಾಂಡುನಂದನರೊಡನೆ 
ಕಪಟ ಜೂಜವನಾಡಿ 
- ವಾಸುದೇವಾಯ ನಮೋ (ಬೆ-೯೦-೧) 
- ಕಳೆಯಗುಂದಿತು ಮೋರೆ ಶಕುನಿ 
ದುರ್ಯೋಧನರ 
- ವಾಸುದೇವಾಯ ನಮೋ (ಬೆ-೯೦-೧೦) 
೨೧೨೪. ದುರ್ವ - ಧಾರಿಣಿಯೊಳು ದುರ್ವಾದಿ 
ದೈತ್ಯರ ಗಂಟಲಗಾಳವಾದಗೆ 
- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೩) 
೨೧೨೫. ದುರ್ವಾಸ - ಕೋಪದಲಿ ದುರ್ವಾಸ 
ಯಷಿಯೊ ನೀನು 
- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೧) 
- ವಲಮೀಕಿ ದುರ್ವಾಸ ವಿದುರ ಪಟಪರಿ 
ಪೂರ್ವ ಜಲಜಾಪ್ತ 
- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 
- ಶುಕ ವ್ಯಾಸ ದುರ್ವಾಸ ಕುಂಭಸಂಭವರು 
ಕೌಶಿಕ ಪರಾಶರ ಅಂಬರೀಷ ಗೌತಮರು 
- ಪೂಸರನ ಜನಕನೇ (ಬೆ-೧೬೮-೪) 
- ನಂಬಿ ಬಿಡದುದ್ಧವನು ಬಲ್ಲ ಬೇರೆ ದುರ್ವಾಸ 
ಬಲ್ಲ ಕಂಬುಚಕ್ರಧರ ಕರ್ಮಹರ ನೆಂಬುದನು 
- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೪) 
ಪಿ೧೨೬. ದುರ್ವಿಷಯ - 
ಯೋಚನೆಯ ಬಿಡಿಸು 
- ಗೋವಿಂದ ಸಲಹೆನ ನನು (ಬೆ-೮೮-೨) 
ವಿ ದುರ್ವೃತ್ತಿ ದ ಸತ್ಯನೊಬ್ಬ ಪುತ್ರ ಶಾಂತ 
ನೊಬ್ಬ ದುರ್ವ್ಯತ್ತಿ ತಿ ನಿಗ್ರಹನೊಬ್ಬ ಸಮಚಿತ್ತನೊಬ್ಬ 
ದ ಮಗನಿಂದೆ ಗತಿಯುಂಟಿ ( (ಬೆ- -೧೪೫-೪) 
೨೧೨೮. ದುಶ್ಕಾಸ (ದುಶ್ಶಾಸನ) - ದುರುಳ 
ದುಶ್ಶಾಸ ದ್ರೌಪದಿಯ ಸೀರೆಯ ಸೆಳೆಯೆ 
ತರುಣಿಗಕ್ಷಯವಿತ್ತು ಕಾಯ್ದೆಯಂತೆ ಹರಿಯೆ 


ದುರ್ವಿಷಯ 


೩೭೬ 


- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಗಂಡರೈವರ ಮುಂದೆ ದ್ರುಪದನಂದಿನಿ ಸೆರಗ 

ಲಂಡ ದುಶ್ಶಾಸ ಪಿಡಿದು 

- ವಾಸುದೇವಾಯ ನಮೋ (ಬೆ-೯೦-೧) 

೨೧೨೯. ದುಷ್ಕರ್ಮೇಂದ್ರಿಂಯು . - 

ದುಷ್ಕರ್ಮೇಂದ್ರಿಯಕೆ ಕಾಲ ಕೆದರುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಪ) 

೨೧೩೦. ದುಷ್ನತ - ದುಷ್ಕತದಿ ಸುತನ 

ಪೆಸರ್ಗೊ೦ಡವನ ಕಾಯ್ದೆಯೊ ತ್ರಿವಿಕ್ರಮಾಂಕಿತ 

ವೀರನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಮಲೆವ ದುಷ್ಕತವೆಂಬ ಗಜಕೆ ಕೇಸರಿಯೆಂಬ 

ಛಲ ಬಿರುದು ತಾಳ್ವ ದೇವರ ದೇವ ನೀನೆನ್ನ 

- ಕಡಹಾಯಸೊ ಕಮಲಲಲೋಜಚನಸೆ 
(ಬೆ-೬೨-೨) 


' ೨೧೩೧. ದುಷ್ಟ - ವಿಷ್ಣುವೆ ಪರಮದೈವವೆಂದು 


ದುಷ್ಟ ರಾಕ್ಷಸರ ಕೊಂದೆ 

- ಎಷ್ಟು ಪೊಗಳಆ ನಾನು (ಸ-೫೩-ಅ) 

- ಮಕ್ಕಳೊಡನೆ ಅಷ್ಟುಹೇಳಿ ಸಾವತನಕ ದುಷ್ಟ 

ಜನರು ಸುಮ್ಮನಿರುವರೆ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

-` ದುಷ್ಪರನೆಲ್ಲ ಅಳಿದಿಹನೆ ನಮ್ಮ ಬಿಟ್ಟ 

ಆದಿಕೇಶವರಾಯ ಕಾಣಕ್ಕ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೩) 

- ದುಷ್ಟಸಂಗವನ್ನು ಮಾಡಿ ಭ್ರಷ್ಟನಾಗಬೇಡ 

ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೨) 

- ದೂರಿ ನಿನ್ನನು ಬೆಯ್ವ ದುಷ್ಟ ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

- ಎಷ್ಟೋ ಬಾರಿಯು ನಾ ಬೇಡವೆಂದರು 

ಕೇಳ ದುಷ್ಪ ಮಕ್ಕಳ ಕೂಡ ಒಡನಾಟವ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪರಮ ದುಷ್ಪನಾಗಿ ಮರೆತು ಸದ್ಭರ್ಮವ 

ಗುರು ಹಿರಿಯರ ಸಾಧುಗಳ ನಿಂದಿಸಿ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೩) 

೨೧೩೨. ದುಸ್ತರ - ದುಸ್ತರದ ಲೆತ್ತ ಚದುರಂಗ 

ಪಗಡೆಯೊಳುದಯಾಸ್ತಮಯ ತನಕ ಕುಳಿತು 

ಏಳದಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

೨೧೩೩. ದೂಡು - ದೂಡಿ ಧ್ವಂಸವ ಮಾಡಿ 

ರೂಢಿಯ ತಂದ ಕಾಡು ವರಾಹ ರೂಪಿ 

ಮಾಸಾಳಮ್ಮ 

-. ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩ 

- ದಾಡೇಲಿ ದೂಡಿ ಭೂಮಿ ತಂದ 

- ನಾರಾಯಣನೆ ಈತ (ಸ-೧೩೮-೩) 

- ಅರ್ತಿಯಿಂದ ಪಾತಾಳಕೆ ದೂಡ್ದಾ 

- ನಾರಾಯಣನೆ ಈತ (ಸ-೧೩೮-೧) 

೨೧೩೪. ದೂತ - ಶಶಿಧರಾನ್ವಯ ದೂತ 

ಸೌಮಿತ್ರಿಯ ವರೂಥ ಅಸಮಾಸ್ತ್ರಧೃತವೇದ 

ಅಮಿತ ಪ್ರಖ್ಯಾತ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

- ಕಂಜನಾಭನ ದೂತ ಕರುಣಿಸೊ ಬಲವಂತ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೧) 

- ಶರಣು ಶರಣು ಶರಣು ದಶರಥರಾಮ 

ದೂತಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-ಪ) 

- ಕಾಲನ ದೂತರು ಯಾವಾಗ ಎಳೆವರೊ 

ಕಾಣದು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

- ಬಳಿಯೆ ನಿಂದಿರ್ದ ದೂತರ ಕರೆದು 

ನೇಮಿಸಿದ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಕಾಲನ ದೂತರು ಕರುಣ ಸಂಪನ್ನರೆ ಕಾಲ 


೩೭೭ 


ವ್ಯರ್ಥ ಕಳೆದು ಕೆಡುವಂಥ ಕಪಟಿ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೩) 

- ಕೊಂಡು ದೂತರೆಳೆದು ಒಯ್ದು ಹಿಂಡಿಹಿಪ್ಪೆ 

ಮಾಡುವಾಗ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

ವ ಗಕ್ಕನೆ ಯಮನ ದೂತರು ಎಳೆದೊಯ್ವಾಗ 

ಶಕ್ತಿಯರು ಬಿಡಿಸಿಕೊ೦ಬರೇನೊ ಮರುಳೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

- ಪಂಚ ಮಹಾಪಾತಕವ ವಾಾಡಿದ 

ಅಜಾಮಿಳನ ವಂಚಿಸಿ ಯಮ ದೂತರೆಳೆ 

ದೊಯ್ಯತಿರಲು 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೨) 

- ನುಡಿನುಡಿಗೆ ವಾಧ'ವನ ಬಿಡದೆ 

ಕೊಂಡಾಡುವರ ಗೊಡವೆ ಬೇಡೆಂದ ಯಮ 

ತನ್ನ ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

-. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ 

ದಾಸರನು ಕಟ್ಟುಮಾಡಿದನಂತೆ ಯಮ ತನ್ನ 

ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-ಪ) 

೨೧೩೫. ದೂರ - ಆರಿಗೊರಲಿದರೆನ್ನ ದೂರ 

ಕೇಳುವರಾರು 

- ವಾಸುದೇವಾಯ ನಮೋ (ಬೆ-೯೦-೫) 

- ಓದಿ ಕೇಳಿದರಿದೇ ಕಥೆಯಾಗುತಿದೆ ದೂರ 

ಆದಿಮೂರುತಿ ಕಾಗೆನೆಲೆಯಾದಿಕೇಶವನೆ 

- ಸಾಲದೆ ಸಿನದೊಂ೦ದು ದಿವ್ಯನಾಮ 
(ಬೆ-೧೭೪-೫) 

- ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೊ 

ಎನ್ನುತಲಿದ್ದೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-ಪ) 

- ತರುಣಿ ತನ್ನಿನಿಯನ ಮುಟ್ಟಲ೦ಜಿ ದೂರದಲಿ 

ಪೊರೆವರು ತನಗಾರು ಹೇಳೆ೦ಂಬಳು 

- ಆರು ಸಂಗಡ ಬಾಹೋರಿಲ್ಲ (ಬೆ-೧೫-೪) 

೨೧೩೬. ದೂರಮಾಡು - ಧೀರ ತನು 

ಧುರದುಂಡಿ ಹನುಮಯ್ಯರಿಂ ಸೇವಿಸಿದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಿಮ್ಮಂಪ್ರಕಮಲವ ದೂರ ಮಾಡದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

೨೧೩೭. ದೂರಾಗು - ದೀನ ರಕ್ಷಕಾದಿಕೇಶವ 

ವಿಠಲಂಗೆ ನೀನತಿ ದೂರಾದೆ ಠೊಣ್ಯ 

- ಈ ನಿನ್ನ ಮೋರೆ ಮೇಲೆ 
(ಸ-೧೦೦-೩) 

೨೧೩೮. ದೂರು (ಅಪಕೀರ್ತಿ) - ಕಷ್ಟ 

ದಾರಿದ್ರವನು ಪರಿಹರಿಸದಿರೆ ದೂರು ಮುಟ್ಟು 

ವುದು ನಿನಗಯ್ಯ ಕೃಷ್ಣ 

ನ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮-೧) 

- ಬಂದಿದೆ ದೂರು ಬರಿದೆ ಪಾಂಡವರಿಗೆ 

ಕಾದಿಕೊಂದರು ಕೌರವರನೆಂಬಪಕೀರ್ತಿ 

- ಬಂದಿದೆ ದೂರು ಬರಿದೆ (ಬೆ-೮೬-ಪ) 

೨೧೩೯. ದೂರು (ಚಾಡಿಹೇಳು) - ದೂರಿ 

ನಿನ್ನನು ಬೆಯ್ವ ದುಷ್ಟ ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

- ಅಮ್ಮಯ ಇಲ್ಲ ಕಾಣೆ ಇವಳು ಎನ್ನ ಸುಮ್ಮನೆ 

ದೂರುವಳೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೨) 

- ಸಾರಿ ದೂರಿ ಹೇಳುತೇನೆ ಕೆಟ್ಟ ಕಂಡ್ಯ ಬಡ್ಡಿ 

ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-ಪ) 

- ದೂರೋ ಬುದ್ದಿ ಮಾಡಬೇಡ ಕೈಯೊಳಿಕೊ 

ಕಡ್ಡಿ ನಿನ್ನ ಕೈಯೊಳಿಕೊ ಕಡ್ಡಿ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-ಅ) 

೨೧೪೦. ದೂರು (ಮೊರೆ) - ಭಾರವು ನಿನ್ನದೊ 

ದೂರು ನಿನ್ನದೊ ಕೃಷ್ಣ ನಾರಿ ಮಕ್ಕಳು ತನು 

ಮನ ನಿನ್ನವಯ್ಯ 

ದ ನನ್ನಿ೦ದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೪) 

೨೧೪೧. ದೂಷಿಸು - ಶ್ರೀಶನ ಭಕುತರ 

ದೂಷಿಸಿದಾ ಫಲ ಕಾಸುಕೊಟ್ಟರೆ ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 

೨೧೪೨. ದೃಕು - ದೃಕುಯುಗದಿ ರವಿ ಶಶಿಯು 

ಎವೆಯಲಿ ನಕ್ಷತ್ರ ಪ್ರಕಟ ಜಿಹ್ಹೆಯ ವಾಣಿ 


೩೭೮ 


ಕರ್ಣದ್ವಯದಿ 

ಪ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೨೧೪೩. ದೃಢ - ದೃಢದೊಳಿದ್ದರು ಬವಣೆ 

ಬಂದೊಡನೆ ಕಾಡುವುವು ಒಡೆಯ ಕಂಡೂ 

ಕಂಡೂ ಕಾಣದಿರುವುದುಚಿತವಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 

- ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು 

ಬಜಿಸೆ ಸಡಗರದಿ ಕ೦ಬದಿಂದೊಡೆದೆ 

ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ದೃಢಮನಸಿನಲ್ಲಿ ರುಕ್ಮಾಂಗದನೊ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

- ಕಟ್ಟಿ ದೃಢಗೋಲಿಂದ ಕಾವ ನಮ್ಮಜ್ಜ 

- ನಾವು ಕುರುಬರು (ಬೆ-೧೫೨-೨) 

- ಅಡಿಯ ಅಗಸನು ಎ೦ಬ ಎನಗೊಂದು 

ದೃಢಬುದ್ಧಿಯು ಇಲ್ಲದೆ 

- ಕಾಡುವ ದುರಿತಗಳ ನೀ ಚಡಿಸೆ೦ಂದು 
(ಬೆ-೬೦-೧) 

- ಬಿಡುಗಣ್ಣಬಾಲೆ ತನ್ನೊಡೆಯನ ನುಡಿ ಕೇಳಿ 

ದೃಢದಿಂದ ನಡೆದುಬಂದು 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೩) 

- ದೃಢವಾಗಿ ಹೇಳೆನಗೆ ದೇವಕೀಸುತನೆ 

- ಆವ ಸಿರಿಯಆ ನೀನು ಎನ್ನು ಮರೆತೆ 
(ಬೆ-೬೭-೨) 

- ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 

ಕೆಡಹಿಸಿದ ಬಳಿಕವಗೆ ಸ್ಥಿರಪಟ್ಟ ಕಟ್ಟುವುದು 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೨) 

೨೧೪೪. ದೃಷ್ಟ - ದೃಷ್ಟ ನೋಡು ಕಟ್ಟಕಡೆಗೆ 

ಬಟ್ಟ ಬಯಲಾಗುತಿದೆ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

೨೧೪೫. ದೃಷ್ಟಿ - ದೃಷ್ಟಿ ನೋಡಿಕೊಂಡು ಇದ್ದ 

ಧರ್ಮನೆಂಬ ಕಳ್ಳ ಕದ್ದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಒಡವೆ ಹೋಯಿತು ಮನ ಧೃಡವಾಯತು 
(ಸ-೬೯-೩) 

- ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಗೀಶನೆ 

ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-ಪ) 

೨೧೪೬. ದೆಸೆ - ನಾರಿಯರ ವ್ರತಭಂಗ 

ಗೆಯ್ಯಲಾ ದೆಸೆಯಿಂದ ಊರುತ್ರಯವದು 

ತಿರುಗುವುದು ನಿಲ್ಲಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

ದ ವ್ಯೋಮಕೇಶನಿಪ್ಪ ದೆಸೆಯ ನಾಲ್ಕು ಜಗಕೆ 

ತೋರುತಿಪ್ಪ 

- ಈತನೀಗ ವಾಸುದೇವನು (ಬೆ-೭೫-೨) 

- ಧುರದಲ್ಲಿ ನಾಲ್ಕು ಸಾವಿರ ನಿಲ್ಲದೆನದೆಸೆಗೆ 

ಪರಿಹರಿಸಿದೆಯೆಲೊ ಶ್ರೀ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ಪಂಚೇ೦ದ್ರಿಯಗಳು ತಮ್ಮ ದೆಸೆದೆಸೆಗೆಳೆವಾಗ 

ವಂಚನೆಯಿಲ್ಲದೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

- ಭ್ರಷ್ಟನಾಡಿದನೆಂದು ಸಿಟ್ಟಿನಲಿ ನುಡಿಬೇಡ 

ಕಷ್ಟದೆಸೆಯೊಳು ಧೈರ್ಯಬಿಟ್ಟು ಕೆಡಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೩) 

೨೧೪೭ ದೆಸೆಗೆಡು - ದೆಸೆಗೆಟ್ಟು ಓಡುವಾಗ 

ವ್ಯಾಧಿಯೊಳಿದ್ದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 

ನೊಸಲ ಬರೆಹವ ತೊಡೆದು ತಿದ್ದಲಳವೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

೨೧೪೮. ದೇವ - ಇಂದಿರಾದೇವಿಯು 

ಅರಿಯಲಾರಳು ದೇವ ಬೃಂದಾರಕರೆಲ್ಲ ನಿಂದು 

ಯೋಚಿಪರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

- ಮಾವನ ಕೊಂದು ಮತ್ತೈವರ ಸಲಹಿದ 

ದೇವ ಕೃಷ್ಣನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೮) 


೩೭೯ 


- ನಿನ್ನ ನಾಮ ವಾಲ್ಮೀಕಿಯನುದ್ಧರಿಸಿದೆ ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಳರಿಸಿದೆ 
(ಸ-೧೪೫-ಪ) 

- ಸಿರಿದೇವಿಯು ಕಿರಿಬೆರಳಲ್ಲಿರುವ ಸೊಬಗನ್ನು 

ಅರಿಯಲಾರಳೋ ದೇವ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-ಅ) 

- ತ್ರಿಜಗ ವಂದಿತ ದೇವಗೆ ಸಜ್ಜನಪ್ರಿಯ ಎನಿಪಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೨) 

- ಪೊಡವಿಯ ಈರಡಿ ಮಾಡಿದ ದೇವನ 

ಕುಡಿಬೆರಳನೆ ಕರದಲಿ ಪಿಡಿದು 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ಬಾಗಿ ಪರಸತಿಯರನು ಬಯಸಿ ಕಣ್ಣಿಡು 

ವಂತ ಯೋಗ ತಪ್ಪಿದರಲೆಲ್ಲ ದೇವ ಬ್ರಾಹ್ಮಣರೆ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

- ವಸಿಷ್ಠದೇವ ಬಲ್ಲ ವರವಿಭೀಷಣ ಬಲ್ಲ 

ವಿಶಿಖಶಯನ ಬಲ್ಲ ವಿದುರ ಬಲ್ಲ 

- ಬಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೩) 

- ಮಲೆವ ದುಷ್ಪತವೆಂಬ ಗಜಕೆ ಕೇಸರಿಯೆಂಬ 

ಛಲ ಬಿರುದು ತಾಳ ದೇವರ ದೇವ ನೀನೆನ್ನ 

- ಕಡಹಾಯಿಸೊ ಕಮಲಲಲೋಚನನೆ 
(ಬೆ-೬೨-೨) 

- ಮುತ್ತಯ್ಯನ ತಾಯ ಪೆತ್ತ ದೇವನ ಎನ್ನ 

ಒತ್ತಿಗೆ ಕರೆದು ತಾರೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ವಾವೆ ವರಸೆಯು ತಪ್ಪಿ ವೈರಿವರ್ಗವು ಹೆಚ್ಚಿ 

ದೇವಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಆಯೇರಿ ಬಂತು (ಬೆ-೧೩೦-೨) 

- ಅನಾಥಳನು ದೇವ ಅಭಿಮಾನ ಕಾಯೊ 

- ವಾಸುದೇವಾಯ ನಮೋ (ಬೆ-೯೦-೨) 

- ಅಂಧಕನದು ತಪ್ಪೊ ಮುಂದಾಡಿಯ ತಪ್ಪೊ 

ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲವೋ ದೇವ 

- ನನ್ನಿಂದ ನಾನೇ ಖನಿಸಿ ಬ೦ದೆನೆ 
(ಬೆ-೫೪-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಅಕ್ಕರದಿ ಪಿ೦ಡಾ೦ಂಡಗಳ ಕಟ್ಟಿ ಬಲಿಸುವ 

ಮಕರಾಂಕನೆ೦ಬವನು ನಿನ್ನ ಕಿರುಮಗ ದೇವ 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-೩) 

- ಅಣುಮಹತ್ತಾದ ದೇವ 

- ಅಣುಮತ್ತಾದ ದೇವ (ಬೆ-೭೧-ಪ) 

- ಆ ವೇಳೆಯಲ್ಲಿ ಆರಾರ ಕಾಯ್ದೆಯೊ ದೇವ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-ಪ) 

- ಜನಿಸಲಾರೆನು ಎನೆ ಜನಿಸೆ೦ದಿಕ್ಕಳದಿಂದೆ 

ವನಜಾಕ್ಷ ನೂಕಿದವನು ನೀನಲ್ಲವೆ ದೇವ 

ದ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೧) 

ಎ ಆವುದೊಳ್ಳೆಯದೊ ನಿನ್ನಂಗ ಚೆಲುವ ದೇವ 

ಬಂಕಾಪುರದ ಲಕುಮಿ ನರಸಿಂಗ 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-ಪ) 

- ಆತನ ಪಾಡುವೆ ಅನವರತ ಪ್ರೀತಿಯಿಂದ 

ಭಾಗವತರ ಸಲಹುವ ದೇವನೆಂದು 

- ಆತನ ಪಾಡುವೆ ಅನವರತ (ಬೆ-೭೦-ಪ) 

- ಉರಿಗಣ್ಣ ಶಿವನೊಂದೆಲೆ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

- ಎಂಥ ಕೀರುತಿ ಪೊತ್ತುವೆರಡು ಪಾದ 

ಶ್ರೀಕಾಂತ ಬಾಡದ ರಂಗ ಕರುಣಿ ದೇವೋತ್ತುಂಗ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-ಪ) ; 


- ಏನೆಂದು ಕೊಂಡಾಡಿ ಸ್ತುತಿಸುವೆನೊ ದೇವ. 


- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬ಕ-ಪ) 

- ಏಕೋದೇವನದ್ವಿತೀಯ ಬ್ರಹ್ಮ ನೀನೆಂಬುದಕೆ 
ಏಕಾರ್ಣವದಲಿದ್ದ ವಟಪತ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಹೂವ ತರುವರ ಮನೆಗೆ ಹುಲ್ಲ ತರುವೆ 
ಆವ ಬಗೆಯಲಿ ಸಲಹೊ ದೇವ ಚಿನ್ಮಯನೆ 
- ಹೂವ ತರುವರ ಮನೆಗೆ (ಬೆ-೪೩-ಪ) 
- ಕುಸುಮಬಾಣನ ಪಡೆದ ದೇವ ತಾನೆಲ್ಲಿ 
ಶಿಶುವೆನಿಪ ಅಭಿಮನ್ಯುವೆಲ್ಲಿ 


೩೮೦ 


- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೨) 

- ಕಂಠ ಪಿಡಿದ ಬ್ರಹ್ಮನ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

ದ ಕ್ಷೀರದೊಳದ್ದು ನೀರೊಳಗದ್ದು ಗೋವಿಂದ 

ಹೇರನೊಪ್ಪಿಸಿದ ಮೇಲ್‌ ಸುಂಕವೇತಕೆ ದೇವ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 

- ಗತಿಯಿಲ್ಲದರಿಗೆ ಸದ್ಗತಿಯು ನೀನೆ ದೇವ 

ರತಿಪತಿಯ ಪಿತನೆ ಕಾಯೊ 

-. ವಾಸುದೇವಾಯ ನಮೋ (ಬೆ-೯೦-ಒ) 

- ತನ್ನವರನು ಪಾಲಿಸಿದಂಥ ದಾತನಹ ದೇವನ 

ಲೋಲೆ ನೀ ಕರೆದು ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ 

ಬರೆವ ಅಂಬುಜೋದ್ಬವ ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-೨) . 

- ತರಣಿಸುತನ ಬಾಣವೆರಗದಂದದಿ ರಥವ 

ಧರೆಗೆ ಒತ್ತಿದ ದೇವನ 

- ತೋರೆ ಬೇಗನೆ ಸಖ (ಬೆ-೪-೧) 

- ಚಂದ್ರಮನ ಸೋದರಿಯ ಕೈಪಿಡಿದ 

ದೇವನನು 

- ಕಾವನಯ್ಯನ ಕಳುಹು (ಬೆ-೧೫೩-೧) 

ದ ದಕ್ಷಸುತೆಪತಿಸಖನೆ ಪಕ್ಷಿವಾಹನ ದೇವ ರಕ್ಷಿಸು 

ಅನಾಥಬಂಧು 

- ವಾಸುದೇವಾಯ ನಮೋ (ಬೆ-೯೦-೭) 

- ದೇವ ಜಾನಕಿರಮಣ ಪೇಳು ರಘುಪತಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-) 

- ದೇವದೇವೇಶ ನೀನೆಂದು ನಂಬಿರಲು 

ಕೃಪಾವಲೋಕನದಿ ಸಲಹೊ ದೇವ 

- ಆವ ಪರಿಯಆ ನಿನ್ನನೊಆಸಿ 
(ಬೆ-೩೭-ಅ) 

ಪಿ೧೪೯. ದೇವಕಿ - ದೇವಕಿ ಬಸುರೊಳು 

ಬಂದು ಗೋಕುಲದಿ ಆವ ಕಾವ ಗೊಲ್ಲರ 

ಸಲಹಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತಾಳಲ್ಲಲ್ಲಲ್ಲಲ್ಯೋ ಮತಪಾಸ ಬಳ ಲ 
(ಸ-೧೧೦-೮) 

- ಕಂದನಾಗಿ ಜನಿಸಿ ವಸುದೇವ ದೇವಕಿಯರಿಗೆ 

ನಂದಗೋಕುಲದೊಳು ನಿಂದೆ ಕಂಸನ ಕೊಂದೆ 

-. ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ದೇವಕಿ ಕುವರ ನಗ್ನನು ಹಯವನೇರಿದ 

ಎವಿಧದಬ್ಬಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ದೇವಕೀ ದೇವಿಯುದರದಿ ಜನಿಸಿ ಬಾಲ್ಯದಲಿ 

ಓವಿ ಮೊಲೆಯೂಡಿದವಳಸುವ ಸೆಳೆದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

೨೧೫೦. ದೇವಕೀನಂದನ/ದೇವಕೀಸುತ - 

ಮೂವರೇರಿದ ಬಂಡಿ ಹೊರೆ ನೆರೆಯದು 

ದೇವಕೀನ೦ದನನು ತಾನೊಬ್ಬ ಬಲ್ಲ 

- ಮೂವರೇರಿದ ಬಂಡಿ (ಬೆ-೧೬೦-ಪ) 

- ದೃಢವಾಗಿ ಹೇಳೆನಗೆ ದೇವಕೀಸುತನೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೨) 

೨೧೫೧. ದೇವಗಿರಿ - ಶೇಷಗಿರಿಯ ಮೇಲೆ 

ಸವುತೆಯ ಬಿತ್ತಿ ದೇವಗಿರಿಯ ಮೇಲೆ ಅವತಾರ 

ಎಕ್ಕಿ ಫೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೧) 

೨೧೫೨. ದೇವಜನ - ಘಳಿಲನೆ ದೇವಜನರು 

ಬಂದು ನಿಲ್ಲಲು ವ್ಯಾಳೇಶನ ಸುತ್ತಿ ಸೆಳೆವ 

ವೇಳೆಯಲ್ಲಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೨೧೫೩. ದೇವತೆ - ಊರ್ವಿಯೊಳು ವರ 

ದೇವತೆ ಆದಿಕೇಶವ ದೊರೆ ದಾಸಗೆ 

- ಶರಣು ಶರಣು ದಶರಥರಾಮದೂತಗೆ 

(ಸ-೨೩೬-೩) 

- ನಾಡದೇವತೆಗಳ ಸೆರೆಗಳ ಬಿಡಿಸಿ ಕ್ರೀಡೆ 

ಯಾಯಿತು ನಿಮ್ಮ ದಯದಿಂದಲಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

- ಹಿಂದಿನ ಮಗ್ಗುಲಲಿ ಗಿರಿನಿಚಯಂಗಳು 

ಸಂಧಿಯಲಿ ಮಕರಂದ ದೇವತೆಗಳು 


೩೮೧ 


- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಜತೆಯಗಲದಲಿಹ ತ್ರಿತಯರ ಗೆಲಿದು 

ದೇವತೆಗಳೆಲ್ಲರ ಕಾಯ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

೨೧೫೪. ದೇವರು - ಪನ್ನಗಾರಿ ವಾಹನ 

ದೇವರ ದೇವನಹ ಚೆನ್ನ ಆದಿಕೇಶವನನು ಎಂತು 

ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) 

- ಕಣ್ಣಿನ ಮೂರುತಿ ಬಿಗಿದು ಒಳಗಣ್ಣಿಂದಲೆ 

ದೇವರ ನೋಡಣ್ಣ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೧) 

ದ ಜೊಳ್ಳುದೇವರ ಗೊಡವೆ ಬೇಡ ನರಕ ತಪ್ಪದು 


೬. ಕಣಿಯ ಹೇಳಬಂದೆ ನಾನು (ಬೆ-೭೨-೨) 


- ಈಸು ದೇವರ ಬಲಗಳಿದ್ದರೆ ಫಲವೇನು 

ವಾಸುದೇವನ ಬಲವಿಲ್ಲದವಗೆ 

- ಆವ ಬಲವಿದ್ದರೇನು (ಬೆ-೧೩೩-೫) 

- ಎಲ್ಲ ದೇವರ ಪುಟ್ಟಿಸಿ ನೆಲೆಗೊಳಿಸಿದ 

ಫುಲ್ಲನಾಭನು ಪರದೈವ ನಂಬಣ್ಣ 

- ಶಂಕರನಾರಾಯಣ ಚಡು 
(ಬೆ-೧೭೫-೮) 

- ಭಾಳಾಕ್ಷ ಮುಂತಾಗಿ ಭಜಿಪ ದೇವರ ಮನೆಯ 

ಆಳಿನ ಆಳಿನ ಆಳಿನಡಿದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

- ಸುರರಿಗುಂಟಾದ ದೇವರ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

- ಗಾಳಗೂಳರೆಲ್ಲ ಕೂಡಿ ತೂಳದೇವರ ಮಾತ 

ಕೇಳಿ 


-- ಕಣಿಯ ಹೇಳಬಂದೆ ನಾನು (ಬೆ-೭೨-೩) 


- ಓಡೆಯ ಬಾಡದಾದಿಕೇಶವನಡಿಗಳನ್ನು ಸ್ಮರಿಸಿ 

ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದೇವರಿಲ್ಲದ ಗುಡಿಯು ಹಾಳು ಬಿದ್ದಂಗಡಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ದೇವಿ ನಮ್ಮ ದೇವರು ಬಂದರು ಬನ್ನಿರೆ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-ಪ) 

- ನಾವು ಕುರುಬರು ನಮ್ಮ ದೇವರು ಬೀರಯ್ಯ 

- ನಾವು ಕುರುಬರು (ಬೆ-೧೫೨-ಪ) 

- ಸೊಕ್ಕಿನಿಂದ ಸೊಂಟದ ಮುರಕ ಮೈಲಾರ 

ದೇವರು 

- ಕಣಿಯ ಹೇಳಬಂದೆ ನಾನು (ಬೆ-೭೨-೧) 

- ಇಲ್ಲದಿದ್ದರೆ ಮೇಲಾದ ದೇವರು ಇಲ್ಲವು 

ನೆಲವು ನಿರಾಕಾರಗೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೮) 

- ಪೃಥ್ವಿಯೊಳಗೆ ಕಾಗೆನೆಲೆಯಾದಿಕೇಶವಗೆ 

ಮರ್ತ್ಯದೊಳನ್ಯದೇವರು ಸರಿಯುಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೩) 

- ಎನ್ನ ಕಂದ ಹಳ್ಳಿಯ ಹನುಮಾ ಚೆನ್ನಾಗಿ 

ಇಹರೆ ಲಕ್ಷ್ಮಣ ದೇವರು 

ದ ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬.ಪ) 

- ತೆತ್ತೀಸ ಕೋಟಿ ದೇವರ್ಕಳು ತಾವಿರಲು 

ಒತ್ತಿನಲಿ ಇಂದ್ರ ಉಪೇ೦ದ್ರರಿರಲು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೪) 

- ಮಲೆವ ದುಷ್ಕತವೆಂಬ ಗಜಕೆ ಕೇಸರಿಯೆಂಬ 

ಛಲ ಬಿರುದು ತಾಳ ದೇವರ ದೇವ ನೀನೆನ್ನ 

- ಕಡಹಾಯಸೊ ಕಮಲಲಲೋಚನನೆ 
(ಬೆ-೬೨-೨) 

೨೧೫೫. ದೇವಾಧಿದೇವ - ಹೊಕ್ಕುಳ ಹೂವಿನ 

ಬಾಡದಾದಿಕೇಶವನ ಮೊರೆ ಹೊಕ್ಕೆನಿಂದು 

ಕಾಯ್ದುಕೊಳ್ಳೊ ದೇವಾಧಿದೇವೋತ್ತಮನೆ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

೨೧೫೬. ದೇವಿ - ದೇವಿ ನಮ್ಮ ದೇವರು 

ಬಂದರು ಬನ್ನಿರೆ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-ಪ) 


೩೮೨ 


- ದೇವಿ ಕೇಳೆನ್ನ ಭಾಷೆಯ ಮುಂದೆ ಅರ್ಜುನಗೆ 

ನಾವೆ ಸಾರಥಿಯಾಗಿ ಸಲಹುವೆವು 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಕುಂಭಿನೀದೇವಿ ತಾ ಬಂಧನವ ಕಳೆದಳು 

ಅಂಬುಜಾಕ್ಷಿ ದ್ರೌಪದಿಯು ಮಾನ ಉಳುಹಿ 

ಕೊಂಡಳು 

- ನ೦ಬು ನಾರಾಯಣನ (ಬೆ-೫೩-೨) 

- ಧಾರಿಣಿಯ ಭಾರವನು ತಾಳಲಾರದೆ ದೇವಿ 

ಶ್ರೀರಾಮ ರಾಮೆಂದು ಶಿರವ ತೂಗುವಳಯ್ಯ 

-.ಕಅಯೇರಿ ಬಂತು (ಬೆ-೧೩೦-೪) 

- ನಸುನಗುವ ಪಲ್ಲ ಗುಣಶೀಲೆ ದೇವಿ ಬಿಸಜಾಕ್ಷಿ 

ಎನ್ನ ಹೃದಯದೊಳು ನಿಂದವಳೆ 

- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೧) 

-. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ 

ಚರಣಕಮಲಂಗಳನು ದಯೆಮಾಡು ದೇವಿ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨_ಪ) 

- ದೇವಕೀ ದೇವಿಯುದರದಿ ಜನಿಸಿ ಬಾಲ್ಯದಲಿ 

ಓವಿ ಮೊಲೆಯೂಡಿದವಳಸುವ ಸೆಳೆದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

- ಅತ್ತೆಯಲ್ಲವೆ ಎನಗೆ ಗಾಂಧಾರಿ ದೇವಿಯರೆ 

-. ವಾಸುದೇವಾಯ ನಮೋ (ಬೆ-೯೦-೪) 

೨೧೫೭. ದೇವೇಂದ್ರ - ತಂದೆಯೊಡಲನು 

ಸೀಳಿಸಿದವರೊಳು ದೇವೇ೦ದ್ರನ ತಲೆಗೆ ತಂದವ 

ರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

೨೧೫೮. ದೇವೇಶ - ದೇವದೇವೇಶ ನೀನೆಂದು 

ನಂಬಿರಲು ಕೃಪಾವಲೋಕನದಿ ಸಲಹೊ ದೇವ 

- ಆವ ಪರಿಯಲಅ ನಿನ್ನನೊಅಸಿ (ಬೆ-೩೭-ಅ) 

೨೧೫೯. ದೇಶ- ಛಪ್ಪನ್ನ ದೇಶಕ್ಕೆ ಒಪ್ಪುವ. 

ಕಾಗಿನೆಲೆಯ ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 

(ಸ-೧೯೩-೫) 

- ವ್ಯಾಸನ ಜನನಿಯ ವಾಸನೆ ತಾಳ್ದನು ದೇಶ 

ದೊಳಗೆ ಬಲು ಪೆಸರುಳ್ಳವನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ದೇಶಾಧಿಪತಿ ನರಹರಿಯೆ ನಿನ್ನಯ ಪಾದ 

ದಾಸರ ದಾಸನೆಂದೆನಿಸಬೇಕೆನ್ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದೇಶಾಧಿಪತಿ ನರಹರಿಯೆ (ಬೆ-೨೧-ಪ) 

- ದೇಶಾಧಿದೇಶಗಳ ತಿರುಗುವ ಗರುಡನಿಗೆ 

ನಾಸಿಕದ ಕೊನೆ ಡೊಂಕ ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕಮ೯_ವಿದು (ಬೆ-೧೦೭-೩) 

- ಸಾಸಿರ ನಾಮಕೆ ಹೆಸರಾದ ಜಪ್ಪನ್ನ 

ದೇಶದಾರಿಗಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ 

ಏಸು ದೇಶ ತಿರುಗಿದರೆ ಬಾಹು ದೇನೊ ಅಲ್ಲಿ 

ಆಹೋದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ವನದೇಶದಿ ಧುರಕೆ ನಿಂದವನೆಂದೆನೆ ಪೂತನಿ 

ಮೊಲೆಯ ಹರಿದು ಕೊಂದವನೆಂದು ಸ್ತುತಿಸಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ದೇಶಕಧಿಕ ಕಾಗೆನೆಲೆಯಾದಿಕೇಶವನ ಲೇಸಾದ 

ಚರಣಕಮಲದ ಬಲವಿರದನಕ 

- ಆವ ಬಲವಿದ್ದರೇನು (ಬೆ-೧೩೩-೫) 

- ಅಪ್ಪರೂಪವಾದ ಕಜ್ಜಾಯ ರಾಶಿಗಳ ಛಪ್ಪನ್ನ 

ದೇಶಕೆ ಮಾರುವ ಶೆಟ್ಟಿ 

ದ ಬ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

- ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟಿ ದೇಶಕೆ 

ಪ್ರಸಾದವ ನಡಸುವ ಶೆಟ್ಟಿ 

ದ ಬ೦ದೆವಯ್ಯ ಗೋವಿಂ೦ದಶೆಟ್ಟ 
(ಬೆ-೧೫೧-೩ 

- ದೇಶದೊಳು ವಂಶಕ೦ಟಕರೆನಿಸಿದವರೊಳಗೆ 

ಭಾಷಣವ ಮಾಡಬಷಪ್ಪುದೆ ಪ್ರಾಜ್ಞರು 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೪) 

- ವ್ಯಾಸನ ಜನನಿಯ ವಾಸರೂಪ ತಾಳ್ವನು 

ದೇಶದೊಳಗೆ ಬಲು... ಉಳ್ಳವನು 

- ಸೀತಾಪತಿ ರಘುನಾಥ (ಬೆ-೧೦೦-೧) 

೨೧೬೦. ದೇಶಾಕ್ಷಿ (ಒಂದು ರಾಗ) - ತಾಲ 

ದಂಡಿಗೆ ಪಿಡಿದು ತುಂಬುರು ನಾರದರು 


೩೮೩ 


ಭೂಪಾಳಿ ದೇಶಾಕ್ಷಿ ನಾರಾಯಣಿ ಗುಜ್ಜರಿ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

೨೧೬೧. ದೇಶಿ - ಅಂತರವರಿಯದಾ ದೇಶಿ 

ಹೇಸಿ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

೨೧೬೨. ದೇಹ - ನರದೇಹ ಹೊತ್ತು 

ತಿರುಗುವಂಥ ತಿರುಕ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೪) 

- ಈ ದೇಹ ತಾನು ಸತ್ತ ಗಳಿಗೆ ಮುಟ್ಟಲಮ್ಮರು 

ಬರಿದೆ ನಾವು ವ್ಯಥೆಗೆ ಸಿಕ್ಕಿದೆವೆ೦ಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಸುಲಿದು ಚರ್ಮವ ಹಾಸಿದರೆ ಧರೆಗೆ 

ಐದುಮಡಿ ನೆಲೆಯಾವುದೀ ದೇಹಕೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

- ಇದ ಬಲ್ಲ ಜಾಣರ ದೇಹದೊಳಗೆ ನೋಡಣ್ಣ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-ಅ) 

- ಹೇಯವಾದ ದೇಹವನ್ನು ಶ್ಲಾಘನೀಯ 

ವೆಂದು ನಾಲ್ವರೊಡನುಪಾಯದಿಂದ ಹೇಮ 

ದಂತೆ ಬಣ್ಣಗಟ್ಟಿ ಬಾಯಬಡಿದು ತಂದು ತಂದು 

ಕಾಯ ಕಳೆದೆನಲ್ಲದೆ 

- ಅಹಹ ಮೋಸ ಹೋದೆನಯ್ಯ (ಸ೯-೧) 

- ಸುಲಿದು ಚರ್ಮವ ಹಾಸಿದರೆ ಭೂಮಿಗೈದು 

ಮಡಿ ನೆಲೆಯಾವುದೀ ದೇಹಕೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಸುಟ್ಟುಸುಟ್ಟು ಸುಣ್ಣದ ಹರಳಾಯಿತೀ ದೇಹ 

- ಡಿಂಜನೊಳು ಪ್ರಾಣವಿರಲು 
(ಬೆ-೧೧೭-೧) 

- ಸಂದೇಹವ ಮಾಡದಿರು ಅರಿವು ಎಂಬ 

ದೀಪ ಹಿಡಿದು ಇಂದು ಕಾಣೊ ದೇಹದಲಿ 

ಪಿ೦ಡಾಂಡ ಹಾಗೆ ಬ್ರಹ್ಮಾಂಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ದಿವ್ಯ ಜ್ಞಾನವನಿತ್ತು ದೇಹಾವಸಾನದಲ್ಲಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಲೀಲಾ ಸಾದೃಶ್ಯವ ತೋರುತ ಲಿಂಗಭ೦ಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಎಲ್ಲದ ದೇಹ ಹಾರುತ 

- ಅ೦ಂಧ೦ತಮಸು ಇನ್ನಾರಿಗೆ (ಬೆ-೮೯-೨) 

- ವ್ಯರ್ಥ ದೇಹ ಮಣ್ಣುಕೂಡಿದಂತೆ ಕೆಡಬೇಡ 

ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಅಂತರಂಗದಲೊಂದು ಅರ್ಧದೇಹದ 

ಲೊಂದು ಚಿಂತೆಯನುಗೊಳಲೇಕೊ ಪಂಚ 

ರಿವರಿರಲು 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೩) 

- ಆಯಿತೊ ಹೋಯಿತೊ ಏನಾಯಿತೋ ಈ 

ದೇಹಕ್ಕೆ ತಾಯಿ ಯಾರೊ ಇನ್ನು ತಂದೆ ಯಾರೂ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

- ರಣದೊಳಗೆ ದೇಹವ ಖಂಡತು೦ಡವ ಮಾಡಿ 

ರಣವನುತ್ತರಿಸಿ ಮರಣವ ತೋರಿದೆ 

- ಸಾಲದೆ ಸನಿನದೊ೦ದು ದಿವ್ಯನಾಮ 
(ಬೆ-೧೭೪-೧) 

- ಓ೦ಬತ್ತು ಹೆಜ್ಜದ ತನುವಿನ ಹೊಲಸಿನೊಳ್‌ 

ತುಂಬು ತುಂಬಿ ದೇಹ ತುಳುಕುತಿದೆ 

- ಏತರವನೆ೦ಂದು ಪೇಳಅ (ಬೆ-೧೨೨-೩) 

-. ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 

ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರೊ 

- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೩) 

- ಕನಸಿನಂದದಿ ದೇಹ ಸ್ಥಿರವಲ್ಲ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 


ಎ ಕ್ಷೀಣದೇಹವ ಬಿಡುವೆನೆಂದು ಪಾಡಂಪಟ್ಟು 


ತ್ರಾಣದಲಿ ಗರಳತೈಲವ ಸೇವಿಸೆ 

- ಸಾಲದೆ ಸಿನದೊ೦ಂದು ದಿವ್ಯನಾಮ 
(ಬೆ-೧೭೪-೪) 

- ತಾನಾರು ದೇಹವಾರು ದಿವ್ಯ ಜ್ಞಾನದಲಿ 

ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-ಪ) 

- ತನಗೆ ದೇಹಾನುಬಂಧಿಗಳೆ ಬಂಧುಗಳೆಂದು 


೩೮೪ 


ಮನದಿ ನಿಚ್ಚಳವಾಗಿ ನಂಬಬೇಡ 

- ಆರು ಹಿತವರು ಎ೦ದು ನ೦ಬಬೇಡ 
(ಬೆ-೩೩-೩) 

೨೧೬೩. ದೇಹಾತುರ - ದರಿದ್ರವು ಬಂದರೆ 

ಧಾತುಗೆಟ್ಟು ದೇಹಾತುರ ಹೊಂದುವಿರೇತಕೆ 

ದುಗುಡದಿ 

- ಬೆರೆಯದಿರು ಬೆರೆಯದಿರು 


(ಬೆ-೧೪೪-೨) 
೨೧೬೪. ದೇಹಿಕ - ಮುಕುತಿ ದೇಹಿಕ 
ಸಿಲೀಮುಖನಯ್ಯ ಧ್ರುವದೇವ 


- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

೨೧೬೫. ದೈತ್ಯ - ರೂಡಿಯ ಕದ್ದು 

ಕೊಂಡೋಡುವ ದೈತ್ಯ ನೀಡಿ ತಿವಿದು ಕೋರೆ 

ದಾಡೆಯಿಂದ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩ 

- ಶಾಂತ ಮೂರುತಿ ಆಗಿ ಪಾವಕ ಮೂರುತಿ 

ಕಳ್ಳ ದೈತ್ಯ ಸಂಹಾರವ ಮಾಡಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ರೋಷದಿ ದೈತ್ಯನ ಕರುಳ ಕಿತ್ತ ನರಕೇಸರಿ 

ರೂಪಿನ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

-ಸಲೆ ದೈತ್ಯನ ಕೊಂದು ಸೀತೆಯ ತಂದನಿಗೆ 

ಗಿರಿ ತಲೆಯಮೇಲೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಭಾಗಿರಥಿಯ ತಂದೆ ಬಹು ದೈತ್ಯರ ಕೊಂದೆ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

- ಧಾರಿಣಿಯೊಳು ದುರ್ವಾದಿ ದೈತ್ಯರ ಗಂಟಲ 

ಗಾಳವಾದಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೩) 

- ಬೆಂಬಿಡದೆ ದೈತ್ಯರನು ಕೊಂದ ಗುಣ ಸಂಪನ್ನ 

ಸುಂದರ ಕೃಷ್ಣನೆಂಬ ಮದ ಸೊಕ್ಕಿದಾನೆ 

-ಆನೆ ಬರುತಾದೆ ನೋಡಮ್ಮ (ಸ-೧೫-೩) 

- ಸೀತೆಯನು ವಂದಿಸುತೆ ಉಂಗುರವನಿತ್ತವಗೆ 

ದೈತ್ಯಪುರವನು ಭರದಲುರಿಸಿದವಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಜಯಮಂಗಲಂ೦ಂ ನಿತ್ಯ (ಬೆ-೧೭೧-೧) 

- ದುರುಳ ದೈತ್ಯನ ನಿಡುಗರುಳ ಮಾಲೆಯ 

ಮುಂಗೊರಳೊಳು ಧರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 

- ಹರಿಯ ರೂಪವ ತಾಳಿ ಇರುಳು ದೈತ್ಯನ 

ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 

-. ಅಮರ ದೈತ್ಯರು ಕೂಡಿ ಅಂಬುಧಿಯ 

ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟಿದ ಶೇಷನ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೨೧೬೬. ದೈತ್ಯಮರ್ದನ - ದೈತ್ಯಮರ್ದನ 

ಬಾಡದಾದಿಕೇಶವ ನಿನ್ನ ಕೀರ್ತನೆಗೈವರ ಸ್ತುತಿಕ 

ನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

೨೧೬೭ ದೈನ್ಯ - ಆಶೆಕಾರರ ಮನೆಯ ವಿಲಾಸ 

ಸುಖಕಿಂತ ಆಶಾರಹಿತರ ಮನೆಯ ನಿರ್ಗತಿಕ 

ದೈನ್ಯ ಲೇಸು 

- ಅರಿತು ನಡೆಯಅಬೇಕು (ಸ-೭-೩) 

-. ಮಾಡುವ ದೈನ್ಯವ ಬಲ್ಲೆ ಮದ್ದೂರು 

ನರಸಿಂಹಯ್ಯ 

- ಚೀದಿಯೊಳು ಯಾತರಾ ನಂಟು ಬೇಡ 
(ಸ-೧೮೫-೩ 

೨೧೬೮. ದೈವ - ಗುರುದೈವಗಳ ನಿಂದೆಗೈದ 

ವಗೆ ಉನ್ಮದವು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 

- ನಾಡಾಡಿ ದೈವಗಳೆಲ್ಲ ನಮ್ಮ ಬಾಡದಾದಿ 

ಕೇಶವನೊಬ್ಬನೆ ಬಲ್ಲ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೫) 

- ವಿಷ್ಣುವೆ ಪರಮದೈವವೆಂದು ದುಷ್ಪ ರಾಕ್ಷಸರ 

ಕೊಂದೆ 

ದ ಎಷ್ಟು ಪೊಗಳಅ ನಾನು (ಸ-೫೩-ಅ) 

- ಗುರು ದೈವ ಹಿರಿಯರನು ಬೈಯುವನೆ ನಿಷ್ಠ 

- ಸಹಜವಿದು ಈ ನುಡಿಯು 
(ಬೆ-೧೪೯-೩) 

ಇ ಕ್ಷೋಣಿಯೊಳು ಕ್ಷೀಣ ದೈವ ಬ್ರಹ್ಮಾಂಡ 


೩೮೫ 


ಕೋಟಿಗಳು ದಾನವಾರಿಯ ದಾಸಗಳವಡವು 

ನಾನರಿವೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೨) 

- ಕಂಡೆನಾ ತಂಡತಂಡದ ಹಿಂಡು ದೈವ 

ಪ್ರಚಂಡ ರಿಪುಗಂಡ ಉದ್ದಂಡ ವರಾನ 

- ಕಂಡೆ ನಾ ಜಂಜಡದ ಹಿ೦ಡು ದೈವ 
(ಬೆ-೮೪-ಪ) 

- ಶಿವ ಮಹಾದೇವನೆಂದರೆ ಹರಿಯು ದೈವ 

ಬುವಿಯೊಳು ಇವರಿಬ್ಬರು ಕರ್ತರೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೯) 

- ಫಾಳಾಕ್ಷನಲ್ಲದೆ ಅತಿದೈವವಿಲ್ಲೆಂದು ಚೋಳನ 

ಕಂತೆಯ ನಿಲಿಸುವಿರಿ 

- ಶ೦ಕರನಾರಾಯಣ ಚಡು 
(ಬೆ-೧೭೫-೪) 

ದ ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು 

ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

- ಆದಿಕೇಶವ ದೈವವಲ್ಲದಿನ್ನಿಲ್ಲವೆಂದು 

ಆಗಮವು ನುಡಿವುದಾವನನು 

- ಆತನೇ ಪರಮಾತ್ಮ್ಯು ಪರತತ್ತ್ವ 
(ಬೆ-೭೪-೩) 

- ಚೆನ್ನ ಆದಿಕೇಶವನಿರಲು ಭಿನ್ನ ದೈವವೇತಕೆ 

- ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೫) 

- ವರದಾದಿಕೇಶವನಲ್ಲದೆ ದೈವವು ಉಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೫) 

- ಸಾಧು ಸಜ್ಜನ ಸತ್ಯಗುಣಕಿದಿರುಂಟೆ ಆದಿ 

ಕೇಶವನಲ್ಲದೆ ದೈವವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಂಟೆ 
(ಬೆ-೧೨೫-ಪ೧) 

- ದಿಟ್ಟ ವರ .... ಕೆಟ್ಟಿ ಮುನಿ ದೈವಗಳ 

ಪಟ್ಟದರಸು ಅದಾವನು 

- ಆತನೇ ಪರಮಾತ್ಮ್ಯು ಪರತತ್ತ್ವ 
(ಬೆ-೭೪-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕೊಂಡಾಡದಿರು ಬೀದಿಗೂಳುಂಬ ದೈವಗಳ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಕೊಂಬುಹೋತು ಕುರಿ ಕೋಣನ ಬಲಿ 

ಗೊಂಬ ಡೊಂಬೆ ದೈವಗಳನು ಭಜಿಸದಿರು 

ಮನವೆ 

- ದಾನ ಧಮರ5ವ ಮಾಡಿ ಸುಖಯಾಗು 
(ಬೆ-೧೩೯-೨) 

- ಬಿನುಗು ದೈವಗಳು ನಿನಗೆಣೆಯಿಲ್ಲವೆಂಬ 

ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೪) 

- ರಂಗನಾಥನು ಇರಲಿಕ್ಕೆ ಜಂಗುಳಿ ದೈವಗಳೇಕೆ 

- ಮರೆಯದಿರು ಮರೆಯದಿರು (ಬೆ-೩೬-೧) 

- ಚೆನ್ನ ಆದಿಕೇಶವನಿರೆ ಬಿನುಗುದೈವಗಳೇಕೆ 

- ಮರೆಯದಿರು ಮರೆಯದಿರು (ಬೆ-೩೬-೩) 

- ವರ ಶಾಪವಿಲ್ಲದ ಬಣಗು ದೈವಗಳಿಗೆ 

ಶರಣೆಂದರೇನು ಶರಣೆನದಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೩) 

- ಬಲ್ಲಿದ ಕಾಗೆನೆಲೆಯಾದಿಕೇಶವವಿರೆ ಚಿಲ್ಲರೆ 

ದೈವದ ಹಂಬಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

೨೧೬೯. ದೈವಕೃಪೆ ದ ದೈವಕೃಪೆಯು ತೊಲಗ 

ಲೊಡನೆ ದಾಳಿವರಿಯದೆ ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೨೧೭೦. ದೈವದ್ರೋಹ - ಮಾತಾಪಿತೃ ಗುರು 

ದೈವ ದ್ರೋಹದಿ ಭೂತಳವು ನಡು 

ನಡುಗುತಿಹುದು 

- ಕಅ ಹೆಚ್ಚಿ ಬಂದಿತಲ್ಲ (ಸ-೭೮-೨) 

೨೧೭೧. ದೊರಕು - ಮಂಗಳ ಮಹಿಮನ 

ಅಂಘ್ರಿಯ ಕಾಣದ ಮಂಗಗೆ ಮುಕುತಿಯು 

ದೊರಕೀತೆ 

- ಕೇಶವನೊಲುಮೆಯು ಆಗುವ ತನಕ 
ಸ-೮೯-೬) 

- ವಸ್ತು ಪ್ರಾಣನಾಯಕನು ದೊರಕಲಿಲ್ಲವು 


೩೮೬ 


- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಮುಂದರಿದು ನೋಡು ನರರ ತನುವು 

ದೊರಕಲರಿಯದು 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯ ದೊರಕುವ ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭) 

- ಕಳ್ಳಕೂಗನೆ ಕೂಗಿ ಬೊಗಳಿ ಬಾಯ್ದೆರೆವಂಥ 

ಕಳ್ಳರಿಗೆ ತಾ ವೀರಸ್ವರ್ಗ ದೊರಕುವುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೨೧೭೨. ದೊರೆ (ರಾಜ) - ಔಚಿತ್ಯ ವಿದ್ಯೆಯ 

ನರಿಯದ ದೊರೆ ತಾನು ಮೆಚ್ಚಿದರೇನು 

ಮೆಚ್ಚದಿದ್ದರೆ ಏನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

- ಸೇರಿದವರ ಹೊರೆಯದಂಥ ದೊರೆಯು 

ಏತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೧) 

- ಅರಸಿನಂತೆ ಬ೦ಂಟನೊ ಹನುಮರಾಯ 

ದೊರೆಯಂತೆ ಸೇವಕನೊ 

- ಅರಸಿನ೦ತೆ ಬ೦ಟನೊ (ಬೆ-೫_ಪ) 

- ಅಲ್ಪ ದೊರೆಗಳ ಜೀತ ಎಷ್ಟು ಮಾಡಿದರೇನು 

- ಆರು ಬಾಳದರೇನು (ಬೆ-೩೦-೩) 

- ಗುಡ್ಡದೊಳಿರುವುದು ದೊರೆಗಳಿಗಂಜದು 

ಹೆಡ್ಡರಿಗಳವಲ್ಲ ಹೇಮವರ್ಣದ ಪಕ್ಷಿ 

- ಪಕ್ಚಿಯ ಕುರುಹ ಬಲ್ಲರು 
(ಬೆ-೧೬೫-೪) 

- ದೊರೆ ನೋಡುತ್ತಿದ್ದಂತೆ ಬ೦ಟನನು ಪರರು 

ಕೊಂಡೊಯ್ಯಲು ಕುಂದು ಅರಸಗಲ್ಲದೆ 

ಆಳಿಗೇನು 

ದ ನಿನ್ನ ನಾಮ ವಾಲ್ಯೀಕಿಯನುದ್ಳರಿಸಿದೆ 
(ಸ-೧೪೫-೨) 

- ಊರ್ವಿಯೊಳು ವರ ದೇವತೆ ಆದಿಕೇಶವ 

ದೊರೆ ದಾಸಗೆ 

- ಶರಣು ಶರಣು ದಶರಥ ರಾಮದೂತಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೩೬-೩) 

- ಎನ್ನ ಸಲಹಯ್ಯ ಕರುಣಾವಾರಿಧಿ ಕಾಗಿನೆಲೆ 

ಯಾದಿಕೇಶವ ಮುತ್ತತ್ತಿ ದೊರೆಯೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

೨೧೭೩. ದೊರೆ (ಸಿಗು) - ಹರಿ ನಿನ್ನ 

ಪರವನಾರ್ಥ ನಿರುತದಿಂದಲಿ ಎನಗೆ 

ದೊರೆಯಿತೀ ಗುರುಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಪ) 

- ಪರಮ ಮೂಡಢರಲಿ ನಿರುತ ಸಂಗವ ಮಾಡಿ 

ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಅಲ್ಲ 
(ಸ-೨೩೧-೧) 

೨೧೭೪. ದೊರೆ - ಭಾನುಪ್ರಕಾಶನ ಭಜನೆಯ 

ಮಾಡದ ಹೀನಗೆ ಮುಕುತಿಯು ದೊರಕೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೨೧೭೩೫. ದೊರೆತನ - ದೊರೆತನವ ಬಿಡಿಸಿ 

ಸುಸ್ಥಿರ ಮಾರ್ಗ ತೋರಿಸಿದೆ ನರಮಾತ್ರದವ 

ನೆನದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ದೊರೆತನವು ಬಂದಾಗ ಕೆಟ್ಟ ನುಡಿಯಲು 

ಬೇಡ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೩) 

೨೧೭೬. ದೋಚು - ಬಾಧಿಸಿ ಪರರರ್ಥವ 

ದೋಚುವವಗೆ ವ್ಯಾಧಿಯು ಕಾಡದೆ ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೫) 

೨೧೭೭. ದೋಟಿ ನಿಚ್ಚಣಿಕೆ ದೋಟಿಗೆ 

ನಿಲುಕದ ಹಣ್ಣಿನ ವೃಕ್ಷ ನಿಚ್ಚನಿಚ್ಚವು ಬಾಗಿ 

ಫಲವಾದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

೨೧೭೮. ದೋಷ - ಗಾಸಿಯನು ಮಾಡದಲೆ 

ದೋಷವನು ಪರಿಹರಿಸೊ ಸಾಸಿರ ನಾಮದಾ 

ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 


೩೮೭ 


- ದೋಷವೆಂದರೆ ನುಡಿ ಕೇಳದೆ ಸಂತೋಷ 

ವೆಂದರೆ ನೋಡಿ ಬಾಳದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

-. ಆಶಾಕ್ರೇಶ ದೋಷವೆಂಬ ಅಬ್ಬಿಯೊಳು 

ಮುಳುಗಿ ಯಮನ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಅ) 

- ಆಸೆಯ ಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 

ದೋಷಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 

- ಹೇಗೆ ನೀ ದಾಸನಾದೆ (ಬೆ-೨೨-೧) 

೨೧೭೯. ದೋಷಕ - ವಿಶೇಷ ನಿಮ್ಮಂಫ್ರಿಯ 

ನಂಬಲಾರದೆ ಕೆಟ್ಟ ದೋಷಕನು ನಾನಾದೆ 

ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣ ಕಮಲವ 
(ಸ-೨೧೩-೬) 

೨೧೮೦. ದೋಷನಾಶೆ - ದೋಷನಾಶೆ 

ಕೃಷ್ಣವೇಣಿ ಗಂಗೆ. ಗೋದಾವರಿ ಭವನಾಶಿ 

ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸ 

ಲ್ಲಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) | 

೨೧೮೧. ದೋಷರಾಶಿ - ದೋಷರಾಶಿ 

ನಾಶಮಾಡು ಶ್ರೀಶ ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

೨೧೮೨. ದೋಷವಿರಹಿತ - ದೋಷವಿರಹಿತ 

ವಿಷ್ಣು ಮಧುಸೂದನ ತ್ರಿವಿಕ್ರಮ ಸುರೇಶ 

ಸರ್ವೋತ್ತಮ ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೧) 

೨೧೮೩ ದ್ರವ್ಯ - ದಾರಿದಕ್ಕೊದಗದ ದ್ರವ್ಯ 

ಪದಾರ್ಥದ ಏರಿ ಇದ್ದರೇನು ಪರ್ವತ 

ವಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

- ಗಳಿಸದಿರು ಸೀಮೆಯನು ಗಳಿಸದಿರು 

ದ್ರವ್ಯವನು 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೧) 

- ಜೀಣನ ವಶದೊಳು ನಾನಾ ದ್ರವ್ಯವಿರೆ ದಾನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಧರ್ಮಕೆ ಮನಸಾದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

- ಪಡೆದ ದ್ರವ್ಯವೆಲ್ಲ ವಸ್ತು ಕ್ಷೇತ್ರಂಗಳ ಕಾಣದೆ 

ನಿತ್ಯ ನಡೆದುದ ವಿಸ್ತರಿಸಲಾರೆ ನೀಲಮೇಘ 


ಶ್ಯಾಮ ನಿನ್ನ 

- ದಾಸಾರ್ಯರ ದಾಸರ ದಾಸ 

" (ಸ-೧೧೯-೨) 

೨೧೮೪. ದ್ರುಪದ - ದ್ರುಪದನ ಮಗಳ 


ಅಭಿಮಾನ ರಕ್ಷಕನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

೨೧೮೫. ದ್ರುಪದನಂದಿನಿ - ಗಂಡರೈವರ 

ಮುಂದೆ ದ್ರುಪದನಂದಿನಿ ಸೆರಗ ಲಂಡ ದುಶ್ಶಾಸ 

ಹಿಡಿದು 

- ವಾಸುದೇವಾಯ ನಮೋ (ಬೆ-೯೦-೧) 

೨೧೮೬. ದ್ರೋಣ/ದ್ರೋಣಾಚಾರ್ಯ - 

ಕಲಿಗಳೊಳು ದ್ರೋಣ ಫಲುಗುಣ ಭೀಷ್ಮ 

ನಾನಲ್ಲ ನಳಿನಮುಖಿ ದ್ರೌಪದಿಯಹಲ್ಕೆ ಯಲ್ಲವೊ 

ಸ್ದಾ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಜಗವರಿಯಲು ಕುರುವಂಶಕೆ ಕೇಡನು 

ಬಗೆದು. ಕೊಂದವನು ದ್ರೋಣನೊ 

ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೩) 

- ನಿಲುಗಡೆಯ ಮನಸಿನಲಿ ನೀ ದ್ರೋಣನೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೩) 

- ಕಲಿಗಳೊಳು ಭೀಷ್ಮ ದ್ರೋಣಾಚಾರ್ಯ 

ಫಲ್ಗುಣನೊ 

ದ ಮರೆಯದಿರು ಮೆರೆಯದಿರು 
(ಬೆ-೧೪೮-೨) 

೨೧೮೭ ದ್ರೋಣಾದ್ರಿ - ಮೆರೆವ ಗಿರಿಯವಾಸ 

ಕಪಿಕುಲ ಸೌಮಿತ್ರಿಗೆರೆದೆ ದ್ರೋಣಾದ್ರಿ ಸಂಜೀವನ 

ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_೩) 

೨೧೮೮. ದ್ರೋಹಿ - ಮಾಡಿದುಪಕಾರವನು 

ಮರೆವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ಚಿನಯ್ಯ 
(ಸ-೧೨೩-೧) 


೩೮೮ 


- ರೂಢಿಯೊಳು ಬಾಳುವರ ಸಹಿಸದನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 
(ಸ-೧೨೩-೧) 

- ಸತಿಯಿದ್ದು ಪರಸತಿಯ ಬಯಸುವನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೨) 

- ಸತಿಯನ್ನು ಪರರ ವಶಗೈವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(156೨೩53೨) 

- ತನ್ನ ಗುರುಸತಿಯ ಬಯಸುವವನೇ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಟ್ವೆನಯ್ಯ 
(ಸ-೧೨೩-೩) 

- ಕೆರೆ ಕಟ್ಟೆ ಪೂದೋಟಗಳ ರಚಿಸುವನೆ ದ್ರೋಹಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೩) 

- ಕೂಡಿದೆಡೆಯಲಿ ಕಪಟವೆಸಗುವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೧) 

- ಚಾಡಿ ಕೊಂಡೆಗಳನಾಡಿ ನಡೆವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೧) 

- ಹೆತ್ತವರೊಡನೆ ಕಲಹ ಮಾಡುವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಬಜ ಯನು: 
(ಸ-೧೨೩-೨) 

- ಯತಿಗಳನು ಒಂದೆ ಸಮ ನಿಂದಿಸುವನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೨) 

- ಹೊನ್ನಿದ್ದು ಅನ್ನದಾನ ಮಾಡದವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 
(ಸ-೧೨೩-೩) 

- ಸನ್ನುತಾಂಗ ಕಾಗಿನೆಲೆಯ ಆದಿಕೇಶವನ 

ತನ್ನೊಳು ತಾ ತಿಳಿದು ಸುಖಿಸದವ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ದೆನಯ್ಯ 
(ಸ-೧೨೩-೩) 

- ದ್ರೋಹಿಗಳ ವಿವರವನು ನಾ ಪೇಳ್ದೆನಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 
(ಸ-೧೨೩-ಪ) 

೨೧೮೯. ದ್ರೌಪದಿ - ಬರಿದೆ ದ್ರೌಪದಿಗಾಗಿ 

ದುರ್ಯೋಧನ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 

- ಪಾಂಡವರೈವರು ಲಲನೆ ದ್ರೌಪದಿಯೊಂದಿಗೆ 

ವನವಾಸ ಹೋಗಿ ಹೊಲದೊಳಗೆ ಇಹ 

ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಬಿಡದೆ ದ್ರೌಪದಿಮಾನ ಕಾಯ್ದೆನೆಂಬ ಸಿರಿಯೆ 

- ಆವ ಸಿರಿಯಅ ನೀನು ಎನ್ನು ಮರೆತೆ 
(ಬೆ-೬೭-೨) 

- ಕಲಿಗಳೊಳು ದ್ರೋಣ ಫಲುಗುಣ ಭೀಷ್ಮ 

ನಾನಲ್ಲ ನಳಿನಮುಖಿ ದ್ರೌಪದಿಯಹಲ್ಕೆ ಯಲ್ಲವೊ 

ಸ್ನಾ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ದುರುಳ ದುಶ್ಶಾಸ ದ್ರೌಪದಿಯ ಸೀರೆಯ 

ಸೆಳೆಯೆ ತರುಣೆಗಕ್ಷಯವಿತ್ತು ಕಾಯ್ದೆಯಂತೆ 

ಹರಿಯೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಅರಸಿ ಜಯಜಯವೆಂದು ದ್ರೌಪದಿಯ ಸಿರಿ 

ಮುಡಿಗೆ ಸುರಿಸಿದರು ಪೂಮಳೆಗಳ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಹರಿನಾಮ ನೆನೆವರೇಂ ಧನ್ಕರೋ ದ್ರೌಪದಿಯ 

ಹರಿನಾಮವೇ ಕಾಯಿತು 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಸ್ಮರನ ಶರತಾಪವನು ಪರಿಹರಿಸಲರಿಯದೆ 

ದುರುಳ ಕೀಚಕನು ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ರಾಕೇಂದುಮುಖಿಯ ದ್ರೌಪದಿಯ ಮಾನವ 

ಕಾಯ್ದೆ ಆಕೆಗಕ್ಷಯವಿತ್ತೆ ಕೃಷ್ಣ 

- ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.-೩) 

- ಸಿಟ್ಟಿನಲಿ ದ್ರೌಪದಿಯು ಕಣ್ಣೆರೆದು ನೋಡಲು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಇಂತೆನುತ ದ್ರೌಪದಿಯು ಮೊರೆಯಿಡು 

ವುದನು ಕೇಳಿ 


೩೮೯ 


- ವಾಸುದೇವಾಯ ನಮೋ (ಬೆ-೯೦-೯) 

- ಶರಣರಿಚ್ಛೆಯಲಿ ನೀನಿದ್ದುದಕೆ ದ್ರೌಪದಿಯು 

ಕರಿರಾಜ ಶಂಭು ಅಂಬರೀಷ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಕುಂಭಿನೀದೇವಿ ತಾ ಬಂಧನವ ಕಳೆದಳು 

ಅಂಬುಜಾಕ್ಷಿ ದ್ರೌಪದಿಯು ಮಾನ ಉಳುಹಿ 

ಕೊಂಡಳು 

- ನಂಬು ನಾರಾಯಣನ (ಬೆ-೫೩-೨) 

- ವರ ಮಾರ್ಕಂಡೇಯ ಕದನದಲಿ ಕಲಿ 

ಹನುಮ ಸುಗ್ರೀವ ಜಾ೦ಂಬವಾಂಗದ ಶಬರಿ 

ದ್ರೌಪದಿಯರು 

- ಪೂಸರನ ಜನಕನೇ (ಬೆ-೧೬೮-೩) 

- ವಸುಧೆಯಲಿ ಕುಂತಿನಂದನನಾಗಿ ಉದಿಸಿದಗೆ 

ಕುಸುಮವನು ತಂದು ದ್ರೌಪದಿಗಿತ್ತಗೆ 

- ಜಯಮಂಗಲಂ ಸಿತ್ಯ (ಬೆ-೧೭೧-) 

೨೧೯೦. ದ್ವಂದ್ವ - ತಂದೆ ಸಿರಿ ಕಾಗೆನೆಲೆಯಾದಿ 

ಕೇಶವನ ಪದ ದ್ವಂದ್ವವನು ಬಿಡೆನು ಬಿಡೆನೈ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

೨೧೯೧. ದ್ವಯ - ದೃಕುಯುಗದಿ ರವಿ ಶಶಿಯು 

ಎವೆಯಲಿ ನಕ್ಷತ್ರ ಪ್ರಕಟ ಜಿಹ್ವೆಯ ವಾಣಿ 

ಕರ್ಣದ್ವಯದಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೨೧೯೨. ದ್ವಾದಶ - ದಶದಶನ೦ದ ಏಕಾದಶ 

ಚಂದ್ರಶೇಖರ ದ್ವಾದಶಾದಿತ್ಯರು ಮಾರುತರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 


ತಿರು ಚೂರ್ಣದ್ವಾದಶ ನಾಮವನಿಡುವರ 


ಪರಿಚಾರಕರ ಪರಿಚಾರಕನೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ 

ನಾಮ ಸಿರಿತುಳಸಿ ವನಮಾಲೆ ಕೊರಳಿ 

ನೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

- ತೊಡೆದ ದ್ವಾದಶನಾಮ ಶ್ರೀ ಚೂರ್ಣದಿ 

ಒಪ್ಪುವ ಒಡೆಯ ರಾಮಾನುಜರೆ ನಮೋ 

- ರಾಮಾನುಣಜರೇ ನಮೋ ನಮೋ 
(ಬೆ-೪.೧) 


ಕನಕದಾಸರ ಕೀರ್ತನೆಗಳ ಶಬ್ದ - 


೨೧೯೩. ದ್ವಾದಶಿ - ಆಯದಿ ದ್ವಾದಶಿವ್ರತವ 

ಸಾಧಿಸಿದಂಥ ರಾಯರೊಳು ಇರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 

- ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ 

ಶ್ರೀಮುಕುಂದಾರ್ಪಣವ ಮಾಡಿ ಮನೆ 

ಯಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೨೧೯೪. ದ್ವಾಪರಯುಗ - ದ್ವಾಪರಯುಗದಿ 

ಬಂದು ಕೃಷ್ಣನೆನಿಸಿಕೊಂಡೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ದ್ವಾಪರಯುಗದಲಿ ಭೀಮಸೇನನೆನಿಸಿ 

ಶ್ರೀಪತಿಯ ಪಾದ ಕಡುಭಜಕನಾಗಿ 

- ಪರಮ ಪದವಿಯನಸೀವ ಗುರು ಮುಖ್ಯ 

ಪ್ರಾಣನ (ಬೆ-೭._೨) 

೨೧೯೫. ದ್ವಾರ - ಕಿವಿಯೇ ಕರ್ಮಕೆ ದ್ವಾರ 

ಈ ಕಿವಿಯಿಂದಲೆ ಕೇಳೊ ಮೋಕ್ಷದ ಸಾರ 

- ಎಲ್ಲ ನೋಡಿದರಲ್ಲಿ ರಾಮ (ಸ-೫೧-೩) 

- ವಜ್ರ ವೈಡೂರ್ಯದ ತೊಲೆಗಳ ಕಂಡೆ 

ಪ್ರಜ್ವಲಿಪ ಮಹಾದ್ವಾರವ ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೩) 

೨೧೯೬. ದ್ವಾರಕಾಪುರ/ದ್ವಾರಕೆ/ದ್ವಾರಾವತಿ - 

ಅ೦ತರಾತ್ಮಕ ಕೃಷ್ಣ ದ್ವಾರಕಾಪುರದೊಳಗೆ ಕಾಂತೆ 

ರುಕ್ಮಿಣಿ ನತ (ಭಾಮೆಯರ ಒಡನೆ ಏಕಾಂತ 

ಭವನದೊಳು ತಿಳಿದು 

-. ವಾಸುದೇವಾಯ ನಮೋ (ಬೆ-೯೦-೯) 


- ದ್ವಾರಕೆಯನಾಳುವ ಉಭಯದಾಸರ ತನ್ನ 


ಊರಿಗೊಯ್ವ ಕಳ್ಳ ಕೋ ಎನ್ನಿರೊ 

- ಕೋ ಕೋಕೋ ಎನ್ನಿರೊ 
(ಬೆ-೧೦೧-೫) 

- ದ್ವಾರಾವತಿಯನು. ನೀರೊಳು ಬಚ್ಚಿಟ್ಟ 

ಊರುಗಳ್ಳ ಬಂದ ಕೋ ಎನ್ನಿರೊ 

- ಕೋ ಕೋಕೋ ಎನ್ನಿರೊ 
(ಬೆ-೧೦೧-೫) 

೨೧೯೭. ದ್ವಾರಪಾಲಕ - ವೇಲಾಪುರದ 


ಪ್ರಯೋಗ ಕೋಶ 


೩೯೦ 


ಚೆನ್ನ ಕೇಶವನ ಸೇವೆಗೆ ಆಲಸ್ಯವನು ಮಾಡದೆ 

ಕೋಂ ಹಿಡಿದು ದ್ವಾರಪಾಲಕನಾಗುವೆ 

ನೀಲಕುಂತಳೆ ಕಲ್ಲ ಬಿಟ್ಟು ಆ ಕಡೆ ಸಾರೆ 

- ನನ್ನವ್ಹ ಕಲ್ಲಜಡೆ (ಸ-೧೩೦-೩) 

ತ ದ್ವಿಜ - ಮುಖದಲಿಂದ್ರರು ಅಗ್ನಿ 
ಪ್ರ ಖುಷಿಗಳು ದ್ವಿಜರು ಮುಖದ್ವಾರದುಸುರಿ. 

ನ ಶ್ರುತಿ ಮರುತರು 

ದ ವಿಶ್ಚಲೋಕೇಶ ವಿಶ್ವಲೋಕೇಶ 

(ಸ-೨೩೪-೧) 

- ಮೆರೆವ ಜಲಜನ ಕೂರ್ಮವರಹನ ನರಹರಿ 

ದ್ವಿಜ ಕೊರಳ ಕೊಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೨೧೯೯. ದ್ವಿತೀಯೆ - ಸಕಲ ಜನರು 

ಕಾಣುತಿರಲು ವಿಕೃತಿ ವತ್ಸರ ಚೈತ್ರ ದ್ವಿತೀಯೇ 

ಕಾದಶಿಯೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

೨೨೦೦. ದ್ವೇಷ - ರಾಗ ದ್ವೇಷಾದಿಯಲಿ 

ಮುಳುಗೇಳುವನ ಸ೦ಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 

(ಬೆ-೧೧೯-೫) 

- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 

೨೨೦೧. ದ್ವೇಷಿ - ಶೇಷಶಯನ ಆದಿಕೇಶವ 

ರಾಯನ ದಾಸರೊಡೆಯ ಮಧ್ದದ್ದೇಷಿಗಳಿಗಲ್ಲದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 


ದ 


೨೨೦೨. ಧಗಡಿ - ಮೂಗಿಂದ ಸುರಿವ ನೆಗಡಿ? 
ಛೆ! ನೀನೆಂಥ ಧಗಡಿ? ಹೋಗೆನುತಾನೆ 

- ಎಂಥ ಟವಳಗಾರನಮ್ಮ (ಸ-೪೩-೬) 
೨೨೦೩. ಧಡಗ - ಮುಂಗೈ ಮೇಲಿನ ಗಿಡುಗ 
ಎತ್ತಿನ ಮ್ಯಾಲಿನ ಧಡಗ? ಹೋಗೆನುತಾನೆ 
- ಎಂಥ ಟವಳಗಾರನಮ್ಮ (ಸ-೪೩-೫) 
೨೩೦೪. ಧಡಧಡ - ಗುಡುಗುಡಿಸಿ ಕಂಬದಲಿ 
ಧಡಧಡ ಸಿಡಿಲು ಸಿಡಿಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಂಡೆ ನಾ ತ೦ಂಡತ೦ಡದ ಹಿಂಡು ದೈವ 
(ಬೆ-೮೪-೧) 

೨೨೦೫. ಧಣಿ - ಸೇವೆಯರಿಯದ ಧಣಿಯು 

ಕಲ್ಲಿನಾ ಖಣಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಮೊನೆಗಾರ ಧಣಿಯೆಂಬ ಧೈರ್ಯವ ಬಿಡಿಸಿ 

ಸೇವಕನ ಮಾಡಿಸಿದೆಯೊ ಹರಿಯೆ 

- ಹರಿ ಸಿನ್ನ ಪರಮಾರ್ಥ (ಬೆ-೧೭೩-೨) 

೨೨೦೬. ಧನ - ಧನಲಾಭದಿಂದ ಅಧಿಕ 

ಲಾಭವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೩) 

- ಆಳಿದೊಡೆಯನಿಗೆರಡನೆಣಿಸುವಾತಗೆ 

ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಆಯೇರಿ ಬಂತು (ಬೆ-೧೩೦-೩) 

- ಸದ್ಗುಣವೆಂಬ ಧನವ ತುಂಬಿಸೊ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೩) 

- ಗುಪಿತದಲಿ ದಾನ ಧರ್ಮವ ಮಾಳ್ದೆನೆಂದರೆ 

ಘನವಾದ ಧನವು ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

- ಕಂಡಕ೦ಡಲ್ಲಿಗೆ ಪೋಗಿ ಧನ೦ಗಳ ಕೊ೦ಡು 

ಬರುತಲಿದ್ದೆ 

- ಛೀ ನಿನ್ನ ಮೋರೆ ಮೇಲೆ (ಸ-೧೦೦-೨) 

೨೨೦೭. ಧನಂಜಯ - ರ೦ಜಕದ 

ಮೋಹಿನಿಯ ಗೆಲಿದ ರುಕುಮಾಂಗದನು 

ಧನಂಜಯನಾತ್ಮ ಸಂಭವನ ಸಂಜಾತ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

೨೨೦೮. ಧನು - ಶಿವನ ಧನುವನು ಖಂಡಿಸಿ 

ಮತ್ತೆ ಶಿವನ ಜಿತವೇರಿ ನಿಂದೆ 

- ಭವಭಯ ವಿನಾಶ ಭೋ (ಬೆ-೪೧-೨) 

೨೨೦೯. ಧನ್ಯ - ರಾಮ ಎ೦ದವನೆ ಧನ್ಯನೆಂದು 

ಶ್ರುತಿತತಿಗಳು ಪೊಗಳುತಿರೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಅ) 


೩೯೧ 


- ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆಂದಿಗು ಧನ್ಯರು 

- ಮರೆಯದಿರು ಹರಿಯ (ಸ-೨೦೩-೩) 

- ಹರಿನಾಮ ನೆನೆವರೇಂ ಧನ್ಕರೋ ದ್ರೌಪದಿಯ 

ಹರಿನಾಮವೇ ಕಾಯಿತು 

- ವಾಸುದೇವಾಯ ನಮೋ (ಬೆ-೯೦-೧೩) 

೨೨೧೦. ಧನ್ಯನಾಗು - ತ್ರಾಹಿ ತ್ರಾಹಿ ತ್ರಾಹಿ 

ಯೆಂದು ತ್ರೈಲೋಕ್ಕದೊಡೆಯ ಪುಣ್ಯದಾಯಕನ 

ಹೊಂದಿ ನೀ ಧನ್ಯನಾಗೊ ಮುಕ್ತ ಮಾನ್ಯನಾಗೊ 

- ದಾಸನಾಗೋ ಭವಪಾಶ ಸನೀಗೋ 
(ಬೆ-೨೦-೩) 

೨೨೧೧. ಧರಣಿ - ಧರಣಿಯ ಕಲ್ಲಿಗೆ 

ಶರಣೆಂದು ಪೂಜೆಯ ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-ಪ) 

- ಧರಣಿಕೀಲಿಸಿದ ರಥವನು ನೆಗಹುತಿರೆ 

ಸಹೋದರನ ಕೈಯಿಂದೆ ನಿರ್ದಯದಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ಘನ ಕೋಡುಕೊನೆಯಿಂದ ಧರಣಿ ತಂದಾತನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಹರಿನಿನ್ನ ಪಾದವು ಪವಿತ್ರತರವೆಂಬುದಕೆ 

ಧರಣಿ ಬಲಿ ವಿಧಿ ಭವಾಹ್ಲಾದ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಮುರುಡ ಕ್ರೂರನ ಉರವ ಸೀಳಿದ ವಿಪ್ರ 

ನೃಪಹರ ಧರಣಿಜಯವರ ಕೃಷ್ಣ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಧರಣಿಯ ಮುನ್ನಾಳ್ಬ ನಹುಷ ಸಗರರೆನಿಪ 

ಭೂಪತಿಗಳು ಸಿರಿಯ ಜಯಿಸಲಿಲ್ಲ 

- ನಂಬಬೇಡಿ ಸಿರಿಯು ತನ್ನದೆ (ಬೆ-೧೧೫-) 

- ಚೆನ್ನಾಗಿ ಧರಣಿಯನು ತಂದು ಸಲೆ ರಕ್ಷಿಸಿದೆ 

ಹನ್ನೆರಡು ಪೆಸರವನೆ ಶರಣೆಂಬೆನು 


ಕ ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 


೨೨೧೨. ಧರಣಿಜಾತ (ನರಕಾಸುರ) - 
ಧರಣಿಜಾತನ ಶಿರವರಿದು ನಾರಿಯರನು ಪುರಕೆ 
ತಂದವನ ತೋರೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಾಜವದನೆ ಸುರರಾಜನ (ಬೆ-೯೭-೨) 

೨೨೧೩. ಧರಣಿಧರ - ನೀರೊಳಗೆ ಪೊಕ್ಕು 

ತಾ ಬೀರುತಿದೆ ಮಾತುಗಳ ಧರಣಿಧರ ತಳಕಿಳಿದು 

ಬಾರದಿದೆಕೊ 

- ಮಗುವ ತಡೆಯ ಖಾರದೆ ಮಾನಿನಿಯರು 
(ಸ-೧೯೭-೧) 

೨೨೧೪. ಧರಣಿಪ/ಧರಣೀಶ - ಧರಣಿಪ 

ತ್ರಿಶಂಕು ಆಳಿದ ರಾಯ ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಧರಣೀಶರೆಂಬ ನರಪ್ರತಿಮೆಗಳನಳವಡಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 

೨೨೧೫. ಧರಿಸು - ಹರಿಮಂತ್ರವ ಜಪಿಸಿ 

ಹನುಮನ ಸೇಸೆಯ ಧರಿಸಲಾಗದವಳದು 

ನೋಡಣ್ಣ 

- ಶ೦ಕರನಾರಾಯಣ ಅಡು (ಬೆ-೧೭೫-೬) 

- ತಿರುಮಂತ್ರವನು ಭಜಿಸು ತಿರುಲಾಂಛನವ 

ಧರಿಸು 

- ನಾರಾಯಣಿನು ಮನವೆ (ಬೆ-೧೪೧-೧) 

- ಮೀಸಲಳಿಯದ ಪುಷ್ಪಮಾಲೆ ಧರಿಸಿ 

ಜಗದೀಶನೆಂಬ ಬಿರುದ ಪೊಗಳಿಸಿಕೊಳುತಿಪ್ಪೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ಸುರಪತಿಯು ಗೌತಮನ ಸತಿಗಾಗಿ ಕಪಟದಲಿ 

ಧರಿಸಿ ಮಾಯವೇಷ ಧರೆಗೆ ಬಂದ 

- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಮದವೆಲ್ಲ ಬಿಡಿಸಿ ಸನ್ಮದು ರೂಪವನು 

ಧರಿಸಿ ಹೃದಯದಲಿ ನೀನಿದ್ದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

- ನುಡಿಯ ಕದ್ದೊಯ್ದವನ ಒರಸಿ ಸುಧೆಯನು 

ತರಿಸಿ ಪೊಡವಿಯನು ಧರಿಸಿ 

- ಪೂಸರನ ಜನಕನೇ (ಬೆ-೧೬೮-೫) 

- ಕಲಿಯುಗದಲಿ ತುರೀಯಾಶ್ರಮವನೆ ಧರಿಸಿ 

ಕಲುಷದ ಮಾಯಿಗಳನು ಸೋಲಿಸಿ 

- ಪರಮ ಪದಪಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

- ಕರುಣಾಮೃತದಾಭರಣವ ಧರಿಸಿದ ಶರಣಗೆ 

ಸಿರಿಯು ತಪ್ಪೀತೆ 


೩೯೨ 


- ಕೇಶವನೊಲುಮೆಯು ಆಗುವ ತನಕ 
(ಸ-ರ೮೯-ಒಬ) 

- ಚೆಂದದಿ ಪಡೆದನ ನಂದನೆಯಳನೊಲವಿಂದ 

ಧರಿಸಿದ ಮುಕುಂದನಿಗೆ 

- ಮಂಗಲ೦ ಜಯ ಮಂಗಲ೦ 
(ಬೆ-ಇಒ೨-೧) 

ಎ ವರುಷವೈದರ ಪೆಸರವನ ತಾಯನುಜನ 

ಧರಿಸಿದಾತನ ಸಖನ 

- ರಾಜವದನೆ ಸುರರಾಜನ (ಬೆ-೯೭-೨) 

-. ನೀರ ಮಸ್ತಕದಲ್ಲಿ ಧರಿಸಿದನ ಕರಎಲ್ಲ 


` ನಾರಿಯೊಳು ನಾರಾಯಣಾಸ್ತ್ರ ವಾಗಿ 


- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 
- ಸೋಮನ ಜನಕನ ಸತಿಯ ಧರಿಸಿದನ 
ರೋಮಕೋಟಿಯೊಳಿಟ್ಟಿಹನ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಬಾಯೊಳಗಿಹಳ ಗಂಡನ ನಿಜ ತಮ್ಮನ 
ತಾಯ ಪಿತನ ಮಡದಿಯ ಧರಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 
- ಸೋರೆಯೊಳು ಸುರೆ ತುಂಬಿ ಮೇಲೆ 
ಹೂವಿನ ಹಾರಹಾಕಿ ಗೀರು ಗಂಧ ಅಕ್ಷತೆಯ 


ಧರಿಸಿದಂತೆ ನೀ ಮೆರಸಿದಂತೆ 


- ದಾಸನಾಗೋ ಭವಪಾಶ ನೀಗೊೋ€ 
(ಬೆ-೨೦-೫) 

- ದುರುಳ ದೈತ್ಯನ ನಿಡುಗರುಳ ಮಾಲೆಯ 

ಮುಂಗೊರಳೊಳು ಧರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೪) 

೨೨೧೬. ಧರೆ - ಸುಲಿದು ಚರ್ಮವ ಹಾಸಿದರೆ 

ಧರೆಗೆ ಐದುಮುಡಿ ನೆಲೆಯಾವುದೀ ದೇಹಕೆ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೪) 

- ಮೆದ್ದು ಹೋದ ಪಕ್ಷಿ ಬಂದು ಹದ್ದು ಹಿಡಿದು 

ಉದ್ದಕಿತ್ತಿ ಬುದ್ಧಿಹೀನನಾಗಿ ಬೆಳೆದು ಧರೆಗೆ 

ಬಿದ್ದುದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

- ಧರೆಯ ಒಯ್ದನ ಕಾಯಗಳೆದನ ಗೋವಿಂದ 

ಎನ್ನಿರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮ೦ದರಧರ ಪಾವನ ಇಂದಿರಾ ರಮಣ 
(ಸ-೨೦೦-೩) 

- ಧರೆಯ ಈರಡಿ ಮಾಡಿದನೆ ಭೂಸುರರಿಗೆ 

ದಾನವ ನೀಡಿದನೆ 

- ರಂಗನೆಂ೦ಥವನೆಂಥವನೆಲೆ ತಂಗಿ 
(ಸ-೨೨೨-೨) 

- ಧರೆಯನಳಿಸಿದವಗೆ ಸರ್ವಾಂಗ ಪರಿಶ್ವೇತವು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 

(ಸ-೧೨೪-೧) 

- ಧರೆ ಮಿತ್ರ ಬುಧ ಜನರ ಅಗ್ನಿಸಾಕ್ಷಿಯ 

ಮಾಡಿ ಕರವಿಡಿದು ಧಾರೆಯನೆರೆಸಿಕೊಂಡ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 

- ಧರೆ ನಡುಗುವ ಹಾವನು ನಾ ಹಿಡಿವೆನೆ 

ತರಳನು ತಡೆಗಾರನೆ | 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

- ಧರೆಯ ಈರಡಿ ಮಾಡಿ ಅಳೆದ ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 

ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 

- ಲಲ್ಲ೦ದ ಬ೦ದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ಧರೆಯ ಬೆನ್ನಲಿ ಶಿರವ ಮಡಗಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ಶತಕ್ರತುವಿನ ಸಿರಿ ಹತವಾಗೆ ಧರೆಯ 

ಪೊತ್ತಾತನ ನಿಲಿಸಿದೆಯೊ ಗೋವಿಂದ 

- ಪರಮ ಪುರುಷ ಹರಿ ಗೋವಿಂದ 
(ಬೆ-೩೯-೨) 

- ತುರುಗಾಯ್ದ ನಿರ್ವಾಣನ ಅಶ್ವಾರೂಢನ 

ಧರೆಯ ಕಾಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ನೀ ದಯಾಪಾತ್ರನೆಂಬುದ ಕೇಳಿ ನಾನರಿತೆ 


೩೯೩ 


ಭೂಧರೆಯ ಸುರರ ನೀ ಸಲಹಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

ಬಲಿಯದ್ದರದ ಸಾಲೆಗೊಂದು ವೇಷವ 

ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- (ಕೀಚಕನು) ಮರುತಸುತ ಭೀಮನಿಂದಿರು 

ಳೊಳಗೆ ಹತನಾದ ನರಗುರಿಯೆ ನಿನ್ನ ಪಾಡೇನು 

ಧರೆಯೊಳಗೆ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೨) 

- ಈ ತೆರದಿ ಧರೆಯನಾಳಿ ಹೋದವರೆಷ್ಟು 

- ಇರಬ೦ದುದಿಲ್ಲ ಸ೦ಸಾರ (ಬೆ-೧೧೩-೩) 

- ವಾದಿಸುವ ಹಿರಣ್ಯಕನ ಕರುಳ ನಖದಲಿ 

ಬಗಿದು ಪಾದದಲಿ ಧರೆಯನಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೨೨೧೭. ಧರ್ಮ - ಹಿಂದೆ ಮಾಡಿದ ಧರ್ಮ 

ಕರ್ಮ ಬಲ್ಲವರಾರು ಎಂದು ಮಂದಮತಿ 

ಗಳಾಗಿ ಕೆಟ್ಟಳಿಯದಿರಿ 

- ಧರವೆಂದೆನಿಪ ಮಾರ್ಗವನು ಚಟ್ಟು 

(ಸ-೧೨೪-೫) 

- ಮಾಡು ದಾನ ಧರ್ಮ ಪರ ಉಪಕಾರವ 

ಮರೆಯದಿರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-ಪ) 

ದ ಧರ್ಮಕ್ಕೆ ಸಾಕ್ಷಾತ್‌ ರೂಪಾಗಿ ತೋರುವನ 

ನಿರ್ಮಲಾತ್ಮಕವಾಗಿ ಥಳಥಳಿಸುವವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

- ಪರಹಿತಾರ್ಥದ ಧರ್ಮವರಿಯದವರ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ವಿಕಟ ಕಿವಿಯಲಿ ಅಶ್ವಿನೀದೇವತೆಗಳಲ್ಲ ಸಕಲ 

ಧರ್ಮವ ಪಡೆದೆಯೆಲೊ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) | 

ಎ ೈ[ೈಯಲೊದಗಿದಷ್ಟು ಧರ್ಮವನ್ನು ಮರೆವರೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು 

ಕರ್ಮವೆಂದಿನಿಪ ಕಾನನವ ಪೊಕ್ಕು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ವ್ಜು 
(ಸ-೧೨೩-೩) 

- ಪರಹಿತಾರ್ಥದ ಧರ್ಮ ಪಡೆಯದಾತನ 

ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಜಿ-೧೧೯-೪) 

- ದಾನ ಧರ್ಮ ಮಾಡಿ ಬಹು ನಿಧಾನಿಯೆನಿಸಿ 

ಕೊಳ್ಳೊ ಮನುಜ 

- ಏಸು ಬರುವುದೋ ಸಂಗಡ 
(ಬೆ-೧೩೭-ಅ) 

- ದಾನ ಧರ್ಮ ಪರರುಪಕಾರವ ಮಾಡು 

ದೀನನಾಗಿ ನೀ ಕೆಡಬೇಡವೊ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

- ಇಕ್ಕುವ ಅನ್ನವು ಧರ್ಮ ಇಹಪರಕದು ಅತಿ 

ಧರ್ಮ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

- ದಾನ ಧರ್ಮವ ಮಾಡಿ ಸುಖಿಯಾಗು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-ಪ) 

ನ ಜ್ಞಾನದಲಿ ದಾನ ಧರ್ಮವ ಮಾಡಿರಯ್ಯ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-ಪ) 

- ಅಂಕಕೆ ರಥವ ನಡಿಸಿದವರೊಳು ನಿಶ್ಶಂಕ 

ಧರ್ಮವ ಗೆದ್ದ ಹಿರಿಯರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

- ಧರ್ಮವಿಲ್ಲದ ಅರಸು ಮುರಿದ ಕಾಲಿನ 

ಹೊರಸು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

- ಉತ್ತಮರ ಸಂಗದಿಂದ ಅಧಿಕ ಧರ್ಮವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೧) 

- ಗುಪಿತದಲಿ ದಾನ ಧರ್ಮವ ಮಾಳ್ದೆನೆಂದರೆ 


೩೯೪ 


ಘನವಾದ ಧನವು ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

- ದಾನ ಧರ್ಮಂ೦ಗಳನು ಬಿಡುವನೇ ಧರ್ಮಾತ್ಮ 

- ಸಹಜವಿದು ಈ ನುಡಿಯು 
(ಬೆ-೧೪೯-೨) 

- ಸತ್ಯ ಧರ್ಮಗಳೆಲ್ಲ ಎತ್ತ ಪೋದುವೊ ಕಾಣೆ 

ಉತ್ತಮರ ಜೀವನಕೆ ದಾರಿಯಿಲ್ಲ 

- ಕಅಯೇರಿ ಬಂತು (ಬೆ-೧೩೦-೮) 

೨೨೧೮. ಧರ್ಮ/ಧರ್ಮಜ/ಧರ್ಮನಂದನ 

(ಯುಧಿಷ್ಠಿರ) - ರಾಜ ಧರ್ಮಗೆ ಅನುಜ 

ನಾದಗೆ ರಾಜಪೂಜಿತ ರಾಜಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

- ನೆರೆ ಪಗಡೆಯನಾಡಿ ಧರ್ಮಜನು ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೩) 

- ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ 

ಬಲ್ಲ ಕಾಗೆನೆಲೆಯಾದಿಕೇಶವ ಕೈವಲ್ಯ ನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

- ವನಿತೆ ಧರ್ಮಜನ ತಾಯ್‌ ತಿರಿದುಂಡಳಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೩) 

- ಧರೆಗೆ ಧರ್ಮಜನಂತೆ ಕಂಕಭಟ್ಟನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೪) 

- ವರ ವೃಕೋದರ ಧರ್ಮನಂದನರ 

ನಗಲಿಸಿಯೆ ಗುರುಸುತನ ಕೈಲಿ ಬಾಲಕರ 

ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೯) 

-. ಕೊಡುವೆಡೆಗೆ ಕರ್ಣನೋ ನಡತೆಯಲಿ 

ಧರ್ಮಜನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

೨೨೧೯. ಧರ್ಮದೇವತೆ - ಮಾರಿದರು 

ಧರ್ಮದೇವತೆಗೆನ್ನ ವಲ್ಲಭರು 

- ವಾಸುದೇವಾಯ ನಮೋ (ಬೆ-೯೦-೫) 

೨೨೨೦. ಧರ್ಮಾತ್ಮ- ದಾನ ಧರ್ಮಂಗಳನು 

ಬಿಡುವನೇ ಧರ್ಮಾತ್ಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಹಜವಿದು ಈ ನುಡಿಯು 
(ಬೆ-೧೪೯-೨) 

೨೨೨೧. ಧರ್ಮಿ - ಮಾಯಕಾರಗೆ ರೂಪ 

ಕಾಯ ಬಡಲಿಗ ಚೆಲ್ವ ಕಾಯಗಿರಿ ಪೊತ್ತವನು 

ಕಡು ಧರ್ಮಿಯು 

- ಮೂವರೇರಿದ ಬಂಡಿ (ಬೆ-೧೬೦-೨) 

೨೨೨೨. ಧರ್ಮೇಂದ್ರಿಯ - ಧರ್ಮೇಂದ್ರಿಯಕ್ಕೆ 

ದಟ್ಟಡಿಯನಿಡಲೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಪ) 

೨೨೨೩. ಧಾತು - ಧಾತುಗ್ರಂಥಗಳೆಲ್ಲ ತೋರಿಸಿ 

ವೇದಾಂತ ಪ್ರಮಾಣಗಳ ಹಾರಿಸಿ 

- ಅಂ೦ಂಧ೦ತಮಸು ಇನ್ನಾರಿಗೆ (ಬೆ-೮೯-೧) 


- ಧಾತುಗೆಟ್ಟು ಬೆಳ್ಳಿ ಬಂಗಾರದಲಿ ಮೆರೆವ : 


ಧೂರ್ತೆಯರ ನೋಡುವೀ ಚಕ್ಷರಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೧) 

೨೨೨೪. ಧಾತುಗೆಡು - ದರಿದ್ರವು ಬಂದರೆ 

ಧಾತುಗೆಟ್ಟು ದೇಹಾತುರ ಹೊಂದುವಿರೇತಕೆ 

ದುಗುಡದಿ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೨) 

೨೨೨೫. ಧಾನ್ಯ - ಜೋಳ ಧಾನ್ಯವು ನಿಮ್ಮ 

ಜೋಳಿಗೆಯಲಿರಲಿಕ್ಕೆ ಬಾಳೊಂದು ಮಾತುಗಳು 

ನಿನಗೇತಕೊ 

- ಶಂಕರನಾರಾಯಣ ಚಡು 
(ಬೆ-೧೭೫-೨) 

- ಆಳಿದೊಡೆಯನಿಗೆರಡನೆಣಿಸುವಾತಗೆ 

ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

೨೨೨೬. ಧಾರಿಣಿ - ಧಾರಿಣಿ ಹಲ್ಲಲಿ 

ಎಳೆಯುತಿದೆ ದೊಡ್ಡ ಭೈರವಾಕಾರದಿ ಕೂಗುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೧) 

- ಧಾರಿಣಿಯೊಳು ದುರ್ವಾದಿ ದೈತ್ಯರ ಗಂಟಲ 

ಗಾಳವಾದಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೩) 

- ಧಾರಿಣಿಯ ಭಾರವನು ತಾಳಲಾರದೆ ದೇವಿ 


೩೯೫ 


ಶ್ರೀರಾಮ ರಾಮೆ೦ದು ಶಿರವ ತೂಗುವಳಯ್ಯ 

- ಕಅಯೇರಿ ಬಂತು (ಬೆ-೧೩೦-೪) 

- ಧಾರಿಣಿಯನು ತಂದು ದನುಜದಲ್ಲಣನಾದೆ 

ನಾರಸಿಂಹ ನಿನಗೆ ನಮೊ ಎಂದೆನಲ್ಲದೆ 

- ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೧) 

೨೨೨೭ ಧಾರಿಣಿಸುರ - ಬೇರೊಂದು ರೂಪದಿ 

ಜನಿಸಿ ಖಳನ ಕೊಂದು ಧಾರಿಣಿಸುರರಿಗಿತ್ತನ 

- ಓಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

೨೨೨೮. ಧಾರಣೆ - ನಿತ್ಯನೇಮವು ನಿಂತಿತು 

ಹೋಯಿತಲ್ಪ ಜಾತಿಗೈಶ್ಚರ್ಯ ಭೋಗಭಾಗ್ಯ 

ದಾತರಾದವರಿಗೆ ಧಾರಣೆ ಪಾರಣೆ 

- ಕಅ ಹೆಚ್ಚಿ ಬಂದಿತಲ್ಲ (ಸ-೭೮-೨) 

೨೨೨೯. ಧಾರೆ - ಧರೆ ಮಿತ್ರ ಬುಧ ಜನರ 

ಅಗ್ನಿಸಾಕ್ಷಿಯ ಮಾಡಿ ಕರವಿಡಿದು ಧಾರೆಯ 

ನೆರೆಸಿ ಕೊಂಡ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫ಜ-೪) 

- ಹಸನಾದ ಭೂಮಿಯನು ಧಾರೆಯೆರೆಯಲು 

ಬೇಕು 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೧) 

- ಒಲಿದು ಇತ್ತಪೆನೆನಲು ಧಾರೆಯನೆರೆ 

ಯಲಸುರಕುಲಗುರುವು ಜುಳಿಗೆಯೊಳು ತಡೆದು 

ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

೨೨೩೦. ಧಿಮಕ್‌ - ಗರುಡವಾಹನವೇರಿ 

ಧಿಮಕೆಂದು ಬರುತಾನೆ ಸರುವ ಲೋಕ 

ರಕ್ಷಕನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

೨೨೩೧. ಧಿಮಿಧಿಮಿ - ಧಿಮಿಧಿಮಿ ಗಣಗಣ 

ವೆಂಬ ಗಂಟೆಯ ರವಕೆ ಬೆಮೆಗೊಳುತಿರುವಾ 

ಹರಿಣನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೪) 

೨೨೩೨. ಧೀರ.- ಧೀರ ತನು ಧುರದುಂಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹನುಮಯ್ಯರಿಂ ಸೇವಿಸಿದ ನಿಮ್ಮಂಫ್ರಿಕಮಲವ 

ದೂರ ಮಾಡದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ಮೂರೇಳು ಮತವನೆಲ್ಲ ಮುರಿದ, ಧೀರ 

ಮದ್ದರಾಯಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೩) 

- ಧೀರ ಸೋಮಕ ವೇದಚೋರನ ಮಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

- ಧೀರ ಕಾಗೆನೆಲೆಯಾದಿಕೇಶವ ರಘುವೀರನ 

ಕರೆದು ತೋರೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಧೀರ ರಾಹುತ ಪರಿವಾರದಹಂಕಾರ 

ಭಾರವನು ತೆಗೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಂಗ 

ಧೀರ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಮೂರುಕಣ್ಣನ ಸುತ ಮುರಿದಿಟ್ಟ ಚಂದ್ರನ 

ಧೀರ ತಾ ಗಣನಾಥನೆ 

-. ನಮ್ಮಮ್ಮ ಶಾರದೆ (ಬೆ-೧-೧) 

- ಲೀಲೆಯಿ೦ದಲಿ ಕಿತ್ತೆತ್ತಿದ ಧೀರನ ಕಾಳೆಗದಲಿ 

ಕೊಂದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ವರನ ತಲೆಯನು ಕತ್ತರಿಸಿದ ಧೀರನ 

ಗುರುವಿನೊಳುದಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಕಳದೊಳು ತಲೆಯ ಚೆಂಡಾಡಿದ ಧೀರನ 

ಬಳಿ ವಾಘೆಯನು ಪಿಡಿದನ 

- ಏಣನಯನೆ ಏಣಭೋಜಜಮಧ್ಯಜೆ 
(ಬೆ-೯೯-೧) 

- ಓಡನೆ ತನ್ನಯ ಪುರಕೆ ಹೊಡೆತಂದ ಧೀರನ 

ಒಡೆಯನ ತೋರೆನಗೆ 

- ಏಣನಯನೆ ಏಣಭೋಜಮಧ್ಯಳೆ 


೩೯೬ 


(ಬೆ-೯೯-೩) 

_- ವರಮಾತೆಯ ಕೂಡ ಜನಿಸಿದ ಧೀರನ 

ಗರುವೆ ನೀ ತೋರೆನಗೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 

ಮರಳಿ ನುಂಗಿದ ಧೀರನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಕತ್ತಲೆಯೊಳು ಕಾದಿ ಅಳಿದಯ್ಯನ ಶಿರವ 

ಕತ್ತರಿಸಿದ ಧೀರನ 

- ರಾಜವದನೆ ಸುರರಾಜನ (ಬೆ-೯೭-೧) 

೨೨೩೩. ಧೀರತನ - ಧೀರತನದಲಿ ಅಕ್ಷ 

ಕುಮಾರನ ಪ್ರಾಣವನು ಕೊಂಡಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 

೨೨೩೪. ಧುಮುಕು - ತೀವಿರ್ದ ಮಡುವ 

ಧುಮುಕಲುಬಹುದು ಗರಳವನು ಸೇವಿಸ 

ಬಹುದು ಜಠರದಿ 

- ವಾಸುದೇವಾಯ ನಮೋ (ಬೆ-೯೦-೨) 

- ಕರಿಯ ಹೊಳೆಯಲಿ ತುರುಗಳ ಕಾಯುತ 

ಉರಗನ ಮಡುವ ಧುಮುಕ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 

- ನೀರಾಟವಾಡಲಿಕೆಂದು ಸರವ ಧುಮುಕಿದೆವೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಕಡಹದ ಮರನೇರಿ ಸಂಗಡಿಗರೊಡನೆ 

ಕಾಳಿಂದಿಯ ಮಡುವ ಧುಮುಕಿ ಧುಮುಕಿ ಕಲಕಿ 

- ಮಗುವು ಕಾಣೀರಯ್ಯ (ಸ-೧೯೯-೩) 

೨೨೩೫. ಧುರ - ಹರಿಶ್ಚಂದ್ರ ಮೊದಲಾದ 

ಚಕ್ರವರ್ತಿಗಳೆಲ್ಲಿ ಧುರದಿ ರಾಮ ತೇಜವೆಲ್ಲಿ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-೧) 

- ವನದೇಶದಿ ಧುರಕೆ ನಿಂದವನೆಂದೆನೆ ಪೂತನಿ 

ಮೊಲೆಯ ಹರಿದು ಕೊಂ೦ದವನೆಂದು 

ಸ್ತುತಿಸಿದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಧುರದಲ್ಲಿ ನಾಲ್ಕು ಸಾವಿರ ನಿಲ್ಲದೆನದೆಸೆಗೆ 

ಪರಿಹರಿಸಿದೆಯೆಲೊ ಶ್ರೀ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ಧುರದೊಳು ತನಗೆ ಬೆ೦ಬಲ ಮಾಡಿಕೊಂಡು 

ಭೂವರಗೆ ತಾನೊಲಿದನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಧುರದೊಳು ದಧ್ವಜವ ಕೀಲಿಸಿದಾತನ 

ಕುವರರೆಲ್ಲರನು ಕೊಂದನ 

- ಏಣನಯನೆ ಏಣಭೋಜಖಮಧ್ಯಳೆ 
(ಬೆ-೯೯-೪) 

- ಮರಣ ತನ್ನಿಚ್ಛೆಯೊಳಾದ ಗಾಂಗೇಯನು 

ಧುರದೊಳು ಷಂಢನ ನೆವದಿಂದಲಿ 

- ಬಂದಿದೆ ದೂರು ಖರಿದೆ (ಬೆ-೮೬-೨) 

- ಧುರದೊಳಗೆ ಪೂರ್ವವೈರಿಯ ಶಿಖಂಡಿಯ 

ತೋರಿ ಸರಳಮಂಚದ ಮೇಲುಪಾಯದಲಿ 

ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 

- ಧುರದೊಳಗೆ ರಘುವರನು ಶರದಿಂದ 

ಈರೈದು ಶಿರಗಳನೆ ಹೋಗಾಡಿಸಿದ ಪರಿಯ 

ನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೪) 

೨೨೩೬. ಧುರದುಂಡಿ - ಧೀರ ತನು 

ಧುರದುಂಡಿ ಹನುಮಯ್ಯರಿಂ ಸೇವಿಸಿದ 

ನಿಮ್ಮಂಫ್ರಿಕಮಲವ ದೂರ ಮಾಡದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

೨೨೩೭. ಧುರಧೀರ - ಚಕ್ರಧರ ಧುರಧೀರ 

ನಾರಸಿಂಹ ನಾನು ಬಂದೆ ನಾನು ಬಂದೆ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯₹೯-ಅ) 

೨೨೩೮. ಧೂಪ - ಕುರಿಕೋಣ ನೈವೇದ್ಯ 

ಧೂಪ ದೀಪಗಳಿ೦ದ ಪರಮ ಭಕ್ತಿಯ ಮಾಡಿ 

ಪೂಜಿಸುವರಯ್ಯ 

- ಕಆಯೇರಿ ಬಂತು (ಬೆ-೧೩೦-೧೦) 

೨೨೩೯. ಧೂಮ - ಧೂಮಜ್ವಾಲೆಗಳೊಡನೆ 

ಭುಗಿಭುಗಿಲು ಛಿಟಿಲೆನುತ ಆ ಮಹಾ ರಕ್ಕಸನ 

ಪೊಡೆಯ ಸೀಳಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೨೨೪೦. ಧೂಮಕೇತು - ಮೂಡಿದುವು 

ಪ್ರತಿಸೂರ್ಯ ಧೂಮಕೇತುಗಳು ಓಡಾಡಿದುವು 


೩೯೭ 


ಗಗನದಲಿ 

- ವಾಸುದೇವಾಯ ನಮೋ (ಬೆ-೯೦-೧೨) 

೨೨೪೧. ಧೂರ್ತ - ಧೂರ್ತಭಂಜನ ಕಾಗೆನೆಲೆ 

ಯಾದಿಕೇಶವನ ಸಂಕೀರ್ತನೆಯ ಮಾಡಿ 

ಮೋಕ್ಷವನೈದು ಮರುಳೆ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೩) 

೨೨೪೨. ಧೂರ್ತೆ - ಧಾತುಗೆಟ್ಟು ಬೆಳ್ಳಿ ಬಂಗಾರ 

ದಲಿ ಮೆರೆವ ಧೂರ್ತೆಯರ ನೋಡುವೀ 

ಚಕ್ಷುರಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಜಡದು 
(ಬೆ-೧೧೮-೧) 

೨೨೪೩. ಧೂಳಿ - ಜವ್ವಾಜಿ ಕತ್ತುರಿಯಂದು 

ಭಸಿತ ಧೂಳಿಯಿಂದು 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬೨) 

- ಧೂಳಿಗೆ ಹಾರುವ ಮಣ್ಣ ಮೇಲೆ ಮುದ್ದೆಯ 

ಕಲಸಿ ಲೋಲನಾಗಿದು ಸೊಬಗಾದ ಬೆಡಗು 

- ಚೀಜ ಮೂರನು ಚತ್ತಿ (ಬೆ-೧೬೨-೨) 

೨೨೪೪. ಧೂಳು - ದಾಸರೆಲ್ಲರು ಬಂದು 

ಧೂಳಿನ ದರ್ಶನಕೊಂಡು ಲೇಸಾಗಿ ತಾಳ 

ದಂಡಿಗೆಯ ಪಿಡಿದು 

- ಏಳು ನಾರಾಯಣ (ಸ-೫೯-೩) 

೨೨೪೫. ಧೃತ ದ ಶಶಿಧರಾನ್ವಯ ದೂತ 

ಸೌಮಿತ್ರಿಯ ವರೂಥ ಅಸಮಾಸ್ತ್ರಧೃತವೇದ 

ಅಮಿತ ಪ್ರಖ್ಯಾತ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

೨೨೪೬. ಧೃತಿ - ಯತಿಗಳಲಗಸ್ತ್ಯನೋ 

ಧೃತಿಯೊಳಗೆ ಜಾಂಬವನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

೨೨೪೭. ಧೇನಿಸು (ಧ್ಯಾನಿಸು) - ನೀನೇ 

ನಿಜವೆಂದು ನಿನ್ನ ಧೇನಿಸಿದರೆ ಅಜ್ಞಾನಕ್ಕೆ 

ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

೨೨೪೮. ಧೇನುಕ/ಧೇನುಕಾಸುರ (ಒಬ್ಬ ರಾಕ್ಷಸ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಶಕಟ ಕುಕ್ಕುಟ ಧೇನುಕಾಸುರರ ಪೂತನಿಯ 

ಬಕ ವತ್ಸಹಕ ವೃಷಾಸುರ ಮುಖ್ಯರ 

ಎ ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಮಾಯಾ ಪೂತನಿ ಕೊಂದು ಕಾಯವ ಕೆಡಹಿ 

ಶಕಟನ್ನ ಸಾಯ ಬಡಿದು ಧೇನುಕನ 

ವೃಷಭಾಸುರನ 

- ಮಗುವು ಕಾಣೀರಯ್ಯ (ಸ-೧೯೯-೧) 

- ಧೇನುಕಾಸುರನ ಕೊಂದಾನೆ ತನಗೆ 

ಜೋಡಿಲ್ಲದಿಹ ನಿಜದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೪) 

೨೨೪೯. ಧೊರಿ (ದೊರೆ) - ಮರೆಯದಿರು 

ಹರಿಯ ಮರೆವರೆ ಮೂರುಲೋಕದ ಧೊರಿಯ 

- ಮರೆಯದಿರು ಹರಿಯ (ಸ-೨೦೩-ಪ) 

೨೨೫೦. ಧೋತ್ರ - ನನ್ನವ್ವ ಕಲ್ಲಬಿಡೆ ಈ 

ಧೋತ್ರವ ಚೆನ್ನಾಗಿ ಒಗೆಯಬೇಕು 

- ನನ್ನವ್ವ ಕಲ್ಲಖಡೆ (ಸ-೧೩೦-ಪ) 

೨೨೫೧. ಧ್ಯಾನ - ಮುಂಚೆ ಶ್ರೀ ಹರಿಯೆ 

ನಿಮ್ಮ ವರ ಧ್ಯಾನ ಮಾಡುವರ ಪಂಚೆಯಲ್ಲಿರಿ 

ಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೮) 

-. ತ್ರಿಗುಣರಹಿತ ಪರಮಾತ್ಮನ ಧ್ಯಾನದಿ 

ಹಗಲಿರುಳಿರಲು ನಿತ್ಯಾನಂದದಿ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೧) 

- ಹೊಂದಿ ಹರಿಯ ಧ್ಯಾನವನು ಮಾಡಿ 

ವಿವೇಕದಿ ಮುಕುಂದನಿಂದ ಮುಕುತಿಯ ಬೇಡು 

ಕಾಣೊ ನೀ ನೋಡು ಕಾಣೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ವಾಸುದೇವ ಎಂಬ ವಾಕ್ಯವನು ಪಠಿಸುವ 

ಬೇಸರದೆ ಶ್ರೀಹರಿಯ ಧ್ಯಾನದೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 

- ಜ್ಞಾನಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೦) 

- ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕೆ 

ದ ಸತ್ಯವಂತರ ಸ೦ಗವಿರಲು (ಬೆ-೧೨೪-೪) 

೨೨೫೨. ಧ್ಯಾನಿಸು ಜ್ಞಾನಿಗಳು ನಿಂದು 


೩೯೮ 


ಧ್ಯಾನಿಪರು ನಿನ್ನ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 

- ಚಿಂತೆಯನೆಲ್ಲ ಒತ್ತಟ್ಟಿಗೆ ಇಟ್ಟು ಅಂತರಂಗ 

ದಲಿ ಧ್ಯಾನಿಸುತ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೩) 

- ತನ್ನ ಮನದೊಳು ಧ್ಯಾನಿಸುವಳ ತಂದಾತನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-ಪ) 

- ಕ್ಷಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿಯ 

ಧ್ಯಾನಿಪಗೆ ಸದ್ಗತಿಯಿರದೆ ಹೋಹುದೆ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೫) 

೨೨೫೩. ಧ್ರುವ/ಧ್ರುವದೇವ /ಧ್ರುವರಾಯ - 

ಉತ್ತಾನಪಾದನ ಅಣುಗಗೆ ಧ್ರುವಪದವಿ 

ಜತ್ತಯಿಸಿಕೊಟ್ಟೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ವಾಗಿನಿಂದಕ್ರೂರ ಬಲ್ಲ ವಚನಿ ಶೌನಕ ಬಲ್ಲ 

ಯೋಗೀಂದ್ರ ಕಪಿ ಬಲ್ಲ ಧ್ರುವ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

- ಅ೦ಜನಾಸೂನು ಫಣಿಪತಿ ಗರುಡ ಪ್ರಹ್ಲಾದ 

ಕುಂಜರಾಧಿಪ ಬಲಿ ವಿಭೀಷಣ ಧ್ರುವ 

- `ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

- ಧರೆಗಧಿಕ ನಾಥನಾ ತೊಡೆಯನೇರಲು ಕಂಡು 

ಜರೆಯಲಾ ಧ್ರುವನ ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಅಂಗದಲಿ ಅಜಮಿಳನೊ ಶೃಂಗಾರದಲಿ 

ಧ್ರುವನೊ 

- ಬೆರೆಯದಿರು ಬಿರೆಯದಿರು (ಬೆ-೧೪೩-೯) 

- ಮರುಗುವ ಧುವನಿಗೆ ಪಟ್ಟಗಟ್ಟದ ಹಣ್ಣು 

- ಹಣ್ಣು ಕೊ೦ಬುವ ಖಸ್ನಿರಿ (ಬೆ-೧೫೭-೩) 

- ಹಾನಿಯಿಲ್ಲದ ಪದವಿಯನು ಕೊಟ್ಟು ಧ್ರುವಗೆ 

ಕಡುದೀನತ್ವವನು ಬಿಡಿಸಿದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೀನುಪೇಕ್ಷೆಯ ಮಾಡೆ (ಜೆ-೪೯-೨) . 
- ಮುಕುತಿ ದೇಹಿಕ ಸಿಲೀಮುಖನಯ್ಯ ಧ್ರುವ 
ದೇವ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಕರುಣಿಯು ಉದಾರಿ ನೀನೆಂಬುದಕೆ ಧ್ರುವ 
ರಾಯ ಮರುತಸುತ ಸಾಂದೀಪ ಹೊಣೆಯೊ 
ಕಷ 

ಜಡ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 


- ಹಸುಳೆ ಧ್ರುವರಾಯನಿಗೆ ಹೆಸರುಳ್ಳ ಪದವಿತ್ತೆ 


- ವಾಸುದೇವಾಯ ನಮೋ (ಬೆ-೯೦-೬) 

- ಕರಿ ಧ್ರುವ ಪ್ರಹ್ಲಾದ ವಿಭೀಷಣರ ರಕ್ಷಿಸಿದೆ 

ಪರಂದೇವಿ ವಲ್ಲಭನೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಅ) 

ವ೨೫೪. ಧ್ರುವಲೋಕ - ಮುಕುಟ ಮಂಡೆ 

ಯಲಿ ಧ್ರುವಲೋಕ ಭುವನಾವಳಿಯು ನಿಖಿಲ 

ಶ್ರುತಿ ನವರತುನ ನಿಟಿಲದಲ್ಲಿ 

ನಾ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೨೨೫೫. ಧ್ವಂಸ - ದೂಡಿ ಧ್ವಂಸವ ಮಾಡಿ 

ರೂಢಿಯ ತಂದ ಕಾಡು ವರಾಹ ರೂಪಿ 

ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲ 
(ಸ-೧೧೦-೩) 

೨೨೫೬. ಧ್ವಜ - ಧುರದೊಳು ದಧ್ವಜವ 

- ಕೀಲಿಸಿದಾತನ ಕುವರರೆಲ್ಲರನು ಕೊ೦ದನ 

- ಓಣನಯನೆ ಏಣಭೋಜಖಜಮಧ್ಯಳೆ 
(ಬೆ-೯೯-೪) 


ಲ್ಲಲ್ಲಲ್ಯೋ 


ನ 


೨೨೫೭. ನಂಟ - ಅತ್ತೆ ಒಬ್ಬಳ ಕೂಡ ಆಡಿ 
ಬರುವುದ ಕಂಡೆ ಸತ್ಯ ಮಾಡದಿರೊ ಏ 
ಸರಿನಂಟ 

- ಮುಟ್ಟದಿರೊ ಎನ್ನನು (ಬೆ-೧೦೨-೨) 
- ಕಂಡು ಕರೆಯದ ನ೦ಟ ಮೊನೆಯು ಕೆಟ್ಟಿಹ 
ಕಂಟ 


ರ್ಷ೯ 


- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಕಟ್ಟಳೆಯ ದಿವಸಕ್ಕೆ ನಂಟರಿಷ್ಟರು ಬಂದು 

- ನೊಂದೆನಾ ಹರಿಯೆನ್ನುದೆ (ಬೆ-೧೩-೪) 

-. ಎಂಟೆರಡು ಮಾರುತರು ಎಡೆಯೆಡೆಗೆ 

ಬರುತಿರಲು ನ೦ಟರೈವರು ಕೂಡಿ ಆಕ್ರಮಿಸು 

ತಿಹರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

೨೨೫೮. ನಂಟತನ ಹೊಕ್ಕು ನಡೆಯದ 

ನಂಟತನದೊಳೇನು 

- ಆರು ಬಾಳದರೇನು (ಬೆ-೩೦-೨) 

೨೨೫೯. ನಂಟರಿಷ್ಟರು - ಹುಟ್ಟುತಲೆ ಜಾತ 

ಷೋಡಶವರ್ಗಗಳೆಂಬ ಕಟ್ಟಳೆಯ ದಿನಗಳೊಳು 

ನಂಟರಿಷ್ಟರು ಕೂಡಿ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

೨೨೬೦. ನಂಟು - ಬೀದಿಯೊಳು ಯಾತರಾ 

ನಂಟು ಬೇಡ ದಮ್ಮಯ್ಯ 

- ಚೀದಿಯೊಳು ಯಾತರಾ ಸನ೦ಟು ಬೇಡ 
(ಸ-೧೮೫-ಪ) 

- ಕರಣಿಕರೊಳಗಣ ನ೦ಟು ಕಟ್ಟಿದ ಹಣವಿನ 

ಗಂಟು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

೨೨೬೧. ನಂದ - ಇಂದುಧರಸತಿ ವಿನುತ 

ವಿಶ್ವಸಂಚಾರ ನಂದಗೋವಿ೦ಂದ ಮುಚುಕುಂದ 

ನುತಸಾರ 

- ಲಾಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 

- ನಂದನ ಕಂದ ಮುಕುಂದಾಬ್ಧಿಶಯನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨ಅ) 

೨೨೬೨. ನಂದಗೋಕುಲ - ಕಂದನಾಗಿ ಜನಿಸಿ 

ವಸುದೇವ ದೇವಕಿಯರಿಗೆ ನಂದಗೋಕುಲ 

ದೊಳು ನಿಂದೆ ಕಂಸನ ಕೊಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

೨೨೬೩. ನಂದಗೋಪ - ನಂದಗೋಪ 

ಕುಮಾರ ನವನೀತಚಜೋರ ಮಂದಾಕಿನೀಜನಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮೋಹನಾಕಾರ 
- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 


೨೨೬೪. ನಂದಗೋಪ್ಕಮ್ಮ ಎ ನಂದಗೋಪ್ಯಮ್ಮ 


ನಿನ್ನ ಮಗ ಎಂಥ ಟವಳಿಗಾರನಮ್ಮ 

- ಎ೦ಥ ಟವಳಗಾರನಮ್ಮ (ಸ-೪೩-ಅ) 

೨೨೬೫. ನಂದನ - ಹರಿಯ ನಂದನ ಸಖ 

ನೆನಿಪ ಅಹೋಬಲದ ಹರಿಯ ನೀ ತಂದು 

ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-ಅ) 

- ದಾಸಿಯ ನಂದನ ನಾರದೆನಿಪನು ಕಾಶ್ಯಪ 

ಪೌತ್ರನ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

೨೨೬೬. ನಂದನೆ - ಚೆಂದದಿ ಪಡೆದನ ನಂದನೆ 

ಯಳನೊಲವಿಂದ ಧರಿಸಿದ ಮುಕುಂದನಿಗೆ 

- ಮಂಗಲ೦ ೫ಯ ಮಂಗಲ೦ 
(ದೆ-೧೭೨೩೧) 

೨೨೬೭. ನಂದಿ - ವರನಂದಿಯ ಚಂದದಿ 

ರಕ್ಷಿಸಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಎರಡು ನಂದಿಯ ಹೂಡಿ ಗರುಡವಾಹನ 

ನಾಗಿ ಬರುತ ಭೋರಿಡುತಿದೆ ಅರಿಗೆ ಮೀರಿ 

- ಚೀಜ ಮೂರನು ಚತ್ರಿ (ಬೆ-೧೬೨-೩) 

೨೨೬೮. ನಂಬಿಕೆ/ನಂಬಿಗೆ - ಎಂದಿದ ಸರೀ 

ಕೊಂಪೆ ಎನಗೆ ನಂಬಿಕೆಯಿರದು 

-. ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-_ಪ) 

- ನಂಬಿಗೆಯು ಇಲ್ಲದ ಪ್ರಪಂಚಕನು ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

- ನೆನೆದರೆ ನಂಬಿಗೆಯೇನು ನಂಬಿದರೆ 

ಅಳವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

೨೨೬೯. ನಂಬು - ಕಾಯವನ್ನು ನಂಬದಿರು 

ಮಾಯಕೆ ಮರುಳಾಗದಿರು 


೪೦೦ 


- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೪) 

- ರೂಢಿಯೊಳಗೆ ಶುದ್ಧ ಮೂಡ ಈ 

ಕಾಡುಕಲ್ಲುಗಳನ್ನು ನಂಬಲಿಬೇಡ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೫) 

- ವಿಶೇಷ ನಿಮ್ಮಂಪ್ರಿಯ ನ೦ಬಲಾರದೆ ಕೆಟ್ಟ 

ದೋಷಕನು ನಾನಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-ಪ) 

- ಇಂದಿರೇಶನೆ ನಿನ್ನ ನಂಬಿದ ವಿಭೀಷಣನಿಗೆ 

ಎಂದಿಗೂ ಪಾರಎಿಲ್ಲದ ಪದವಿಯನಿತ್ತೆ 

ಸ ಯಾದವಗಿರಿಪಾಸನಹುದಿ ಸ 
(ಸ-೨೧೯-೩) 

- ಬೇಕೆಂದು ನಿನ್ನ ಪಾದ ನಂಬಿದ ದಾಸನ 

ಮೇಲೆ 

- ಏಕೆ ದಯವಿನಿತಿಲ್ಲ ಲೋಕಪಾವನ 

ಮೂರ್ತಿ (ಸ-೫೫-ಅ) 

- ಚೆನ್ನಿಗ ವರದ ವೆ೦ಕಟ ಆದಿಕೇಶವನು ತನ್ನ 

ನಂಬಿದ ಭಕ್ತರಾಶ್ರಿತ ಕಾಮಧೇನು 

- ಕೈಯ ತೋರಿದ ಬಗೆಯ (ಸ-೯೧-೫) 

- ಕೇಡು ನೆನೆಯಬೇಡ ನಂಬಿದವರ ಮೇಲೆ 

ಕೆಡುವೆ ನೀನೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨ಅ) 


ದ ಜಗನ್ನಾಥ ನಿನ್ನ ನಂಬಿದೆನಲ್ಲೊ ರಂಗಯ್ಯ 


ದ ಯ. ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-ಅ) 

- ಚಿಕ್ಕಂದು ಮೊದಲೆ ನಾನು. ರಂಗಯ್ಯ ನೀನೆ 

ದಿಕ್ಕೆಂದು ನಂಬಿದೆನೊ ರಂಗಯ್ಯ 

ಆ ಯ... ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-೧) 

ನ ಚೆನ್ನ ಆದಿಕೇಶವನ ಪಾದವನ್ನು ನೀನು ನಂಬು 

ಮನವೆ ಸ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೫) 

- ಕಬ್ಬುಬಿಲ್ಲನ ಪಿತನ ಏಕಾಂತ ಭಾವದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನೆರೆನಂಬು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೫) 

- ಸುಮ್ಮನೆ ಕೂಗುಗಳಿಟ್ಟು ಅದ ನಂಬುವ 

ನೆಂಬೋನು ಹೋಹ ಕಂಗೆಟ್ಟು 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೪) 

- ಎಡರಿಗಾಗುವರಿಲ್ಲ ಕಡನ ನಂಬುವರಿಲ್ಲ 

ಬಡವನೆಂದು ವಸ್ತವ ಕೊಡುವರಿಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 

- ಭಾರ ನಿನ್ನದು ಎಂದು ನಂಬಿದ ಅನಾಥಳನು 

- ವಾಸುದೇವಾಯ ನಮೋ (ಬೆ-೯೦-೫) 

- ನಂಬಬೇಡಿ ಸಿರಿಯು ತನ್ನದೆ೦ಂಬ ನಿಮಿಷ 

ದೊಳಗೇನಹುದೊ 

- ನ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-ಅ) 

- ನಂಬು ನಾರಾಯಣನ ನಂಬೊ ನರಹರಿಯ 

ನಂಬಿದಾ ಭಕ್ತರ ಕುಟುಂಬಸಾರಥಿಯ 

- ನಂಬು ನಾರಾಯಣನ (ಬೆ-೫೩-ಪ) 

- ನಂಬಿ ಬಿಡದುದ್ಧವನು ಬಲ್ಲ ಬೇರೆ ದುರ್ವಾಸ 

ಬಲ್ಲ ಕ೦ಂಬುಚಕ್ರಧರ ಕರ್ಮಹರನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) | 

- ನಂಬಿದ್ದ ಠಾವಿನಲಿ ಕೇಡನೆಣಿಪನ ಸಂಗ 

- ದುರ್ಜನರ ಸ೦ಗವನು ಐಎಂದಿಗೊಲ್ಲೆನು 

(ಬೆ-೧೧೯-೨) 

- ನೆನೆದರೆ ನಂಬಿಗೆಯೇನು ನಂಬಿದರೆ 

ಅಳವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

- ಬಲಿ ನಂಬಿ ಪಾತಾಳಿ ಲೋಕಕರಸಾದನದೆ 

ಕುಲದ ಪ್ರಹ್ಲಾದನು ನಿಜವ ಕಂಡ 

- ನಂಬು ಸಾರಾಯಣನ (ಬೆ-೫೩-೧) 

- ಸಿರಿಯಾದಿಕೇಶವ ರಾಯನ ನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಮನೆಮಕ್ಕಳಿವರೆನ್ನ ತನುವಿಗೊಡೆಯರೆಂದು 

ಘನವಾಗಿ ಬಲುನಂಬು ನೆಚ್ಚುತಿಹರು 


೪೦೧ 


- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

- ಮಾರಪಿತ ಕಾಗೆನೆಲೆಂಯಾದಿಕೇಶವ 

ಪಾದವಾರಿಜವ ನಂಬಿದವ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೩) 

- ಮಾರಪಿತ ಕಾಗೆನೆಲೆಯಾದಿಕೇಶವನಂ೦ಫ್ರಿ 

ವಾರಿಜವ ನೆರೆನಂಬದವನೆ ಕುರುಬ 

- ನಾವು ಕುರುಬರು (ಬೆ-೧೫೨-೫) 

- ವೇಳೆ ವೇಳೆಗೆ ಬರುವ ಒಲಿದ ಹೆಂಡತಿ 

ಬಿಟ್ಟು ಸೂಳೆಯನೆ ನಂಬುವರು ಹೀನ 

ಮಾನವರು 

- ಕಅಯೇರಿ ಬಂತು (ಬೆ-೧೩೦-೩) 

- ಅಂಬರೀಷನು ನಂಬಿ ವೈಕುಂಠವೇರಿದನು 

ಹಂಬಲಿಸಿ ಶಶಿಧರನು ಉರಿಯ ಗೆದ್ದ 

- ನಂಬು ನಾರಾಯಣನ (ಬೆ-೫೩-೨) 

-. ಜನಕ ಹಿತದವನೆಂದು ನಂಬಬಹುದೇ 

ಹಿ೦ದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 

- ಆರು ಹಿತವರು ಎಂದು ನಂಬಬೇಡ 

ಆರಿಗಾರಿಲ್ಲ ಆಪತ್ತು ಬಂದೊದಗಿದಡೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-ಪ) 

- ಜೀವವಿದ್ದಂತೆ ಲಜ್ಜೆಯ ಕಳೆದುಕೊಳಲಾರೆ 

ಆವ ಪರಿಯಲಿ ನಿನ್ನ ನಂಬಿದೆ 

- ವಾಸುದೇವಾಯ ನಮೋ (ಬೆ-೯೦-೨) 

- ಎಲ್ಲ ದೇವರ ಪಟ್ಟಿಸಿ ನೆಲೆಗೊಳಿಸಿದ 

ಫುಲ್ಲನಾಭನು ಪರದೈವ ನಂಬಣ್ಣ 

- ಶಂಕರನಾರಾಯಣ ಡು (ಬೆ-೧೭೫-೮) 

- ಓಲಿದವರ ಕಾಗೆನೆಲೆಯಾದಿಕೇಶವ ರಾಯನ 

ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೫) 

- ಹೊತ್ತಾರೆಯೊ ಬೈಗಿನೊಳೊ ಆಗಲೊ 

ಈಗಲೊ ಕಾಯ ನಿತ್ಯ ಸ್ಥಿರವೆಂದು ನಂಬಬೇಡ 

ನಿನಗೆ ಡಂಬ ಬೆಸ 

- ದಾಸನಾಗೋ ಭವ ಪಾಶ ನೀಗೋ 
(ಬೆ-೨೦-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಲಿ ವಿಭೀಷಣ ನಂಬಿ ಲಂಕೆಯಲಿ ಸ್ಥಿರ 

ವಾದ, ಛಲದ ಪಾರ್ಥನು ನಂಬಿ ವಿಶ್ವರೂಪವ 

ಕಂಡ 

- ನಂಬು ನಾರಾಯಣನ (ಬೆ-೫೩-೧) 

- ಕರುಣಿ ಕೃಪಾಳು ಕಾಗೆನೆಲೆಯಾದಿಕೇಶವ 

ಚರಣಕಮಲವ ನಂಬಿ ಸುಖಿಯಾಗು ಮನವೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೫) 

- ಖಳನ ಬಲವ ನ೦ಂಬಲಾತು ತಲೆಯ 

ತವಿಸಿದವನ ಸಿರಿಯು 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ತನಗೆ ದೇಹಾನುಬಂಧಿಗಳೆ ಬಂಧುಗಳೆಂದು 

ಮನದಿ ನಿಚ್ಚಳವಾಗಿ ನಂಬಬೇಡ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೩) 

- ಘನ ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು 

- ಆರು ಹಿತವರು ಎಂದು ಸಂಬಬೇಡ 
(ಬೆ-೩೩-೩) 

- ದೇವದೇವೇಶ ನೀನೆಂದು ನಂಬಿರಲು 

ಕೃಪಾವಲೋಕನದಿ ಸಲಹೊ ದೇವ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-ಅ) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 

- ಲಎಲ್ಲಿ೦ದ ಬ೦ದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ನಿನ್ನ ನಿಜವ ನಂಬದಿರು ಉನ್ನತಾಸೆ 

ಮಾಡದಿರು 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೫) 

೨೨೭೦. ನಕುಲ - ನಕುಲ ಸಹದೇವಕರು 

ಬ೦ದರೇಳೈ ಭೃತ್ಯ ನಿಕರಕೊಲಿದು 

ಉಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

-ಕೆರು ನಕುಲ ಸಹದೇವ ತುರುಗಾಯ್ದರಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೪) 


೪೦೨ 


೨೨೭೧. ನಕ್ರ - ಮದಗಜ ಹರಿಯೆಂದು 

ಕರೆಯಲು ಒದಗಿ ಆ ಕ್ಷಣ ಬಂದು ಮುದದಿ 

ನಕ್ರನ ಕೊ೦ದು ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 

ಚಕ್ರದಿ೦ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

೨೨೭೨. ನಕ್ಷತ್ರ - ದೃಕುಯುಗದಿ ರವಿ ಶಶಿಯು 

ಎವೆಯಲಿ ನಕ್ಷತ್ರ ಪ್ರಕಟ ಜಿಹ್ವೆಯ ವಾಣಿ ಕರ್ಣ 

ದ್ವಯದಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಕೂಡಿ ನಕ್ಷತ್ರ ಸೂಸಿದುವು ಅವನಿಯಲಿ 

ಮಾತಾಡಿದುವು ಅಶರೀರ ವಾಕ್ಯಗಳು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಚಿತ್ರಾನಕ್ಷತ್ರದಲಿ ಪುಟ್ಟದಾತನ ಸೊಸೆ ಮೃತ್ಯು 

ವೆಂದೆಣಿಸಿ ಹೊರಡಿಸಿದಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 

೨೨೭೩. ನಖ - ವಾದಿಸುವ ಹಿರಣ್ಯಕನ ಕರುಳ 

ನಖದಲಿ ಬಗಿದು ಪಾದದಲಿ ಧರೆಯನಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೨೨೭೩೪. ನಗ - ಹುಟ್ಟು ಸಾವು ಎರಡು ಎಂಬ 

ಘಟ್ಟ ತೂಕದ ನಗವಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

- ನಗವ ಕಿತ್ತವನ ಶಿರವ ಹರಿದನ ನಗಸುತಾಪತಿ 

ಕಾಯದೊಳು ಮೂಡಿಹನ 

- ಕರೆತಾರೆ ಕಾಮಿಸಿಕಮಲಖಪಿತನ 
(ಬೆ-೯೩-೨) 

- ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಉಗುರುಗೊನೆಗಳಿಂದ ನಗವ ನೆಗಹಿದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಗಜೆಯ ಅರಸನ ನಗವ ನೆಗಹಿದನ 

ಬಗೆಯಿ೦ದಪ್ಪಳಿಸಿದನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-೧) 

- ಹತಮಾಡಿ ಸತ್ಯಕ್ಕೆ ನಿಂತು ನಗವ ಹೊತ್ತು 

ಪತಿವ್ರತೆಯರ ಭಂಗಿಸಿ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ನಗರಾಜ ವೈರಿಯ ಮಗನ ಬೀಗನ ನಗವ 

ಬೆನ್ನಲಿ ಪೊತ್ತು ಜಗವನಾಳುವವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೨) 

೨೨೭೫. ನಗಜೆಯಾಳ್ಚನು (ಈಶ್ವರ) - 

ನಗಜೆಯಾಳ್ದನ ಬ್ರಹ್ಮೇತಿ ಬಂದು ಕಾಡಲಾಗಿ 

ರುದ್ರಾದಿಗಳೇನ ಮಾಡುತಿರ್ದರಾ ಶೈಲದೊಳಗೆ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 

೨೨೭೬. ನಗರಾಜ - ನಗರಾಜ ವೈರಿಯ 

ಮಗನ ಬೀಗನ ನಗವ ಬೆನ್ನಲಿ ಪೊತ್ತು 

ಜಗವನಾಳುವವನ 

- ಕರೆತಾರೆ ಕಾಮಿನಿ ಕಮಲಜಣಪಿತನ 
(ಬೆ-೯೩-೨) 

೨೨೭೭. ನಗರಿ - ಮರಕತನಗರಿಯ ಬಾಡ 

ಬಂಕಾಪುರದರಸು ಭಕ್ತರಕ್ಷಕ ಆದಿಕೇಶವನ ಪಾದ 

- ಎ೦ಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಗರುಡಗಂಧರ್ವನಗರಿಯ ಮೆರೆದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ಸಾರದವರದನ 
(ಬೆ-೭೬-೨) 

- ಕ್ಷೇರವಾರಿಧಿ ವೈಕುಂಠ ನಗರಿಯನು ಸೇರಿಸಿದ 

ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ಗಳಿಗೆಯೊಳಗೆ ಕೀಲುಸಡಿಲದೆ ಎಣಿಕೆ ಇಲ್ಲದ 

ದಳವು ಯಮನ ನಗರಿಗೈದದೆ 

- ನ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೨೨೭೮. ನಗಸುತಾಪತಿ (ಈಶ್ವರ) - ನಗವ 

ಕಿತ್ತವನ ಶಿರವ ಹರಿದನ ನಗಸುತಾಪತಿ ಕಾಯ 


೪೦೩ 


ದೊಳು ಮೂಡಿಹನ 

- ಕರೆತಾರೆ ಕಾಮಿನಿ ಕಮಲಖಪಿತನ 
(ಬೆ-೯೩-೨) 

೨೨೭೯. ನಗಾರಿ - ಸ್ವಾರಿ ಹೊರಟರೆ ಛತ್ರ 

ಭೇರಿಯು ನಗಾರಿಗಳು ಭೋರೆಂಬ 

ಪೊಂಗಹಳೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೨೨೮೦. ನಗು - ಪನ್ನಗಶಯನನೆ ಕುಣಿಯೊಮ್ಮೆ 

ಕುಣಿಯೆಂದು ಕುಣಿಸಿ ನಗುವ ಪುಣ್ಯವೆಂತು 

ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

- ಪರಮ ಭಕ್ತನ ಕಾಯಬೇಕೆಂದು ನಟಿಸಿ 

ಕ೦ಂಬದಿ ಮೂಡಿ ನಗುವ ಭಕ್ತನ ನೋಡಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-ಪ) 

- ಉಂಡು ನಗದಿಹ ಮೋರೆ ಅದು ಕಹಿಯ 

ಸೋರೆ 

- ಅಹುದಾದರಹುಡೆನ್ನಿ (ಬೆ-೧೩೧-೪) 

- ನರರ ನೋಡಿ ನೋಡಿ ನಗುತಿಪ್ಪೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೨೨೮೧. ನಗೆ - ನಸುನುಡಿಯನು ಕಲಿತು 

ನಸುನಗೆಗಳ ನಕ್ಕು ಈ ಕುಶಲದಾಟವ ಕಲಿತೆ 

ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 

೨೨೮೨. ನಗೆಗೇಡು - ನಗೆಗೇಡು ಆದೆವು ನಾವು 

ಜಗದಿ ನೋಡೇ ಫಲವಿದೆಂದು 

ದ ಸ್ಕೈೆಯೇ ಇದು ಸ್ಕೆಯೇ ಗೋಪಿ 
(ಬೆ-೧೦೪-೯) 

೨೨೮೩. ನಗೆಹೆಣ್ಣೆ (ಓರಗಿತ್ರಿ) - ಉತ್ತಮಳಲಾ 

ಭಾನುಮತಿ ನೀನು ನಗೆಹೆಣ್ಣೆ ಇತ್ತ ದಯೆಮಾಡಿ 

ನೋಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾಸುದೇವಾಯ ನಮೋ (ಬೆ-೯೦-೪) 

೨೨೮೪. ನಗ್ನ - ದೇವಕಿ ಕುವರ ನಗ್ನನು 

ಹಯವನೇರಿದ ಎವಿಧದಬ್ಬಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

೨೨೮೫. ನಟನೆ - ನಾಡೊಳು ಸುಜನರ 

ನೋಡಿ ನಡೆ ಕಂಡ್ಯ ನಟನೆ ಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

- ನಟನೆಯಾಡುವ ವಿದ್ಯೆಯನೆಲ್ಲಿ ಕಲಿತೆಯೊ 

ಕಪಟ ನಾಟಕ ಸೂತ್ರಧಾರಿ ನೀನಹುದು 

- ಯಾದವಗಿರಿವಾಸನಹುದೊ€ 
(ಸ-೨೧೯-೨ 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು (ಸ-೨೧೬-ಪ) 

೨೨೮೬. ನಟಿಸು - ಪರಮ ಭಕ್ತನ ಕಾಯ 

ಬೇಕೆಂದು ನಟಿಸಿ ಕ೦ಂಬದಿ ಮೂಡಿ ನಗುವ 

ಭಕ್ತನ ನೋಡಿ 

-. ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ನಾದದಲಿ ಅಖಿಳ ಮಹಿ ನಟಿಸು 

ಮಹಾತ್ಮಕನಾದ ಸಾತ್ತಿ ಎನಾವನು 

- ಆತನೇ ಪರಮಾತ್ಮ ಪರತತ್ತ್ವ 
(ಬೆ-೭೪-೩) 

- ಭರದಿ ಭಕ್ಷಿಸುವನ ಶಿರದಲಿ ನಟಿಸಿದ ವರ 

ಕಾಗೆನೆಲೆಯಾದಿಕೇಶವ ರಾಯಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೩) 

೨೨೮೭. ನಡತೆ - ಇಂತು ಸಿರಿಯಲಿ ನೀನು 

ಎನ್ನ ಮರೆತರೆ ಸ್ವಾಮಿ ಪಂಥವೇ ನಿನಗಿದು 

ಆವ ನಡತೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೫) 

- ಕೊಡುವೆಡೆಗೆ ಕರ್ಣನೋ ನಡತೆಯಲಿ 

ಧರ್ಮಜನೊ - ಬೆರೆಯದಿರು ಬೆರೆಯದಿರು 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೨) 


- ಬಂದೊಂದು ತಿಂಗಳೊಳು ಬಹುಮಾನ 
ನಡತೆಗಳು 


೪೦೪ 


- ಮಾವನ ಮನೆಯೊಳಗೆ (ಬೆ-೧೪೬-೪) 

೨೨೮೮. ನಡತೆಹೀನ - ನಡತೆ ಹೀನನಾದ 

ರೇನಯ್ಯ ಜಗದೊಡೆಯನ ಭಕುತಿ ಇದ್ದರೆ 

ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-ಪ) 

೨೨೮೯. ನಡನಡನೆ - ಮದವೆತ್ತ ರಕ್ಕಸರು 

ಮಹಿಯೊಳಗೆ ಹೆಚ್ಚಲು ತ್ರಿದಶಾ೦ತ ನಡನಡನೆ 

ನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

೨೨೯೦. ನಡವಳಿ - ಅರಿಯಂತೆ ಬಂದೆನ್ನ 

ನಡವಳಿಯಲಿ ಶ್ವಾನ ದುರಿತಂಗಳೆಲ್ಲ ಕಾಡುತಿವೆ 

ಪರಿಹರಿಸು ಎಲೆ ದೇವ 

- ನಿನ್ನ ನಾಮ ವಾಲ್ಧೀಕಿಯನುದ್ಧರಿಸಿದೆ 
(ಸ-೧೪೫-೨) 

- ಮಾಧವನೆ ಎನ್ನ ನಡವಳಿಯಲ್ಲಿ ಹುರುಳಿಲ್ಲ 

ಓದುವುದು ನಿನ್ನ ನಾಮಸ್ಕರಣೆಯೆ ಎಲೆ ದೇವ 

- ನಿನ್ನ ನಾಮ ವಾಲ್ಟೋಕಿಯನುದ್ಧರಿಸಿದೆ 

(ಸ-೧೪೫-೩) 

೨೨೯೧. ನಡಸು/ನಡಿಸು/ನಡೆಸು - ಅತಿ 

ಸ್ನೇಹದಿ೦ದ ಅರ್ಜುನಗೆ ಸಾರಥಿಯಾಗಿ ರಥವ 

ನಡೆಸಿದವನಾರು 

- ಆತನ ಪಾಡುವೆ ಅನವರತ (ಬೆ-೭೦-) 

- ಅಂಕಕೆ ರಥವ ನಡಿಸಿದವರೊಳು ನಿಶ್ಶಂಕ 

ಧರ್ಮವ ಗೆದ್ದ ಹಿರಿಯರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

ದ ಕುಳ್ಳಿರ್ದ ಸಭೆಯೊಳಗೆ ತಿಳಿವ ನಡಸಲುಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೨) 

- ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟಿ ದೇಶಕೆ 

ಪ್ರಸಾದವ ನಡಸುವ ಶೆಟ್ಟಿ 

ದ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೩) 

- ಶಿಶುವಿಂಗೆ ಪಾಲ್ಟೆಣ್ಣೆ ನಡೆಸಬೇಕು 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೧) 

- ದೂತಗೊಲಿದು ತೇರನೇರಿ ಹಿತದಿ ತೇಜಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಡೆಸಿದಾತ 

- ಈತನೀಗ ವಾಸುದೇವನು (ಬೆ-೭೫-ಅ) 

೨೨೯೨. ನಡು (ಮಧ್ಯ) - ನಡು ಬೆರಳುಂಗುರ 

ದಿಂದ ಕೈಯ ಬೆಡಗ ನೋಡಿದ ಜನರಿಗೆ 

ಪುಟ್ಟಿತಾನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 

ಚಕ್ರದಿ೦ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಪಡೆಯನೆಲ್ಲವ ನಡುರಣದಲಿ ಸೋಲಿಸಿ 

ಜಡಿದು ಗೋವುಗಳನೆಲ್ಲ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯-೩) 

- ನುಡಿಯುತಲುಂಬುದು ನಡುನೆತ್ತಿಯಲಿ 

ಬಾಯಿ 


- ಮರ ನುಂಗುವ ಪಕ್ಷಿ (ಬೆ-೧೬೧-೨) 


೨೨೯೩. ನಡುಗು - ಸೇತುವೆಯ ಶಟ್ಟಿ ಶರನಿಧಿ 

ದಾಟಿ ಬರಲಾಗ ಭೂತಗಣ ಸಂತತಿಯು 

ನಡುನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಗಡಗಡನೆ ನಡುನಡುಗೆ ಬುಡುಬುಡಿಸಿ ಸಭೆ 

ಬೆದರೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

- ಧರೆ ನಡುಗುವ ಹಾವನು ನಾ ಹಿಡಿವೆನೆ 

ತರಳನು ತಡೆಗಾರನೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೮) 

- ಮದವೆತ್ತ ರಕ್ಕಸರು ಮಹಿಯೊಳಗೆ ಹೆಚ್ಚಲು 

ತ್ರಿದಶಾ೦ತ ನಡನಡನೆ ನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಹದ್ದುಕಾಗೆಗಳು ಕಾದಾಡಿದುವು ಮೃಗಜಾತಿ 

ಚಲಿಸಿದುವು ಶಿಲೆಪ್ರತಿಮೆ ರೂಢಿ ಗಡಗಡ 

ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 


೪೦೫ 


- ಏಕೆ ನಡುಗಿದೆ ತಾಯೆ ಭೂಮಿ ನಡು 

ರಾತ್ರಿಯೊಳು 

- ಏಕೆ ನಡುಗಿದೆ ತಾಯೆ (ಸ-೫೬-ಪ) 

- ಮಾತಾಪಿತೃ ಗುರು ದೈವ ದ್ರೋಹದಿ 

ಭೂತಳವು ನಡುನಡುಗುತಿಹುದು 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

೨೨೯೪. ನಡುರಾತ್ರಿ - ಏಕೆ ನಡುಗಿದೆ ತಾಯೆ 

ಭೂಮಿ ನಡುರಾತ್ರಿಯೊಳು 

- ಏಕೆ ನಡುಗಿದೆ ತಾಯೆ (ಸ-೫೬-ಪ) 

೨೨೯೫. ನಡುವೆ - ಇದ್ದೀಯಾ ಶ್ರೀಹರಿ ನೀನು 

ವೃದ್ಧಿಸಿದ್ಧಿಯ ನಡುವೆ ಪದುಮನಾಭನು 

ಅಭಿವೃದ್ಧಿಯಾಗಲು ತಡವೇನು 

- ಇದ್ದೀಯಾ ಶ್ರೀ ಹರಿ ಸೀನೊಅದು 

ಬಂದಿದ್ದೀಯಾ (ಸ-೩೨-೧) 

೨೨೯೬. ನಡೆ - ನಾಡೊಳು ಸುಜನರ ನೋಡಿ 

ನಡೆ ಕಂಡ್ಯ ನಟನೆ ಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

- ಯಾರಿಗಾರು ಬಹರು ಸ೦ಗಡ ಮುಂದೆ 

ಮೀರಿ ನಡೆದ ಸಂಚಿತ ಕರ್ಮವಂತೆ ಮುಂಗಡ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-ಪ) 

- ಪಿತನ ಮಾತನು ಶಿರದೊಳಗಾಂತು ನಡೆದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ದುರ್ಮಾಗದಲಿ ನಡೆದವಗೆ ಘೋರವ್ಯಾಧಿ 

ಕರ್ಮವಿಪಾಕದಲಿ ಸಾರುತಿದೆ ಜಗದಿ 


- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 


(ಸ-೧೨೪-ಪ) 
- ಅರಿತು ನಡೆಯಲಿ ಬೇಕು ನರಕಾಯವೆತ್ತಿದ 
ಮೇಲೆ 
- ಅರಿತು ನಡೆಯಅಬೇಕು (ಸ-೭-ಪ) 
- ಭಾಗವತರ ಪಾದಕೊಂ೦ಂದಿನ ಬಾಗಿ 
ನಡೆಯಲಿಲ್ಲ 
ನ ವ್ಯರ್ಥವಾಯಿತಲ್ಲ ಜನ್ಯು ಸಾರ್ಥಕಾಗಲಅಲ್ಲ 
(ಸ-೨೩೧-೩) 
- ಚಾಡಿ ಕೊಂಡೆಗಳನಾಡಿ ನಡೆವವನೆ ದ್ರೋಹಿ 
- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 


ಕಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೨೩-೧) 
- ಸನ್ನೆಯರಿತು ನಡೆಯದಂಥ ಸತಿಯಿದ್ದೇತಕೆ 
ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೫) 
- ಸೋತು ಹೆಣ್ಣಿಗೆ ಇದಿರು ನಡೆವ ಸುಗುಣ 
ನೇತಕೆ 
- ಸತ್ಯವ೦ತರ ಸ೦ಗವಿರಲು (ಜೆ-೧೨೪-೨) 
- ಸೊಕ್ಕಿನಡೆಯುವ ಭೃತ್ಯ ಅವ ಕ್ರೂರ ಕೃತ್ಯ 
- ಅಹುದಾದರಹುದೆನ್ನಿ (ಬೆ-೧೩೧-೩) 
- ಶ್ರುತಿ ಸ್ಮೃತಿಗಳನರಿತು ನಡೆವೆನೆನಬೇಡ 
ಶ್ರೀಪತಿಯ ಶ್ರೀನಾಮವೊಂ೦ಂದೇ ಸಾಕು ಮರುಳೆ 
- ಸಂಸಾರವೆಂಬ ಸಾಗರವನು (ಬೆ-೧೮-೧) 
- ದಿನದಿನಕಾಯುಷ್ಯ ನಡೆಯಿತೊ ಗೋವಿಂದ 
ಸಲಹೆನ್ನನು 
- ಗೋವಿ೦ದ ಸಲಹೆನ್ನನು (ಬೆ-೮೮-೨) 
- ನುಡಿ ನಡೆವ ಕಾಲದಲಿ ದಾನಮಾಡದೆ 
ಇರಲು ಅಡವಿಯೊಳು ಕೆರೆತುಂಬಿ ಬತ್ತಿದಂತೆ 
- ಜಪವ ಮಾಡಿದರೇನು (ಬೆ-೧೨೩-೨) 
- ನರಿಯ ಬುದ್ಧಿಯಲಿ ನಡೆದುಕೊಂಡರು ಇಲ್ಲ 
ಅರಿಯದೆ ಹಲವ ಹಂ೦ಬಲಿಸಿದರಿಲ್ಲ 
- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 
- ನಾಡ ನಾನಾ ತಪೋಧನರು ತತ್ಕಾಲದಲಿ 
ಬೀಡ ಹೊರವಂಟು ನಡೆದುದು 
- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 


- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 


ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 
- ಕಅಯೇರಿ ಬಂತು (ಬೆ-೧೩೦-೧೧) 
- ನೋಡಿ ನಡೆಯದೆ ಹಿಂದನೇಕ ಜನ್ಮಗಳಲ್ಲಿ 
ಮಾಡಿರುವ ಪಾತಕವು 
- ಅಣುಮತ್ತಾದ ದೇವ (ಬೆ-೭೧-೧) 
- ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ 
ನಿನ್ನದು ತಪ್ಪೊ ಎನ್ನದು ತಪ್ಪೊ ಪರಮಾತ್ಮ 
ದಾ ನನ್ನಿ ಸಿ೦ದ ನೇ. ಜನಿಸಿ ಬ೦ದೆನೆ 

(ಬೆ- ೫೪ -ಅ) 
- ಪಥ ನಡೆಯದಯ್ಯ ಪರಲೋಕಕೈದುವಡೆ 
- ಪಥ ನಡೆಯದಯ್ಯ (ಬೆ- _೯ಪ] 
- ಪೊಡವಿಯೊಳು ಅಣ್ಣನಾಜ್ನೆಯ ಮೀರಿ 


೪೦೬ 


ನಡೆಯುತಿಹ ಒಡಹುಟ್ಟಿದವಗೆ ಕೈವಲ್ಯವುಂಟೇ 

- ಆವುದೊಳ್ಳೆಯದೊ ಸಿನ್ನ೦ಗ (ಬೆ-೬೮-೨) 

- ಬರಿಗಾಲ ಭಾರದಲಿ ನಡೆಯಲೊಲ್ಲದು 

ಮುಂದೆ 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ಭಿನ್ನವರಿತು ನಡೆಯದಂಥ ಸ್ನೇಹವೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೫) 

- ಸಿರಿವಂತನ ಸ್ನೇಹಮಾಡಿ ನಡೆದರಿಲ್ಲ 

ಪರಿಪರಿಯಲಿ ವಿದ್ಯೆ ಕಲಿತರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

- ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೨) 

- ಅಪರಿಮಿತ ಕರ್ಮವನು ಅನುಸರಿಸಿ 

ನಡೆವುದಕೆ ನಿಪುಣತ್ವವೆನಗೆ ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

-. ಆಕಳೊಳಾಡಿ ಪರಲೋಕಕೆ ನಡೆದಂಥ 

ಆಕೆವಾಳ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

-- ಹೊಕ್ಕು ನಡೆಯದ ನಂಟತನದೊಳೇನು 

- ಆರು ಬಾಳದರೇನು (ಬೆ-೩೦-೨) 

- ಕಾಲಿನಿಂದಲಿ ಪಡೆದು ಗಂಗೆಯ ಕಾಲಿ 

ನಿಂದಲಿ ನಡೆದ ಭಾರ್ಗವ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಕೊಂಡೆಗಾರಿಕೆಯನ್ನು ಹೇಳಿ ನಡೆದರಿಲ್ಲ 

ಕಂಡಕಂಡವರಿಗೆ ಕೈಮುಗಿದರಿಲ್ಲ 

- ಕಷ್ಟ ಪಟ್ಟರೂ ಇಲ್ಲ (ಬೆ-೧೧೧-೨) 

೨೨೯೭. ನಡೆಗಲಿಸು - ಅಡಿಯಿಡು ಮಗನೆ 

ಮೆಲ್ಲಡಿಯಿಡು ಎನುತಲಿ ನಡೆಗಲಿಸುವ ಪುಣ್ಯ 

ವೆಂತು ಪಡೆದಳಯ್ಯ 

ದ ಮನನೆಂಬಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

೨೨೯೮. ನಡೆಗೆಡು - ಧರೆಯೊಳಗೆ ಕರ್ಮಿಗಳು 

ಹೆಚ್ಚಿ ಕವಿತ್ವವ ಕಲಿತು ನರಕುರಿಗಳೆಲ್ಲರು 

ನಡೆಗೆಟ್ಟರೆಂದು 

- ಏಕೆ ನಡುಗಿದೆ ತಾಯೆ (ಸ-೫೬-೫) 

೨೨೯೯. ನಡೆಸು - ಶೀಘ್ರದಿ ನಡೆಸಿ ಸೈನ್ಯವ 

ದಶಮುಖನ ಶಿರವನೊಡೆಸಿದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎಷ್ಟು ಪೊಗಳಅ ನಾನು (ಸ-೫೩-೨) 

೨೩೦೦. ನದರು (ಲಕ್ಷ್ಯ) - ಮೊದಲು 

ನಿನ್ನುಪದೇಶ ನದರುಮಾಡದೆ ತಿರುಗುವುದನೆಲ್ಲ 

ಉದುರಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

೨೩೦೧. ನದಿ - ಭಿನ್ನ ನದಿಗಳು ಸನ್ಮೋಹನ 

ಶಕ್ತಿ ಪ್ರಸನ್ನ ಪಾದಾಬ್ಜದಿ೦ ಶೂದ್ರರು 

ಸ ವಿಶ್ಚಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

೨೩೦೨. ನದಿಸುತ (ಭೀಸ್ಫು) - ನದಿಸುತನು 

ಅಕ್ರೂರ ಪಾಂಡವರು ಐವರೂ ಒದಗಿ 

ಬಂದಿಹರು 

- ಪೂಸರನ ಜನಕನೇ (ಬೆ-೧೬೮-೩) 

೨೩೦೩. ನಮಃ - ಭವಭಯಹರ ಕಾಗಿನೆಲೆಯ 

ಆದಿಕೇಶವಗೆ ನಮೊ ನಮೋ 

-ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

- ಭವಭಯಹರ ಕಾಗಿನೆಲೆಯ ಆದಿಕೇಶವಗೆ 

ನಮೊ ನಮೋ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

- ಭಕುತಿಯಿ೦ದ ನಮೊ ಎಂಬೆ ದಶ ಅವತಾರದ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಶೇಷಾವತಾರಿ ಮುನೀಶವಂದಿತ ಆದಿಕೇಶವ 

ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೩) 

- ನಾರಾಯಣಾ ನಮೋ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-ಪ) 

- ವಾಸುದೇವಾಯ ನಮೋ ವಾಸುಕಿ 

ಶಯನಾಯ ವಾಸವಾದ್ಯಖಳ ಸುರನಮಿತ 

ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-೯೦-ಪ) 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

- ರಾಮಾನುಜರೇ ನಮೋ ನಮೋ ಸ್ವಾಮಿ 

ಲಕ್ಷ್ಮಣ ರೂಪ ನಮೋ ನಮೋ 


೪೦೭ 


- ರಾಮಾನುಜರೇ ನಮೋ ನಮೋ 
(ಬೆ-೪.ಪ) 

- ತೊಡೆದ ದ್ವಾದಶನಾಮ ಶ್ರೀ ಚೂರ್ಣದಿ 

ಒಪ್ಪುವ ಒಡೆಯ ರಾಮಾನುಜರೆ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪_೧) 

- ಘೋರಸಂಸಾರ ಭವದೂರ ಖಷಿಜನ 

ಮನೋಹಾರಸಾಕಾರ ಸಿರಿಧರ ರೂಪನೆ ನಮೋ 

-. ನಾರಾಯಣಾ ನಮೋ (ಬೆ-೫೧-ಅ) 

- ಧಾರಿಣಿಯನು ತಂದು ದನುಜದಲ್ಲಣನಾದೆ 

ನಾರಸಿ೦ಹ ನಿನಗೆ ನಮೊ ಎಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

೨೩೦೪. ನಮಸ್ಕರಿಸು - ತಿದ್ದುವ ಸದಮಲ 

ವೈಷ್ಣವರು ಬರುತಿರೆ ಕಂಡು ಎದ್ದು ನಮಸ್ಕರಿಸ 

ಲೊಳ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

೨೩೦೫. ನಮಿತ - ವಾಸುದೇವಾಯ ನಮೋ 

ವಾಸುಕಿಶಯನಾಯ ವಾಸವಾದ್ಯಖಳ ಸುರ 

ನಮಿತ ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-೯೦-ಪ) 

೨೩೦೬. ನಮಿಸು - ಪೊಸ ಪೀತಾಂಬರ 

ಉಡಿಸಿ ನವರತ್ನವಂ ತೊಡಿಸಿ ವಸುಧೆಯೊಳು 

ಮಿಗಿಲಾಗಿ ನಿಲಿಸಿದಳೋ ನಮಿಸಿ 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೨) 

- ನಿಗಮತತಿ ಕಾಣದ ಮಹಾ ಮಹಿಮನನು 

ನಮಿಪ ಬಗೆಯನಾನರಿವೆನೆಂತೈ ದೇವ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೪) 

೨೩೦೭. ನಯ - ನಿಮಗೆ ಬಿನ್ನೈಪೆನು ನಯವ 

ಕೊಟ್ಟ ಮನೋಹರುಷದಿ ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೩) 

೨೩೦೮. ನಯನ - ಹರಗೆ ನಯನವಾಗಿ 

ಮಕುಟವ ಬೆಳಗುವನ ತರುಣಿಯೈವರ ಲಜ್ಜೆ 

ಕಾಯ್ದವನ 

- ನೆನೆಯಬಾರದೆ ಮನವೆ ಪರಮಪಾವನನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೫೨-೩) 
- ನಯನ ಬುದ್ಧಿಯೊಳಗೊ ಬುದ್ಧಿ ನಯನದ 
ಒಳಗೊ 
- ನೀ ಮಾಯೆಯೊಳಗೋ (ಬೆ-೪೭-೧) 
- ನಯನ ಬುದ್ಧಿಗಳೆರಡು ನಿನ್ನೊಳಗೊ 
ಹರಿಯೆ 
- ನೀ ಮಾಯೆಯೊಳಗೋ (ಬೆ-೪೭-೧) 


- ಸಲಿಲವರ್ಜಿತನಯನನನು ಮಾಡಿ ಆಕಾಶ, 


ನೆಲವೆರಡು ಪಾದವನ್ನಳೆದ ಬಳಿಕ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 
- ಬಯಲು ಆಲಯವೆರಡು ನಯನದೊಳಗೊ 
- ನೀ ಮಾಯೆಯೊಳಗೋ (ಬೆ-೪೭-೧) 
- ಚಲದಂಕ ಕೌಶಿಕನು ಕಟಿಲ (ಇ ಕಪಿಲ?) 
ಮಾರ್ಕಂಡೇಯ ತಳಕಾಲನಯನದವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 
೨೩೦೯. ನಯನಜಲ - ಬಳಿಕ ಅಳುವ ನಯನ 
ಜಲವು ತಿಳಿದು ನೋಡಿದರೆ ಲವಣಾರ್ಣವಕೆ 
ಮೂರು ಮಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 
೨೩೧೦. ನರ (ಅರ್ಜುನ) - ಪಿರಿದು 
ರವಿಮಂಡಲವ ಮರೆಯ ಚಕ್ರವ ಮಾಡಿ ನರನ 
ಕೈಯಿಂದ ಸೈಂಧವನ ಕೊಳ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೪) 
- ನರನ ಹಯರಥದ ವಾಫೆಯ ಸೂತ್ರವಿಡಿದು 
- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 
- ವರ ವೃಕೋದರ ಧರ್ಮನಂದನರ ನಗಲಿಸಿಯೆ 
ಗುರುಸುತನ ಕೈಲಿ ಬಾಲಕರ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೯) 

- ತರಣಿಯ ಮರೆಮಾಡಿ ಶಿರವ ತರೆಯುವಂತೆ 
ನರಗೆ ಸೂಚಿಸಿದಾತನ 

- ತೋರೆ ಬೇಗನೆ ಸಖ (ಬೆ-೯೪-೧) 
೨೩೧೧. ನರ (ದೇಹದಲ್ಲಿನ ತಂತು) - ಕರುಳು 
ಖಂಡ ನಾರುವ ಚರ್ಮ ರೋಹಿತ ನರ 
ಪಂಜರದೀ ಹುರುಳಿಲ್ಲದ 

- ಯಾತರವನೆಂದುಸುರಲ (ಸ-೨೧೮-೪) 
- ಎಲುವ ಗಳುವಂ ಮಾಡಿ ಬಲುನರಗಳಂ 
ಬಿಗಿದು ಚೆಲುವ. ತೊಗಲಂ೦ ಪೊದಿಸಿ ಮಲ 
ಮಾಂಸವಂ ತುಂಬಿ 


೪೦೮ 


- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೨) 

- ನುಡಿವ ನುಡಿಯ ತಾತ್ಪರ್ಯವನರಿವ ನಾಡಿ 

ನರಗಳಂತೊಲಿಹ ಆದಿಕೇಶವರಾಯ 

- ಕೊಡಲು ನೀನಾರು (ಸ-೯೨-೨) 

ದ ಅಸ್ಥಿಪಂಜರದ ನರಗಳ ತೊಗಲ ಹೊದಿಕೆಯ 

ವಿಸ್ತರಿಸಿ ಬಿಗಿದ ಮಾ೦ಸದ ಬೊ೦ಬೆಯು 

- ತಾನಾರು ದೇಹವಾರು (ಬೆ-೧೪-೧) 

- ಎಲುವು ನರಗಳು ಕೂಡಿ ಮೇರುವಿಗೆ ನಾಲ್ಕು 

ಮಡಿ , 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಎಲುವು ಖಂಡ ರೋಹಿತ ನರಪ೦ಜರ 

ಪಳುವಿನೊಳಗೆ ನಮ್ಮ ಕುಲವ ಕೇಳುವರೆ 

- ಏತರವನೆಂದು ಪೇಳಅ (ಬೆ-೧೨೨-೪) 

- ಎಲುವುಗಳು ತೊಲೆ ಜಂತೆ ನರಗಳವು 

ಬಿಗಿದಂತೆ ಬಲಿದ ಚರ್ಮವು ಮೇಲು ಹೊದಿಕೆ 

ಯಂತೆ 

- ಎಂದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೧) 

- ಪರಿಪರಿಯಲೀ ಚರ್ಮ ಎಳೆದೆಳೆದು ಎಲುವು 

ನರನರವನ್ನು ತೆಗೆದು 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೨) 

೨೩೧೨. ನರ (ಮನುಷ್ಯ) - ಬೇಕಾದ 

ಸುರನರರ ಪಾಲಿಸಲು ಬೇಕೆನುತ ಆ ಕರುಣ 

ದಿಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವನಂ೦ಫ್ರಿ 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ಮಿಕ್ಕ ನರರ ಪಾಡಿದೇನು ನೀವು. ಬರಿದೆ 

ಭ್ರಾಂತರಾಗಬೇಡಿರೊ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ನ್ಯಾಯದಿ ಕನಕನೊಡೆಯ ಆದಿಕೇಶವರಾಯ 

ನೀನಲ್ಲದೆ ನರರು ಸ್ವತಂತ್ರರೆ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏತರವನೆಂದು ಪೇಳಲಿ ಜಗನ್ನಾಥ ಮಾಡಿದ 

ನನ್ನ ನರರೂಪಕಾಯವ 

- ಏತರವಪನೆ೦ದು ಪೇಳಅ (ಬೆ-೧೨೨-ಪ) 

- ಹರಿ ಮುಕುಂದನು ನೀನು ನರಜನ್ಮ ಹುಳು 

ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

- ಕಲ್ಪಕಲ್ಪಿತ ಕಾಗೆನೆಲೆಯಾದಿಕೇಶವನ ಅಲ್ಪವೂ 

ನೆನೆಯದ ನರನಿದ್ದರೇನು 

- ಆರು ಬಾಳದರೇನು (ಬೆ-೩೦-೩) 

- ಡಂಬತನವಿದೇಕೆ ಹರಿ ಪದಾಂಬುಜವನು 

ಭಜಿಸಿ ನರರು 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-ಅ) 

- ದೊರೆತನವ ಬಿಡಿಸಿ ಸುಸ್ಥಿರ ಮಾರ್ಗ 

ತೋರಿಸಿದೆ ನರಮಾತ್ರದವನೆನದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ಧರಣೀಶರೆಂಬ ನರಪ್ರತಿಮೆಗಳನಳವಡಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 

- ನರ ಬೊಂಬೆಗಳ ಮಾಡಿ ಕುಣಿಸುವೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ನರರ ನೋಡಿ ನೋಡಿ ನಗುತಿಪ್ಪೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ನರರಂಗಕೆ ಬಹುದು ರಕ್ಷಣ ಮಾಡುವ 

ಕಾಶಿಪೀತಾಂಬರ ಮಕರ ಕುಂಡಲಾಭರಣನ 

ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 

. (ಬೆ-೧೪೪-೧) 

ಎ ಪೃಥ್ವಿಯೊಳು ಕಾಗೆನೆಲೆಯಾದಿಕೇಶವ ನಿನ್ನ 

ಭಕ್ತಿಯಿಲ್ಲದ ನರಗೆ ಮುಕ್ತಿಯಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ಸಿರಿವರದನೆ ಅ೦ತಃಕರಣಕೊಪ್ಪಿದ ನಿನ್ನ 


೪೦೯ 


ಇರವನೆ ತಿಳಿಯಲು ನರರ ವಶವೆ ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

- ಮುಂದರಿದು ನೋಡು ನರರ ತನುವು 

ದೊರಕಲರಿಯದು 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಅಷ್ಟು ನರಪ್ರಾಣಿಗಳು ನಮ್ಮ ಮನೆ ಯೊಳಗಿದ್ದು 

ಹೊಟ್ಟೆಗೆ ಕೇಳುವುವು ನಮ್ಮಜ್ಜನಲ್ಲಿ 

- ನಾವು ಕುರುಬರು (ಬೆ-೧೫೨-೩) 

- ನರದೇಹ ಹೊತ್ತು ತಿರುಗುವಂಥ ತಿರುಕ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೪) 

- ಪೂಗಣೆಯ ಗೆಲಿಯದಿಹ ನರ ಗೋಖುರ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

- ಯಾತರವನೆಂದುಸರಲಿ ಜಗನ್ನಾಥ ಮಾಡಿದ 

ಒಂದು ನರರೂಪವಯ್ಯ 

- ಯಾತರವನೆಂದುಸುರಅ (ಸ-೨೧೮-ಪ) 

- ಅರಿತು ನಡೆಯಲಿ ಬೇಕು ನರಕಾಯವೆತ್ತಿದ 

ಮೇಲೆ 

- ಅರಿತು ನಡೆಯಅಬೇಕು (ಸ-೭-ಪ) 

ದ ನರಜನ್ಮವೆಂಬ ಪಾತಕದ ಪಂಜರದೊಳಗೆ 

ಸ್ಥಿರವೆಂಬೊ ಅಹಂಕೃತಿ ಜೀವನವ ನಿರ್ಮಿಸಿ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ನರರ ಕೊಂಡಾಡಿ ನಾಲಗೆಯೊಣಗಿ 

ಅತಿಯಾಗಿ ನರನರಳಿ ಬೆಂಡಾದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೫) 

- ನಾ ನಿಮ್ಮ ದಾಸರ ದಾಸ ಈ ನರರ 

ಪಾಡೇನೆರಡು ದಿನದ ಸಂಸಾರ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-ಪ) 

೨೩೧೩. ನರಕ - ಮಾಂಸವಿಕಾರವಾದ ಕುಚವ 

ಕನಕಕಲಶಸಾರವೆಂದು ನರಕರೂಪಿನ ನಾರಿ 

ಯರಿಗೆ ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ಹರಿಯ ನಿಂದಿಸಿ ಹರ ಘನನೆಂದು ನರಕಕ್ಕೆ 

ಬೀಳಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೩೨-೩) 
- ಕಳವು ಹಾದರ ಪಂಚಮಹಾಪತಕಗಳನು 
ಮಾಡಿ ನೆಲೆಯಿಲ್ಲದಲೆ ನರಕದೊಳಗಾಡಿ 
ಮುಳುಗಿದೆನು 
- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) | 
- ಅರಿಯದಿದ್ದರೆ ನರಕವೇ ಪ್ರಾಪ್ತಿ 
- ಅರಿತು ನಡೆಯಲಅಬೇಕು (ಸ-೭-ಪ) 
- ಮೊದಲಾದ ಠಕ್ಕುದೇವರ ಗೊಡವೆ ಬೇಡ 
ನರಕ ತಪ್ಪದು 
ಎ ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 
- ಜೊಳ್ಳುದೇವರ ಗೊಡವೆ ಬೇಡ ನರಕ ತಪ್ಪದು 
- ಕಣಿಯ ಹೇಳಬಂದೆ ನಾನು (ಬೆ-೭೨-೨) 
- ಕ್ರೂರ ಶಾಸ್ತ್ರವನೋದಿ ಕುರಿ ಕೋಣವನೆ 
ಕಡಿದು ಘೋರ ನರಕದಿ ಬೀಳುವುದನು 
ನಾನೊಲ್ಲೆ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 
- ಬೀಳಬೇಡಿ ನರಕಕೆಂದು ಹೇಳಬಂದೆನೊ 
- ಕಣಿಯ ಹೇಳಬಂದೆ ನಾನು (ಬೆ-೭೨-೩) 
ದ ಬೆರೆತನ್ಯಜಾತಿಯ ಪರನಾರಿಯ ಕೂಡಿ 
ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 
- ಮಗನಿಂದೆ ಗತಿಯುಂಟಿ (ಬೆ-೧೪೫-೩) 
- ನೆಲೆಯಿಲ್ಲದಧಿಕ ನರಕದೊಳಿಳಿವ ಎನ್ನ ನೀ 
ನಳಿನಾಕ್ಷ ಕಾಯ್ದುಕೊಳ್ಳೂ 
- ನೊಂ೦ದೆನಾ ಹರಿಯೆನ್ನದೆ (ಬೆ-೧೩-೨) 
೨೩೧೪. ನರಕವಿ (ಸಾಮಾನ್ಯ ಕವಿ) - ವರಕವಿ 
ಗಳ ಮುಂದೆ ನರಕವಿಗಳ ಎದ್ಕೆ ತೋರಬಾರದು 
- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-ಪ) 
೨೩೧೫. ನರಕಿ - ಪರರ ನಿಂದೆಯನ್ನು ಮಾಡಿ 
ನರಕಿಯಾಗಬೇಡ ಮನವೆ 
- ಸಾರಿ ದೂರಿ ಹೇಳುತೇನೆ (ಸ-೨೪೮-೩) 
ದ ವಸ್ತ್ರ ಒಡವೆ ಇಟ್ಟು ಬಹಳ ಶಿಸ್ತು ನರಕಿ 
ಯೆನಿಸ' ಮೆರೆವುದು 
- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 
೨೩೧೬. ನರಕುರಿ/ನರಗುರಿ (ಅಜ್ಜಾನಿ ) 
ಕಾವ ನಮ್ಮಜ್ಜ ನರಗುರಿಯ ಹಿಂಡುಗಳ 


೪೧೦ 


- ನಾವು ಕುರುಬರು (ಬೆ-೧೫೨-ಪ) 

_- ಅರುಹೆಂಬ ನರಗುರಿಯು ತೆರೆಯೆಂಬ 

ಜಾವಲಿಯು 

- ನಾವು ಕುರುಬರು (ಬೆ-೧೫೨-೧) 

- (ಕೀಚಕನು) ಮರುತಸುತ ಭೀಮನಿಂದಿರು 

ಳೊಳಗೆ ಹತನಾದ ನರಗುರಿಯೆ ನಿನ್ನ ಪಾಡೇನು 

ಧರೆಯೊಳಗೆ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಧರೆಯೊಳಗೆ ಕರ್ಮಿಗಳು ಹೆಚ್ಚಿ ಕವಿತ್ವವ 

ಕಲಿತು ನರಕುರಿಗಳೆಲ್ಲರು ನಡೆಗೆಟ್ಟರೆಂದು 

- ಏಕೆ ನಡುಗಿದೆ ತಾಯೆ (ಸ-೫೬-೫) 

೨೩೧೭. ನರಕೇಸರಿ - ರೋಷದಿ ದೈತ್ಯನ ಕರುಳ 

ಕಿತ್ತ ನರಕೇಸರಿ ರೂಪಿನ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

೨೩೧೮. ನರಜನ್ಮ - ನರಜನ್ಮವನು ಎತ್ತಿ ನರಕ 

ದೊಳಗೆ ಸುತ್ತಿ ಗುರಿ ಗೊತ್ತು ಕಾಣೆನಯ್ಯ 

ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೧) 

೨೩೧೯. ನರಪತಿ (ರಾಜ) - ನರಪತಿಯ 

ಯದುವೀರ ಬೌದ್ಧನ ತುರಗವೇರಿದ 

ಆದಿಕೇಶವನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೨೩೨೦. ನರಬೊಂಬೆ - ಅ೦ಂಬುಜೋದವನ 

ಬರೆಹವ ಮೀರಲಾರದೆ ನರಬೊಂಬೆ 

ಗರ್ಭದೊಳಿದ್ದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

೨೩೨೧. ನರಮೃಗ/ನರಸಿ೦ಗ/ನರಸಿ೦ಹ/ 

ನರಹರಿ - ನರಮೃಗಾಕಾರಿ ಹಿರಣ್ಯಕವೈರಿ 

ಕರಿರಾಜ ರಕ್ಷಕ ಕಾರುಣ್ಯಮೂರ್ತಿ 

- ಲಾಅ ಪಾವನ ಚರಣ ಲಾಆಅ ಅಘಹರಣ 
(ಸ-೨೨೯-೫) 

- ಆವುದೊಳ್ಳೆಯದೊ ನಿನ್ನಂಗ ಚೆಲುವ ದೇವ 

ಬಂಕಾಪುರದ ಲಕುಮಿ ನರಸಿಂಗ 

- ಆವುದೊಳ್ಳೆಯದೊ ಸಿನ್ನಂಗ 
(ಬೆ-೬೮-ಪ). 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಿಂಗದೆ ಕಾಗೆನೆಲೆಯಾದಿಕೇಶವ ನರಸಿಂಗನ 

ತೋರೆನಗೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಸಾಧು ನರಸಿಂಹ ಕಾಗೆನೆಲೆ ಆದಿಕೇಶವ 

ಮುಂದೆ 

-. ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಶ್ರೀನಾಥ ಭವನಾಶ ಪೇಳೋ ಪೇಳಿಲ್ಲೇಶಕೆ 

ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಜಗವರಿಯೆ ಪೇರುರವಿರಿದ ಪ್ರಹಲ್ಲಾದವರದ 

ಅಹೋಬಲ ನರಸಿಂಹನೆ 

- ಏನ್ನುಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಮೆರೆವ ಜಲಜನ ಕೂರ್ಮವರಹನ ನರಹರಿ 

ದ್ವಿಜ ಕೊರಳ ಕೊಯ್ದನ 

- ಇಂದು ಸೀ ಕರೆದುತಾರೆ (ಬೆ-೯೨-೩) 

- ನಂಬು ನಾರಾಯಣನ ನಂಬೊ ನರಹರಿಯ 

ನಂಬಿದಾ ಭಕ್ತರ ಕುಟುಂಬಸಾರಥಿಯ 

- ನಂಬು ನಾರಾಯಣನ (ಬೆ-೫೩-ಪ) 

- ನಾರಾಯಣೆನು ಮನವೆ ನರಹರಿಯ ನೆನೆ 

ಮನವೆ 

- ನಾರಾಯಣಿನು ಮನವೆ (ಬೆ-೧೪೧-ಪ) 

- ದೇಶಾಧಿಪತಿ ನರಹರಿಯೆ ನಿನ್ನಯ ಪಾದ 

ದಾಸರ ದಾಸನೆಂದೆನಿಸಬೇಕೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-ಪ) 

-. ಜ೦ಗಮಗಳೆದ್ದು ಜಯಜಯವೆನುತಿರೆ 

ನರಸಿ೦ಗನೊಲಿದುಪ್ಪವಡಿಸೊ ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-ಪ) 

- ನೆಲವ ಕದ್ದಸುರನ ಗೆಲಿದಗೆ ಮಂಗಳ ಸುಲಭ 

ನರಸಿ೦ಹಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

- ಮಾಡುವ ದೈನ್ಯವ ಬಲ್ಲೆ ಮದ್ದೂರು 

ನರಸಿಂಹಯ್ಯ 

- ಚೀದಿಯೊಳು ಯಾತರಾ ಸ೦ಟು ಬೇಡ 


೪೧೧ 


(ಸ-೧೮೫-೩) 

- ಅತಿಶಯ ನರಹರಿ ವಾಮನ ರೂಪಿನ ಪಿತನ 

ಮೋಹದ ರಾಣಿಯ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಅನುಮಾನ ಮಾಡದೆ ಪೇಳೋ ನರಹರಿಯೆ 

- ಆವ ಸಿರಿಯಆ ನೀನು ಎನ್ನ ಮರೆತೆ 
(ಬೆ-೬೭-೪) 

- ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-ಪ) 

ದ ಹೆಮ್ಮಕ್ಕಳನು ಕರೆದು ಬಂಧಿಸಿ ಒಯ್ಯಲು 

ಬ್ರಹ್ಮ ಜಟ್ಟಿಗನ ಶಿರ ಹರಿದೆ ನರಹರಿಯೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೩) 

- ಕರಿರಾಜ ಕಷ್ಟದಲಿ ಆದಿಮೂಲ ಎಂದು 

ಕರೆಯಲಾಕ್ಷಣ ಬ೦ದು ಒದಗಿದೆಯೊ 

ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

- ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು 

ಬಭಜಿಸೆ ಸಡಗರದಿ ಕಂಬದಿಂದೊಡೆದೆ 

ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ಮಂಗಳಂ ರುಷ ಕೂರ್ಮ ಕಿಟಿ ನರಹರಿಗೆ 

ವಟುಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

೨೩೨೨, ನರರೋಗ - ಮುಸುಕುವುದು 

ಎಶ್ವಾಸಘಾತಕಗೆ ನರರೋಗ ಪುಸಿಯಲ್ಲವಿದು 

ಕೇಳಿ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೩) 

೨೩.೨೩. ನರಳು - ನರರ ಕೊಂಡಾಡಿ ನಾಲಗೆ 

ಯೊಣಗಿ ಅತಿಯಾಗಿ ನರನರಳಿ ಬೆಂಡಾದೆ 

ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣ ಕಮಲವ 
(ಸ-೨೧೩-೫) 

- ಕಲಿಗೆ ಬೆದರುವರಲ್ಲ ಕಾಲನ ಬಾಧೆಗಳಿಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೫) 

೨೩೨೪. ನರಿ - ಲಂಘಿಸುವ ಹುಲಿಯ ಕಂಡ 

ನರಿಯು ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೧) 

- ನರಿಯ ಬುದ್ಧಿಯಲಿ ನಡೆದುಕೊಂಡರು ಇಲ್ಲ 

ಅರಿಯದೆ ಹಲವ ಹಂ೦ಬಲಿಸಿದರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

೨೩೨೫. ನರೆ - ಬೆಳ್ಳಕ್ಕಿ ಬೆರಣಿಯ ಮಾಳ್ಪುದ 

ಕಂಡೆ ನರೆ ಸೂಳೆಗೆಯ್ವುದ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೨) 

೨೩೨೬. ನರ್ತಕಿ - ನಾಗಿಣಿಯರಮರಲೋಕದ 

ನರ್ತಕಿಯರು ಬಾಗಿಲೊಳು ಮಂಗಳೋದಕ 

ವಿಡಿದು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೭) 

೨೩೨೭. ನಲವು - ಮಂದರಧರ ಗೋವರ್ಧನ 

ಗಿರಿ ನಲವಿಂದ ನಿಂದು ನೆಗಹಿದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

೨೩೨೮. ನಲಿ - ಹಲವು ಜನಮದಿ ತಾಯಿ 

ಎನಗಿತ್ತ ಮೊಲೆಹಾಲು ನಲಿದುಂಬಾಗ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೪) 

-. ಉಟ್ಟಿದ್ದ ವಸ್ತ್ರ ಬಿಸುಡುತಿದೆ ತನ್ನ ದಿಟ್ಟ 

ತೇಜಿಯನೇರಿ ನಲಿಯುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೩) 

-:ಏಣಾಕ್ಷಿಯರ ಚೆಂದುಟಿಯ ಸುಧೆಯ ಸವಿದು 

ಜಾಣತನದಲಿ ನಲಿವ ಜಿಹ್ವೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 

- ಪಾರ್ವ ಖಗ ಉಲಿಯುತಿರೆ ಸಕಲ ಜನ 

ನಲಿಯುತಿರೆ 

- ಪೂಸರನ ಜನಕನೇ (ಬೆ-೧೬೮-೧) 

- ನಲಿದು ಉಂಬಾಗ ಹನಿ ನೆಲಕೆ ಬಿದ್ದುದ 


೪೧೨ 


ಕೂಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಕಂಜವದನೆಯರ ಕರದಿ ನಲಿದಾಡುವುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ಹುಲಿಯ ಮೀಸೆಯ ಪಾಶವಿಡಿದು 

ಗೋವತ್ತಗಳು ನಲಿದು ಉಯ್ಯಲೆಯನಾಡುವವೆ 

ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೩) 

- ಬಲು ಬೇಡಿದುದನೀವ ಬಲಿಚಕ್ರವರ್ತಿಯಲ್ಲ 

ನಲಿನಲಿದು ಅರ್ಪಿಸಲು ವಿದುರನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಪ್ರತಿವಾದಿಸಿ 

ಹಯವೇರಿ ನಲಿದವನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೩) 

೨೩೨೯. ನಲಿದಾಡು - ಹರ ಬ್ರಹ್ಮರು ನಲಿ 

ದಾಡುತಿರೆ ತುಂಬುರು ನಾರದರು ಪಾಡುತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

- ಷಡುರಸದನ್ನಕೆ ನಲಿದಾಡುವ ಜಿಹ್ವೆ 

ಕಡುರುಚಿಗೊಂಡರಾರುಚಿ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 

- ಕುಲವೈರಿಗಳ ಕೊಂದು ನಲಿದಾಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

೨೩೩೦. ನಲಿವು - ಅಲರಂಬಿಗೆ ನಲಿವೇನು 

ನಲಿವಿಗೆ ಗೌಪ್ಯವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಅಲರಂಬಿಗೆ ನಲಿವೇನು ನಲಿವಿಗೆ ಗೌಪ್ಯ 

ವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

೨೩೩೧. ನಲು - ಸಣ್ಣ ಸೀರೆಯ ನಲುವೆಣ್ಣು 

ರೂಪಾದನ ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

೨೩೩೨. ನಲ್ಲ - ಬಲ್ಲಿದ ಮಲ್ಲರನೆಲ್ಲರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗೆಲಿದಂತ ನಲ್ಲನ ತಂದು ತೋರೆ ಸಖಿಯೆ 
- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಅ) 


- ಕಲಿ ಹೆಚ್ಚಿ ಬಂದಿತಲ್ಲಾ ರಂಗಯ್ಯ ಕಾಯೆನ್ನ 


ಸಿರಿಯ ನಲ್ಲ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-ಪ) 

೨೩೩೩. ನವ (ಒಂಬತ್ತು) - ಸೂತಕಾಬ್ಧಿಯಲಿ 

ನವಮಾಸ ತುಂಬಿರೆ ತನ್ನ ಮಾತೆಯುದರದಿ 

ಬ೦ದು ಬೆರಸಿ ಬೆಳೆದು 

- ತಾನಾರು ದೇಹವಾರು (ಬೆ-೧೪-೨) 

- ಜನನಿಯ ಜಠರದಿ ನವಮಾಸವು ಫನದಿ 

ನೀ ಪೋಷಿಸುತಿರೆ ನಾನು 

- ನನ್ನಿ೦ದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೧) 

- ಮಾತೆಯುದರದೊಳು ನವಮಾಸ ಮಲ 

ಮೂತ್ರದೊಳು 

- ಲಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ನೆಲೆಯ ಕಾಣೆನು ನಿಗಮ ಶಾಸ್ತ್ರ ನವವಿಧ 

ಭಕ್ತಿಯೊಳಗೊಂದು ಬಗೆಯಾದರ್‌ು 

- ಆವ ಪರಿಯಅ ಸಿನ ಸ್ನನೊಅಸಿ 
(ಬೆ-೩೭-೫) 

- ತಂದೆಂಯದರದಿ ಮೂರು ಮಾಸ 

ತಾಯೊಡಲಿನಲಿ ಸಂದೇಹವಿಲ್ಲ ನವಮಾಸ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಹೊತ್ತು ನವಮಾಸ ಪರ್ಯಂತ ಗರ್ಭ 

ದೊಳು ಅತ್ಯಂತ ನೋವು ಬೇನೆಗಳಿಂದಲಿ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

೨೩೩೪. ನವ (ಹೊಸ) - ನವಮೋಹನಾಂಗಿ 

ಯರ ರೂಪವ ಕಣ್ಣಿಂದ ಎವೆಯಿಕ್ಕದಲೆ 

ನೋಡುವ ನೋಟ ನಿನ್ನದಯ್ಯ 

- ತನು ಸಿನ್ನದು ಜೀವನ ನಿನ್ನದು 
(ಬೆ-೫೭-೧) 

ದ ನವವಸ್ತಗಳು ಅಂದು ನಾರ ಸೀರೆಗಳಿಂದು 

- ಎನ್ನ ಕ೦ದ ಹಳ್ಳಿಯ ಹನುಮಾ (ಬೆ-೬.೨) 

೨೩೩೫. ನವಕೋಟಿ - ಸಿದ್ಧರೊಳು ನವ 

ಕೋಟಿಯೊಳಗೊಬ್ಬನೋ ನೀನು 


೪೧೩ 


- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

೨೩೩೬. ನವನೀತ (ಬೆಣ್ಣೆ) - ನಂದಗೋಪ 

ಕುಮಾರ ನವನೀತಚೋರ ಮಂದಾಕಿನೀಜನಕ 

ಮೋಹನಾಕಾರ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 

- ಬಲು ಕಳ್ಳ ನಿನ್ನ ಮಗ ತಾಟಕನಿವ ಬಲು 

ಕದ್ದ ನವನೀತವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧) 

೨೩೩೭. ನವರತುನ/ನವರತ್ನ - ಮುಕುಟ 

ಮಂಡೆಯಲಿ ಧ್ರುವಲೋಕ ಭುವನಾವಳಿಯು 

ನಿಖಿಲ ಶ್ರುತಿ ನವರತುನ ನಿಟಿಲದಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಪೊಸ ಪೀತಾಂಬರ ಉಡಿಸಿ ನವರತ್ನವಂ 

ತೊಡಿಸಿ ವಸುಧೆಯೊಳು ಮಿಗಿಲಾಗಿ 

ನಿಲಿಸಿದಳೋ ನಮಿಸಿ 

- ಯಾಕೆಲೊ ರಂಗ ನಿನಗಿ೦ಂತ ನಟನೆಯ 

ಮಾತು (ಸ-೨೧೬-೨) 

೨೩೩೮. ನವಿಲು - ಗಿಳಿ ನವಿಲು ಕೋಗಿಲೆ 

ವಸಂತ ಭ್ರಮರಂಗಳ ಬಲದೊಡನೆ ಮದನ 

ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ (ಬೆ-೯.೧) 

೨೩೩೯. ನಷ್ಟ - ಅಷ್ಟಮದದಿ ಮೆರೆಯದಿರು 

ನಷ್ಟಕೆ ಗುರಿಯಾಗದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೨) 

೨೩೪೦. ನಸುನಗು - ನಸುನಗುವ ಪಲ್ಲ 

ಗುಣಶೀಲೆ ದೇವಿ ಬಿಸಜಾಕ್ಷಿ ಎನ್ನ ಹೃದಯ 

ದೊಳು ನಿಂದವಳೆ 

- ವರವ ಕೊಡು ಎನಗೆ ವಾಣ್ದೇವಿ (ಬೆ-೨.೧) 

೨೩೪೧. ನಸುನಗೆ - ಶಶಿಮೊಗದ ನಸುನಗೆಯ 

ಬಾಲೆ ಎಸೆವ ಕರ್ಣದಿ ಮುತ್ತಿನೋಲೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨..೧) 

- ನಸುನುಡಿಯನು ಕಲಿತು ನಸುನಗೆಗಳ ನಕ್ಕು 

ಈ ಕುಶಲದಾಟವ ಕಲಿತೆ ವರದಾ 


ಕನಕದಾಸರ ಕೀರ್ತನೆಗಳ ಶಬ್ದ - 


- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 

೨೩೪೨. ನಸುನುಡಿ - ನಸುನುಡಿಯನು ಕಲಿತು 

ನಸುನಗೆಗಳ ನಕ್ಕು ಈ ಕುಶಲದಾಟವ ಕಲಿತೆ 

ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 


೨೩೪೩. ನಹುಷ - ಧರಣಿಯ ಮುನ್ನಾಳ್ವ 


ನಹುಷ ಸಗರರೆನಿಪ ಭೂಪತಿಗಳು ಸಿರಿಯ 

ಜಯಿಸಲಿಲ್ಲ 

- ನ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಶತಮಖವ ಮಾಡಿ ಸುರಸಭೆಗೈದಿ ನಹುಷ 

ತಾ ಅತಿಶಯದಿ ಶಚಿಗೆ ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು (ಬೆ-೧೨೭-೧) 


೨೩೪೪. ನಳ - ಸಿಂಧು ಬಂಧನಕೆ ಸಮಸ್ತ 
ಪರ್ವತಗಳ ತಂದು ನಳನ ಕೈಯೊಳಗಿತ್ತೆ 


ಹನುಮ 
- ಅರಸಿನ೦ತೆ ಬ೦ಟನೊ (ಬೆ-೫.೨) 
೨೩೪೫. ನಳಿನಜಾಂಡ (ಬ್ರಹ್ಮಾಂಡ) - ನಳಿನ 


ಜಾಂಡವೊಂದರೊಳಗೆ ಭುವನ ಪದಿನಾಲ್ಕು 


ಬಸುರೊಳಗೆ ಇಂತು ತಮ್ಮ ಸುಳಿ ನಾಭಿಕಮಲ 

ಮಧ್ಯದಿ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಲ) 

೨೩೪೬. ನಳಿನನಾಭ (ಎಷ್ಟು) - ನಳಿನನಾಭನೆ 

ನಿಮ್ಮ ನೆನೆಯಲಾ ಧ್ವನಿ ಕೇಳಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ನಳಿನನಾಭನ ದಿವ್ಯನಾಮವನು ನೆನೆನೆನೆದು 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೧) 

೨೩೪೭ ನಳಿನಮುಖ - ಕಲಿಗಳೊಳು ದ್ರೋಣ 

ಫಲುಗುಣ ಭೀಷ್ಮ ನಾನಲ್ಲ ನಳಿನಮುಖಿ 

ದ್ರೌಪದಿಯಹಲ್ಕ್ಯೆಯಲ್ಲವೊ ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೨) 

೨೩೪೮. ನಳಿನಲೋಚನ/ನಳಿನಾಕ್ಷ - ಓಲಿದು 

ರಕ್ಷಿಸು ನಾಗವೈರಿವಾಹನನೆ ನಳಿನಲೋಚನನೆ 


ಪ್ರಯೋಗ ಕೋಶ 


೪೧೪ 


ನೀನೆನ್ನ ಬಿಡದೆ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 

- ನಳಿನಾಕ್ಷ ಸತ್ತ್ವಗುಣ ನಿನಗೆ ಉ೦ಟೆಂಬುದಕೆ 

ಸಲಿಲಜೋದ್ಭವ ಭೃಗುಮುನೀಂದ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಕಳವಳಿಸಿ ನೂರೆ೦ಟು ಹಲುಬಿ ಬಳಲಲು 

ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

- ನೆಲೆಯಿಲ್ಲದಧಿಕ ನರಕದೊಳಿಳಿವ ಎನ್ನ ನೀ 

ನಳಿನಾಕ್ಷ ಕಾಯ್ದುಕೊಳ್ಳೂ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

ಎ೩೪೯. ನಳಿನಾಕ್ಷಿ ದ ತಳುವದೀ ವಸ ಸಗಳ 

ಕಳುಹು ಬೊಕ್ಕಸಕೆನಲು ನಳಿನಾಕ್ಷಿ ತಿಳಿದಳಾಗ 

ದ ಸಲಾ ನಮೋ (ಬೆ ೦-೧೦) 

೨೩೫೦. ನಳಿನೋದ್ಧವ ದ ನಳಿನೋದ್ಭವನಯ್ಯ 

ಅಮರ ಚೆನ್ನಿಗರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೨೩೫೧. ನಾಕೇಶಜಿತ (ಇಂದ್ರಜಿತು) - 

ಶ್ರೀಕಾಂತ ನೀನಿತ್ತ ವರವು ಸ್ಥಿರವೆಂಬುದಕೆ 

ನಾಕೇಶಜಿತನ ಪಿತನನುಜ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

೨೩೫೨. ನಾಗರಹಾವು/ನಾಗರು (ನಾಗರ 

ಹಾವು) - ಸವತಿಯರೊಳಗಣ ಕೂಟ ಎಳ 

ನಾಗರ ಕಾಟ 

- ಅಹುದಾದಡಹುದೆನಸ್ನಿ (ಬೆ-೧೩೨-೫) 

- ಓಡುತಿದೆ ಮೃಗದೊಡನೆ ಆಡುತಿದೆ 

ಕಪಿಗಳೊಳು ನೋಡಲ್ಕರಿ ನಾಗರಹಾವ 

ತುಳಿಯುತಿದೆಕೊ 

- ಮಗುವ ತಡೆಯಬಾರದೆ ಮಾನಿನಿಯರು 
(ಸ-೧೯೭-೨) 

೨೩೫೩. ನಾಗವೈರಿವಾಹನ (ಎಷ್ಟು) - ಒಲಿದು 

ರಕ್ಷಿಸು ನಾಗವೈರಿವಾಹನನೆ ನಳಿನಲೋಚನನೆ 

ನೀನೆನ್ನ ಬಿಡದೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

೨೩೫೪. ನಾಗಶಯನ (ಎಷ್ಟು - ನಾಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಶಯನನ ಮೂರುತಿ ಕಂಡೆ ಭೋಗಿಭೂಷಣ 

ಶಿವನನು ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 

೨೩೫೫. ನಾಗಸಂಪಿಗೆ - ಬಿರಿದ ಕೆಂಜಾಜಿಯ 

ನಾಗಸಂಪಿಗೆ ಕಸ್ತುರಿ ಕ್ರಮುಕದೆಸಳು ಮುಡಿವಾಳ 

ವನು 

ಎ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 

(ಬೆ-೧೧-೩) 

೨೩೨೫೬. ನಾಗಸ್ಟರ - ಮೂರು ಕಾಯಲಿ ನಾನು 
ಮುದ್ದು ಕಿನ್ನರಿಯಾದೆ ನೀಟಾದ ಕಾಯಲಿ ನಾನು 
ನಾಗಸ್ವರವಾದೆ 
- ಕಾಯೊ ಎನ್ನನು ದೇವ (ಸ-೮೨-೧) 
೨೩೫೭. ನಾಗಿಣಿ - ನಾಗಿಣಿಯರಮರ 
ಲೋಕದ ನರ್ತಕಿಂಬಯುರು ಬಾಗಿಲೊಳು 
ಮಂಗಳೋದಕವಿಡಿದು 
- ತ೦ಗದಿರನಸಿಮಿಷ ತಾರಕೆಗಳು 

(ಬೆ-೧೬೯-೭) 
೨೩೫೮. ನಾಚಿಕೆ - ನೋಡುವರು ಜನರೆಲ್ಲ 
ನಾಚಿಕೆ ಇಲ್ಲವೇನಯ್ಯ 
- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೩) 
- ಕರೆಬರಲರಿಯದ ಗಂಡ ಅವ ನಾಚಿಕೆ ಭಂಡ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 
೨೩೫೯. ನಾಟಕ - ನಟನೆಯಾಡುವ ವಿದ್ಯೆಯ 
ನೆಲ್ಲಿ ಕಲಿತೆಯೊ ಕಪಟನಾಟಕ ಸೂತ್ರಧಾರಿ 
ನೀನಹುದು 
- ಯಾದವಗಿರಿವಾಸನಹುದೋ 

(ಸ-೨೧೯-೨ 

- ತಾ ಕಪಟನಾಟಕದ ಸೂತ್ರಧರನೆನಿಸಿ 
- ಬೊ೦ಂಬೆಯಾಟವನಾಡಿಸಿದ (ಬೆ-೭೯-೪) 

ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆಯಿದು 

ಎ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 

(ಬೆ-೧೧೬-೩) 

೨೩೬೦. ನಾಟಕಧರ (ನಾಟಕದ ಸೂತ್ರಧಾರ) 
- ನಾಟಕಧರ ಕಾಗೆನೆಲೆಯಾದಿಕೇಶವ ನಿನ್ನಾಟ 
ದೊಳಿರಿಸು ಕಂಡೆಯ ಎನ್ನನು 
- ಶೇಷಶಯನ ನಿನ್ನ ಭಾಗವತರ 

(ಬೆ-೨೭-೫) 


೪೧೫ 


೨೩೬೧. ನಾಟ್ಯ - ಹದಿನೆಂಟು ಕೋಣಿ 
ಮಾರ್ಬಲವ ಹದಿನೆಂಟು ದಿನ ಕದನ ನಾಟ್ಯದ 
ಕೇಳಿಕೆಯನಾಡಿಸಿ 
- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 
೨೩೬.೨. ನಾಡದೇವತೆ/ನಾಡದೈವ - ನಾಡ 
ದೇವತೆಗಳ ಸೆರೆಗಳ ಬಿಡಿಸಿ ಕ್ರೀಡೆಯಾಯಿತು 
ನಿಮ್ಮ ದಯದಿಂದಲಿ 
- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 
- ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 
ನೊಸಲ ಬರೆಹವ ತೊಡೆದು ತಿದ್ದಲಳವೆ 
- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 
- ಹದಿನೆಂಟು ಕೋಣಿ ಮಾರ್ಬಲವ 
ಹದಿನೆಂಟು ದಿನ ಕದನ ನಾಟ್ಯದ ಕೇಳಿಕೆ 
ಯನಾಡಿಸಿ 
- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 
೨೩೬೩. ನಾಡಾಡಿ - ನಾಡಾಡಿ ದೈವಗಳೆಲ್ಲ 
ನಮ್ಮ ಬಾಡದಾದಿ ಕೇಶವನೊಬ್ಬನೆ ಬಲ್ಲ 
- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೫) 
೨೩೬೪. ನಾಡಿ - ನಾಡಿ ಹಲವು ಕಟ್ಟದನಕ 
ಬ್ರಹ್ಮನಾಡಿಯೊಳು ಪೊಕ್ಕು ಮುಳುಗಾಡದನಕ 
- ಸದರವಲ್ಲವೊ ನಿಜಯೋಗ (ಸ-೨೪೩-೨) 
- ನುಡಿವ ನುಡಿಯ ತಾತ್ಪರ್ಯವನರಿವ ನಾಡಿ 
ನರಗಳಂತೊಲಿಹ ಆದಿಕೇಶವರಾಯ 
- ಕೊಡಲು ನೀನಾರು (ಸ-೯೨-೨) 
- ನಾಡಿಗಳು ಸ್ವಸ್ಥಾನದಾಸ್ಥಾನ ಛೇದಿಸಲು 
- ಅಣುಮಹತ್ತಾದ ದೇವ (ಬೆ-೭೧-೧) 
೨೩೬೫. ನಾಡು - ನಾಡಿನೊಳಗನ್ಯಾಯವ 
ಮಾಡುವನ ಸಂಗ 
- ಸಣ್ಣನರ ಸ೦ಗದೊಳಗಿರಿಸೆನ್ನ (ಸ-೨೪೧-೧) 
- ನಾಡೊಳು ಸುಜನರ ನೋಡಿ ನಡೆ ಕಂಡ್ಯ 
ನಟನೆ ಬೇಡೆಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-೨) 
- ನಾಡೊಳಗೆ ಕೆಟ್ಟವರ ಪರಿಯ ನೀನರಿತು 
- ನೋಡಿ ಮರುಳಾಗದಿರು (ಬೆ-೧೨೭-ಪ) 
- ನಾಡ ನಾನಾ ತಪೋಧನರು ತತ್ಕಾಲದಲಿ 
ಬೀಡ ಹೊರವಂ೦ಟು ನಡೆದುದು 
- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೩೬೬. ನಾಥ - ಧರೆಗಧಿಕ ನಾಥನಾ 

ತೊಡೆಯನೇರಲು ಕಂಡು ಜರೆಯಲಾ ಧ್ರುವನ 

ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

೨೩೬೭. ನಾದ - ನಾಲಗೆಯಿರದ ಘಂಟಿ 

ನಾದದಲೆಯನು ಕೇಳಿ ಸಲೆ ಸೂರ್ಯ ಚಂದ್ರ 

ರೆಡೆ ಸುಳಿದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಕಿವಿಯೇ ಕರ್ಮ ಕುಠಾರ ಒಳಗಿವಿಯಲ್ಲಿ 

ಕಾಣೊ ನಾದದ ಬೇರ 

- ಎಲ್ಲ ನೋಡಿದರಲ್ಲಿ ರಾಮ (ಸ-೫೧-೩) 

- ಯಾದವರಾಯ ಬೃಂದಾವನದೊಳು ವೇಣು 

ನಾದವ ಮಾಡುತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-ಪ) 

- ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ 

ಹಿಡಿದು ಸಾರಿಸಾರಿ ಮುಕ್ತಿಯನ್ನು ಶಮನದಿಂದ 

ಮತ್ತೆ ಸುಮನದಿಂದ 

- ದಾಸನಾಗೋ ಭವ ಪಾಶ ನೀಗೋ 
(ಬೆ-೨೦-೫) 

- ನಾದವ ಕೇಳ್ದ ಹರಿಣನಂತೆ ಕೆಡದೆ 

ಮಧುಸೂದನನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೬) 

- ಕಡು ನಾದದ ಗಾಯನ ಮಾಡುತಿಹುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೨) 

- ನಾದದಲಿ ಅಖಿಳ ಮಹಿ ನಟಿಸು ಮಹಾತ್ಮಕ 

ನಾದ ಸಾತ್ತ್ವಿಕನಾವನು 

- ಆತನೇ ಪರಮಾತ್ಯು ಪರತತ್ತ ಸ 
(ಬೆ-೭೪-೩) 

೨೩೬೮. ನಾಭಿ - ತೇಜಿ ಪದುಮಕಲದಿ ನಾಭಿ 

ಪದುಮದಿ ಚತುರ್ಮುಖ ಪದುಮಜನ ಪಡೆದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

- ಈ ಭುವನವೆಲ್ಲವು ಚೆಲುವ ನಾಭಿಯಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 


೪೧೬ 


- ಅನವರತ ನಾಭಿಯೊಳು ಶತಪತ್ರವಿಹಗೆ 

ಮಿಕ್ಕಿನ ಪೂವ ಮುಡಿಸಲೆಂತೈ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೧) 

೨೩೬೯. ನಾಭಿಕಮಲ - ನಳಿನಜಾಂಡವೊಂದ 

ರೊಳಗೆ ಭುವನ ಪದಿನಾಲ್ಕು ಬಸುರೊಳಗೆ 

ಇಂತು ತಮ್ಮ ಸುಳಿ ನಾಭಿಕಮಲ ಮಧ್ಯದಿ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

೨೩೭೦. ನಾಮ (ಹಣೆಯಲ್ಲಿ ಧರಿಸುವ 

ಲಾಂಛನ) - ತಿರು ಚೂರ್ಣದ್ವಾದಶ ನಾಮ 

ವನಿಡುವರ ಪರಿಚಾರಕರ ಪರಿಚಾರಕನೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ 

ನಾಮ ಸಿರಿತುಳಸಿ ವನಮಾಲೆ ಕೊರಳಿನೊಳ 

ಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

- ದುಂಡುನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿವನು ಹೆಂಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

ದ ಪಟ್ಟೆನಾಮವನಿಟ್ಟು ಪತ್ರೆ ಕೈಯಲಿ ಪಿಡಿದು 

ಗುಟ್ಟಿನಲಿ ಜಪಿಸುವ ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

-: ಓಡೆದ ಮಡಕೆಯನ್ನು ಇಡದೆ ನಾಮವ 

ಮಾಡಿ ಕೊಡುವೆ ಕಾಸಿಗೆ ಒಂದೊಂದನು 

ದ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೨) 

- ಮಂಡೆ ಬೋಳು ಮಾಡಿ ನಾಮದುಂಡೆ 

ಯನ್ನು ಬರೆದು ಕೆಡಿಸಿ 

ನ ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೧) 

- ಕಟ್ಟಿದ ಪೂಮಾಲೆ ಕಸ್ತೂರಿ ನಾಮದ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

- ತೊಡೆದ ದ್ವಾದಶನಾಮ ಶ್ರೀ ಚೂರ್ಣದಿ 

ಒಪ್ಪುವ ಒಡೆಯ ರಾಮಾನುಜರೆ ನಮೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಾಮಾನುಜರೇ ನಮೋ ನಮೋ 
(ಬೆ-೪_೧) 

೨೩೭೧. ನಾವ (ಹೆಸರು) ನಿನ್ನ ನಾಮ 

ವಾಲ್ಮೀಕಿಯನುದ್ಧರಿಸಿದೆ ದೇವ 

- ನಿನ್ನ ನಾಮ ವಾಲ್ಧೀಕಿಯನುದ್ಧರಿಸಿದೆ 
(ಸ-೧೪೫-ಪ) 

- ಮಠದೊಳಗೆ ಪ್ರಹ್ಲಾದ ಹರನ ನಾಮ 

ಸ್ಮರಿಸದೆ ದಿಟದಿ ಹರಿಯ ನಾಮಾವಳಿಯ 

ನುತಿಪುದ ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೨) 

- ಹಿಂದೆನ್ನ ಕುಲ ಗೋತ್ರ ನಾಮಂಗಳೆನಗೇನು 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೫) 

- ಹಲಧರಾನುಜನೆಂಬ ಪವಿತ್ರನಾಮದ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

- ರಾಮ ನಾಮವ ನೆನೆ ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಪ) 

- ಶ್ರೀಪತಿಯ ನಾಮವನು ನೀ ಪಠಿಸುತಲಿರು 

ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೧) 

- ನಿನ್ನ ನಾಮ ಗಂಟಾಕರ್ಣನ ಸಲಹಿದೆ ದೇವ 

ದ ನಿನ್ನ ನಾಮ ವಾಲ್ಠೀಕಿಯನುದ್ಧರಿಸಿದೆ 
(ಸ-೧೪೫-ಪ) 

ದ ಬೆಟ್ಟದಾತ್ಮಜೆ ಬೆನಕ ಪೆಸರ್ಗೊಂಡು ತನ 

ನಾಮ ಗುಟ್ಟಿನಲಿ ನೆನೆಸಿದುದಾವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೨) 

- ಭಾವದುಭಯಾರ್ಥವಿದು ಎಲ್ಲರಿಗೆ ಸಮ್ಮತ 

ವಾದುದೀ ನಾಮ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-ಪ) 

- ಸಾಲದೆ ನಿನದೊಂದು ದಿವ್ಯನಾಮ ಅಕಾಲ 

ಮೃತ್ಯುವಿನ ಗಂಟಲಗಾಣ ಹರಿಯೆ 

- ಸಾಲದೆ ನಿನದೊಂದು ದಿವ್ಯನಾ 
(ಬೆ-೧೭೪-) , 

- ಸಾಸಿರ ನಾಮಕೆ ಹೆಸರಾದ ಚಪ್ಪನ್ನ ದೇಶ 


೪೧೭ 


ದಾರಿಗಳ್ಳ ಕೋ ಎನ್ನಿರೊ 

-ಕೋಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಸಂಸಾರವೆಂಬ ಸಾಗರವನುತ್ತರಿಸುವರೆ 

ಕಂಸಾರಿಯೆಂಬ ನಾಮವೊಂದೆ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-ಪ) 

- ಸೂಳಾದಿಯಲಿ ನಾಮ ಕೀರ್ತನೆಗಳ ಪಾಡಿ 

ಮೇಳೈಸಿ ವಾದ್ಯ ನೃತ್ಯಗಳಾಡುತಿಹರು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

- ಸತ್ಯವಾದ ನಾಮಗಳನು ನಿತ್ಯದಲ್ಲಿ ಪಠಿಸು 

ವವನ ಅರ್ಥಿಯಿಂದ ಸಲಹುವನು ಕರ್ತು 

ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೪) 

- ಸತ್ತವನಂತೆ ಬಿದ್ದಿಹುದಾವ ನೀತಿ 

ಪುರುಷೋತ್ತಮನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ಶ್ರುತಿ ಸ್ಮೃತಿಗಳನರಿತು ನಡೆವೆನೆನಬೇಡ 

ಶ್ರೀಪತಿಯ ಶ್ರೀನಾಮವೊಂದೇ ಸಾಕು ಮರುಳೆ 

- ಸಂಸಾರವೆಂಬ ಸಾಗರವನು (ಬೆ-೧೮-೧) 

- ವಿಷ್ಣು ವನಮಾಲಿ ಆದಿ ಮೂರುತಿಯ 

ದಿವ್ಯನಾಮಂಗಳನು ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೪) 

- ಹಿಂದಾದ ಕುಲ ಗೋತ್ರ ನಾಮಂಗಳೆಷ್ಟು 

ತಾ ಬಂದ ಸುಖ ದುಃಖವೆಷ್ಟು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ನಳಿನನಾಭನ ದಿವ್ಯನಾಮವನು ನೆನೆನೆನೆದು 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೧) 

-. ನಾರಸಿಂಹನ ದಿವ್ಯನಾಮವನು ನೆನೆದರೆ 

ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ನಾರಾಯಣ ನಿನ್ನ ನಾಮವೊಂದಿರುತಿರೆ 

ಬೇರೊಂದು ನಾಮವಿನ್ನೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಾದವ ಕೇಳ್ದ ಹರಿಣನಂತೆ ಕೆಡದೆ 

ಮಧುಸೂದನನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

- ನೇಮವಿಲ್ಲದ ಹೋಮವೇತಕಯ್ಯ ರಾಮ 

ನಾಮವಲ್ಲದೆ ಮತ್ತೆ ನಮಗೆ ಬೇರೊಂದೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-ಪ) 


- ನೀಲಮೇಘಶ್ಯಾಮನ ನಾಮವ ನೆನೆ ಮನೆ 


- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 

ಕಾಪಥಕ ವಾಲ್ಮೀಕಿ ಮುನಿಯಾಗಲಿಲ್ಲವೆ 

ದ ಬ್ರಹ್ಮ ಅಖತವ ಮೀರಿ ಬಾಳ್ಟರು 
(ಬೆ-೨೫-೧) 

- ಪ್ರಾಣಹತ್ಯವ ಮಾಳ್ಪುದಾವ ಸತ್ಯರ್ಮವೊ 

ಶ್ರೀನಿವಾಸನ ನಾಮಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೧) 

- ಪಾಡುವೆ ನಿನ್ನ ನಾಮ ಸೀತಾರಾಮ ಆಡುವೆ 

ಮನದಣಿಯ 

- ಕಾಡುವ ದುರಿತಗಳ ನೀ ಅಡಿಸೆ೦ಂದು 
(ಬೆ-೬೦-೩) 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 

ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

- ಬಿಸಜಾಕ್ಷ ಕಾಗೆನೆಲೆಯಾದಿಕೇಶವನ ದಿವ್ಯ 

ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೫) 

- ಬಿಸಜಾಕ್ಷನ ನಾಮವ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ಲಟಪಟ ನಾ ಸಟೆಯಾಡುವನಲ್ಲ ವಿಠಲನ 

ನಾಮ ಮರೆತು ಪೋದೆನಲ್ಲ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-ಪ) 

- ಮುರಹರ ರಾಮ ರಘುಪುಂಗವನ 

ನಾಮಂಗಳಂ ಬಿಡದೆ 


೪೧೮ 


ಎ ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 

- ಮುದದಿ ನಿನ್ನಯ ನಾಮ ಸದರದೋರಿತು 

ಎನಗೆ ಬದುಕಿದೆನು ಬದುಕಿದೆನು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

- ಮರೆದು ಬಿಡದೆ ಹರಿಯ ನಾಮ ಬರೆದು 

ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ 

ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೫) 

- ಮತ್‌ ಕಾಗೆನೆಲೆಯಾದಿಕೇಶವರಾಯನ 

ಮುದ್ದು ನಾಮಸ್ಮರಣೆಯನು ಮಾಡಿ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಳೆ 
(ಬೆ-೧೧-೫) 

- ಮೇಲು ನಾಮವಿರಲಿಕ್ಕೆ ಕಟಕು ಇನ್ನೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

- ಅಭ್ಯಾಸವನು ಮಾಡಬೇಕೊ ಶ್ರೀ ಗುರು 

ಭ್ಯೋನಮಃ ಎಂಬ ನಾಮಂಗಳನು ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-ಪ) 

- ಅನುವರಿತು ನೀರೊಳಗೆ ಬಿಡದೆ ಮುಳುಗಲು 

ಬೇಡ ವನಜಾಕ್ಷನಾಮವೊಂದೇ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೨) 

- ಅಚ್ಯುತನ ನಾಮವನು ನೆನೆದು ಸುಖಿ 

ಯಾಗೊ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-ಪ) 

- ಇಪ್ಪತ್ತು ನಾಲ್ಕು ನಾಮಗಳೊಳಗೇಳನು ತಪ್ಪ 

ದೆಣಿಸಿ ಕಳೆದು 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೨) 

- ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ 


"ಮಾಡು 


- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೬) 
- ಹರಿನಾಮ ನೆನೆವರೇಂ ಧನ್ನರೋ ದ್ರೌಪದಿಯ 
ಹರಿನಾಮವೇ ಕಾಯಿತು 

- ವಾಸುದೇವಾಯ ನಮೋ (ಬೆ-೯೦-೧೩) 
-. ಹರಿನಾಮವನು ಪಾಡಿ ಪೊಗಳುವುದ 
ಕರುಣಿಸಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಣುಮತ್ತಾದ ದೇವ (ಬೆ-೭೧-೧) 

-. ಹರಿಯ ನಾಮಾವಳಿಯ ಪೊಗಳುತಲಿ 

ದಿವಿಜೇಂದ್ರ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಕಲಿಯುಗದ ಜನರಿಗೆ ಆರ ನಾಮವೆ ಗತಿ 

- ಆತನ ಪಾಡುವೆ ಅನವರತ (ಬೆ-೭೦-೨) 

- ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ 

ಜಿಹ್ಹೆಯೊಳಗೆ ನುಡಿಸು ಶ್ರೀಮಹಾನುಭಾವನಾದ 

ದಾಮೋದರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 

- ಕಾಮಜನಕ ನಿನ್ನ ನಾಮ ಪ್ರೇಮದಿಂದ 

ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ 

ವಾಮನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೭) 

- ಕರೆತಾರೆ ಕಾಮಿನಿಕಮಲಜಪಿತನ ಹರಿಯ 

ತೋರೆ ಸಾಸಿರನಾಮವುಳ್ಳವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-ಪ) 

- ಕೆ೦ಚಿತ್ತು ಹರಿಯ ನಾಮಾಮೃತ ನೆನೆಯಲು 

ಅ೦ಚಕೆಳೆದೊಯ್ದವರು ವಿಷ್ಣುದೂತರಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-೨) 

- ಕಿ೦ಕರನ ಜನಕ ಅನಿರುದ್ಧ ಪುರುಷೋತ್ತಮ 

ನಾಮಂಗಳಂ ಬಿಡದೆ 

ಎ ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 

ದ ಖಗವೈರಿಯಂತೆ ಕಿಸುಕೆಲೆವುದಾವಾಟ 

ಜಗದಧಿಪತಿ ನಾಮ ಸ್ಮರಿಸು ಮರುಳೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

- ತಂದೆ ಕಾಗೆನೆಲೆಯಾದಿಕೇಶವನ ನಾಮ 

ಒ೦ದೇ ವೈಕುಂಠವನೈದಿಪುದಯ್ಯ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 

(ಬೆ-೧೬-೭) 

- ದೋಷವಿರಹಿತ ಎಷ್ಟು ಮಧುಸೂದನ 

ತ್ರಿವಿಕ್ರಮ ಸುರೇಶ ಸರ್ವೋತ್ತಮ ನಾಮ೦ಗಳಂ 

ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೧) 


೪ರ್ಗಿ 


೨೩೭೨. ನಾಮಜ - ಹೇಮಕಶ್ಯಪನೆಂಬ 

ನಾಮಜನ ಸುತನೊರ್ವನಾ ಮಹಾಫನವೆಂದು 

ನೆನೆಯುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೨೩೭೩. ನಾಮಧಾರಿ - ಭೂರಿ ಭೂತಗಳೆ 

ಭೂಸತಿಯಕಾಂತನ ನಾಮಧಾರಿಗಳ ತೊಡರು 

ನಿಮಗಳವಡದು ನಾನರಿವೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೧) 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-ಪ) 

೨೩೭೩೪. ನಾಮಸ್ಕರಣೆ - ಮಾಧವನೆ ಎನ್ನ 

ನಡವಳಿಯಲ್ಲಿ ಹುರುಳಿಲ್ಲ ಓದುವುದು ನಿನ್ನ 

ನಾಮಸ್ಮರಣೆಯೆ ಎಲೆ ದೇವ 

- ನಿನ್ನ ನಾಮ ವಾಲ್ಚೋಕಿಯನುದ್ಧರಿಸಿದೆ 
(ಸ-೧೪೫-೩) 

೨೩೭೫. ನಾಮಾಮೃತ - ಹರಿಯ ನಾಮಾ 

ಮೃತ ಕಿವಿಗೊದಗಿತು 

- ಬದುಕಿದೆನು ಬದುಕಿದೆನು (ಸ-೧೭೧-೧) 

೨೩೭೬. ನಾಯ್‌/ನಾಯಿ - ಹೊಳೆಗೂಡಿ 

ನೊಳು ಪೊಗಿಸಿ ತಲೆ ಹುಳಿತ ನಾಯಂತೆ ಮನೆ 

ಮನೆಯ ತಿರುಗಿ ಪೋಗಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ಬಾಯ ಸವಿಯನುಂಡು ಕಡೆಗೆ ನಾಯ ಸಾವು 

ಸಾಯೊ ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಹೊಲೆಗೂಡಿನಲ್ಲಿರಿಸಿದಾ ಬಳಿಕ ತಲೆಹುಳುಕ 

ನಾಯಂತೆ ಮನೆಮನೆಯ ತಿರುತಿರುಗಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಗಿಳಿ ನಾಯಿಯ ಪೆಸರಿನವ” ಇಳು ಮುಗಿಲ 

ಹೊಳೆಯ ಹೊಟ್ಟೆಯಲಿ ಪುಟ್ಟಿದವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

- ನಾಯ ಬಾಯ ಅರಿವೆಯಂತೆ ನಾನಾ 

ಕೋಟಲೆಯಲಿ ಬಿದ್ದು ಬಾಯ ಬಾಯ ಬಿಡುತಲಿ 

ಸಾವುದೇನೊ ನೀ ನೋವುದೇನೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ತಲೆ ಹುಳಿತ ನಾಯಂತೆ ಹಲವು ಬೀದಿಯ 

ತಿರುಗಿ ಗೆಲವಿನಿಂದಲಿ ಮೂಲ ಮಲವ 

ನಳಿಯದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

೨೩೭೭. ನಾಯಕ - ವಸ್ತು ಪ್ರಾಣನಾಯಕನು 

ದೊರಕಲಿಲ್ಲವು 

- ಡಿ೦ಜನೊಳು ಪ್ರಾಣವಿರಲು ., 
(ಬೆ-೧೧೭-೫) 

- ಪೂಸರನ ಜನಕನೇ ಶತಕೋಟಿತರಣಿಪ್ರಕಾಶ 

ಅಗಣಿತಕೋಟಿಬ್ರಹ್ಮಾಂಡನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

೨೩೭೮. ನಾಯಿ (ಹೀನ ಮನುಷ್ಯ)- ನ್ಯಾಯವ 

ಬಿಟ್ಟನ್ಯಾಯವ ಪೇಳಲು ನಾಯಿಗೆ ನರಕವು 

ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೪) 

೨೩೭೯. ನಾರಗ (ನಾರಾಯಣ). - ಗಾರಾದ 

ಜಮಿಳ ನಾರಗ ಎನಲು ಪಾರಗಾಣಿಸಿದಪರ 

ಗುಣನಿಧಿಯ 

- ಮರೆಯದಿರು ಹರಿಯ (ಸ-೨೦೩-೨) 

೨೩೮೦. ನಾರದ - ಹರ ಬ್ರಹ್ಮರು ನಲಿದಾಡು 

ತಿರೆ ತುಂಬುರು ನಾರದರು ಪಾಡುತಿರೆ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

- ನಾರಾಯಣ ಎನ್ನಿ ನಾರದವರದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-ಪ) 

- ದಾಸಿಯ ನಂದನ ನಾರದೆನಿಪನು ಕಾಶ್ಯಪ 

ಪೌತ್ರನ ಕುಲ ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

ಎ ಶುಕಯೋಗೀಶ್ವರ ಬಲ್ಲ ಸುಗುಣಿ ನಾರದ 

ಬಲ್ಲ ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) 


೪೨೦ 


- ಓದುವನು ನಾರದನು ವಾದ್ಯಕಾರನು ಶಂಭು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೨) 

- ಸಲುಗೆಯಲಿ ನಾರದನೊ ಹೇಳೊ ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ನಿಪುಣತೆಯ ನುಡಿಯೊಳಗೆ ನಾರದನೊ 

ನೀನು 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೧) 

- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 

ಪಾಡುವ ತುಂಬುರ ನಾರದರ ಸಂಭ್ರಮದಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ರಂಭೆ ಊರ್ವಶಿಯರ ಮೇಳವ ಕಂಡೆ 

ತುಂಬರು ಮುನಿ ನಾರದರನು ಕಂಡೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೪) 

- ಸುರನಾರದರು ಕೂಡಿ ನೆರೆದರಂಬರದಲ್ಲಿ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ತಾಲ ದಂಡಿಗೆ ಪಿಡಿದು ತುಂಬುರು 

ನಾರದರು ಭೂಪಾಳಿ ದೇಶಾಕ್ಷಿ ನಾರಾಯಣಿ 

ಗುಜ್ಜರಿ 

- ತ೦ಗದಿರಸನಿಮಿಷ ತಾರಕೆಗಳು 
(ಬೆ-೧೬೯-೫) 

೨೩೮೧. ನಾರಸಿಂಹ - ಚಕ್ರಧರ ಧುರಧೀರ 

ನಾರಸಿಂಹ ನಾನು ಬಂದೆ ನಾನು ಬಂದೆ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-ಅ) 

- ಯಾದವಗಿರಿವಾಸನಹುದೋ ಶ್ರೀ ನಾರಸಿಂಹ 

ಆದಿನಾರಾಯಣ ಅಚ್ಯುತನಹುದೊ 

-. ಯಾದವಗಿರಿವಾಸನಹುದೋ 
(ಸ-೨೧೯-ಪ) 

- ಧಾರಿಣಿಯನು ತಂದು ದನುಜದಲ್ಲಣನಾದೆ 

ನಾರಸಿಂಹ ನಿನಗೆ ನಮೊ ಎಂದೆನಲ್ಲದೆ 

ದ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೧) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಲೆತು ಮಾವನ ಕೊಂದು ನಿಂದೆ ಇಂಥ 

ಇಳಿಯಬಾರದ ಭೂಮಿಗಿಳಿದ ನಾರಸಿಂಹ 

- ಏನು ಕಾರಣ ಖಾಯ ತೆರೆದಿ 
(ಬೆ-೧೫೫-೨) 

-. ನಾರಸಿಂಹನ ದಿವ್ಯನಾಮವನು ನೆನೆದರೆ 

ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) ತೆ 

- ಕಂಡೆನಾ ತಂಡತಂಡದ ಹಿಂಡು ದೈವ 

ಪ್ರಚಂಡ ರಿಪುಗಂಡ ಉದ್ದಂಡ ನರಸಿಂಹನ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-ಪ) 

- ಘೋರ ಪಾತಕಿ ಅಜಮಿಳನ ಸಲಹಿದ ರಂಗ 

ನಾರಸಿ೦ಹನೆ೦ಂದರೆ ಧ್ವನಿದೋರೊ ಕೃಷ್ಣ 

- ಹೂವ ತರುವರ ಮನೆಗೆ (ಬೆ-೪೩-೨) 

- ಭಾರ ಹಾಕಿರುವೆ ನಿನಗೆ ನಾರಸಿಂಹನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೮) 

- ಏನು ಕಾರಣ ಬಾಯ ತೆರೆದಿ ಪೇಳೆಲೊ 

ದಾನವಾಂತಕ ಅಹೋಬಲ ನಾರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-ಪ) 

- ನಾರಸಿಂಹಾಚ್ಯುತ ಜನಾರ್ದನ ಉಪೇಂದ್ರ 

ಸಾರಸಭವ ವಂದ್ಯ ಹರಿ ಕೃಷ್ಣ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 

೨೩೮೨. ನಾರಾಯಣ - ನಮಗೆಲ್ಲಿ ಮನೆ 

ಗಳಯ್ಯ ನಾರಾಯಣ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಪ) 

- ನಾರಾಯಣನೆ ಈತ ನಾರಿ(?) ಒಳ್ಳೆಯವ 

ರಿಗೆ ಮಾಡ್ದ ವಿಘಾತ 

- ನಾರಾಯಣನೆ ಈತ (ಸ-೧೩೮-ಪ) 

- ಹಿತನು ಸಾಗರರಾಜ ಹಿತದಕ್ಕ ಶ್ರೀದೇವಿ 

ಅತಿ ಬೀಗನಾದವ ನಾರಾಯಣ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೩) 

- ಶಕ್ರಜಿತುಪಿತ ಸಹೋದರಗೆ ಸ್ಥಿರರಾಜ್ಯವನು 

ಉತ್ಕೃಷ್ಟದಿಂ ಕೊಟ್ಟೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 


೪೨೧ 


- ನಂಬು ನಾರಾಯಣನ ನಂಬೊ ನರಹರಿಯ 

ನಂಬಿದಾ ಭಕ್ತರ ಕುಟುಂಬಸಾರಥಿಯ 

- ಸ೦ಬು ನಾರಾಯಣನ (ಬೆ-೫೩-ಪ) 

- ನಾರಾಯಣ ನಿನ್ನ ನಾಮವೊಂದಿರುತಿರೆ 

ಬೇರೊಂದು ನಾಮವಿನ್ನೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-ಪ) 

- ನಾರಾಯಣ ಅಚ್ಯುತಾನಂತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ನಾರಾಯಣ ಎನ್ನಿ ನಾರದವರದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-ಪ) 

- ನಾರಾಯಣನ ಸ್ಮರಣೆಯನು ಮಾಡು 

ಮನುಜ 

- ಮರೆಯದಿರು ಮರೆಯದಿರು (ಬೆ-೩೬-ಪ) 

- ನಾರಾಯಣೆನು ಮನವೆ ನರಹರಿಯ ನೆನೆ 

ಮನವೆ 

- ನಾರಾಯಣಿನು ಮನವೆ (ಬೆ-೧೪೧-ಪ) 

- ಸ್ವರ್ಣ ಖಚಿತವಾದ ರಥದೊಳು ಪೊಕ್ಕನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

ದ ಸ್ವರ್ಣಪಂಕದೊಳು ಶಿವನಪ್ಪಿಕೊಂಡನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಸ್ವರ್ಣವಾಹನನಾಗಿ ಕರ್ನಕುಂಡಲವಿಟ್ಟವನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಶುಕ್ರನುಪದೇಶವನು ತವೆ ಜರಿದ ವೈಷ್ಣವರ 

ಅಕ್ಕರದಿ ಪಾಲಿಸಿದೆ. ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ನಾರಾಯಣಾ`ನಮೋ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 
ಚಕ್ರದಿ೦ ಕಾಯ್ದೆ ಶ್ರೀ ನಾರಾಯಣಾ 
- ನಾರಾಯಣಾ ನಮೋ (ಬೆ-೫೧-೨) 


- ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ 


ನಾರಾಯಣಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧) 

- ನಿರ್ಣಯವಿದು ಕಾಗೆನೆಲೆಯಾದಿಕೇಶವನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಪರಮಪುರುಷ ಹರಿ ಗೋವಿಂದ ಸಿರಿಧರ 

ನಾರಾಯಣ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-ಪ) 

- ಶಿವನ ಹರಿಯ ಮಾಡಿದವನ ಸೊಸೆಯ 

ತಂದ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ಶಿವನ ತರುವಿನೊಳು ಶಿವನ ಕಟ್ಟಿಸಿದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ಶಿವನೊಳು ಕೂಡಿಯೆ ಶಿವವರ್ಣನಾದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ಶಿವದರುಶನವಾಗಿ ಶಿವನು ತಾನಾದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ವೇದಪಾರಾಯಣನಾಗಿ ಕರಿಯ ಕಾಯ್ದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-ಪ) 

- ಚಿತ್ತಜಾರಿ ಕೊಲ್ಲಲಂಬರೀಷ ಭೂಪೋತಮನ 

ಕಾಯ್ದೆ ಶ್ರೀ ನಾರಾಯಣಾ ಥೆ 

- ನಾರಾಯಣಾ ನಮೋ (ಬೆ-೫೧-೧) 

- ಆಶೆಯಿ೦ದ ಹಣಕಾಸ ಗಳಿಸುವ ಆದಿಕೇಶವ 


೪೨೨ 


ನಾರಾಯಣನೆಂಬ ಶೆಟ್ಟಿ 

- ಬಂದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೩) 

_ ಆರು ಬಾಳಿದರೇನು ಆರು ಬದುಕಿದರೇನು 

ನಾರಾಯಣನ ಸ್ಮರಣೆ ನಮಗಿಲ್ಲದನಕ 

- ಆರು ಬಾಳದರೇನು (ಬೆ-೩೦-ಪ) 

- ಆರು ಸಂಗಡ ಬಾಹೋರಿಲ್ಲ ಸಿರಿ 

ನಾರಾಯಣನ ಸ್ಮರಣೆ ನೆರೆ ಬಾಹೋದಲ್ಲದೆ 

- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-ಪ) 

- ಉರಗಾದ್ರಿವಾಸ ನಾರಾಯಣಾದಿ. ಕೇಶವನ 

ಚರಣಕಮಲವನು ಸೇರಿಕೊಳ್ಳದೆ 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೩) 

- ಉತ್ಕಚದ ಬಾಲೆಯ ಕಡುಲಜ್ಜೆ ಸಭೆಯೊಳಗೆ 

ವಿಸ್ತರಿಸಿ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಉತ್ತ್ಪಾನಪಾದನ ಅಣುಗಗೆ ಧ್ರುವಪದವಿ 

ಜತ್ತಯಿಸಿಕೊಟ್ಟೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಕಣಿಯ ಹೇಳಬಂ೦ಂದೆ ನಾರಾನಯಣನಲ್ಲದೆ 

ಇಲ್ಲವೆಂದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-ಅ) 

- ಕರ್ತು ಕಾಗೆನೆಲೆಯಾದಿಕೇಶವ ನಾರಾಯಣನ 

ಅರ್ಥಿಯಿ೦ಂದ ಭಜಿಸಿ ನೀವು ಸುಖದಿ ಬಾಳಿರೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಕತ್ತರಿಸಿ ನೆಗಳು ನುಂಗಿದ ಕುಮಾರಕನ ತಂದಿತ್ತೆ 

ಮುನಿವರನಿಗೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಕೇಶವ ನಾರಾಯಣ ಮಾಧವ ಗೋವಿಂದ 

ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

ನಾ ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

- ಕ್ಷೀರದೊಳಗದ್ದು ನೀರೊಳಗದ್ದು ನೀನೆ ಗತಿ 

ನಾರಾಯಣನೆ ರಕ್ಷಿಸೈ 

- ವಾಸುದೇವಾಯ ನಮೋ (ಬೆ-೯೦-೫) 

- ಗರುಡನ ಮಾತೆಯಣ್ಣನ ಮುಖ ಪಿಡಿದನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಗರುಡನ ಗರಿಯೊಳು ಕಡಲ ತಂದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಗರುಡವಾಹನನಾಗಿ ಗಜವನು ಸಲಹಿದ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಗರುಡಗಂಧರ್ವನಗರಿಯ ಮೆರೆದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

ದ ದುಷ್ಕಶದಿ ಸುತನ ಪೆಸರ್ಗೊಂ೦ಂಡವನ 


ಕಾಯ್ದೆಯೊ ತ್ರಿವಿಕ್ರಮಾಂಕಿತ . ವೀರ 
ನಾರಾಯಣಾ 


- ನಾರಾಯಣಾ ನಮೋ (ಬೆ-೫೧-೨) 
- ದುರಿತಾಹಿವೈನತೇಯ ದುರಿತಮೃಗವ್ಕಾ 
ದುರಿತವನದಾವಶಿಖಿ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 


ದ್‌ ದುರಿತಾಬ್ಧಿಕುಂಭಸಂಭವ ದುರಿತಗಿರಿವಜ್ರ 


ದುರಿತಮದಗಜಸಿಂ೦ಂಹ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 
- ದುರಿತಮರ್ದನ ಕಾಗೆನೆಲೆಯಾದಿಕೇಶವನೆ 
ದುರಿತಬಂಧವ ಪರಿದೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ದುರಿತಜೀಮೂತಪವನ ದುರಿತಾಂಧಕಾರ 
ರವಿ ದುರಿತಲತಾಲವಿತ್ರ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 
೨೩೮೩. ನಾರಾಯಣಾಸ್ತ್ರ - ಪೌರತ್ರಯವ 
ಗೆಲುವ ಸಮಯದಲಿ ತಪಮಾಡಿ 
ನಾರಾಯಣಾಸ ಸ್ವವನು ಪಡೆದನೀಶ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 
- ನೀರ ಮಸ್ತಕದಲ್ಲಿ ಧರಿಸಿದನ ಕರವಿಲ್ಲ ನಾರಿ 
ಯೊಳು ನಾರಾಯಣಾಸ್ತವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 


೪೨೩ 


೨೩೮೪. ನಾರಾಯಣಿ (ಒಂದು ರಾಗ) - ತಾಲ 

ದಂಡಿಗೆ ಪಿಡಿದು ತುಂಬುರು ನಾರದರು 

ಭೂಪಾಳಿ ದೇಶಾಕ್ಷಿ ನಾರಾಯಣಿ ಗುಜ್ಜರಿ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

೨೩೮೫. ನಾರಿ - ಮಾಂಸವಿಕಾರವಾದ ಕುಚವ 

ಕನಕಕಲಶಸಾರವೆಂದು ನರಕರೂಪಿನ ನಾರಿ 

ಯರಿಗೆ ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ನಾರಿಯು ತನ್ನ ಕರೆದ ಮಾತ್ರದಿ ಸೀರೆಯ 

ಮಳೆಗರೆದ 

- ಮರೆಯದಿರು ಹರಿಯ (ಸ-೨೦೩-೨) 

- ಮಕ್ಕಳಿಲ್ಲದ ನಾರಿ ಕೊಳೆತ ತೆಂಗಿನಕಾಯಿ 

- ಅಹುದಾದರಹುದೆನ್ನಿ (ಬೆ-೧೩೧-೩) 

- ಮಂಗಳ ಮಹಿಮ ಭುಜ೦ಗಶಯನ ನಾರಿ 

ಭಂಗವ ಕಾಯ್ದವನ 

- ಫಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಭಾರವು ನಿನ್ನದೊ ದೂರು ನಿನ್ನದೊ ಕೃಷ್ಣ 

ನಾರಿ ಮಕ್ಕಳು ತನು ಮನ ನಿನ್ನವಯ್ಯ 

ಎ ನನ್ನಿ೦ದ ನಾನೇ ಜನಿಸಿ ಬಂದೆನೆ 
(ಬೆ-೫೪-೪) 

- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 

ವೈರಿಯ ಹಿರಿಯಣ್ಣನ 

- ಏಣನಯನೆ ಏಣ ಭೋಜಮಧ್ಯಳೆ 
(ಬೆ-೯೯-೫) 

- ನೀರ ಮುಣುಗಲು ಏಕೆ ನಾರಿಯನು 

ಬಿಡಲೇಕೆ ವಾರಕೊಂದುಪವಾಸವಿರಲೇತಕೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

೨೩೮೬. ನಾರಿ ()) - ನಾರಾಯಣನೆ ಈತ 

ನಾರಿ(?) ಒಳ್ಳೆಯವರಿಗೆ ಮಾಡ್ದ ಎಘಾತ 

- ನಾರಾಯಣನೆ ಈತ (ಸ-೧೩೮-ಪ) 

೨೩೮೭. ನಾರು (ದುರ್ವಾಸನೆಯನ್ನು ಬೀರು) 

- ಕರುಳು ಖಂಡ ನಾರುವ ಚರ್ಮ ರೋಹಿತ 

ನರಪಂಜರದೀ ಹುರುಳಿಲ್ಲದ 

- ಯಾತರವನೆಂದುಸುರಅ (ಸ-೨೧೮-೪) 

ದ ಒಕ್ಕಲಿಲ್ಲದ ಊರು ಹಡಿಕೆ ನಾರುವ ನೀರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಹುದಾದರಹುದೆನ್ನಿ (ಬೆ-೧೩೧-೩) 

- ಬಾಯಿ ನಾರಿದ ಮೇಲೆ ಏಕಾಂತವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-ಪ) 

೨೩೮೮. ನಾರು (ಸಸ್ಯದಲ್ಲಿರುವ ನೂಲು) - 

ಚಿಗುರೆಲೆ ಬೇವಿನ ಸೊಪ್ಪು ನಾರ ಸೀರೆ ಬಗೆ 

ಬಗೆಯಿ೦ದ ಶೃಂಗಾರ ಮಾಡಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

ದ ನವವಸ್ತಗಳು ಅಂದು ನಾರ ಸೀರೆಗಳಿಂದು 

- ಎನ್ನ ಕೌದ ಹಳ್ಳಯ ಹನುಮಾ (ಬೆ-೬. ೨) 

೨೩೮೯. ನಾಲಗೆ/ನಾಲಿಗೆ - ನರರ ಕೊಂಡಾಡಿ 

ನಾಲಗೆಯೊಣಗಿ ಅತಿಯಾಗಿ ನರನರಳಿ 

ಬೆಂಡಾದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೫) 


- ನಾಲಗೆಗೆ ನಿನ್ನ ವಿಶಾಲ ಅಷ್ಟಾಕ್ಷರಿಯನಿತ್ತು 


ಪಾಲಿಸೋ ಶ್ರೀ ಕಾಗಿನೆಲೆಯಾದಿ ಕೇಶವನೆ 

- ಏಕೆ ದಯವಪಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

- ನಾಲಗೆಯಿರದ ಘಂಟೆ ನಾದದಲೆಯನು 

ಕೇಳಿ ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ 

ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ನಾಲಗೆಯೆರಡರವನ ಭುಂಜಿಸುವನ 

ಮೇಲೇರಿ ಬಹನ ತಂದೆಯು ಇಹ ಗಿರಿಯನು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಚೇತನವು ಕುಂದಿ ನಾಲಗೆ ಬೀಳ್ವ ಸಮಯ 

ದಲಿ ಏತರಾಸೆಯು 

- ಅಣುಮಹತ್ತಾದ ದೇವ (ಬೆ-೭೧-೩) 

- ಗಳಗಳನೆ ನುಡಿವ ನಾಲಗೆ ಗಂಟೆಯುಲಿ 

ಯಂತೆ ಕೆಲಕಾಲಕೀ ಕೊಂಪೆ ಕಡೆಗಾಹುದಂತೆ 

-. ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೧) 

- ಆರು ತಲೆಯು ಹದಿನಾರು ಕಣ್ಣುಗಳು೦ಟು 

ಮೂರು ಮೂರು ನಾಲಿಗೆ 

- ಕೆ೦ಂಪುಮೂಗಿನ ಪಕ್ಷಿ (ಸ-೮೮-೧) 

- ಕಂಡರೆ ಸೇರದ ನಾರಿ ಕೆ೦ಂಡವನುಗುಳುವ 


೪೨೪ 


ಮಾರಿ 

- ಅಹುದಾದಡಹುಡೆನ್ನಿ (ಬೆ-೧೩೨-೩) 

-. ಬೆರೆತನ್ಯಜಾತಿಯ ಪರನಾರಿಯ ಕೂಡಿ 

ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೩) 

- ಗಂಡಗ೦ಜದ ನಾರಿಯವಳೆ ಹೆಮ್ಮಾರಿ 

- ಅಹುದಾದರಹುದೆಸ್ನಿ (ಬೆ-೧೩೧-೪) 

- ನಾರಿಯರ ವ್ರತಭಂಗಗೆಯ್ಯಲಾ ದೆಸೆಯಿಂದ 

ಊರುತ್ರಯವದು ತಿರುಗುವುದು ನಿಲ್ಲಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ನಾರಿಯರ ಚೆಲ್ಡಿಕೆಯ ನೋಡಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಧರಣಿಜಾತನ ಶಿರವರಿದು ನಾರಿಯರನು 

ಪುರಕೆ ತಂದವನ ತೋರೆ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಉರಗನ ಹೆಡೆಮೇಲೆ ಹಾರಿ ಹಾರಿ ಕುಣಿ 

ವಾಗ ವರವ ನಾರಿಯರಿಗೆ ಕೊಟ್ಟನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 

- ನೀರ ಮಸ್ತಕದಲ್ಲಿ ಧರಿಸಿದನ ಕರವಿಲ್ಲ ನಾರಿ 

ಯೊಳು ನಾರಾಯಣಾಸ್ತವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೨೩೯೦. ನಾಲುಕು/ನಾಲ್ಕು - ನಾಲುಕು ವೇದ 

ಪುರಾಣ ಶಾಸ ಪಂಚಾ೦ಗ ಹೇಳಿಕೊಂಡು ಕಾಲ 

ಕಳೆಯುವುದೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೨) 

-. ಬಂದೆ. ಎಂಬತ್ತು ನಾಲುಕು ಲಕ್ಷ 

ಯೋನಿಯೊಳು 

- ನೊಂ೦ದೆನಾ ಹರಿಯೆನ್ನದೆ (ಬೆ-೧೩-೧) 

- ನಾಲ್ಕು ಯುಗವಾದಲ್ಲಿ ಕಡೆಯ ತುರಗವನೇರಿ 

ಸಾಕಾರವಾಗಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

ದ ನೊಸಲಗಣ್ಣಿನ ಬಲ ನಾಲ್ಕುತೆರದಾ ಬಲ 

ತ್ರಿಶುಲ ಡಮರು ಅಗ್ನಿ ಫಣಿಯ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನ ವ್ಯೋಮಕೇಶನಿಪ್ಪ ದೆಸೆಯ ನಾಲ್ಕು ಜಗಕೆ 

ತೋರುತಿಪ್ಪ 

- ಈತನೀಗ ವಾಸುದೇವನು (ಬೆ-೭೫-೨) 

-. ನೆಟ್ಟನೆ ನೀರಾಟವನಾಡಿ ನಾಲ್ಕು ದಿಕ್ಕ 

ನೋಡಿದೇವೆ 

ದ ಸೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

- ತುಂಬಿವರ್ಣನ ತೆತ್ತವೆ ನಾಲ್ಕು ರವೆ ಎಂಟು 

ಜಾ೦ಬವರು ಮೆಚ್ಚುವರು ಜಾಣರಿಗಳವಲ್ಲ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೨) 

- ಎಲುವು ನರಗಳು ಕೂಡಿ ಮೇರುವಿಗೆ ನಾಲ್ಕು 

ಮಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ತಿಳಿದು ನಾಲ್ಕು ದಿಕ್ಕಿನಲ್ಲಿ ಹೊಳೆದು ಎಂಟು 

ದಿಕ್ಕ ತೋರಿ ಬಳಸಿ ಸುತ್ತ ತಿರುಗುತಿಹುದು 

ಬಳಲಿ ಬಳಲದೆ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ನೆಂಟರೂರಿಗೆ ಹೋಗಿ ನಾಲ್ಕುದಿವಸವಿದ್ದರೆ 

ಎ೦ಟು ದಿನದಾಯಸ ಅಟ್ಟಬಹುದೊ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೧) 

- ಎಲವುಗಳ ಕೂಡಿದರೆ ಮೇರುವಿಗೆ ನಾಲ್ಕು 

ಮಡಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

ನ ಕಟ್ಟಿ ಕುಟ್ಟಿ ಕಾಸಿ ಕರಗಿ ಮೂರು ಬಣ್ಣವ 

ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

೨೩೯೧. ನಾಲ್ಕುಸಾವಿರ - ಧುರದಲ್ಲಿ ನಾಲ್ಕು 

ಸಾವಿರ ನಿಲ್ಲದೆನದೆಸೆಗೆ ಪರಿಹರಿಸಿದೆಯೆಲೊ 

ಶ್ರೀಹರಿಯೇ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೨೩೯೨. ನಾಲ್ಗೆ 7 ಮಾನದಾನವನ ನಾಲ್ಕೈಯ 

ಮುಡಿಗಟ್ಟವನ ಮಾನ ಉಳುಹಿದವನಾವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೧) 


೪೨೫ 


೨೩೯೩. ನಾಲ್ವರು - ಹೇಯವಾದ ದೇಹವನ್ನು 

ಶ್ಲಾಘನೀಯವೆಂದು ನಾಲ್ವರೊಡನುಪಾಯ 

ದಿಂದ ಹೇಮದಂತೆ ಬಣ್ಣಗಟ್ಟಿ ಬಾಯಬಡಿದು 

ತಂದು ತಂದು ಕಾಯ ಕಳೆದೆನಲ್ಲದೆ 

- ಅಹಹ ಮೋಸಹೋದೆನಯ್ಯ 
(ಸ-೯.೧) 

- ಉತ್ತಮ ನಾಲ್ಡರು ಮಕ್ಕಳಿದ್ದ ಮೇಲೆ ಹೆತ್ತರೆ 

ಫಲವೇನು ಹೆರದಿದ್ದರೇನಯ್ಯ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೪) 

೨೩೯೪. ನಾಶ - ದೋಷರಾಶಿ ನಾಶಮಾಡು 

ಶ್ರೀಶ ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

- ಓಂದು ಬಾರಿ ಶ್ರೀಶಾ ಎಂದರೆ ಬ೦ದ ದುರಿತ 

ನಾಶಾ 

- ಮರೆಯದಿರು ಹರಿಯ (ಸ-೨೦೩-೩) 

೨೩೯೫. ನಾಸ - ನಾಸದೊಳೊರ್ವನ ಪೊತ್ತು 

ಮುರಿದು ಮುನೀಶರ ಶಾಪವ ಹಿಡಿದು 

ಕೊಂದಾತನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

೨೩೯೬. ನಾಸಿಕ - ದೇಶಾಧಿದೇಶಗಳ 

ತಿರುಗುವ ಗರುಡನಿಗೆ ನಾಸಿಕದ ಕೊನೆ ಡೊಂಕ 

ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕಮ೯5ವಿದು (ಬೆ-೧೦೭-೩) 

- ಸಿಂಧುರಗಮನೆಯರ ಸಿರಿಮುಡಿಯೊಳಿಪ್ಪ 

ಪೂಗ೦ಧವಾಸಿಸುವ ನಾಸಿಕದಿ೦ದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

- ಇಂಪು ಸೊಂಪಿನ ಚಂದ್ರಬಿಂಬೆ ಕೆ೦ಪು 

ತುಟಿ ನಾಸಿಕದ ರಂಭೆ 

- ವರವ ಕೊಡು ಎನಗೆ ವಾಣ್ದೇವಿ (ಬೆ-೨. ೨) 

- ನಾಸಿಕದೊಳೊರ್ವಳ ಪೊತ್ತು ಮೆರೆದನು 

ಮುನೀಶರ ಶಾಪವಡೆಯೆ ಕೊಂದಾತನ 

- ಸೀತಾಪತಿ ರಘುನಾಥ (ಬೆ-೧೦೦-೧) 

೨೩೯೭. ನಿಂದಕ - ನಿಂದಕರ ಸಂಗ ಬಹು 

ಭಂಗ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಂದದ್ದು ಬಚ್ಚಲಕುಣಿ ತಿ೦ದದ್ದು ಮೊಲೆಯ 

ಮಾಂಸ ಇಂಥ ನಿಂದಕಗೆ ನನಗೆ ಇನ್ನೇತರ 

ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೨) 

೨೩೯೮. ನಿಂದನೆ - ಕುಂದು ಗಂಡಗಲ್ಲದೆ 

ಹೆಂಡತಿಗುಂಟೆ ನಿಂದನೆ ಎಲೆ ದೇವ 

ದ ನಿನ್ನ ನಾಮ ವಾಲ್ಠೀಕಿಯನುದ್ಳರಿಸಿದೆ 
(ಸ-೧೪೫-೧) 

೨೩೯೯. ನಿಂದಿಸು - ಮುಂದೆ ಭಲಾ ಎಂದು 

ಹಿ೦ದೆ ನಿಂದಿಪರನ್ನು ಕೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೫) 

- ಯತಿಗಳನು ನಿಂದಿಸಿದವಗೆ ಸನ್ನಿಪಾತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

- ಯತಿಗಳನು ಒಂದೆ ಸಮ ನಿಂದಿಸುವನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ಬೆನಯ್ಯ 
(ಸ-೧೨೩-೨) 

- ಅಂಧಂತಮಸು ಇನ್ನಾರಿಗೆ ಗೋವಿಂದನ 

ನಿಂದಿಸುವರಿಗೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-ಪ) 

- ಪರರನ್ನು ನಿಂದಿಸದೆ ಪರಯೋಗ್ಯ ನೀನಾಗಿ 

ಪರರ ಪಾಪಗಳ ನೀ ಕಟ್ಟಿಕೊಳದೆ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ಯೋಗಿಜನ ಗುರುಗಳನು ನಿಂದಿಪನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೫) 

- ನಿಂದಿಪರಿಗೆ ಶಮನನಂತಿಹ ಗೋವಿಂದ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 

ಹೊರೆಯೆ ಹೊಟ್ಟೆಗಾಗಿ ಕೇರಿ ಕೇರಿ ಚರಿಸಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೬) 

- ಮಾತುವಾತಾತಿಗೆ ಹರಿಯ ನಿಂದಿಸಿ 

ಸರ್ವೋತ್ತಮ ಶಿವನೆಂದು ವಾದಿಸಿ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 

- ಪರಮ ದುಷನಾಗಿ ಮರೆತು ಸದ್ಭರ್ಮವ 


೪೨೬ 


ಗುರು ಹಿರಿಯರ ಸಾಧುಗಳ ನಿಂದಿಸಿ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೩) 

- ಹರಿಯ ನಿಂದಿಸಿ ಹರ ಘನನೆಂದು ನರಕಕ್ಕೆ 

ಬೀಳಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 

೨೪೦೦. ನಿಂದೆ - ಗುರುದೈವಗಳ ನಿಂದೆಗೈದ 

ವಗೆ ಉನ್ಮದವು 

- ಧರ್ಮವೆಂದೆನಿಪ ಮಾರ್ಗವನು ಅಟ್ಟು 
(ಸ-೧೨೪-೧) 

- ಇಲ್ಲದ ಬಯಲ ನಿಂದೆಯ ಪೊತ್ತು 

ಶುಕಾಮಲ್ಲರೊಡನೆ ಕಾದಿ ಮಲೆತ ಸಾಲ್ವರ 

ಕೊಂದು ಮಡದಿಗೆ ರತ್ನ ತಂದುದರಿಂದ 

- ಚೆಲ್ವ ಕ೦ಗಳ ಚೆಲ್ವಕಾರ (ಸ-೯೯-೧) 

- ಪರರ ನಿಂದೆಯನ್ನು ಮಾಡಿ ನರಕಿಯಾಗ 

ಬೇಡ ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೩) 

- ನಿಂದಾಪವಾದ ಘಟಿಸುವುದೈಸೆ ಇದರಿಂದ 

ಮುಂದೆ ಮುಕ್ತಿಯು ನಿಮಗೆ ಸಾಧ್ಯವಹುದೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೭) 

- ಮೇಲ ತಾನರಿಯದೆ ನಿಂದೆ ಹೊಂದಿರು 

ವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

೨೪೦೧. ನಿಕರ - ಬೆನ್ನಿನಲಿ ವಸುನಿಕರ ಸ್ಮರನು 

ಲಿಂಗದಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ಪೌಂಡ್ರಿಕನು ವಾಲ್ಮೀಕಿ ಭೃಗು ಕಶ್ಯಪ ವಸಿ 

ಮುನಿ ನಿಕರವಿದೆ ರಕ್ಷಿಸುವುದೆನುತ 

- ಪೂಸರನ ಜನಕನೇ (ಬೆ-೧೬೮-೪) 

- ನಕುಲ ಸಹದೇವಕರು ಬ೦ದರೇಳೈ ಭೃತ್ಯ 

ನಿಕರಕೊಲಿದು ಉಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ವೇದನಿಕರಗಳು ಕೈವಾರಿಸುತಲಿರಲು 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೨) 

೨೪೦೨. ನಿಖಲ - ಮುಕುಟ ಮಂಡೆಯಲಿ 


೫4. 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಧ್ರುವಲೋಕ ಭುವನಾವಳಿಯು ನಿಖಿಲ ಶ್ರುತಿ 

ನವರತುನ ನಿಟಲದಲ್ಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ನೀನಾವ ಬಾಂಧವನೊ ನಿಖಳ ಯಾದವ 

ರೊಳಗೆ ಮಾನಭಿಮಾನ ಇನಿತಿಲ್ಲ ನಿನ್ನೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-ಪ) 

- ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ 

ನಿಖಳಾಂಕ ಪಂಕೇರುಹ ಪತ್ರಾಯತಾಕ್ಷ 

ಎ ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 

೨೪೦೩. ನಿಗಮ - ನಿಗಮತತಿ ಕಾಣದ ಮಹಾ 

ಮಹಿಮನನು ನಮಿಪ ಬಗೆಯನಾನರಿವೆನೆಂತೈ 

ದೇವ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೪) 

- ಆಗಮ ನಿಗಮಗಳರಸಿ ಕಾಣದ ವಸ್ತುವನು 

ತೂಗಿ ಪಡುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

- ನಿಗಮಚೋರಕನ ಕೊಲಲು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ನೆಲೆಯ ಕಾಣೆನು ನಿಗಮ ಶಾಸ್ತ್ರ ನವಎಧ 

ಭಕ್ತಿಯೊಳಗೊಂದು ಬಗೆಯಾದರೂ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೫) 

- ಮಗನಿಂದೆ ಗತಿಯುಂಟೆ ಜಗದೊಳು 

ನಿಗಮಾರ್ಥಸಾರ ವಿಚಾರದಿಂದಲ್ಲದೆ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-ಪ) 

- ಜಗದಂತರ್ಯಾಮಿ ಎಂತೆಂದು ನಿನ್ನ ನಿಗಮ 

ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ 

- ಜಗದಂ೦ಂತರ್ಯಾಮಿ ಎಂತೆಂದು 
(ಬೆ-೫೮-ಪ) 

_ ಪೋದ ನಿಗಮಂಗಳನು ತಂದು ಸಲೆ ರಕ್ಷಿಸಿದೆ 

ಆದಿಮತ್ಸ್ಯವತಾರ ಶರಣೆಂಬೆನು 


೪೨೭ 


- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

೨೪೦೪. ನಿಗಮಗೋಚರ (ವೇದಗಳಿಗೆ 

ಗೋಚರಿಸುವವನು) - ನೀನುಪೇಕ್ಷೆಯ ಮಾಡೆ 

ಬೇರೆ ಗತಿಯಾರೆನಗೆ ನಿಗಮಗೋಚರ 

ಮುಕುಂದ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

೨೪೦೫. ನಿಗಳ (ಸ೦ಕೋಲೆ) - ಮಗನು 

ತೆತ್ತಿಗನೆನಲೆ ಕಂಸ ತನ್ನಯ ಪಿತನ ನಿಗಳ 

ಬಂಧನದಿಂದ ಬಂಧಿಸಿದನು 

- ಆರು ಹಿತವರು ಎ೦ದು ಸಂಬಬೇಡ 
(ಬೆ.-೩೩.-೨) 

೨೪೦೬. ನಿಗ್ರಹ - ಸತ್ಯನೊಬ್ಬ ಪುತ್ರ ಶಾಂತ 

ನೊಬ್ಬ ದುರ್ವೃತ್ತಿ ನಿಗ್ರಹನೊಬ್ಬ ಸಮಚಿತ್ತನೊಬ್ಬ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೪) 

೨೪೦೭. ನಿಚಯ - ಹಿ೦ದಿನ ಮಗ್ಗುಲಲಿ 

ಗಿರಿನಿಚಯಂಗಳು ಸಂಧಿಯಲಿ ಮಕರಂದ 

ದೇವತೆಗಳು 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

೨೪೦೮. ನಿಚ್ಚ ದ ನಿಚ್ಚ ಕಾಗಿನೆಲೆಯ 

ಆದಿಕೇಶವನ ಹುಚ್ಚಗೆ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೫) 

ಪ ಹೆಚ್ಚಿನ ಶ೦ಖವ ಹಿಡಿದರೆ ಆಕೆ ನಿಚ್ಚ ಶಂಖದ 

ಕಂಠಳಾದಳಯ್ಯ 

- ನಿನಗಿಂತ ಕುಂದೇನೊ (ಬೆ-೮೭-೧) 

ದ ನಿಚ್ಚಣಿಕೆ ದೋಟಿಗೆ ನಿಲುಕದ ಹಣ್ಣಿನ ವೃಕ್ಷ 

ನಿಚ್ಚನಿಚ್ಚವು ಬಾಗಿ ಫಲವಾದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

೨೪೦೯. ನಿಚ್ಚಣಿಕೆ ದ ನಿಚ್ಚಣಿಕೆ ದೋಟಿಗೆ 

ನಿಲುಕದ ಹಣ್ಣಿನ ವೃಕ್ಷ ನಿಚ್ಚನಿಚ್ಚವು ಬಾಗಿ 

ಫಲವಾದರೇನು 

ದ ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

- ತೊಲೆಗೆ ನಿಚ್ಚಣಿಕೆಯ ಹಾಕದೆ ಕುಡಿವನು 

ನೆಲುವಿನ ಪಾಲ್ಮೊಸರ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-() 

೨೪೧೦. ನಿಚ್ಚಳ - ತನಗೆ ದೇಹಾನುಬಂಧಿಗಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಂಧುಗಳೆ೦ದು ಮನದಿ ನಿಚ್ಚಳವಾಗಿ ನಂಬ 

ಬೇಡ 

- ಆರು ಹಿತವರು ಎ೦ದು ಸಂಬಬೇಡ 
(ಟಿ-೩೩-೩) 

೨೪೧೧. ನಿಜ (ತನ್ನ) - ಉರಿಯೊಳು 

ಜನಿಸಿದವನ ನಿಜ ತ೦ಗೆಯ ಸೆರಗಪಿಡಿದ 

ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 

ಮಂದಿರದೊಳ್ಳೆವರು ನಿದ್ರೆಗೈಯ್ಯುತಿರಲು 

- ನೀನಾವ ಬಾ೦ಧವನೊ (ಬೆ-೭೮-೯) 

- ಬಾಯೊಳಗಿಹಳ ಗಂಡನ ನಿಜ ತಮ್ಮನ 

ತಾಯ ಪಿತನ ಮಡದಿಯ ಧರಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ನಿಜಮುನಿಗಳ ವನದಿ೦ಂದ ತನಯರ ತಂದನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ನಿಜ ಮುನಿಗಳಿಗೆ ತೋರಿಸಿದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ಅಜಮಿಳನಿಗೆ ನಿಜ ಪದವಿಯ ಕೊಟ್ಟಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

- ನೆಗ್ಗಿದುವು ನಿಜ ಕುಲಾದ್ರಿಗಳಲಿ ಭಾನುವಿನ 

ಕಿರಣ ನುಗ್ಗಿ ಪೃಥ್ವಿಯೊಳು ಪಸರಿಸಿತು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) 

೨೪೧೨. ನಿಜ (ಸತ್ಯ) - ನಿಜನೇಮ ನಿಷ್ಠೆ 

ಯೊಳು ನಿಂದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-ಪ) 

- ಬಗೆಬಗೆ ಜನ್ಮದಿ ಜನಿಸಿದೆ ನಾಳೆಗೆ ಸಿಗುವುದೆ 

ನಿಜದಿಂ ಈ ಸಮಯ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೨) 

- ಸದರವಲ್ಲವೊ ನಿಜಯೋಗ ಸಚ್ಚಿದಾನಂದ 

ಸದಮಲ ಗುರು ದಿಗಂಬರನ ಸಂಯೋಗ 

ದ ಸದರವಲ್ಲವೊ ನಿಜಯೋಗ 
(ಸ-೨೪೩-ಪ) 


೪೨೮ 


- ನಿಜವರಿತು ಲಿಂಗವನು ಪೂಜೆ ಮಾಡುವ 

ರಾರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-ಪ) 

- ನಿನ್ನ ನಿಜವ ನಂಬದಿರು ಉನ್ಮ್ನತಾಸೆ 

ಮಾಡದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೫) 

- ಇಂದ್ರಿಯ ಸೂತಕ ದುರ್ಗಂಧದ ಮಲ 

ಮೂತ್ರ ನಿಂದ ಠಾವಲಿ ತನ್ನ ನಿಜವರಿಯದೆ 

- ಯಾತರವನೆಂದುಸುರಅ (ಸ-೨೧೮-೨) 

೨೪೧೩. ನಿಟಿಲ - ಮುಕುಟ ಮಂಡೆಯಲಿ 

ಧ್ರುವಲೋಕ ಭುವನಾವಳಿಯು ನಿಖಿಲ ಶ್ರುತಿ 

ನವರತುನ ನಿಟಿಲದಲ್ಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೨೪೧೪. ನಿಟಿಲನೇತ್ರ - ಕುಟಿಲ ದಾನವ 

ನಿಟಿಲ ನೇತ್ರನ ಸ್ಮರಿಸೆನಲು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

೨೪೧೫. ನಿಟ್ಟಿಸು - ಕಲಕಂಠ ಹೊಳೆಯೆ 

ನಿಟ್ಟಿಸಿದವನು ಬ೦ದನೆಲೆ ಜಲಜಾಕ್ಷನೊಲಿದು 

ಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 


೨೪೧೬. ನಿಡು - ದುರುಳ ದೈತ್ಯನ ನಿಡುಗರುಳ 


ಮಾಲೆಯ ಮುಂಗೊರಳೊಳು ಧರಿಸಿದೆ 

ಗೋವಿಂದ 

-. ಪರಮಪುರುಷ ಹರಿ ಗೋವಪಿಂದ 
(ಬೆ-೩೯-೪) 

- ಭಾಗವತ ಗೀತ ನೃತ್ಯಗಳ ಕೇಳದೇಕಾದಶಿ 

ವ್ರತ ಜಾಗರದಲಿ ನೀ ನಿಡು ನಿದ್ರೆಗೈವೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

-ಹಿಡಿದಿರೆ ದಂಡಿಕಾ ವೇಷ್ಟಿ ಮೃದಿಕಾ ನಿಡುಶಿಖಿ 

ಯಜ್ಞೋಪವೀತದಿಂದ 

- ರಾಮಾನುಜರೇ ನಮೋ ನಮೋ 
(ಬೆ-೪.೧) 

ಪಿ೪೧೭. ನಿತ್ಯ - ಇಹದ ಭೋಗ ನಿತ್ಯವೆಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮೆರೆದೆ ನಿನ್ನ ನೆನೆಯದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-ಆ) 

- ನಿತ್ಯ ಅನ್ನದಾನವಿರಲು ಭಯವು ಏತಕೆ 

- ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-ಪ) 

- ಪ್ರತಿನಿತ್ಯ ಸಂಧ್ಯಾನ ಮಾಡುವವನೇ ಪಾಪಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೧) 

- ನೆಲೆಗೊಳಿಸಿ ಆತ್ಮನಿಗೆ ನಿತ್ಯ ಸುಖಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಜಯಮಂಗಲಂ೦ಂ ನಿತ್ಯ ಶುಭ ಮಂಗಲಂ 

- ಜಯಮಂಗಲಂ ನಿತ್ಯ (ಬೆ-೧೭೧-ಪ) 

- ಸ್ನಾನ ಸಂಧ್ಯಾನ ನೇಮ ನಿತ್ಯ ಜಪಗಳನ್ನೆ 

ಜರೆದು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಪಥ್ಯ ಸೇರದ ಮೇಲೆ ನಿತ್ಯ ಸುಖವೆನಬಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ಹೊತ್ತಾರೆಯೊ ಬೈಗಿನೊಳೊ ಆಗಲೊ 


ಈಗಲೊ ಕಾಯ ನಿತ್ಯ ಸ್ಥಿರವೆಂದು ನಂಬಬೇಡ. 


ನಿನಗೆ ಡಂಬ ಬೆಸ 

- ದಾಸನಾಗೋ ಭವ ಪಾಶ ನೀಗೋ 
(ಬೆ-೨೦-೨) 

ದ ಅರ್ತಿಯುಳ್ಳವರೆಲ್ಲ ಕೊಳ್ಳಿ ಬೇಕಾದರೆ ನಿತ್ಯ 

ಮಾಧವನೆಂಬ ಅಚ್ಚ ಮಾವಿನ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೧) 

- ಅಷ್ಟದಿಕ್ದಾಲಕರ ಮಧ್ಯದಲಿ ವೈಕುಂಠ ಪಟ್ಟಣದ 

ಐಶ್ವರ್ಯದೋಲಗವು ನಿತ್ಯ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ಕಂತುಪಿತ ಕಾಗೆನೆಲೆಯಾದಿಕೇಶವನ 

ನಿರಂತರದಿ ಭಜಿಸಿ ನೀ ನಿತ್ಯಸುಖಿಯಾಗು 

- ನೋಡಿ ಮರುಳಾಗದಿರು (ಬೆ-೧೨೭-೫) 

- ಅತ್ತಲೋ ಎತ್ತಲೋ ಎತ್ತಲೋ ಈ ಸಂಸಾರ 

ಬತ್ತಲೆಗೆ ಬತ್ತಲೆ ನಿತ್ಯವಲ್ಲ ಪರಿಮಿತಿಯಿಲ್ಲ 

- ದಾಸನಾಗೋ ಭವಪಾಶ ನೀಗೋ 


೪೨೯ 


(ಬೆ-೨೦-೨) 
- ತನು ನಿತ್ಯವಲ್ಲದಾ ಬೊಂಬೆ ನಾನು 
- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 
- ಕನಕನೊಡೆಯನು ಕಾಗೆನೆಲೆಯಾದಿಕೇಶವನ 
ಜನಕೆ ನಿತ್ಯವು ಪ್ರಸಾದವನು ಕೊಡುತಿಹುದು 
- ಬಲ್ಲವರು ಪೇಳರಿ (ಬೆ-೧೬೪-೩) 
- ನಿತ್ಯದಲಿ ಕಳವು ವ್ಯಭಿಚಾರವುಳ್ಳವರೆಲ್ಲ ಅರ್ಥ 
ಸಂಪದರಾಗಿ ಅನುಭವಿಸುತಿಹರು 
- ಕಅಯೇರಿ ಬಂತು (ಬೆ-೧೩೦-೮) 
- ಸತ್ಯವಾದ ನಾಮಗಳನು ನಿತ್ಯದಲ್ಲಿ ಪಠಿಸು 
ವವನ ಅರ್ಥಿಯಿ೦ಂದ ಸಲಹುವನು ಕರ್ತು 
ಕೇಶವ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೪) 
- ತತ್ತಿಯಾದ ಬ್ರಹ್ಮನೀಗೆ ದಿಕ್ಕು ಅಖಿಲಾಂಡ 
ವೆಲ್ಲ ಹೆತ್ತ ತಂದೆಗಾದವನೆ ನಿತ್ಯವುಳ್ಳವ 
- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೪) 
೨೪೧೮. ನಿತ್ಯಾನಂದ - ತ್ರಿಗುಣರಹಿತ 
ಪರಮಾತ್ಮನ ಧ್ಯಾನದಿ ಹಗಲಿರುಳಿರಲು 
ನಿತ್ಯಾನಂದದಿ 
- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೧) 
೨೪೧೯. ನಿತ್ಯನೇಮ - ನಿತ್ಯನೇಮವು ನಿಂತಿತು 
ಹೋಯಿತಲ್ಪ ಜಾತಿಗೈಶ್ವರ್ಯ ಭೋಗಭಾಗ್ಯ 
ದಾತರಾದವರಿಗೆ ಧಾರಣೆ ಪಾರಣೆ 
- ಕಲ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 
೨೪೨೦. ನಿತ್ರಾಣ - ವೇಣು ಕೊರಳಿಗೆ ಇಕ್ಕಿ 
ಎವೆಯು ಅಡ್ಡಾದಾಗ ತ್ರಾಣ ನಿತ್ರಾಣ ಸತ್ರಾಣ 
ದಲಿ ಜಯ ಜಯ 
- ಸಾಲದೆ ನಿನದೊ೦ಂದು ದಿವ್ಯನಾಮ 
(ಬೆ-೧೭೪-೪) 
೨೪೨೧. ನಿದ್ರಿಸು - ಇಂಗಡಲೊಳು ಗಮಿಸಿ 
ನಿದ್ರಿಪ ಗೋವಿ೦ದ ಸಲಹೆನ್ನನು 
- ಗೋವಿಂದ ಸಲಹೆನ್ನನು (ಬೆ-೮೮-೧) 
೨೪೨೨. ನಿದ್ರೆ - ಭಾಗವತ ಗೀತ ನೃತ್ಯಗಳ 
ಕೇಳದೇಕಾದಶಿ ವ್ರತ ಜಾಗರದಲಿ ನೀ ನಿಡು 


ನದ್ರೆಗೈವೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 

ಮಂದಿರದೊಳ್ಳೆವರು ನಿದ್ರೆಗೈಯ್ಯುತಿರಲು 

- ನೀನಾವ ಬಾ೦ಂಧವನೊ (ಬೆ-೭೮-೯) 

೨೪೨೩. ನಿಧಾನ - ಕಾನನವಾಸದಿ ನಿಂದಳಿ 

ಗೊಡೆಯ ನಿಧಾನ ಶರಧಿಯಲಿ ವಾಸ 

ಮಾಡಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

೨೪೨೪. ನಿಧಾನಿ - ದಾನ ಧರ್ಮ ಮಾಡಿ 

ಬಹು ನಿಧಾನಿಯೆನಿಸಿಕೊಳ್ಳೊ ಮನುಜ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-ಅ) 

೨೪೨೫. ನಿಧಿ - ಬಾರೊ ಭಾಗ್ಯದ ನಿಧಿಯೆ 

ದಯಾಂಬುಧಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಪ) 

- ಕಾಗಿನೆಲೆಯ ಆದಿಕೇಶವ ಹದುಳದಿಂದ 

ಬಾರೊ ಭಾಗ್ಯದ ನಿಧಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಬ 

೨೪೨೬. ನಿಷುಣತೆ/ನಿಷುಣತ್ವ - ನಿಪುಣತೆಯ 

ನುಡಿಯೊಳಗೆ ನಾರದನೊ ನೀನು 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೧) 

- ರಪಣ ನಿಪುಣತ್ವ ಜಾಣುವೆ ಇಲ್ಲದಿಹ ಜಡಗೆ 

ಸುಪವಿತ್ರ ನೀನಲ್ಲದಿಲ್ಲ 

ದ ನೀನುಪೇಕ್ಷೆಯ ಮಾಡೆ (ಬೆ- -೪೯-೧) 

ದಾ ಅಪರಿಮಿತ ಕರ್ಮವನು ಅನುಸರಿಸಿ 

ನಡೆವುದಕೆ ನಿಷುಣತ್ವವೆನಗೆ ಇಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೨೪೨೭ ನಿರಯಣ (ಸಾವು) - ಎನ್ನ ನಿರಯಣ 

ಸಮಯದಲ್ಲಿ ಶ್ರೀಹರಿ ಹರಿಯೆ ಎಂತೆಂಬ 

ನೆನಹದೊಲಿದಿತ್ತು ಸಲಹೊ 

- ಅಣುಮಹತ್ತಾದ ದೇವ (ಬೆ-೭೧-ಅ) 

೨೪೨೮. ನಿರಾಕಾರ - ಇಲ್ಲದಿದ್ದರೆ ಮೇಲಾದ 

ದೇವರು ಇಲ್ಲವು ನೆಲವು ನಿರಾಕಾರಗೆ 

- ಶ೦ಕರನಾರಾಯಣ ಜಡು 
(ಬೆ-೧೭೫-೮) 


೪೩೦ 


೨೪೨೯. ನಿರಾಶೆ - ಭಾಷೆಯ ಕೊಟ್ಟು 

ನಿರಾಶೆಯ ಮಾಡಿದ ಫಲ ಕ್ಷೇಶಗೊಳಿಸದೆ 

ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 

೨೪೩೦. ನಿರೀಕ್ಷಿಸು - ಕೃತಕಮಂತು 

ಪಣ್ಯಾಂಗನೆಯರರ್ತಿಗೆ ಮನೋರಥ ಸಿದ್ಧಿಯಲಿ 

ನಿರೀಕ್ಷಪೆ ಪೆನೆಂದು ಕುಜನ ಸಮೃತವೆರಸಿ 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೨೪೩೧. ನಿರುತ - ಪರಮ ಮೂಢರಲಿ ನಿರುತ 

ಸಂಗವ ಮಾಡಿ ಗುರು ಹಿರಿಯರ ದಯ 

ದೊರೆಯದೆ ಸುಮ್ಮನೆ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ಹರಿ ನಿನ್ನ ಪರಮಾರ್ಥ ನಿರುತದಿಂದಲಿ 

ಎನಗೆ ದೊರೆಯಿತೀ ಗುರುಪಾದ ಹರಿಯೆ 

- ಹರಿ ಸಿನ್ನ ಪರಮಾರ್ಥ (ಬೆ-೧೭೩-ಪ) 

- ಸಿರಿಕಾಗೆನೆಲೆಯಾದಿಕೇಶವನ ಚರಣವನು 

ನಿರುತದಲಿ ಸ್ಮರಿಸುವನೆ ಅವಿಚಾರಿಪುರುಷ 

- ಸಹಜವಿದು ಈ ನುಡಿಯು 
(ಬೆ-೧೪೯-೩) 

೨೪೩೨. ನಿರ್ಗತಿಕ - ಆಶೆಕಾರರ ಮನೆಯ 

ವಿಲಾಸ ಸುಖಕಿಂತ ಆಶಾರಹಿತರ ಮನೆಯ 

ನಿರ್ಗತಿಕ ದೈನ್ಯ ಲೇಸು 

- ಅರಿತು ನಡೆಯಆಅ ಬೇಕು (ಸ-೭-೩) 

೨೪೩೩. ನಿರ್ಗಲಿತ (ಹರಿದುಹೋದ) - 

ನಿರ್ಗಲಿತ ಶೋಣಿತ ಸುರಿಯೆ ಹರಿಹರಿದು 

ಕರುಳ ಕೊರಳೊಳಗೆ ಇಟ್ಟವನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೨) 

೨೪೩೪. ನಿರ್ಗಣ - ಗಂಗೆಯ ಪಡೆದ ಚರಣ 

ನಿರ್ಗಣ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೨೪೩೨ ನಿರ್ಜರ - ಭೂತಳದೊಳಿದ್ದ ಮನು 

ಮುನಿ ನಿರ್ಜರವ್ರಾತ ವಾಣೀಶನೊಡನೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ನಿರ್ಜರಾದಿ ಮುನಿಗಳ 

ದುರ್ಜನಾಂತಕನೆ ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೩) 

೨೪೩೬. ನಿರ್ಜಿತ - ಡಂಬಕರ್ಮಿಯು ನಾನು 

ನಿರ್ಜಿತನು ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

೨೪೩೭. ನಿರ್ಣಯ - ನಿರ್ಣಯವಿದು 

ಕಾಗೆನೆಲೆಯಾದಿಕೇಶವನ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದ ವರದನ 
(ಬೆ-೭೬-೩) 

೨೪೩೮. ನಿರ್ದಯ - ಧರಣಿಕೀಲಿಸಿದ ರಥ 

ವನು ನೆಗಹುತಿರೆ ಸಹೋದರನ ಕೈಯಿಂದೆ 

ನಿರ್ದಯದಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

೨೪೩೯. ನಿರ್ದೋಷಿ - ಪಾಶಕೊಳಗಾಗದೆ 

ನಿರ್ದೋಷಿಯಾಗೊ ಸಂತೋಷಿಯಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಅ) 

೨೪೪೦. ನಿರ್ಬಂಧ - ಉತ್ತಮರ ಹೊಟ್ಟೆಯಲಿ 

ಬಗಳೊ ಶ್ವಾನವು ಹುಟ್ಟಿ ಹೆತ್ತವರ ನಿರ್ಬಂಧ 

ಕೊಳಗು ಮಾಡಿ 

- ಏಕೆ ನಡುಗಿದೆ ತಾಯೆ (ಸ-೫೬-೨) 

೨೪೪೧. ನಿರ್ಬಂಧಿಸು - ಒಂದೊಂದು ಪರಿ 

ಬುದ್ಧಿಯ ಹೇಳಿ ಹಿರಣ್ಯಕ ಕಂದನ ನಿರ್ಬಂಧಿ 

ಸುತಿರಲು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

೨೪೪೨. ನಿರ್ಮಲಾತ್ಮಕ ದ ಧರ್ಮಕ್ಕೆ ಸಾಕ್ಷಾತ್‌ 

ರೂಪಾಗಿ ತೋರುವನ ನಿರ್ಮಲಾತ್ಮಕವಾಗಿ 

ಥಳಥಳಿಸುವವನ 

- ನೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

೨೪೪೩. ನಿರ್ಮಳ/ನಿರ್ಮಳು - ಸಿರಿಬ೦ದರೆ 

ಸಿರಿಗಾನಂದವ ಮಾಡುವಿರೇತಕೆ ಮನ ನಿರ್ಮಳ 
ಯಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 


ಕಂಡೆ 


೪೩೧ 


ದ ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು 

ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಭಜಿಸಿ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-ಪ) 

- ನಿರ್ಮಳಿಲ್ಲದ ಮನಸು ಅದು ಕಜ್ಜಿ ತಿನಿಸು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

- ಸಿರಿಬಂದರೆ ಸಿರಿಗಾನಂದವ ಮಾಡುವಿ 

ರೇತಕೆ ಮನ ನಿರ್ಮಳ ಧ್ವನಿಯಲಿ 

- ಬೇಕೆಂದರೆ ಬಾರದು (ಸ-೧೮೭-೨) 

೨೪೪೪. ನಿರ್ಮಿಸು - ನರಜನ್ಮವೆಂಬ ಪಾತಕದ 

ಪಂಜರದೊಳಗೆ ಸ್ಥಿರವೆ೦ಬೊ ಅಹಂಕೃತಿ 

ಜೀವನವ ನಿರ್ಮಿಸಿ 

- ಎಂತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ಕಥೆಯ ನಿರ್ಮಿಸಿ ಪತಿವ್ರತೆಯರೆಲ್ಲರ ಘನ 

ವ್ರತಗಳನಳಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

- ಸರಸಿಜೋದ್ಧವನು ಪಣೆಯಲಿ ಬರೆದು 

ನಿರ್ಮಿಸಿದ ತೆರನೊಂದು ಬೇರುಂಟು 

ತಾನರಿಯದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

- ಶಾಪದಿ ಬಹುಕಾಲ ಅಹಲ್ಕೆಯು ಶಿಲೆಯಾಗೆ 

ಆ ಪ್ರಾಣ ನಿರ್ಮಿಸಿದ ಅಧಿಕ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

೨೪೪೫. ನಿರ್ವಾಣ - ತುರುಗಾಂ೦ಂತ್ಚು 

ನಿರ್ವಾಣನ ಅಶ್ವಾರೂಢನ ಧರೆಯ ಕಾಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಪರಬ್ರಹ್ಮನ ಬಲು ನಿಜವ ತಿಳಿಯ ಬಲ್ಲ 

ನಿರ್ವಾಣಗಲ್ಲದೆ 

- ಆರಿಗಳವಲ್ಲಾತ್ಯು ಯೋಗ ಸಿದ್ಧಿ 
(ಬೆ-೧೨೬-೧) 

೨೪೪೬. ನಿಲ್‌/ನಿಲ್ಲು - ಒಲಿದು ಇತ್ತಪೆನೆನಲು 

ಧಾರೆಯನೆರೆಯಲಸುರಕುಲಗುರುವು ಜುಳಿಗೆ 

ಯೊಳು ತಡೆದು ನಿಲಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ತಂದೆ ಶ್ರೀ ಕಾಗಿನೆಲೆಯ ಆದಿಕೇಶವರಾಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಂದೆನ್ನ ಹೃದಯದಲಿ ನೆಲೆಯಾಗಿ ನಿಂತ 

- ಬದುಕಿಡೆನು ಬದುಕಿದೆನು (ಸ-೧೭೧-೩) 

- ಅದರ ಮೇಲೆ ಗಟ್ಟಿಯಾಗಿ ನೆಲೆಗೆ ನಿಂತವೈದು 

ಬಣ್ಣವು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಉಟ್ಟದ್ದು ಬಿಟ್ಟು ತಾ ನಿಂತಿಹನೆ ರಂಗ ದಿಟ್ಟಾದ 

ಕುದುರೆಯನೇರಿದನೆ 

- ರಂಗನೆಂಥವನೆಂ೦ಥವನೆಲೆ ತ೦ಗಿ 
(ಸ-೨೨೨-೩) 

- ಘಟ್ಟಿ ಹದಿಮೂರು ಹದಿನಾಲ್ಕು ಹದಿನೈದ 

ರಿಂದ ಕಟ್ಟಕಡೆಗೆ ನಿಂದ ಹದಿನಾರು ಬಣ್ಣ ಓಂ 

ಎಂದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಇಂದ್ರಿಯ ಸೂತಕ ದುರ್ಗಂಧದ ಮಲ 

ಮೂತ್ರ ನಿಂದ ಠಾವಲಿ ತನ್ನ ನಿಜವರಿಯದೆ 

- ಯಾತರವನೆಂದುಸುರಅ (ಸ-೨೧೮-೨) 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ ತಾಪ ತಲ್ಲಣ 

ಗೊಳುತಿಹೆನೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಪ) 

- ಬಂದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವುವು 

ಚೆಂದಾಗಿ ಕಾಗೆನೆಲೆಯಾದಿಕೇಶವನ ನೆನೆ 

- ನೇಮವಿಲ್ಲದ ಹೋಮವೇತಕಯ್ಯ 

(ಬೆ-೧೭-೩) 

- ಕಡೆಯ ಆಟ ಕಮಲನೇತ್ರೆಯರೆಡೆಯು ಆಗಿ 

ಹೋಗಿ ನಿಲ್ಲಿರಿ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ತೋರದುಂಚ ಕಡಹದ ಮರವ ಏರಿ 

ನೋಡುತ ನಿಂತ ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಕಂಡಕಂಡಲ್ಲಿ ಕುಂಡೆಯ ಬಿಟುಗೊಂಡು 

ಭಂಡತನದಲಿ ನಿಂತಾನಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೯) 


೪೩೨ 


- ದೊಡ್ಡ ಮಡುವಿನೊಳು ನಮ್ಮ ರಂಗ ಗುಡ್ಡ 

ಹೊತ್ತುಕೊಂಡು ನಿಂತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೨) 

- ಭಂಡತನದಲಿ ನಿಂತು ತ್ರಿಪುರರ ಹೆಂಡಿರನೆಲ್ಲ 

ಕೆಡಿಸ್ಕಾನ್ಮಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೯) 

- ಗುಡ್ಡವ ಹೊತ್ತುಕೊಂಡು ನಿಂತು ಸುರರನು 

ದೊಡ್ಡವರನ್ನು ಮಾಡ್ಕ್ಯಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೨) 

- ಹತಮಾಡಿ ಸತ್ಯಕ್ಕೆ ನಿಂತು ನಗವ ಹೊತ್ತು 

ಪತಿವ್ರತೆಯರ ಭಂಗಿಸಿ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 

ಪಾಡುವ ತುಂಬುರ ನಾರದರ ಸಂಭ್ರಮದಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ತ್ರಿಮರದೊಳು ಸತಿಯ ವ್ರತವಳಿದು ಬತ್ತಲೆ 

ನಿಂತು ಚಪಲತ್ವದಿ೦ದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ಬತ್ತಲೆ ನಿಂತವನೆಂದೆನೆ ತೇಜಿಯನೇರಿ 

ಒತ್ತಿಬಾಹವನೆಂದೆನೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೩) 

-. ರಮಣಿಯರಿಗೊಲಿದು ಬತ್ತಲೆ ನಿಂತೆ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಆರೆರಡು ದಂತಿಗಳು ದಾರಿಯೊಳು 

ನಿಂತಿಹವು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ಆರಣ್ಯದೊಳ್‌ ನಿಂತಿದ್ದವು ಹಲವು ಹೆಣ್ಣುಗಳು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೪) 

ದ ನೀಲಮೇಘಶ್ಯಾಮ ಭಾಗ್ಯಪುರದಲಿ ನಿಂದ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

- ಸಂಜೆ ವೇಳೆಯಲಿ ಬಂದು ಸಟೆಯಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮನೆಯೊಳು ನಿಂದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

- ಇಂದ್ರಿಯಸೂತಕ ದುರ್ಗ೦ಧದ ಮಲಮೂತ್ರ 

ನಿಂದ ಠಾವಲಿ ತನ್ನ ನಿಜವರಿಯದೆ 

- ಏತರವನೆ೦ದು ಪೇಳಆ (ಬೆ-೧೨೨-೨) 

- ನಿಂದಳುತ ಜ್ಯೇಷ್ಠರು ಕನಿಷ್ಠ ಭ್ರಾತರು ಪುತ್ರ 

ಬಂಧು ಮಿತ್ರರು 

- ಅಣುಮತ್ತಾದ ದೇವ (ಬೆ-೭೧-೨) 

- ಕಾನನವಾಸದಿ ನಿಂದಳಿಗೊಡೆಯ ನಿಧಾನ 

ಶರಧಿಯಲಿ ವಾಸಮಾಡಿದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

- ಓ೦ದುಗೂಡಿದ ಪತ್ನಿ ಸುತರೆಲ್ಲ ವರ್ಜಿಪರು 

ನಿಂದು ಮಾತಾಡು ಬಳಲಿದೆ ಬರಿದೆ ಮರುಳೆ 

- ಎಲ್ಲ೦ದ ಬಂದಡೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ಮಂದರಧರ ಗೋವರ್ಧನಗಿರಿ ನಲವಿಂದ 

ನಿಂದು ನೆಗಹಿದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

- ಅಂಧಕನನುಜನ ಕಂದನ ತಂದೆಯ ಕೊಂದನ 

ಶಿರದಲಿ ನಿಂದವನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

- ವನದೇಶದಿ ಧುರಕೆ ನಿಂದವನೆಂದೆನೆ ಪೂತನಿ 

ಮೊಲೆಯ ಹರಿದು ಕೊಂದವನೆಂದು ಸ್ತುತಿಸಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ನಸುನಗುವ ಪಲ್ಲ ಗುಣಶೀಲೆ ದೇವಿ ಬಿಸಜಾಕ್ಷಿ 

ಎನ್ನ ಹೃದಯದೊಳು ನಿಂದವಳೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೧) 

೨೪೪೭. ನಿಲಯ - ಇನಕೋಟಿ ಶತತೇಜ 

ಮುನಿಕಲ್ಪಭೂಜ ಕನಕಾದ್ರಿ ನಿಲಯ ವೆಂಕಟ 

ರಾಯ ಜೀಯ 

- ಲಾಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೧) 

೨೪೪೮. ನಿಲಿಸು/ನಿಲ್ಲಿಸು - ಬಾಲಕನ ವಂದರಿಸಿ 

ಬಹು ಭಾಗ್ಯವಂತನೆನಿಸಿ ಎಲ್ಲರೊಳು ಸಲಿಗೆ 


೪೩೩ 


ನಿಲಿಸಿದಳೊ ನಿಮ್ಮರಸಿ 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೧) 

- ಪೊಸ ಪೀತಾಂಬರ ಉಡಿಸಿ ನವರತ್ನವಂ 

ತೊಡಿಸಿ ವಸುಧೆಯೊಳು ಮಿಗಿಲಾಗಿ 

ನಿಲಿಸಿದಳೋ ನಮಿಸಿ 

- ಯಾಕೆಲೊ ರಂ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

- ಪರಬ್ರಹ್ಮ ಕಾಗೆನೆಲೆಯಾದಿಕೇಶವನ ಸ್ಮರಣೆ 

ಗೆಯ್ವವರನ್ನು ನಿಲಿಸಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ಫಾಳಾಕ್ಷನಲ್ಲದೆ ಅತಿದೈವವಿಲ್ಲೆಂದು ಚೋಳನ 

ಕಂತೆಯ ನಿಲಿಸುವಿರಿ 

- ಶಂಕರನಾರಾಯಣ ಚಡು 
(ಬೆ-೧೭೫-೪) 

- ಬಲವ ನಿಲಿಸುವುದೇನು ಭಾಗ್ಯವು ಇದು 

ಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

- ಆರು ಚಕ್ರದ ನೆಲೆಯು ಅಷ್ಟಾಂಗಯೋಗ 

ದೊಳು ಮೂರು ಮೂರ್ತಿಯ ಮೂರು ಡೆಗೆ 

ನಿಲಿಸಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

- ಖಿಲವಾದ ಮಧ್ವಮತವನೆ ನಿಲಿಸಿ ಕಾಗೆನೆಲೆ 

ಯಾದಿಕೇಶವ ಪರದೈವನೆಂದೆನಿಸುವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

- ದಿಟ್ಟ ಶೇಷನ ನೀ ತುಳಿದರೆ ಆಕೆ ಕಟ್ಟಿ ಬಾಸೆಗೆ 

ಶೇಷನ ನಿಲಿಸಿಹಳಯ್ಯ 

- ನಿನಗಿಂತ ಕುಂದೇನೊ (ಬೆ-೮೭-೩) 

- ಗುರುವೆ ಕೇಳಯ್ಯ ಕನಕಪ್ರಿಯ ತಿರುಪತಿಯ 

ಗಿರಿಯಾದಿಕೇಶವನೆ ಒಲಿದು ನಿಲ್ಲಿಸಿದ 

- ಏಕೆ ನಡುಗಿದೆ ತಾಯೆ (ಸ-೫೬-೫) 

- ಶತಕ್ರತುವಿನ ಸಿರಿ ಹತವಾಗೆ ಧರೆಯ 

ಪೊತ್ತಾತನ ನಿಲಿಸಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪರಬಲವ ನೋಡಿದರೆ ಉರಿದುರಿದು ಬೀಳ್ವ 

ಮನ ಸೆರೆಹಾಕಿ ನಿಲಿಸಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಜೆ-೧೭೩-೧) 

- ಅನುಮಾನವಾಗಿ ಜೀವನ ತೊಲಗಿದಾಕ್ಷಣದಿ 

ಮನೆಯೊಳೊಂದರೆಗಳಿಗೆ ನಿಲ್ಲಿಸಿಕೊಳ್ಳರೊ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

- ತನುವು ನೀರೊಳಗೆ ನಿಲ್ಲಿಸಿದಂತೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

೨೪೪೯. ನಿಲುಕಡೆ/ನಿಲುಗಡೆ - ನಿಲುಕಡೆಯಲಿ 

ಸವಿಯೇನು ಸವಿಯಲ್ಲಿ ಸುಖವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಮೊದಲೇನು ಮೊದಲಿಗೆ ನಿಲುಕಡೆಯೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ನಿಲುಗಡೆಯ ಮನಸಿನಲಿ ನೀ ದ್ರೋಣನೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೩) 

೨೪೫೦. ನಿಲುಕು - ನಿಚ್ಚಣಿಕೆ ದೋಟಿಗೆ 

ನಿಲುಕದ ಹಣ್ಣಿನ ವೃಕ್ಷ ನಿಚ್ಚನಿಚ್ಚವು ಬಾಗಿ 

ಫಲವಾದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

೨೪೫೧. ನಿಲುವು - ಕಠಿಣ ನಿಲುವನು ಬಿಡದ 

ತರಳ ನಿನ್ನಯ ಗುಣವ ಪಠಿಸಲ್ಕೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

೨೪೫೨. ನಿವಹ - ಭಾಗವತ ಜನ ನಿವಹ 

ಸುಮನಸ ಸುದತಿಯರು ರತದಾರತಿಯಂ 

| 

ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 

೨೪೫೩. ನಿಶಾಚರ - ಮೂರ್ಪನಿಶಾಚರ 

ವನಸಂಹಾರಂ ಸೀತಾದುಃಖವಿನಾಶನಕಾರಂ 

- ಭಜರೇ ಹನುಮಂತಂ೦ ಮಾನಸ 
(ಸ-೧೯೦-೨) 

೨೪೫೪. ನಿಶ್ಚಯ - ಸಾದರಣೆಯಿಂದ ತಿಳಿದು 

ನಿಶ್ಚಯವಾಗಿ ಕ್ರೋಧಕರ್ಮಗಳೆಲ್ಲ ಬಿಟ್ಟು 


೪೩೪ 


ಹೋಗುವ ಹಾಗೆ 
- ನನ್ನವ್ವ ಕಲ್ಲಚಡೆ (ಸ-೧೩೦-೨) 
೨೪೫೫. ನಿಶಿ (ತಮನೆಂಬ ರಾಕ್ಷಸ) - ನಿಶಿ 
ವೆಸರಸುರನ ಅಸುವ ತೊಲಗಿಸಿದೆ ಕುಸುಮ 
ಶರನ ಪಿತ ಗೋವಿಂದ 
- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧) 
೨೪೫೬. ನಿಶ್ಚಿಂತ/ನಿಶ್ಚಿಂತೆ - ಕಂತುಪಿತ 
ಕಾಗಿನೆಲೆಯ ಆದಿಕೇಶವನೆ ನಿಶ್ಚಿಂತನಾಗಿ ನಿಮ್ಮ 
ಗುಡಿಯಲಿಪ್ಪೆನು 
- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೫) 
- ಲಿಂಗ ಪೂಜೆಯ ಬಲ ನಿಶ್ಚಿಂತನಾಗಿಹ 
ಬಲ ಹಿಂಗದೆ ಹರನು ಬಾಗಿಲ ಕಾಯ್ದ ಬಲವು 
- ಆವ ಬಲವಿದ್ದರೇನು (ಬೆ-೧೩೩-೪) 
- ಚಿಂತೆಯೇತಕೆ ಕಾಗೆನೆಲೆಯಾದಿಕೇಶವನ 
ನಿಶ್ಚಿಂತೆಯಲ್ಲಿ ನೆನೆದು ಸುಖಿಯಾಗೊ ಮನವೆ 
- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 
೨೪೫೭. ನಿಶ್ಚಿತ ದ ನಿಶ್ಚಿತ ಕಾಗೆನೆಲೆಯಾದಿ 
ಕೇಶವನ ಹುಚ್ಚಗೆ ನನಗೆ ಇನ್ನೇತರ ಕುಲವೊ 
- ಏತರವನೆಂದು ಪೇಳಅ (ಬೆ-೧೨೨-೫) 
೨೪೫೮. ನಿಶ್ಚಸು - ಪುರಜನರು ಕೇಡು 
ಕೌರವಂಗೆಂದು ಮಾತಾಡಿ ನಿಶ್ಚೈಸಿ ಓಡಿ 
ಮನೆಗಳ ಪೊಕ್ಕರು 
- ವಾಸುದೇವಾಯ ನಮೋ (ಬೆ-೯೦-೧೨) 
- ಕರಗಳ ನೆಗಹಿ ಇಂದು ಪ್ರಾಣಬಿಡುವೆನೆಂದು 
ನಿಶ್ಚಸಿ ಗೋವಿಂದ ಎಂದಳು ಮೃಗಾಕ್ಷಿ 
- ವಾಸುದೇವಾಯ ನಮೋ (ಬೆ-೯೦-೮) 
೨೪೫೯. ನಿಶ್ಚಾಸ - ಮೂಗೇ ಶ್ವಾಸ ನಿಶ್ವಾಸ 
ಈ ಮೂಗಿನಿಂದಲೆ ಕಾಣೊ ಯೋಗ ಸನ್ಯಾಸ 
- ಲಲ್ಲಿ ನೋಡಿದರಲ್ಲ ರಾಮ (ಸ-೫೧-೨) 
೨೪೬೦. ನಿಶ್ಶಂಕ (ಶಂಕೆಯಿಲ್ಲದ) - ಅಂಕಕೆ 
ರಥವ ನಡಿಸಿದವರೊಳು ನಿಶ್ಶಂಕ ಧರ್ಮವ 
ಗೆದ್ದ ಹಿರಿಯರೊಳು 
- ಶೇಷಶಯನ ಸಿನ್ನ ಭಾಗವತರ (ಬೆ-೨೭-೪) 
೨೪೬೧. ನಿಷ್ಠ - ಗುರು ದೈವ ಹಿರಿಯರನು 
ಬೈಯುವನೆ ನಿಷ್ಠ 
- ಸಹಜವಿದು ಈ ನುಡಿಯು 
(ಬೆ-೧೪೯-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೪೬೨. ನಿಷ್ಠೆ - ನಿಜನೇಮ ನಿಷ್ಠೆಯೊಳು 

ನಿಂದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-ಪ) 

೨೪೬೬೩. ನಿಸ್ಪಂಗಿ - ಇಂಗಿತವರಿತ ನಿಸ್ಲಂಗಿ 

ಶರೀರ ವಜ್ರಾಂಗಿಯಾಗದೆ ತಾನಿದ್ದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೬) 

೨೪೬೪. ನಿಸ್ಸೀಮ - ವಾಮನನಾಗಿ ನಿಸ್ಸೀಮ 

ಬಲಿಯ ಕೈಯ ಭೂಮಿಯನಳಕೊಂಡೆ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 

(ಬೆ-೩೯-೫) 

೨೪೬೫. ನಿಳಯ - ಶತ ಸಾಹಸ್ರ ಲಕ್ಷ 

ಪಣತೆಯ ಗೋಫಘೃತ ದೀಪ ಬೆಳಗಲಚ್ಯುತ 

ನಿಳಯದಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೨೪೬೬. ನೀಗು - ದಾಸನಾಗೋ ಭವಪಾಶ 

ನೀಗೋ ವಿಶೇಷನಾಗೋ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಪ) 

೨೪೬೭. ನೀಟು - ಮೂರು ಕಾಯಲಿ ನಾನು 

ಮುದ್ದು ಕಿನ್ನರಿಯಾದೆ ನೀಟಾದ ಕಾಯಲಿ ನಾನು 

ನಾಗಸ್ವರವಾದೆ 

- ಕಾಯೊ ಎನ್ನನು ದೇವ (ಸ-೮೨-೧) 

೨೪೬೮. ನೀಟುಗಾಯ - ಸಲಯ ಕಾಳಿಂಗನ 

ತಲೆಪಿಡಿದ ಕಂಗೊಲೆಯ ಮೊರೆ ಕೇಳಿ ಬಲಿಯ 

ಅವನ ಕೋಮಲೆಯ ಕಿವಿಗೆ ಪೂಮಾಲೆಯಾದ 

ನೀಟುಗಾಯ ನೆಲೆಯಾದಿಕೇಶವನ 

- ಸನೆನೆಯೋ ಏಲೆ ಮನವೆ (ಸ-೧೫೩-೩) 

೨೪೬೯. ನೀಡು - ಆಡಿದ ಮಾತಿಗೆ ಬಲಿ 

ನೀಡಲಾಗಿ ಕೆಟ್ಟ 

-ಸಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ರೂಢಿಯ ಕದ್ದುಕೊ೦ಡೋಡುವ ದೈತ್ಯ ನೀಡಿ 

ತಿವಿದು ಕೋರೆದಾಡೆಯಿಂದ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಬಲ್ಯೋ 


ಗಗ 


(ಸ-೧೧೦-೩) 


೪೩೫ 


- ಧರೆಯ ಈರಡಿ ಮಾಡಿದನೆ' ಭೂಸುರರಿಗೆ 

ದಾನವ ನೀಡಿದನೆ 

- ರಂಗನೆಂಥವನೆಂಥವ ನೆಲೆ ತಂಗಿ 
(ಸ-೨೨೨-೨) 

- ಹಾವ ಹಿಡಿಯಲುಬಹುದು ಹರಣ ನೀಡಲು 

ಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

೨೪೭೦. ನೀತಿ - ಆತ್ಮವೆಂಬುದರೊಳಗೆ 

ಅಮೃತ ಚಿಲುಮೆಯ ತೆಗೆದು ನೀತಿ ಮಾರ್ಗ 

ವೆನ್ನುವ ಕೊಡನ ಪಿಡಿದು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

- ನೀತಿಯ ತಪ್ಪಿ ನೀನಿರುವೆ ಭೂತಳ ಭೋಗ 

ಸ್ಥಿ ರವೆ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೧) 

- ಸತ್ತವನಂತೆ ಬಿದ್ದಿಹುದಾವ ನೀತಿ 

ಪುರುಷೋತ್ತಮನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ಸೋತು ಸಂಕಟಪಟ್ಟು ಘಾತಕ ಒಡಲೊಳ 

ಗಿಟ್ಟು ನೀತಿ ಹೇಳುವ ಕೆಟ್ಟ ಜಾತಿಗಳಿಗಲ್ಲದೆ 

- ಅ೦ಂಧ೦ತಮಸು ಇನ್ನಾರಿಗೆ (ಬೆ-೮೯-೧) 

- ಪಾತಕವದೊಂದು ಮೂರುತಿಯದ ತನು 

ವೆಂದು ನೀತಿಯಲಿ ತಿಳಿದಾತ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೨) 

- ವ್ಯಸನಿಯಾಗಿಹ ನೃಪಗೆ ನೀತಿಯುಂಟೆ 

- ಸಾಧು ಸಣ್ಣನ ಸತ್ಯಗುಣಕಿದುರು೦ಟಿ 
(ಬೆ-೧೨೫-೪) 

೨೪೭೧. ನೀರಜನಾಭ (ವಿಷ್ಣು) - ನೀರಜನಾಭ 

ನಿನ್ನ ಚರಣ ಸೇವಕರನು ಸೇರಿ ಬದುಕುವಂತೆ 

ಮಾಡೊ ಶ್ರೀಹರಿಯೇ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

೨೪೭೨. ನೀರಜಾಕ್ಷಿ - ನೀರಗುಳ್ಳೆ ಎನಿಪ ಕಣ್ಣ 

ನೀರಜಾಕ್ಷಿ ಎಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೨೪೭೩. ನೀರಾಟ - ನೀರಾಟವಾಡಲಿಕೆಂದು 

ಸರವ ಧುಮುಕಿದೆವೆ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ನೆಟ್ಟನೆ ನೀರಾಟವನಾಡಿ ನಾಲ್ಕು ದಿಕ್ಕ 

ನೋಡಿದೇವೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

೨೪೭೪. ನೀರು - ನೀರ ಮುಳುಗಿ ಖಳನ 

ಕೊಂದು ವೇದ ತಂದು ಬರಮದೇವಗಿತ್ತ 

ಮದ್ದಾನೆ 

- ಆನೆ ಬರುತಾದೆ ನೋಡಮೃ್ಯ (ಸ-೧೫-೧) 

- ನೀರಗುಳ್ಳೆ ಎನಿಪ ಕಣ್ಣ ನೀರಜಾಕ್ಷಿ ಎಂದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ಬಿತ್ತಲಿಲ್ಲ ಬೆಳೆಯಲಿಲ್ಲ ನೆಟ್ಟು ನೀರ ತೋರಲಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 

. (ಸ-೭೧-೨) 

- ಖಳ ಸೋಮಕನ ಕೊಂದು ನೀರ ಮುಳುಗಿ 

ಬಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಮಾಡಿಲ್ಲ ಮಳೆಯಿಲ್ಲ ಮರದ ಮ್ಯಾಲೆ ನೀರ 

ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೧ 

- ಕಮಲ ಬ್ರಹ್ಮಾಂಡ ಕೋಟ ಒಡಲೊಳು 

ತಾಳ್ಪಂಥ ರಮಾಧವ ನಿಮಗೆ ನೀರೊಳಗೆ 

ವಾಸವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಅ) 

- ನೀರನು ಕಂಡರೆ ಮುಳುಗುತಿದೆ ತನ್ನ 

ಮೋರೆಯ ತೋರದೆ ಆಡುತಿದೆ 

- ಮಗುವಿನ ಮರುಳದು ಚಡದಲ 
(ಸ-೧೯೮-೧) ಡಾ 

- ಸಿಂಧುಮಥನವ ಮಾಡೆ ಅಮರರೆಲರು 

ಮಂದರಗಿರಿ ನೀರೊಳು ಮುಳುಗಲು `` 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 


೪೩೬ 


- ನೀರ ಮುಣುಗಲು ಏಕೆ ನಾರಿಯನು 

ಬಿಡಲೇಕೆ ವಾರಕೊಂದುಪವಾಸವಿರಲೇತಕೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ಬೆಟ್ಟದಾ ತುದಿಯಲ್ಲಿ ಬೆಳೆದ ವ್ಯಕ್ಷಂಗಳಿಗೆ 

ಕಟ್ಟೆಕಟ್ಟುತ ನೀರ ಹೊಯ್ತರಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

- ನೀರ ಮಸ್ತಕದಲ್ಲಿ ಧರಿಸಿದನ ಕರವಿಲ್ಲ ನಾರಿ 

ಯೊಳು ನಾರಾಯಣಾಸ್ತವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ನೀರ ಪೊಕ್ಕವನೆಂದೆನೆ ಬೆನ್ನಿನ ಮೇಲೆ ಭಾರ 

ತಾಳ್ದವನೆಂದೆನೆ 

- ನಿನ್ನ ಸನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

- ನೀರ ಸಂಗವ ಬಿಟ್ಟು ಆಣಿಮುತ್ತಾದ ಕ್ರಿಯೆ 

ಸೇರಿದೆನೊ ನಿನ ಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ತನುವು ನೀರೊಳಗೆ ನಿಲ್ಲಿಸಿದಂತೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಅನುವರಿತು ನೀರೊಳಗೆ ಬಿಡದೆ ಮುಳುಗಲು 

ಬೇಡ ವನಜಾಕ್ಷನಾಮವೊಂದೇ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೨) 

ದ ಕ್ಷೀರದೊಳದ್ದು ನೀರೊಳಗದ್ದು ಗೋವಿಂದ 

ಹೇರನೊಪ್ಪಿಸಿದ ಮೇಲೆ ಸುಂಕವೇತಕೆ ದೇವ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 

- ಗುಂಡುಮುಣುಗಿನ ಹಕ್ಕಿಯಂತೆ ಕಂಡ ಕಂಡ 

ನೀರ ಮುಳುಗಿ ಮಂಡೆ ಶೂಲೆಬಾಹುದೈಸೆ 

ಗತಿಯ ಕಾಣೆನೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

- ನೂರು ಬಾರಿ ಶರಣು ಮಾಡಿ ನೀರ 

ಮುಣುಗಲೇಕೆ ಪರನಾರಿಯರ ನೋಟಕೆ ಗುರಿ 

ಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಹಳ್ಳದ ತಡೆಯಲಿದ್ದ ಸುಳ್ಳರೆಲ್ಲ ಕೂಡಿಬಿದ್ದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬೆಳ್ಳನೆ ಬೆಳತನಕ ನೀರ ತರುವರೆಲ್ಲರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

- ಘನವಾದ ಗಂಗೆಯನು ಪಡೆದವಗೆ 

ಕಲಶನೀರನದೆಂತು ಮೈಗೆರೆಯಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೧) 

- ಒಕ್ಕಲಿಲ್ಲದ ಊರು ಹಡಿಕೆ ನಾರುವ ನೀರು 

- ಅಹುದಾದರಹುದೆನ್ನಿ (ಬೆ-೧೩೧-೩) 

- ಹಳ್ಳ ಹರಿದ ಮೇಲೆ ಗುಳ್ಳೆ ಒಡೆಯಿತಲ್ಲ 

ನೀರ ಮೇಲೆ 

- ಡಿ೦ಜನೊಳು ಪ್ರಾಣವಿರಲು (ಬೆ-೧೧೭-೩) 


ಎ ದ್ವಾರಾವತಿಯನು ನೀರೊಳು ಬಚ್ಚಿಟ್ಟ 


ಊರುಗಳ್ಳ ಬಂದ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 

ಚಕ್ರದಿ೦ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಕ್ಷೀರದೊಳಗದ್ದು ನೀರೊಳಗದ್ದು ನೀನೆ ಗತಿ 

ನಾರಾಯಣನೆ ರಕ್ಷಿಸೈ 

- ವಾಸುದೇವಾಯ ನಮೋ (ಬೆ-೯೦-೫) 

- ಮೂಗುಹಿಡಿಯುತೆ ನೀರೊಳಗೆ ಮುಳುಗಿ 

ಜಪಮಾಡಿ ಭಾಗವತ ಶಾಸ್ತ್ರಾದಿಗಳನೆ ಓದಿ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

- ಅನಿಮಿಷರಿಗಮೃತವನ್ನೆರೆದವನ ತೃಷೆಯ 

ನೀರಿನೊಳೆಂತು ಸಂತವಿಡಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೩) 

- ಹುಡುಗರು ಮಲಗಿರಲು ನಾ ನೀರಿಗೆ 

ಕೊಡವ ಕೊಂಡು ಹೋಗಲು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೫) 


ಎ ಹೆಚ್ಚಿದ ತಮನೆಂಬ ದನುಜ ವೇದವ ಕದ್ದು 


ಬಚ್ಚಿಟ್ಟು ನೀರೊಳು ಮುಳುಗಿರಲು 
- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೧) 


೪೩೭ 


೨೪೭೫. ನೀಲ - ನೀಲವರ್ಣದ ಲೋಲ 

ಕಾಲನವರಿಗೆ ಶೂಲ ಬಾಲ್ಯದಿ ಯಶೋದೆಯ 

ಹಾಲ ಸವಿದ ಗೋಪಾಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

ದ ನೀಲದುಡುಗೆಯುಟ್ಟ ಬಾಲನೆ ಬಾರೆಂದು 

ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

-. ಮಗನೆ೦ಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ನೀಲವರ್ಣ ನೀನಾದರೆ ಏಕೆ ನೀಲಕುಂತಳೆ 

ತಾನಾದಳೊ 

- ನಿನಗಿ೦ತ ಕು೦ದೇನೊ (ಬೆ-೮೭-೨) 

೨೪೭೬. ನೀಲಕುಂತಳೆ - ನೀಲವರ್ಣ 

ನೀನಾದರೆ ಆಕೆ ನೀಲಕುಂತಳೆ ತಾನಾದಳೊ 

- ನಿನಗಿ೦ತ ಕುಂದೇನೊ (ಬೆ-೮೭-೨) 

- ವೇಲಾಪುರದ ಚೆನ್ನಕೇಶವನ ಸೇವೆಗೆ ಆಲಸ್ಯ 

ವನು ಮಾಡದೆ ಕೋಲಹಿಡಿದು ದ್ವಾರಪಾಲಕ 

ನಾಗುವೆ ನೀಲಕುಂತಳೆ ಕಲ್ಲ ಬಿಟ್ಟು ಆ ಕಡೆ 

ಸಾರೆ 

- ನನ್ನವ್ವ ಕಲ್ಲಚಡೆ (ಸ-೧೩೦-೩) 

೨೪೭೭. ನೀಲಮೇಘಶ್ಯಾಮ - ಪಡೆದ 

ದ್ರವ್ಯವೆಲ್ಲ ವಸ್ತು ಕ್ಷೇತ್ರಂಗಳ ಕಾಣದೆ ನಿತ್ಯ 

ನಡೆದುದ ವಿಸ್ತರಿಸಲಾರೆ ನೀಲಮೇಘಶ್ಯಾಮ 

ನಿನ್ನ 

- ದಾಸಾರ್ಯರ ದಾಸರ ದಾಸ 

(ಸ-೧೧೯-೨) 

- ನೀಲಮೇಘಶ್ಯಾಮನ ನಾಮವ ನೆನೆ ಮನೆ 
- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

ನ ನೀಲಮೇಘಶ್ಯಾಮ ಭಾಗ್ಯಪುರದಲಿ ನಿಂದ 
- ಕಾವನಯ್ಯನ ಕಳುಹು (ಬೆ-೧೫೩-೩) 
ದ ನೀಲಮೇಘಶ್ಯಾಮ ಮೆಚ್ಚಿ ಬಾಲಕನಿಗೆ 
ಮೇಲಾದ ಪದವಿಯನು ಕೊಡಲಿಲ್ಲವೆ 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 

(ಬೆ-೨೫-೩) 

೨೪೭೮. ನೀಲಾಬ್ಜ (ನೀಲಿಯ ತಾವರೆ) - 
ಶಶಿತಾರೆಗಳು ಸರಿಯೆ ನೀಲಾಬ್ಜ ಮೈಮರೆಯೆ 
- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 
೨೪೭೯. ನುಂಗು - ಎತ್ತಿ ಜಗವ ನುಂಗಿ ತನ್ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹೊಟ್ಟೆಯೊಳಿಂಬಿಟ್ಟುಕೊ೦ಡು ಕತ್ತಲೆಗೆ ಕರ್ತೃ 

ವೆ೦ಬ ಜಗವಸತ್ಯ ಕೇಳಿರೋ ಎಂದು 

- ಎರಡು ಸಾವಿರದ ಜಹ್ಟ್ಚೆಯುರಗ 
(ಸ-೪೮-೪) 

- ಬೇವ ಕಿಚ್ಚನು ಹಿಡಿದು ನುಂಗಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

-ಮರ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-ಪ) 

- ಗುಂಡಿಗೆಯಲಿ ಮೂಲಗಳುಂಟು ಧರೆ 

ಯೊಳು ಗಂಡನ ನುಂಗುವುದು ಗಜಮುಖದ 

ಕ್ಷ 

- ಪಕ್ಚ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 

ಮರಳಿ ನುಂಗಿದ ಧೀರನ 

- ಓಣನಯನೆ ಏಣಭೋಜಮಧ್ಯೆ 
(ಬೆ-೯೯-೪) 

- ಎಂಟು ಗಜವ ನುಂಗಿ ಉಂಟಾದ 

ಗಿರಿಯನು... ತಲೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 

(ಬೆ-೧೫೮-೨) 


- ಕತ್ತರಿಸಿ ನೆಗಳು ನುಂಗಿದ ಕುಮಾರಕನ ತಂದಿತ್ತೆ 


ಮುನಿವರನಿಗೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಅಸಮ ಪಟುಬಲಿಯ ಕಾಳೆಗದಿ ನುಂಗಿದ 

ಪಾದ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೫) 

-. ಎಂಟು ಗಜವ ನುಂಗಿ ಉಂಟಾದ 

ಗಿರಿಯನು... ತಲೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಹರಿಯ ನುಂಗಿತು ಪರಬ್ರಹ್ಮನ ನುಂಗಿತು 

- ಹಲವು ಜೀವನವ ಒಂದೆಲೆ 'ಸುಂಗಿತು 
(ಬೆ-೧೫೮-೧) 

- ಗಿಡವ ನುಂಗಿತು ಗಿಡದೊಡ ತೊಟ್ಟ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ಹರಿಯ ನುಂಗಿತು ಪರಬ್ರಹ್ಮನ ನುಂಗಿತು 

- ಹಲವು ಜೀವನವ ಒಂದೆಲೆ "ನುಂಗಿತು 


೪೩೮ 


(ಬೆ-೧೫೮-೧) 

- ಸುರರಿಗುಂಟಾದ ದೇವರ ನುಂಗಿತು 

- ಹಲವು ಜೀವನವ ಒಂದೆಲೆ ಸುಂಗಿತು 
(ಬೆ-೧೫೮-೧) 

- ಕಂಠ ಪಿಡಿದ ಬ್ರಹ್ಮನ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಗಿಡದ ತಾಯಿ ತಂದೆಯ ನುಂಗಿತು 

- ಹಲವು ಜೀವನವ ಒಂದೆಲೆ ಸುಂಗಿತು 
(ಬೆ-೧೫೮-೩) 

- ಹಲವು ಜೀವನವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-ಪ) 

- ಉರಿಗಣ್ಣ ಶಿವನೊಂದೆಲೆ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

- ಹರಿಯ ಬಳಗವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

- ಅಂಗಡಿಬೀದಿಯೊಳೊಂದು ಆಕಳ ಕರು 

ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೧) 

- ಲಂಘಿಸುವ ಹುಲಿಯ ಕಂಡ ನರಿಯು 

ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೧) 

- ಎ೦ಂಟಾರು ಲೋಕವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಗಿಡವ ನುಂಗಿತು ಗಿಡದೊಡ ತೊಟ್ಟ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ಹುತ್ತದೊಳಾಡುವ 

ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೨) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 


ಸರ್ಪ ಮತ್ತಗಜವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮರಳಿ ನುಂಗಿದ ಧೀರನ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೪) 

೨೪೮೦. ನುಗ್ಗು ದಾ ನೆಗ್ಗಿದುವು ನಿಜ ಕುಲಾದ್ರಿ 

ಗಳಲಿ ಭಾನುವಿನ ಕಿರಣ ನುಗ್ಗಿ ಪೃಥ್ವಿಯೊಳು 

ಪಸರಿಸಿತು 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೨) 

೨೪೮೧. ನುಡಿ (ಮಾತು) - ನುಡಿ ನಡೆವ 

ಕಾಲದಲಿ ದಾನಮಾಡದೆ ಇರಲು ಅಡವಿ 

ಯೊಳು ಕೆರೆತುಂಬಿ ಬತ್ತಿದಂತೆ 

೨ ಜಪವ ಮಾಡಿದರೇನು (ಬೆ-೧೨೩-೨) 

- ನುಡಿವ ನುಡಿಯ ತಾತ್ಚರ್ಯವನರಿವ ನಾಡಿ 

ನರಗಳಂತೊಲಿಹ ಆದಿಕೇಶವರಾಯ 

- ಕೊಡಲು ಸೀನಾರು (ಸ-೯೨-೨) 

-. ಸವಿನುಡಿ ವೇದ ಪುರಾಣ ಶಾಸ್ತಂಗಳ 

ಕಿವಿಯಿಂದ ಕೇಳುವ ಕಥೆ ನಿನ್ನದು. ". 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

- ಬಾಲಕನ ನುಡಿ ಕೇಳಿ ಖಳನ ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಕಲಿ ಭೀಮಸೇನನ ನುಡಿಕೇಳಿ ಪೊರಮಟ್ಟು 

ಕುಲವ ಕೊಂದವನು ಕೌರವನೋ ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೬) 

- ದೋಷವೆಂದರೆ ನುಡಿ ಕೇಳದೆ ಸಂತೋಷ 

ವೆಂದರೆ ನೋಡಿ ಬಾಳದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

- ಎನುತ ಇಟ್ಟ ನುಡಿ ತಪ್ಪಲುಂಟೆ 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಒಂದೊಂದಭದ್ರ ನುಡಿ ಒಳಗೊಳಗೆ 

ಹುಟ್ಟಿದುವು ಸಂದೇಹವೇಕೆ ಸಂಸಾರಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೪) 

೨೪೮೨. ನುಡಿ (ವೇದ) ನುಡಿಯ ಕದ್ದೊಯ್ದ 

ವನ ಒರಸಿ ಸುಧೆಯನು ತರಿಸಿ ಪೊಡವಿಯನು 

ಧರಿಸಿ 

- ಪೂಸರನ ಖನಕನೇ (ಬೆ-೧೬೮-೫) 

೨೪೮೩. ನುಡಿ (ಹೇಳು, ಮಾತಾಡು) - ತನ್ನಾತ್ಮ 

ಸುಖ ಬಯಸೆನೆಂದು ಶ್ರೀಹರಿಗೆ ನುಡಿದು 


೪೩೯ 


- ಎಷ್ಟು ಪೊಗಳಅ ನಾನು (ಸ-೫೩-೧) 

- ನುಡಿವ ನುಡಿಯ ತಾತ್ಪರ್ಯವನರಿವ ನಾಡಿ 

ನರಗಳಂತೊಲಿಹ ಆದಿಕೇಶವರಾಯ 

- ಕೊಡಲು ನೀನಾರು (ಸ-೯೨-೨) 

- ಕೂಡಿದ ಸಭೆಯಲಿ ಕುತಶ್ತಿತವ ನುಡಿವನ 

ಸಂಗ 

- ಸಣ್ಣನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ದೊರೆತನವು ಬಂದಾಗ ಕೆಟ್ಟ ನುಡಿಯಲು 

ಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೩) 

- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 

ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 

- ಕಅಯೇರಿ ಬಂತು (ಬೆ-೧೩೦-೧೧) 

- ಗಳಗಳನೆ ನುಡಿವ ನಾಲಗೆ ಗಂಟೆಯುಲಿ 

ಯಂತೆ ಕೆಲಕಾಲಕೀ ಕೊಂಪೆ ಕಡೆಗಾಹುದಂತೆ 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಜಕೆ 

ಯರದು (ಬೆ-೧೦-೧) 

- ಆದಿಕೇಶವ ದೈವವಲ್ಲದಿನ್ನಿಲ್ಲವೆಂದು 

ಆಗಮವು ನುಡಿವುದಾವನನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೩) 

೨೪೮೪. ನುಡಿಸು - ಪರಿಪರಿ ವಿಧದಲಿ ರಾಗವ 

ನುಡಿಸುತ ತುರುಹಿ೦ಂಡುಗಳ ಕೂಡುತ ಪಾಡುತ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

- ಕರದಲ್ಲಿ ಕೊಳಲನೂದುತ ಪಾಡುತ ಸರಿಗಮ 

ಪದನಿ ಸ್ವರಗಳ ನುಡಿಸುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೧) 

- ಊದುವ ಕಾಳೆಯದನರ್ಥಕವಾದಲ್ಲಿ 

ನುಡಿಸುವ ಬಿರುದು ಒಡೆಯಂಗಲ್ಲದೆ 

- ನಿನ್ನ ನಾಮ ವಾಲ್ಯಾಕಿಯನುದ್ಧರಿಸಿದೆ 
(ಸ-೧೪೫-೩) 

- ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆ 

ಯೊಳಗೆ ನುಡಿಸು ಶ್ರೀಮಹಾನುಭಾವನಾದ 

ದಾಮೋದರಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 

- ಕಪಟವರಿಯದ ನೃಪನ ಕೈಯೊಳನೃತವ 

ನುಡಿಸಿ ಉಪಮೆಯಲಿ ಶಸ್ತ್ರಪಂಡಿತನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ («ಬೆ-೭೮-೫) 

- ಜನವರಿಯದಂತೆ ಜೀವನದೊಳಡಗಿದ್ದವನ 

ಮನವ ಖತಿಗೊಳಿಸಿ ಕಾತರಿಸೆ ನುಡಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೮) 

- ತರಣಿತನಯನ ಸುತನ ಬಾಯೊಳು ಅನೃತವ 

ಭರದಿಂದ ನುಡಿಸಿದನ 

- ತೋರೆ ಬೇಗನೆ ಸಖ (ಬೆ-೯೪-೧) 

೨೪೮೫. ನುತ - ನುತ ಬೌದ್ಧ ರೂಪದಿ ಬಹು 

ಭಂಗಪಡಿಸಿದ ರತಿಪತಿಪಿತನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

- ಇಂದುಧರಸತಿ ವಿನುತ ವಿಶ್ವಸಂಚಾರ 

ನಂದಗೋವಿಂದ ಮುಚುಕುಂದ ನುತಸಾರ 

- ಲಾಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೩) 

- ಸಂತತವು ಭಕ್ತ ಸಂಸಾರವನು ಪೊರೆವ 

ವೇದಾಂತನುತ ಕಾಗೆನೆಲೆಯಾದಿಕೇಶವ ರಾಯ 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೫) 

೨೪೮೬. ನುತಿ - ಕ್ಷೇಶಪಾಶ೦ಗಳ ಹರಿದು 

ಎಲಾಸದಿ ಶ್ರೀಶನ ನುತಿಗಳ ಪೊಗಳುತ ಮನ 

ದೊಳು 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೨೪೮೭. ನುತಿಸು - ಮಠದೊಳಗೆ ಪ್ರಹ್ಲಾದ 

ಹರನ ನಾಮ ಸ್ಮರಿಸದೆ ದಿಟದಿ ಹರಿಯ 

ನಾಮಾವಳಿಯ ನುತಿಪುದ ಕಂಡು 

-. ಯಾದವಗಿರಿವಾಸನಹುದೋ (ಸ-೨೧೯-೨ 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 

ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

೨೪೮೮. ನುಲಿ - ಜುಟ್ಟ ಬಿಚ್ಚಿ ಮಂಚದ ನುಲಿಗೆ 

ಬಿಗಿದು ಕಟ್ಟದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 


೪೪೦ 


೨೪೮೯. ನುಸಿ - ನುಸಿಯೊಂದು ರೊಟ್ಟಿ 

ಸುಡುವುದ ಕಂಡೆ ಆಡೊಂದು ಮದ್ದಳೆ ಬಡಿವುದ 

ಕಂಡೆ 

- ಲಟಪಟ ನಾ ಸಟಿಯಾಡುವವನಲ್ಲ 
(ಬೆ-೧೫೯-೩) 

೨೪೯೦. ನುಸುಳಿಸು - ನುಸುಳಿಸುವ 

ಚಾಂಡಾಲ ಗುಣವನೆಣಿಸದೆ ಕಾಮವಶನಾಗಿ 

ನಾನಿದ್ದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

(ಸ-೨೧೩-೪) 

೨೪೯೧. ನೂಕು - ಕದ್ದು ಮತ್ತೊಬ್ಬ ತರುತ್ತಿದ್ದ 

ದಾರಿಯನ್ನು ಕಟ್ಟ ಒದ್ದು ಹಿಡಿದು ಗುದ್ದಿ ನೂಕಿ 

ಸೆಳೆದುಕೊಂಡುದ 

- ಎರಡು ಸಾವಿರದ ಜಣ್ಣೆಯುರಗ (ಸ-೪೮-೨) 

- ಅಂದು ರಾವಣ ವಿಭೀಷಣನ ನೂಕಲು 

ಕಂಡು ಇಂದಿರಾರಮಣ ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ಭೂಕಾಂತೆಯ ಸೊಸೆಯರನೆತ್ತಿ ಬಲುಹಿಂದೆ 

ನೂಕಿ ತಂದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ಘಾತಕಿನಿಯನತ್ತ ನೂಕಿದನೆ ಗೋಪವ್ರಾತ 

ಗೋಗಳನೆಲ್ಲ ಸಾಕಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೪) 

- ಜನಿಸಲಾರೆನು ಎನೆ ಜನಿಸೆಂದಿಕ್ಕಳದಿಂದೆ 

ವನಜಾಕ್ಷ ನೂಕಿದವನು ನೀನಲ್ಲವೆ ದೇವ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-ಜ೪-೧) 

೨೪೯೨. ನೂರು - ನೂರು ಬಾರಿ ಶರಣು 

ಮಾಡಿ ನೀರ ಮುಣುಗಲೇಕೆ ಪರನಾರಿಯರ 

ನೋಟಕೆ ಗುರಿಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಜ್ಞಾನವಿಲ್ಲದೆ ನೂರುಕಾಲ ಬದುಕಲೇತಕೆ 

ಎ ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೪೯೩. ನೂರೆಂಟು - ನೂರೆಂಟು ಕೆಳದಿಯರು 

ನಾವು ಕ್ಷೀರ ಮಾರಿಕೊಂಡು ಬರುತ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪- ೪) 

- ನೂರೆಂಟ ನೂರೆಂಟ ಬಿಡು ಎನ್ನ ಗಂಟ 

- ಮುಟ್ಟದಿರೊ ಎನ್ನನು (ಬೆ-೧೦೨-೨) 

- ಕಳವಳಿಸಿ ನೂರೆ೦ಟು ಹಲುಬಿ ಬಳಲಲು 

ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

೨೪೯೪. ನೂರೊಂದು - ಮುಕುತರಾದರು 

ಎನ್ನ ನೂರೊಂದು ಕುಲದವರು 

- ಬದುಕಿದೆನು ಬದುಕಿದೆನು 
(ಸ-೧೭೧-೨) 

೨೪೯೫. ನೃತ್ಯ - ಭಾಗವತ ಗೀತ ನೃತ್ಯಗಳ 

ಕೇಳದೇಕಾದಶಿ ವ್ರತ ಜಾಗರದಲಿ ನೀ ನಿಡು 

ನಿದ್ರೆಗೈವೆ 

ದ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಸೂಳಾದಿಯಲಿ ನಾಮ ಕೀರ್ತನೆಗಳ ಪಾಡಿ 

ಮೇಳೈಸಿ ವಾದ್ಯ ನೃತ್ಯಗಳಾಡುತಿಹರು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

೨೪೯೬. ನೃಪ/ನೃಪತಿ - ದಶ ಯಷಿ ಮುನಿ 

ನೃಪ ದಶದಿಕ್ಕಿನ ಜನರು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ಕಪಟವರಿಯದ ನೃಪನ ಕೈಯೊಳನ್ಫ ತವ 

ನುಡಿಸಿ ಉಪಮೆಯಲಿ ಶಸ್ತ್ರಪಂಡಿತನ ಕೊಲ್ಲಿಸಿದ 

- ನೀನಾವ ಬಾ೦ಧವನೊ (ಬೆ-೭೮-೫) 


- ಮುರುಡ ಕ್ರೂರನ ಉರವ ಸೀಳಿದ ವಿಪ್ರ 


ನೃಪಹರ ಧರಣಿಜಯವರ ಕ್ಕ ಷ್ಣ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ವ್ಯಸನಿಯಾಗಿಹ ನೃಪಗೆ ನೀತಿಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೪) 

- ಇಭಪುರಿಯನಾಳಿದ ನೃಪತಿ ಕೌರವೇ೦ದ್ರನರ 

ಸುತನವು ತೊಡೆಯದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 


೪೪೧ 


೨೪೯೭. ನೃಪಧರ್ಮ (ರಾಜನೀತಿ) - 

ನೃಪಧರ್ಮ ನೆನೆಸಿಕೊಂಡವನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

೨೪೯೮. ನೃಸಿಂಹ (ನರಸಿ೦ಹ) - ಭೂಸುರ 

ಪ್ರಿಯಭಜಕ ಪೋಷಕನೆ ರಕ್ಷಿಪುದು ಕೇಶವ 

ನೃಸಿ೦ಹರೊಲಿದು 

- ವಾಸುದೇವಾಯ ನಮೋ (ಬೆ-೯೦-ಪ) 

೨೪೯೯. ನೆಂಟ/ನೆಂಟರಿಷ್ಟರು - ನೆ೦ಟರೂರಿಗೆ 

ಹೋಗಿ ನಾಲ್ಕುದಿವಸವಿದ್ದರೆ ಎಂಟು ದಿನ 

ದಾಯಸ ಅಟ್ಟಬಹುದೊ 

- ಈ ಸಿರಿಯ ಸಂಜ ಹಿಗ್ದಲು ಬೇಡ 
(ಸ-೪೦-೧) 

-ಬಹು ಬಡತನ ಬಂದಾಗ ನೆಂಟರ ಬಾಗಿಲ 

ಸೇರಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೨) 

- ನೆಂಟರಿಷ್ಟರು ನೀನೆ ರಂಗಯ್ಯ ನಿನ್ನ ಬಂಟ 

ರಿಗೆ ಬಂಟನಯ್ಯ ರಂಗಯ್ಯ 

- ಯಾತಕೆ ದಯ ಮಾಡಲೊಲ್ಲೆ ರಂಗಯ್ಯ 
(ಸ-ಪಿ೧ಪ-) 

೨೫೦೦. ನೆಂಪು - ಕೆಂಪು ಮೂಗಿನ ಪಕ್ಷಿ 

ತಂಪಿನೊಳಿರುವದು ನೆಂಪು ಬಲ್ಲವರು 

- ಕೆ೦ಪುಮೂಗಿನ ಪಕ್ಷಿ (ಸ-೮೮-ಪ) 

೨೫೦೧. ನೆಗಡಿ - ಮೂಗಿಂದ ಸುರಿವ ನೆಗಡಿ? 

ಛೆ! ನೀನೆಂಥ ಧಗಡಿ? ಹೋಗೆನುತಾನೆ 

- ಎ೦ಥ ಟವಳಗಾರನಮ್ಮ (ಸ-೪೩-೬) 

೨೫೦೨. ನೆಗಹು-ಭೂಮಿ ನೆಗಹುದ ಬಲ್ಲ 

ಪುಟ್ಟ ಮಗು ಪ್ರಹ್ಲಾದಗೊಲಿದನಲ್ಲ 

- ಸಾರಾಯಣನೆ ಈತ (ಸ-೧೩೮-೨) 

- ಕರಗಳ ನೆಗಹಿ ಇಂದು ಪ್ರಾಣಬಿಡುವೆನೆಂದು 

ನಿಶ್ಚೆ ಫಸ ಗೋವಿಂದ ಎಂದಳು ಮೃಗಾಕ್ಷಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ಮೇದಿನಿಯ ನೆಗಹಿ ತಾಮಸನ ಜೀವವನಳಿದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಉಗುರುಗೊನೆಗಳಿಂದ ನಗವ ನೆಗಹಿದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಗಜೆಯ ಅರಸನ ನಗವ ನೆಗಹಿದನ 

ಬಗೆಯಿ೦ದಪ್ಪಳಿಸಿದನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

- ಮಂದರಧರ ಗೋವರ್ಧನಗಿರಿ ನಲವಿಂದ 

ನಿಂದು ನೆಗಹಿದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

- ಧರಣಿಕೀಲಿಸಿದ ರಥವನು ನೆೆಗಹುತಿರೆ 

ಸಹೋದರನ ಕೈಯಿಂದೆ ನಿರ್ದಯದಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

೨೫೦೩. ನೆಗಳು (ಮೊಸಳೆ) - ನೆಗಳ ಕೈಯಲ್ಲಿ 

ಮಾತಂಗವು ಸಿಕ್ಕಿ ಒದರಲಾಗಿ ಆನೆಗಳೇನ 

ಮಾಡುತಿರ್ದವಡವಿಯಲ್ಲಿ 

ನ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 


- ಕತ್ತರಿಸಿ ನೆಗಳು ನುಂಗಿದ ಕುಮಾರಕನ ತಂದಿತ್ತೆ 


ಮುನಿವರನಿಗೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಶ್ವೇತಗಜ ಮಹಿಷ ಮಾನವ ನೆಗಳು 

ವೇಣುಸಂಜಾತಾಶ್ವ ವೃಷಭವಾಹನರು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೨೫೦೪. ನೆಗೆ - ಚಿಟಿಚಿಟ ಚಿಟಿರೆನ್ನಲು 

ಉಗುರಲಿ ಸೀಳಿ ಪುಟನೆಗೆದ ಪದದಲಿ ಬಲಿಯ 

ತಲೆಯನು ಮೆಟ್ಟಿ 

- ಯಾದವಗಿರಿವಾಸನಹುದೊೋ 
(ಸ-೨೧೯-೨) 

- ಒಂದೆ ನೆಗೆತಕೆ ನೆಗೆವ ಅಶ್ವವನೇರಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ನೆಗೆನೆಗೆದಾಡಲು ಕುಣಿಯಲು ನಿನಗಿನ್ನು 

ಮಿಗಿಲಾದ ಮುಕುತಿಯುಂಟೇ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಹಹಾಣು 
(ಬೆ-೧೩೯-೩) 

ದ ಬಾಲಕನಾಗಿವಳುದ್ದಕೆ ನೆಗೆವನೆ ಜೋಲುವ 

ತೊಗಲಿಗಾಗಿ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೪) 

೨೫೦೫. ನೆಗೆತ - ಒಂದೆ ನೆಗೆತಕೆ ನೆಗೆವ 


೪೪೨ 


ಅಶ್ವವನೇರಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

೨೫೦೬. ನೆಗ್ಗು - ನೆಗ್ಗಿದುವು ನಿಜ ಕುಲಾದ್ರಿ 

ಗಳಲಿ ಭಾನುವಿನ ಕಿರಣ ನುಗ್ಗಿ ಪೃದ್ವಿಯೊಳು 

ಪಸರಿಸಿತು 

- ತಂಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೨) 

೨೫೦೭. ನೆಚ್ಚು - ಮನೆಮಕ್ಕಳಿವರೆನ್ನ ತನು 

ವಿಗೊಡೆಯರೆಂದು ಘನವಾಗಿ ಬಲುನಂಬು 

ನೆಚ್ಚುತಿಹರು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

- ನೆಚ್ಚದಿರು ಸಂಸಾರ ನೆಲೆಯಲ್ಲವೀ ಕಾಯ 

ದ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-ಪ) 

ಎ೨೫೦೮. ನೆಟ್ಟ/ನೆಟ್ಟನೆ (ನೆಟ್ಟಗೆ, ಸರಿಯಾಗಿ) 

- ನೆಟ್ಟ ಕಾವಿ ಕಾಷಾಯಾಂಬರಗಳನು 

ಉಟ್ಟವರಿಗೆ ಬ೦ಟನೆಂದೆನಿಸೆನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೬) 

- ನೆಟ್ಟನ ದಾರಿಯ ಬಟ್ಟೆಯೊಳರುತಿರೆ ಬೆಟ್ಟವ 

ಬಳಸಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು (ಬೆ-೫೨-೧) 

- ಮುಟ್ಟು ಹುಟ್ಟಿನೊಳು ನೆಟ್ಟನೆ ನಾ ಬಂದೆ 

ತೊಟ್ಟಿದ್ದೆನಾಗ ತೊಗಲ ಬಕ್ಕಣ 

- ಯಾತರವನೆಂದುಸುರಅ (ಸ-೨೧೮-೧) 

- ಸೃಷ್ಟಿಯಾರೇಳು ಬಣ್ಣ ಎಂಟು ಒಂ೦ಬತ್ತ 

ರೊಳಗೆ ನೆಟ್ಟನೆ ಹತ್ತು ಹನ್ನೊ ೦ದು ಹನ್ನೆ] ರಡು 

ತೋರುವ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

- ನೆಟ್ಟನೆ ರಣದೊಳು ಕಾದದೆ ಪ್ರಾಣವ ಬಿಟ್ಟು 

ಕೊಂದವನು ಕರ್ಣನೊ ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೪) 

-. ನೆಟ್ಟನೆ ನೀರಾಟವನಾಡಿ ನಾಲ್ಕು ದಿಕ್ಕ 

ನೋಡಿದೇವೆ 

ನ ಸ್ಕೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೆಟ್ಟನೆ ಸರ್ವಜ್ಞನ ನೆನೆ ಕಾಣೊ ಮನುಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

- ಮುಟ್ಟು ಹುಟ್ಟಿನೊಳು ನೆಟ್ಟನೆ ನಾ ಬಂದೆ 

ತೊಟ್ಟಿದ್ದೆನಾಗ ತೊಗಲ ಬೊಕ್ಕಣ 

- ಏತರವನೆಂದು ಪೇಳಅ (ಬೆ-೧೨೨-೧) 

- ಸುಟ್ಟಗ್ನಿ ಹೊರಸೂಸಿ ಪಟ್ಟಣದ ಹೊರಗೆಲ್ಲ 

ನೆಟ್ಟನಾಹುತಿಗೊಂಡುವು 

- ವಾಸುದೇವಾಯ ನಮೋ (ಬೆ-೯೦-೧೧) 

೨೫೦೯. ನೆಡು - ಬಿತ್ತಲಿಲ್ಲ ಬೆಳೆಯಲಿಲ್ಲ ನೆಟ್ಟು 

ನೀರ ತೋರಲಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೨) 

೨೫೧೦. ನೆತ್ತಿ - ನೆತ್ತಿಯಿಂದಿಳಿದಳ ಹೆತ್ತ ಮಗನ 

ಮೊಮ್ಮನೆತ್ತಿದಾತನ ಪಿತನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ನುಡಿಯುತಲುಂಬುದು ನಡುನೆತ್ತಿಯಲಿ 

ಬಾಯಿ 

- ಮರ ನುಂಗುವ ಪಕ್ಷಿ (ಬೆ-೧೬೧-೨) 

೨೫೧೧. ನೆನಹು - ಎನ್ನ ನಿರಯಣ ಸಮಯ 

ದಲ್ಲಿ ಶ್ರೀಹರಿ ಹರಿಯೆ ಎಂತೆಂಬ ನೆನಹ 

ದೊಲಿದಿತ್ತು ಸಲಹೊ 

- ಅಣುಮಹತ್ತಾದ ಡೇವ (ಬೆ-೭೧-ಅ) 

- ನಿನ್ನಡಿಗಳ ನೆನಹನು ಕೊಡು ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಮನಸಿಗೆ ಮುಮ್ಮರೆಯೇನು ಮುಮ್ಮರೆಯಲಿ 

ನೆನಹೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

೨೫೧೨. ನೆನೆ/ನೆನೆಸು/ನೆನೆಸಿಕೊಳ್ಳು (ಸ್ಮರಿಸು) 

- ರಾಮ ನಾಮವ ನೆನೆ ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಪ) 

--ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆ೦ದಿಗು ಧನ್ಯರು 

_- ಮರೆಯದಿರು ಹರಿಯ (ಸ-೨೦೩-೩) 


೪೪೩ 


- ಕಾಗಿನೆಲೆಯ ಆದಿಕೇಶವನ ಅಂಘ್ರಿ ನೆನೆಯ 

ದಿಹ ಭಾಗವತರ ಸಂಗ ಬಲು ಭ೦ಗ ಎಲೊ 

ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

- ಅಹಹ ಮೋಸಹೋದೆನಯ್ಯ ಹರಿಯೆ ನಿನ್ನ 

ನೆನೆಯದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-ಪ) 

- ನೆನೆಯಬಾರದೆ ಮನವೆ ಪರಮಪಾವನನ 

- ಸೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-ಪ) 

- ಬ್ರಹ್ಮಾಂಡ ಕೋಟಿ ತಿಮಿರವ ಗೆಲುವವನ 

ಒಮ್ಮೆ ನೆನೆಯಲು ಪ್ರಸನ್ನನಾದವನ 

- ಸೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

- ಭಂಡರಂದದಿ ಬತ್ತಲೆ ಬಹುದಾವಾಟ 

ಪುಂಡರೀಕಾಕ್ಷನ ನೆನೆ ಕಾಣೊ ಮನವೆ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೨) 

- ನೃಪಧರ್ಮ ನೆನೆಸಿಕೊಂಡವನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

-. ಬೆಟ್ಟದಾತ್ಮಜೆ ಬೆನಕ ಪೆಸರ್ಗೊಂಡು ತನ 

ನಾಮ ಗುಟ್ಟಿನಲಿ ನೆನೆಸಿದುದಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೨) 

- ಭಕ್ತರ ಬಾಯೊಳು ನೆನೆವ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೧) 

- ಸುಕೃತ ಶರಣರು ನಿಮ್ಮ ನೆನೆವರೈ ಶೇಷಗಿರಿ 

ಪ್ರಕಟವಾಸಾದಿಕೇಶವ ವೆಂಕಟೇಶ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ 

ಮನೆಯ ಬಂಕದ ಬಾಗಿಲಕಾಯ್ವ ಬಡದಾಸ 

ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವನಂಫ್ರ, 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ನಳಿನನಾಭನ ದಿವ್ಯನಾಮವನು ನೆನೆನೆನೆದು 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೧) 

- ನಾರಸಿ೦ಂಹನ ದಿವ್ಯನಾಮವನು ನೆನೆದರೆ 

ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ನಾರಾಯಣೆನು ಮನವೆ ನರಹರಿಯ ನೆನೆ 

ಮನವೆ 

- ನಾರಾಯಣಿನು ಮನವೆ (ಬೆ-೧೪೧-ಪ) 

- ನರರಂಗಕೆ ಬಹುದು ರಕ್ಷಣ ಮಾಡುವ 

ಕಾಶಿಪೀತಾಂಬರ ಮಕರ ಕುಂಡಲಾಭರಣನ 

ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ನೆಲೆಯನರಿತು ನೀ ಹರಿಯ ನೆನೆ ಮನುಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

- ನೆನೆದರೆ ನಂಬಿಗೆಯೇನು ನಂಬಿದರೆ 

ಅಳವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

- ನೆಟ್ಟನೆ ಸರ್ವಜ್ಞನ ನೆನೆ ಕಾಣೊ ಮನುಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

- ನೀಲಮೇಘಶ್ಯಾಮನ ನಾಮವ ನೆನೆ ಮನೆ 

-. ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಪನ್ನಗಶಯನ ಬೇಲಾಪುರದರಸನು ತನ್ನ 

ನೆನೆವ ಭಕ್ತನ 

- ರಾಜವದನೆ ಸುರರಾಜನ (ಬೆ-೯೭-೩) 

- ಪಂಕಜನಾಭನ ಪಾವನ ಮೂರುತಿ ಶಂಕೆ 

ಯಿಲ್ಲದೆ ನೆನೆವರ ಪಾಲಿಪನೆ 

- ರಾಮಾನುಣರೇ ನಮೋ ನಮೋ 
(ಬೆ-೪.೨) 

- ಬ೦ದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವುವು 


೪೪೪ 


ಚೆಂದಾಗಿ ಕಾಗೆನೆಲೆಯಾದಿಕೇಶವನ ನೆನೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

- ಬಂಧದೊಳಗೇ ಬಿದ್ದು ಹರಿಯನೇ ನೆನೆ 

ಯುತಿರೆ ಬೆ೦ದುಹೋಗುವುವು ದುರಿತಂಗಳೆಲ್ಲ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

- ಬಿಸಜಾಕ್ಷನ ನಾಮವ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ಚಿಂತೆಯೇತಕೆ ಕಾಗೆನೆಲೆಯಾದಿಕೇಶವನ 

ನಿಶ್ಚಿಂತೆಯಲ್ಲಿ ನೆನೆದು ಸುಖಿಯಾಗೊ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

- ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬುಂಟು ವೈಕುಂಠಪುರದೊಳಗೆ ಅಯ್ಯ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 

- ಅಂದಿಗೊ ಇಂದಿಗೊ ಒಮ್ಮೆ ಸಿರಿ ಕಮಲೇಶ 

ನನ್ನು ಒಂದು ಬಾರಿ ಅರುಹಿಂದ ನೆನೆಯಲಿಲ್ಲ 

ಮನ ತಣಿಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಅಚ್ಯುತನ ನಾಮವನು ನೆನೆದು ಸುಖಿ 

ಯಾಗೊ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-ಪ) 

- ಆರಿಗೆ ಆರಿಲ್ಲವಯ್ಯ ಆಪತ್ತುಕಾಲಕೆ ವಾರಿಜ 

ನಾಭನ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-ಪ) 

- ಇಂಪಿನಲಿ ಕಾಗೆನೆಲೆಯಾದಿಕೇಶವನನ್ನು 

ಸೊಂಪಿನಲಿ ನೆನೆನೆನೆದು ಸುಖಿಯಾಗೊ 

ಮನುಜಾ 

-. ಲಎ೦ದಿದ್ದರೀ ಕೊ೦ಪೆ ಎನಗೆ ನ೦ಜಕೆ 

ಯರದು (ಬೆ-೧೦_೩) 

- ಜಾಣತನದಿಂ ಕಾಗೆನೆಲೆಯಾದಿಕೇಶವನ 

ಮಾನಸದಲಿ ನೆನೆದು ಸುಖಿಯಾಗೊ ಮನವೆ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಉನ್ನತ ಕಾಗೆನೆಲೆ ಆದಿಕೇಶವನ ಅನುದಿನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನೆನೆವುದು ಭಕ್ತಿಗಾಗಿ ಪರಮುಕ್ತಿಗಾಗಿ 

- ಐಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪೨೯) 

೨೫೧೩. ನೆರಹು - ನೆರಹಿದಾ ಫಣಿಪತಿಯ 

ಸ್ತೋತ್ರದೂರನ ನಾನು ಸ್ಮರಿಪೆನೆಂತಯ್ಯ ದೇವ 

ದೇವ 

- ಆವ ಪರಿಯಅ ನಿನ್ನನೊಅಸಿ (ಬೆ-೩೭-೨) 

೨೫೧೪. ನೆರಳು - ಕ್ಷೋಣಿಯೊಳು ಕನಕ 

ದಾಸನ ನೆರಳು ಅನಕ ಏನು ಬಲಿಸಿದೆಯೊ 

ಔಷಧಿಯ ಕುಣುಕ 

-. ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

- ಮಿಗೆ ಫಣಿಯ ಫಣದಾತಪತ್ರವಿರುವವಗೆ 

ನೆರಳಿಗೆ ಕೊಡೆಯನೇಂ ಪಿಡಿಯಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೪) 

೨೫೧೫. ನೆರೆ (ಗು೦ಪುಗೂಡು) - ಸುತ್ತು 

ನೆರೆದಿಹ ಸಭೆಯ ಪರಿವಾರದವರೆಲ್ಲ ಹೆತ್ತುದಿಲ್ಲವೆ 

ಎನ್ನ ಪೋಲ್ವ ಹೆಮ್ಮಕ್ಕಳನು 

- ವಾಸುದೇವಾಯ ನಮೋ (ಬೆ-೯೦-೪) 

- ಹಿತವ ಬಯಸುವರಿಲ್ಲ ನೆರೆದಿದ್ದ ಸಭೆ 

ಯೊಳಗೆ 

- ವಾಸುದೇವಾಯ ನಮೋ (ಬೆ-೯೦-೩) 

- ನೆರೆದು ಗೋಪಿಯರೆಲ್ಲರು ಕೃಷ್ಣಯ್ಯನ ಕರ 

ವನು ಪಿಡಿದುಕೊಂಡು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

- ಕುಗ್ಗಿದುವು ಕುಮುದ ಕುಂದ ಚಕೋರಾದಿ 

ಗಳು ಭುಜ ಹಿಗ್ಗಿದುವು ಚಕ್ರವಾಕಾಕಾಶದಲಿ 

ನೆರೆದು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

- ಸುರನಾರದರು ಕೂಡಿ ನೆರೆದರಂಬರದಲ್ಲಿ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ನೆರೆದ ಕಪಿ ಹಿ೦ಡು ಕೂಡಿದನೆ ಫಣಿಶಿರದಲಿ 

ಕುಣಿಕುಣಿದಾಡಿದನಕ್ಕ 

- ರಂಗನೆ೦ಥವನೆ೦ಥವನೆಲೆ ತಂಗಿ 
(ಸ-೨೨೨-೨) 


೪೪೫ 


- ನೆರೆದು ಸುತ್ತಮುತ್ತ ಕುಳಿತ ಪರಮ ಬಂಧು 

ವರ್ಗವೆಲ್ಲ ಇರಿಸಬೇಡಿ ಸುಡುಸುಡೆಂಬರು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

೨೫೧೬. ನೆರೆ (ಚೆನ್ನಾಗಿ) - ನೆರೆಯಾದಿ 

ಕೇಶವನು ತಾ ಬೆಣ್ಣೆಗಳ್ಳನ೦ತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೫) 

- ನೆರೆ ಮಹಾಮೂರ್ತಿಯೊಡೆಯ ಪರಮ 

ಬಾಡದಾದಿಕೇಶವ(ನ) 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಕರಕೊಂಡು ಕಂಡವರ ಕೂಡೆ ತಾನಾಡಿದರೆ 

ನೆರೆ ದುಃಖವಿದು ಬಿಟ್ಟು ಕಡೆಗೆ ತೊಲಗುವುದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

- ಮಾರಪಿತ ಕಾಗೆನೆಲೆಯಾದಿಕೇಶವನ೦ಫ್ರಿ 

ವಾರಿಜವ ನೆರೆನಂಬದವನೆ ಕುರುಬ 

- ನಾವು ಕುರುಬರು (ಬೆ-೧೫೨-೫) 

- ಸಿರಿಯುಳ್ಳ ಪಾ೦ಡವರು ಕೌರವರು ತಾವೆಲ್ಲಿ 

ನೆರೆಗೆಲಿದ ವಾಲಿ ತಾನೆಲ್ಲಿ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-೧) 

- ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ 

ಬಹುಜನರು ನೆರೆತಿಳಿದು ಪೇಳಿ ಮತ್ತಿದನು 

- ಅಹುದಾದರಹುದೆನ್ನಿ (ಬೆ-೧೩೧-ಪ) 

- ಆರು ಸಂಗಡ ಬಾಹೋರಿಲ್ಲ ಸಿರಿ 

ನಾರಾಯಣನ ಸ್ಮರಣೆ ನೆರೆ ಬಾಹೋದಲ್ಲದೆ 

- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-ಪ) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) | 

- ಸಿರಿಯಾದಿಕೇಶವ ರಾಯನ ನನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ನೆರೆ ಪಗಡೆಯನಾಡಿ ಧರ್ಮಜನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ಚಂದಿರನ ನೆರೆಪೋಲ್ವ ಉನ್ನತೋನ್ನತನಾಗಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೊಂದು ತ್ರಿಪುರಾಸುರರ ಅವರ ಸತಿಯರ ಕೆಡಿಸಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) | 

- ಬಿನ್ನಹವನು ಕೇಳು ನೆರೆಗೂಡಿ ಸುಖಬಾಳು 

ಚೆನ್ನ ಬಾಡದ ಆದಿಕೇಶವ ದಯಾಳು 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೩) 

ದ ಕಬ್ಬುಬಿಲ್ಲನ ಹಿತನ ಏಕಾಂತ ಭಾವದಿ 

ನೆರೆನಂಬು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೫) 

೨೫೧೭. ನೆರೆ (ಪೂರ್ಣವಾಗು) - 

ಮೂವರೇರಿದ ಬಂಡಿ ಹೊರೆ ನೆರೆಯದು 

ದೇವಕೀನ೦ದನನು ತಾನೊಬ್ಬ ಬಲ್ಲ 

- ಮೂವರೇರಿದ ಬಂಡಿ (ಬೆ-೧೬೦-ಪ) 

೨೫೧೮. ನೆಲ - ಹನಿ ನೆಲಕೆ ಬಿದ್ದುದು ಕೂಡಿ 

ಅಳೆಯೆ ಕ್ಷೀರಾಂಬುಧಿಗೆ ಇಮ್ಮಿಗಿಲೊ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೪) 

- ನೆಲವ ಕದ್ದಸುರನ ಗೆಲಿದಗೆ ಮಂಗಳ ಸುಲಭ 

ನರಸಿಂಹಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 

ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ಸಲಿಲವರ್ಜಿತನಯನನನು ಮಾಡಿ ಆಕಾಶ 

ನೆಲವೆರಡು ಪಾದವನ್ನಳೆದ ಬಳಿಕ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಇಲ್ಲದಿದ್ದರೆ ಮೇಲಾದ ದೇವರು ಇಲ್ಲವು 

ನೆಲವು ನಿರಾಕಾರಗೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೮) 

- ನಲಿದು ಉಂಬಾಗ ಹನಿ ನೆಲಕೆ ಬಿದ್ದುದ 

ಕೂಡಿ 

- ನೊ೦ಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಥಟ್ಟನೆ ಏಳಲು ಜುಟ್ಟ ಕಿತ್ತಿ ನೆಲಕೆ ಬಿದ್ದ 

ನೋಡು ನ 


೪೪೬ 


ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ವ್ಯಾಧಿರೂಪಗಳಿಂದ ಪೀಡಿಸುತ ತನುವ 

ತೊತ್ತುಳಿಗೈದು ನೆಲಕಿಕ್ಕಿ ತೀಡಿ ಬಸವಳಿದ ಬಳಿಕ 

- ಅಣುಮತ್ತಾದ ದೇವ (ಬೆ-೭೧-೧) 

- ಮಿಳಿತ ಮಾನಿಸ ಪಿ೦ಂಡ ಪೂರ್ವಕರ್ಮ 

ದಿಂದ ನೆಲಕೆ ಬೀಳಲು ಅದು ಸಲಹಿ ರಕ್ಷಿಪುದೆ 

- ಮಗನಿಂದೆ ಗತಿಯುಂಟಿ 

(ಬೆ-೧೪೫-೨) 

- ಅರ್ಜುನನ ಶಿರವ ಕಾಯಲು ಬಾಣದಿಂದ 

ರಥವ ಗುಜ್ಜೆಯಲೂರಿ ನೆಲಕೊತ್ತಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

- ನೆಲಗಳಿಗೆ ಸಾಕ್ಷಿಯೇನು ನ್ಯಾಯದಾ ಪರಿ 

ಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

೨೫೧೯. ನೆಲಸು - ನಿನ್ನ ದಾಸಗೊಲಿದು 

ಸಲಿಸಯ್ಯ ಮನದಿಷ್ಟ ಕನಕಾದ್ರಿಯೊಳು ನೆಲಸಿ 

ದಾದಿಕೇಶವರಾಯ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೫) 

- ಈ ಪರಿಯಲಿ ಬಹು ಜನಿಸಿದೆ ಭಲೆ ಭಾಪುರೆ 

ಬಾಡದೊಳ್‌ ನೆಲಸಿದೆ 

- ನಿನಗಿ೦ತ ಕು೦ದೇನೊ (ಬೆ-೮೭-೫) 

೨೫೨೦. ನೆಲುವು - ಕಟ್ಟದ ನೆಲುವಿನ ಬೆಣ್ಣೆಯ 

ನೀವೆನು ಬಿಟ್ಟು ಕಳುಹಿರಮ್ಮ ಆದಿಕೇಶವನ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೩) 

- ತೊಲೆಗೆ ನಿಚ್ಚಣಿಕೆಯ ಹಾಕದೆ ಕುಡಿವನು 

ನೆಲುವಿನ ಪಾಲ್ಮೊಸರ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೧) 

೨೫೨೧. ನೆಲೆ - ಸುಲಿದು ಚರ್ಮವ ಹಾಸಿದರೆ 

ಧರೆಗೆ ಐದುಮಡಿ ನೆಲೆಯಾವುದೀ ದೇಹಕೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

- ಅದರ ಮೇಲೆ ಗಟ್ಟಿಯಾಗಿ ನೆಲೆಗೆ ನಿಂತವೈದು 

ಬಣ್ಣವು 

- ಎರಡು ಸಾವಿರದ ಜಿಕ್ಹೆಯುರಗ (ಸ-೪೮-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-ನೆಲೆಯ ಕ೦ಡವರ್ಯಾರು ನೆಲೆಯಾದಿಕೇಶವನೆ 


- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 


(ಸ-೮-ಬ) 

- ನೆಲೆಯ ಸರ್ವರಿಗನುಭವವ ಕೋಟ 

ಮನೋಹರುಷವನ್ನು ನಮಗಿತ್ತ ವೈಭವವ 

- ಕೈಯ. ತೋರಿದ ಬಗೆಯ (ಸ-೯೧-೪) 

- ತಂದೆ ಶ್ರೀ ಕಾಗಿನೆಲೆಯ ಆದಿಕೇಶವರಾಯ 

ಬ೦ದೆನ್ನ ಹೃದಯದಲಿ ನೆಲೆಯಾಗಿ ನಿಂತ 

- ಬದುಕಿದೆನು ಬದುಕಿಡೆನು (ಸ-೧೭೧-೩) 

- ಕಳವು ಹಾದರ ಪಂಚಮಹಾಪತಕಗಳನು 

ಮಾಡಿ ನೆಲೆಯಿಲ್ಲದಲೆ ನರಕದೊಳಗಾಡಿ 

ಮುಳುಗಿದೆನು 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಮೂಲವಾಸನೆಯಳಿದು ಕಾಯ ವಾಸನೆ 

ಕಳೆದು ಮೇಲೆ ಕಾರುಣ್ಯ ನೆಲೆಯೆಂಬುದನು 

ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಸುಲಿದು ಚರ್ಮವ ಹಾಸಿದರೆ ಭೂಮಿಗೈದು 

ಮಡಿ ನೆಲೆಯಾವುದೀ ದೇಹಕೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ನೆಲೆಯ ಕಾಣೆನು ನಿಗಮ ಶಾಸ್ತ್ರ ನವವಿಧ 

ಭಕ್ತಿಯೊಳಗೊಂದು ಬಗೆಯಾದರಾು 

- ಆವ ಪರಿಯಆಅಂ ನಿನ್ನ। ನೊಅಸಿ 
(ಬೆ-೩೭-೫) 

- ಲಿಂಗಾಂಗದೊಳಗಿರುವ ಅನುಭವವ 

ತಿಳಿಯದೆ ಅ೦ಗಲಿಂಗದ ನೆಲೆಯ ಗುರುತರಿ 

ಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

- ಅಲ್ಲಾ ಖುದಾ ಎಂಬ ಅರ್ಥವನು ಅರಿಯದೆ 

ಮುಲ್ಲಾಶಾಸ್ತ್ರದ ನೆಲೆಯ ಮುನ್ನ! ರಿಯದೆ 

ನ ತೀನೂಂ `ಡಿದವರು ಟೀ 
(ಬೆ-೧೩೮-೩) 

- ನೆಲೆಯನರಿತು ನೀ ಹರಿಯ ನೆನೆ ಮನುಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 


೪೪೭ 


- ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-ಪ) 

- ನೆಲೆಯಿಲ್ಲದಧಿಕ ನರಕದೊಳಿಳಿವ ಎನ್ನ ನೀ 

ನಳಿನಾಕ್ಷ ಕಾಯ್ದುಕೊಳ್ಳೂ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ನೆಚ್ಚದಿರು ಸಂಸಾರ ನೆಲೆಯಲ್ಲವೀ ಕಾಯ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-ಪ) 

- ಆರು ಚಕ್ರದ ನೆಲೆಯು ಅಷ್ಟಾಂಗಯೋಗ 

ದೊಳು ಮೂರು ಮೂರ್ತಿಯ ಮೂರು ಕಡೆಗೆ 

ನಿಲಿಸಿ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

- ಬರವಿದೇತಕೆ ನಿನ್ನ ಸ್ಥಳವೆಲ್ಲಿ ನೆಲೆಯಾಗಿ 

ಇರುವ ಮಂದಿರವಾವುದದನೆನಗೆ ಪೇಳೊ 

- ಎಲ್ಲ೦ದ ಬ೦ದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ನೆಲೆಯಾದ ಪರಮ ಪದವಿಯ ಪಡೆಯೊ 

ಮನವೆ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೧) 

೨೫೨೨. ನೆಲೆಗಾಣು - ಭೇದವು ಲಯ 

ವಾಗದನಕ ಬಾಡದ ಆದಿಕೇಶವ ನಿಮ್ಮ 

ನೆಲೆಗಾಣದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೩) 

೨೫೨೩. ನೆಲೆಗೊಳಿಸು - ನೆಲೆಗೊಳಿಸಿ ಆತ್ಮನಿಗೆ 

ನಿತ್ಯ ಸುಖಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಆ ವಿಧದೊಳವರ ಸುರಲೋಕದೊಳು 

ನೆಲೆಗೊಳಿಸಿ ಭಾವ ಮೈದುನರೈವರನು ರಕ್ಷಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

- ಎಲ್ಲ ದೇವರ ಪುಟ್ಟಿಸಿ ನೆಲೆಗೊಳಿಸಿದ 

ಘುಲ್ಲನಾಭನು ಪರದೈವ ನ೦ಬಣ್ಣ 

- ಶಂಕರನಾರಾಯಣ ಅಡು (ಬೆ-೧೭೫-೮) 

೨೫೨೪. ನೆಲೆಯಾದಿಕೇಶವ/ನೆಲೆ ಆದಿಕೇಶವ 

- ವಾಸುಕಿಶಯನ ನೆಲೆಯಾದಿಕೇಶವ ನಿಮ್ಮಾಶ್ರಿತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದಾಸರ ದಾಸನಯ್ಯ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೫) 

- ಕನಕಗಿರಿ ನೆಲೆಯಾದಿಕೇಶವದಾಸ ಕನಕನ 

ಕಟ್ಟಳೆಯೊಳು ನಿಂತು ಸುಖದ ಪಾಕವನು 

ಚಂದದಿ ಸವಿಯುಣ್ಣಲಿಕ್ಕೆ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೩) 

- ಶ್ರೀಶ ನೆಲೆಯಾದಿಕೇಶವ ನಿಮ್ಮ ಪಾದವನು 

ಲೇಸಾಗಿ ಸ್ಮರಿಸಿ ಪೊಗಳುವರು ಹರಿಯೇ 

- ಏಳು ನಾರಾಯಣ (ಸ-೫೯-೩) 

- ಬಣ್ಣಗೆಟ್ಟಿತು ವರ್ಣ ತಪ್ಪಿತು ಪ್ರಸನ್ನ ಶ್ರೀ 

ನೆಲೆಯಾದಿಕೇಶವನೆ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೩) 

- ಸಲಯ ಕಾಳಿಂಗನ ತಲೆಪಿಡಿದ ಕಂಗೊಲೆಯ 

ಮೊರೆ ಕೇಳಿ ಬಲಿಯ ಅವನ ಕೋಮಲೆಯ 

ಕಿವಿಗೆ ಪೂಮಾಲೆಯಾದ ನೀಟುಗಾಯ ನೆಲೆ 

ಯಾದಿಕೇಶವನ 

- ನೆನೆಯೋ ಎಲೆ ಮನವೆ (ಸ-೧೫೩-೩) 

- ನೆಲೆಯ ಕಂಡವರ್ಯಾರು ನೆಲೆಯಾದಿಕೇಶವನೆ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩ 

- ಅಂಗಜಪಿತ ನೆಲೆಯಾದಿಕೇಶವ ಅಂತರಂಗ 

ದೊಳಿರುವ ಮಾಸಾಳಮ್ಮ 

ನ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 

- ತಂದೆ ನೆಲೆಯ ಆದಿಕೇಶವನೆ ನಿನ್ನ 

ಪದದ್ವಂದ್ವವನು ಬಿಡೆನು ಬಿಡೆನೊ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ನೆಲೆಯ ಕಂಡವರ್ಯಾರು ನೆಲೆಯಾದಿಕೇಶವನೆ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩) 

- ಬೇಲೂರು ಪುರವಾಸ ನೆಲೆಯ ಆದಿಕೇಶವನ 

ಆಳಾಗು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

- ಪಂಚಬಾಣನ ಪಡೆದ ನೆಲೆಯ ಆದಿಕೇಶವ 

ಈ ಪ್ರಪಂಚವನು ಬಿಡಿಸೆನ್ನ ವರದಾ 

ಡಾ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 


೪೪೮ 


(ಸ-೨೧೩-೮) 

- ದಾಸಪಟ್ಟವೋ ಸನ್ಯಾಸಪಟ್ಟವೋ ಆಸೆಯಿಂದ 

ನೆಲೆಯಾದಿಕೇಶವನ್ನ ನೆನೆಯದವಗೆ 

- ದಾಸ ಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-ಪ) 

೨೫೨೫. ನೆಲ್ಲು - ನೆಲ್ಲುಗಳ ಕುಟ್ಟಿಕೊ೦ಡು 

ಬಿದುರುಗಳ ಹೊತ್ತುಕೊಂಡು ಕೂಲಿಗಳ 

ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೧) 

೨೫೨೬. ನೆವ - ಮಗನ ನನೆವದಿ ಕಾಳೆಗವ 

ಬಿಸುಟು ಸುರನಗರಿಗೈದಿದನು ವೈರಾಗ್ಯದಿಂದ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

- ಮರಣ ತನ್ನಿಚ್ಛೆಯೊಳಾದ ಗಾಂಗೇಯನು 

ಧುರದೊಳು ಷಂಢನ ನೆವದಿಂದಲಿ 

- ಬಂದಿದೆ ದೂರು ಖರಿದೆ (ಬೆ-೮೬-೨) 

- ಮಧನಿಸಿ ಸೂತನ ನೆವಮಾಡಿ ಕುಲವನು 

ಅತಿಹೀನಗಳೆದ ಕಾರಣ 

- ಬಂದಿದೆ ದೂರು ಬರಿದೆ (ಬೆ-೮೬-೫) 

೨೫೨೭. ನೇಜೆ (ಈಟಿ) - ದೊಡ್ಡ ದೊಡ್ಡ 

ಕುದುರೆಯನೇರಿ ನೇಜೆ ಹೊತ್ತು ರಾಹುತನಾಗಿ 

ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೫) 

೨೫೨೮. ನೇತ್ರ - ಒಪ್ಪವನು ಸಾಧಿಸಿ ನೇತ್ರ 

ನೆಂಬ ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

೨೫೨೯. ನೇತ್ರವ್ಯಾಧಿ - ಬಟ್ಟೆಯೊಳು ಮುಳ್ಳು : 

ಹರಡಿದಗೆ ನೇತ್ರವ್ಯಾಧಿ 

- ಧರ್ಮವೆಂದೆನಿಪ ಮಾರ್ಗವನು ಖಟ್ವು 
(ಸ-೧೨೪-೪) 

೨೫೩೦. ನೇಮ - ನಿಜನೇಮ ನಿಷ್ಠೆಯೊಳು 

ನಿಂದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-ಪ) 

- ಸ್ನಾನ ಸಂಧ್ಯಾನ ನೇಮ ನಿತ್ಯ ಜಪಗಳನ್ನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜರೆದು 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೨) 

- ಕಾಲ ಕರ್ಮ ಶೀಲ ನೇಮ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೩) 

- ಯತಿಯಾಗಬೇಡ ವೈರಾಗ್ಯವರಿತು ಸಕಲ 

ವ್ರತವ ಮಾಡುವೆನೆಂಬ ನೇಮ ಬೇಡ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೧) 

- ನೇಮದಿ ಉಪವಾಸ ಆ ಮಹಾ ಏಕಾದಶಿ 

ಕಾಮಜನಕನಿಗೆ ನೀನರ್ಪಿಸದೆ ಬರಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೧) 

- ಕಾಮಜನಕ ನಿನ್ನ ನಾಮ ಪ್ರೇಮದಿಂದ 

ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ 

ವಾಮನಾ 

- ಈಶ ಸಿನ್ನ ಚರಣ ಭಜನೆ (ಬೆ-೬೫-೭) 

- ನೇಮವಿಲ್ಲದ ಹೋಮವೇತಕಯ್ಯ ರಾಮ 

ನಾಮವಲ್ಲದೆ ಮತ್ತೆ ನಮಗೆ ಬೇರೊಂದೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-ಪ) 

- ಮೀಸಲಾಗಿ ಮಿಂದು ಜಪ ತಪ ಹೋಮ 

ನೇಮಗಳ ಏಸು ಬಾರಿ ಮಾಡಿದರೂ ಫಲ 

ವೇನೊ ಅದು ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 


- ಸಂಭ್ರಮದಲಿ ಒಂದು ಹೊತ್ತು ನೇಮದಲ್ಲಿದ್ದು 


ತಂಬಿಟ್ಟಿನಾ ದೀಪ ಹೊರಲೇತಕೆ 
- ದಾನ ಧರ್ಮವ ಮಾಡಿ ಸುಖಯಾಗು 
ಬೆ-೧೩೯-೨) 


೨೫೩೧. ನೇಮಿಸು - ನೇಮಿಸಿ ಎರಡೇ ಹೆಜ್ಜೆ 


ಯೊಳಳಕೊಂಡ ವಾಮನ ರೂಪಿನ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ಬಳಿಯೆ ನಿಂದಿರ್ದ ದೂತರ ಕರೆದು 

ನೇಮಿಸಿದ 

- ವಾಸುದೇವಾಯ ನಮೋ (ಬೆ-೯೦-೧೦) 

೨೫೩೨. ನೇವಳ - ಬಣ್ಣ ಸರವಲ್ಲಾಡೆ ವರ 

ರನ್ನ ನೇವಳದ ಹೊನ್ನ ಗಂಟೆಯು ಘಣ 

ಘಣರೆನಲು 


೪೪೯ 


-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

೨೫೩೩. ನೇವಾಳ (ಹಾರ/ಉಡಿದಾರ) - 

ಪರಶು ನೇವಾಳಂಗಳಿರುತಿರೆ ಬೀದಿಯ ಬರಿಗಲ್ಲ 

ತೊಳೆಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

೨೫೩೪. ನೈವೇದ್ಯ - ಕುರಿಕೋಣ ನೈವೇದ್ಯ 

ಧೂಪ ದೀಪಗಳಿಂದ ಪರಮ ಭಕ್ತಿಯ ಮಾಡಿ 

ಪೂಜಿಸುವರಯ್ಯ 

- ಕಅಯೇರಿ ಬಂತು (ಬೆ-೧೩೦-೧೦) 

- ಲಿಂಗದ ನೈವೇದ್ಯವ ಮುಟ್ಟದಂತಾಯಿತು 

ರಂಗನ ಪ್ರಸಾ ಹ ಲೋಕವಡೆ 

- ಶ೦ಕರಸಾರಾಯಣ ಚಡು 
(ಬೆ-೧೭೫-೫) 

೨೫೩೫. ನೊಣ - ಒಡಲ ಆಸೆಗಾಗಿ ನೊಣವು 

ಕೊಡದ ಜೇನಿನಲ್ಲಿ ಬಿದ್ದು ತೊಡಕಿದಂತೆ 

ಪಾಶದಲ್ಲಿ ಬಿದ್ದು ಬಾಯ ಬಿಡುತಲಿಹೆನು 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೩) 

೨೫೩೬. ನೊಸಲಗಣ್ಣು (ಹಣೆಗಣ್ಣು) - 

ನೊಸಲಗಣ್ಣಿನ ಬಲ ನಾಲ್ಕುತೆರದಾ ಬಲ 

ತ್ರಿಶುಲ ಡಮರು ಅಗ್ನಿ ಫಣಿಯ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೧) 

೨೫೩೭. ನೊಸಲು - ತುಂಬಿ ಕಲೆಗಳನೊತ್ತಿ 

ನೊಸಲ ಬರೆಹವ ಬರೆವ ಅ೦ಬುಜೋದ್ಭವ 

ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೨) 

- ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 

ನೊಸಲ ಬರೆಹವ ತೊಡೆದು ತಿದ್ದಲಳವೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

- ಸಿರಿಗಂಧ ಕುಂಕುಮ ಸಾದು ಜವಾದಿ ಕತ್ತುರಿ 

ತಿಲಕವ ನೊಸಲಲಿ ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

- ಪಾಡುವ ಪದ್ಯಗಳಲಿ ಭಾವವಾಗಿರುವ 

ನೋಡುವ ನೋಟಗಳ ನೋವು ಗಹಿಸುವ 

- ಕೊಡಲು ನೀನಾರು (ಸ-೯೨-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನವಮೋಹನಾಂಗಿಯರ ರೂಪವ ಕಣ್ಣಿಂದ 


ಎವೆಯಿಕ್ಕದಲೆ ನೋಡುವ ನೋಟ ನಿನ್ನದಯ್ಯ 


- ತನು ನಿನ್ನದು ಜೀವನ ಸಿನ್ನದು 
(ಬೆ-೫೭-೧) 

- ನೂರು ಬಾರಿ ಶರಣು ಮಾಡಿ ನೀರ 

ಮುಣುಗಲೇಕೆ ಪರನಾರಿಯರ ನೋಟಕೆ ಗುರಿ 

ಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೨೫೩೮. ನೋಡಿಕೊಳ್ಳು - ದಾರಿ ನೋಡಿ 

ಕೊಂಡು ಇದ್ದ ಛಾಯನೆಂಬ ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 

- ದೃಷ್ಟಿ ನೋಡಿಕೊಂಡು ಇದ್ದ ಧರ್ಮನೆಂಬ 

ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

೨೫೩೯. ನೋಡು - ಚೆಲ್ವ ಕಂಗಳ ಚೆಲ್ವಕಾರ 

ನೋಡ ಬಂದೆ ನಿನ್ನ ಬಳಿ ಸಾರ ಬಂದೆ 

- ಚೆಲ್ಟ ಕಂಗಳ ಚೆಲ್ವಕಾರ (ಸ-೯೯-ಪ) 


- ಕಂಡ ಕಂಡ ಠಾವಿನಲ್ಲಿ ಕಣ್ಣೆತ್ತಿ ನೋಡದಿರಯ್ಯ 


- ಚೀದಿಯೊಳು ಯಾತರಾ ಸ೦ಟು ಬೇಡ 
(ಸ-೧೮೫-೧) 

-. ಆನೆ ಬರುತಾದೆ ನೋಡಮ್ಮ ಮದ್ದಾನೆ 

ಬರುತಾದೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಪ) 

- ಕಣ್ಣಬಿಟ್ಟು ವೈರಿ ನೋಡಿ ಕೊಂದದ 

- ನಾರಾಯಣನೆ ಈತ (ಸ-೧೩೮-೩) 

- ದಶಮಿ ಉತ್ಸವ ನೋಡಿ ದಶದಶದಲಿ ನಿಂದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 


- ನಾಡೊಳು ಸುಜನರ ನೋಡಿ ನಡೆ ಕಂಡ್ಯ 


ನಟನೆ ಬೇಡೆಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-೨) 


- ಸತ್ತು ಹುಟ್ಟಲಿಲ್ಲವೆಂದು ಅತ್ತ ನೋಡಿ ಇತ್ತ 


ತಿರುಗಿ ತತ್ತಿಯೊಳಗೆ ಬೆಳೆದವೆಲ್ಲ ಸತ್ತವೆನ್ನುತ 
- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೪) 


೪೫೦ 


- ಅವರವರ ಕೈಯ ನೋಡಿ ಹಲವು ಕೆಲವು 

ಮಾತನಾಡಿ 

- ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೨) 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-ಪ) 

- ಬಾಲಕನೆಂದೆತ್ತಿಕೊಂಡರೆ ವಾರೆ ಮಾಡಿ 

ಮೋರೆ ನೋಡಿ 

- ಬಾಲ್ಶಕನೆಂದೆತ್ತಿಕೊ೦ಂಡೆನೆ (ಸ-೧೮೩-ಅ) 

- ಕಲ್ಹೊಳು ವಿಷಯ ಪಟ್ಟಿಸಿದನಾ ಶುಭವಲ್ಲದ 

ದಿವಸದೊಳಿರಾ ನೋಡಿ 

- ಚೆಲ್ಟ ಕಂಗಳ ಚೆಲ್ಟಕಾರ (ಸ-೯೯-೧) 

- ಮಿಂಡಿ ಪೆಣ್ಣನು ಸಭೆಯಲ್ಲಿ ಸೀರೆ 

ಸುಲಿಯಲು ಗ೦ಂಡರೈವರು ನೋಡಿ ಏನು 

ಮಾಡುತಿರ್ದರಯ್ಯ 

ಎ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಪರಮ ಭಕ್ತನ ಕಾಯಬೇಕೆಂದು ನಟಿಸಿ 

ಕಂಬದಿ ಮೂಡಿ ನಗುವ ಭಕ್ತನ ನೋಡಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ನಡು ಬೆರಳುಂಗುರದಿಂದ ಕೈಯ ಬೆಡಗ 

ನೋಡಿದ ಜನರಿಗೆ ಪುಟ್ಟಿತಾನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ಎಲ್ಲಿ ನೋಡಿದರಲ್ಲಿ ರಾಮ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-ಪ) 

- ಹಲವು ಬಗೆಯಲಿ ಅಳುವ ಅಶ್ರುಜಲವನು 

ಕೂಡಿ ಅಳೆದು ನೋಡಿದರೆ ಲವಣಾರ್ಣವಕೆ 

ಮೂರು ಮಡಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

-. ಆನೆ ಬರುತಾದೆ ಎಲ್ಲರು ನೋಡಿರಿ 

ಒಂದಾನೆಯ ಕೊಂದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಅ) 

- ತಿಳಿದು ನೋಡು ಇತ್ತ ಕೆಳಗೆ ಪಾದ ಮೇಲೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಸ್ತಕವು ತೊಳಲಿ ಕಾಣೆ ವೇದವೆಂದು ಬಳಲಿ 

ಬಳಲದೆ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೭ಬ) 

- ಒಬ್ಬರಂತೆಲ್ಲರ ನೋಡು ಸತ್ಯರ್ಮದಿ ಉಬ್ಬ 

ಬೇಡೆಚ್ಚರಿಕೆ 

-. ಮಾಡು ದಾನ ಧರ್ಮ (ಸ-೨೦೪-೫) 

- ಮೂಗನಾದರೆ ವಿಶೇಷ ಒಳ ಮೂಗಲಿ 

ನೊಡಣ್ಣ ಲೀಲಾವಿಲಾಸ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೨) 

- ಇದ ಬಲ್ಲ ಜಾಣರ ದೇಹದೊಳಗೆ ನೋಡಣ್ಣ 

- ಲಲ್ಲಿ ನೋಡಿದರಲ್ಲಿ ರಾಮ (ಸ-೫೧-ಅ) 

- ಕಣ್ಣೇ ಕಾಮನ ಬೀಜ ಈ ಕಣ್ಣಿಂದಲೆ ನೋಡು 

ಮೋಕ್ಷಸಾಮ್ರಾಜ್ಯ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೧) 

ನ ಕಣ್ಣಿನ ಮೂರುತಿ ಬಿಗಿದು ಒಳಗಣ್ಣಿಂದಲೆ 

ದೇವರ ನೋಡಣ್ಣ 

- ಲಲ್ಲಿ ನೋಡಿದರಲ್ಲ ರಾಮ (ಸ-೫೧-೧) 

- ಮೂಢರ ಒಡನಾಡಿ ಮುಂದೆ ಕೆಡಲು ಬೇಡ 

ಮೋಸ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

- ತಿಂದೋಡಿ ಬಂಧು ಬಳಗ ತಪ್ಪಿಸಿಕೊಂಬ 

ರೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ಎಂದೆಂದು ಅಗಲದ ಬಂಧು ಶ್ರೀಹರಿ 

ನಮಗೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ಪರಬ್ರಹ್ಮ ತನ್ನೊಳಗೆ ಪರಿಪೂರ್ಣವಾಗಿರಲು 

ಪರಂಜ್ಯೋತಿ ಲಿಂಗವ ಬಯಸಿ ನೋಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

೨೫೪೦. ನೋಯ್‌ - ನೊಂದೆ ನಾನು ಸತ್ತು 

ಹುಟ್ಟುವ ಕೋಟಲೆಗಳಿಂದ 

- ಮುಂಡೆ ದಯವಿರಅ ಶ್ರೀಹರಿಯೆ 
(ಸ-೨೧೪-ಅ) 

- ನೊಂದೆ ನಾನು ಅರಿಷಡ್ವರ್ಗದಾಟಗಳಿಂದ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-ಅ) 


೪೫೧ 


- ನೊಂದೆ ನಾನು ಪಂಚೇಂದ್ರಿಯಂಗಳ 

ಬಯಕೆಯಿಂದ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-ಅ) 

- ನೊಂದೆ ನಾನು ಶ್ರಿಹರಿಯೆನ್ನದೆ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-ಅ) 

- ಮುಂದೆ ದಯವಿರಲಿ ಶ್ರೀಹರಿಯೆ ನೊಂದೆ 

ನಾನು 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-ಪ) 

- ಬಂದೆ ಎ೦ಭತ್ನಾಲ್ಕು ಲಕ್ಷ ಯೋನಿಗಳಲ್ಲಿ 

ನೊಂದೆ ಮುನ್ನೂರ ಅರುವತ್ತು ಬೇನೆಗಳಿಂದ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

- ನೊಂದು ಮನದಾನಂದದಿಂದಲಿ ಸಂದಣದ 

ಮಾತಿಂದ ಸಂಧಿಸಿ 

- ಇಂದು ನೀ ಕರೆದು ತಾರೆ (ಬೆ-೯೨-ಅ) 

- ವಿರಹದಲಿ ನಾ ನೊಂದು ಸೈರಿಸಲಾರೆ ತಂದು 

ನೀ ತೋರೆ 

- ಇಂದು ನೀ ಕರೆದು ತಾರೆ (ಬೆ-೯೨-ಪ) 

- ಮಾವ ಅತ್ತೆಯು ನೊಂದು ಅತ್ತಿಗೆಯು 

ಜರೆದು ಹೇವವನಿಕ್ಕಿ ಚೂರ್ಣವ ಮಾಡಲು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

- ಬಂದು ಬಂದು ಭ್ರಮೆಗೊಂಡು ಮಾಯಾ 

ಮೋಹಕೆ ಸಿಕ್ಕಿ ನೊಂದು ಬೆ೦ದು ಒಂದರಿಂದ 

ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಈಷಣತ್ರಯವ ಬಯಲಾಸೆಯಲಿ ಭ್ರಮೆ 

ಗೊಂಡು ಬೇಸರದಿ ಮನದಿ ನೊಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಅಮರವೈರಿಯ ಕರುಳ ಕಿತ್ತಿ ಕಡಿದಾ ಹತಿಯೊ 

ಕ್ಷಮೆಯನಳೆದಾ ಪಾದಕಮಲ ನೊಂದುವೊ 

ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ನೊಂದೆನಾ ಹರಿಯೆನ್ನದೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೊಂದೆನಾ ಸತ್ತು ಹುಟ್ಟುವ ಕೋಟಲೆಗಳಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

- ನೊಂದೆನಾ ಪಂಚೇದ್ರಿಯಗಳ ಬಾಧೆಗಳಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

- ನೊಂದೆ ಮುನ್ನೂರು ಅರುವತ್ತು ವ್ಯಾಧಿ 

ಗಳಿಂದ 

- ನೊಂದಡೆನಾ ಹರಿಯೆನ್ನದೆ (ಬೆ-೧೩-೧) 

- ಹಿಂದನೇಕ ಯೋನಿಗಳಲಿ ಬಂದು ಬಂದು 

ನೊಂದೆ ನಾನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೩) 

- ನೊಂದೆನಾ ವೈರಿ ಷಡ್ವರ್ಗದಾಯತದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

೨೫೪೧. ನೋಯಿಸು - ನಿಮ್ಮ ನೋಯಿಸಿದ 

ಮೈರಾವಣನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

೨೫೪೨. ನೋವು - ಪಾಡುವ ಪದ್ಯಗಳಲಿ 

ಭಾವವಾಗಿರುವ ನೋಡುವ ನೋಟಗಳ 

ನೋವು ಗ್ರಹಿಸುವ 

- ಕೊಡಲು ನೀನಾರು (ಸ-೯೨-೨) 

- ಗೋವಿಂದ ಗೋವಿಂದ ಎನ್ನಲರಿಯದೆ 

ವೃಥಾ ನೋವಿಂದ ಭಂಗವ ಪಡುವುದುಚಿತವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಪ) 

-. ಹೊತ್ತು ನವಮಾಸ ಪರ್ಯಂತ ಗರ್ಭ 

ದೊಳು ಅತ್ಯಂತ ನೋವು ಬೇನೆಗಳಿಂದಲಿ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ನಾಯ ಬಾಯ ಅರಿವೆಯಂತೆ ನಾನಾ 

ಕೋಟಲೆಯಲಿ ಬಿದ್ದು ಬಾಯ ಬಾಯ ಬಿಡುತಲಿ 

ಸಾವುದೇನೊ ನೀ ನೋವುದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

೨೫೪೩. ನ್ಯಾಯ - ಪರರ ಅರ್ಥಕಾಗಿ ಆಸೆ 

ಮಾಡಿ ನ್ಯಾಯಮಾಡುವರೊ 

- ಡಿಂಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ನ್ಯಾಯದಿ ಕನಕನೊಡೆಯ ಆದಿಕೇಶವರಾಯ 

ನೀನಲ್ಲದೆ ನರರು ಸ್ವತಂತ್ರರೆ 


೪೫೨ 


- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

ದ ನ್ಯಾಯವಾದರೆ ದುಡುಕು ನಿನ್ನದೊ 

ಮತ್ತನ್ಯಾಯವಾದರೆ ಪೇಳುವರಾರು 

ದ ನನ್ನಿ೦ದ ನಾನೇ ಅನಿಸಿ ಬ೦ದೆನೆ 
(ಬೆ-೫೪-೫) 

- ಕಾಯೊ ಕರುಣಾಕರನೆ ಕಡುಕರ್ಮಿ ನಾನು 

ನ್ಯಾಯವೆಂಬುದು ಎನ್ನೊಳೆಳ್ಳನಿತು ಇಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-ಪ) 

- ವಿತ್ತವುಳ್ಳವನ ಕುಲ ಎಣಿಸುವುದುಂಟೆ 

ಸ್ವಾರ್ಥಕೆ ನ್ಯಾಯವೆಂದಾದರೂ ಉಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೧) 

- ನೆಲಗಳಿಗೆ ಸಾಕ್ಷಿಯೇನು ನ್ಯಾಯದಾ ಪರಿ 

ಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

- ನ್ಯಾಯದಲಿ ವಿಕ್ರಮನೊ ಉಪಾಯದಲಿ ಭೃಗು 

ಯಷಿಯೊ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೮) 

- ನ್ಯಾಯವ ಬಿಟ್ಟನ್ಯಾಯವ ಪೇಳಲು ನಾಯಿಗೆ 

ನರಕವು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೪) 

೨೫೪೪. ನ್ಯೂನ - ನ್ಯೂನ ಹೆಚ್ಚು ನೋಡುವಲ್ಲಿ 

ಇರುವುದೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೩) 


ಪ 


೨೫೪೫. ಪಂಕ -. ಸ್ವರ್ಣಪಂಕದೊಳು ಶಿವನಪ್ಪಿ 

ಕೊಂಡನ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

೨೫೪೬. ಪಂಕಜ - ಪಂಕಜನ ತಾಯಿ ಸುತನ 

ಅಂಕದಲ್ಲಿ ಹುಟ್ಟಿ ಜಗವ ಮಂಕು ಮಾಡುತಿಪ್ಪ 

ಮಾಯೆ ಹತ್ತು ಶಂಕೆಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎರಡು ಸಾವಿರದ ಜಿಹ್ಚೆಯುರಗ 
(ಸ-೪೮-೫) 

- ಪಂಕಜಕೆ ಕುರುಹೇನು ಪಾರ್ಥಿಯಳ ತಪ 

ವೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

೨೫೪೭. ಪಂಕಜನಾಭ - ಪಂಕಜನಾಭನ 

ಮನೆಯ ಮಂಕುದಾಸನಯ್ಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

- ಪಂಕಜನಾಭನ ಪಾವನ ಮೂರುತಿ ಶಂಕೆ 

ಯಿಲ್ಲದೆ ನೆನೆವರ ಪಾಲಿಪನೆ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

೨೫೪೮. ಪಂಕಜಮಿತ್ರ - ಶಂಖ ಚಕ್ರ ಗದಾ 

ಪದುಮಧಾರಕನ ಪಂಕಜಮಿತ್ರ ಶತಕೋಟಿ 

ತೇಜನ 

-. ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೫) 

೨೫೪೯. ಪಂಕಜಾಕ್ಷ - ಪಂಕಜಾಕ್ಷ ನೀನು 

ಎನ್ನ ಮಂಕುಬುದ್ಧಿ ಬಿಡಿಸಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೨) 

೨೫೫೦. ಪಂಕೇರುಹಪತ್ರಾಯತಾಕ್ಷ (ವಿಷ್ಟು) 

- ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ 

ನಿಖಳಾ೦ಂಕ ಪಂಕೇರುಹ ಪತ್ರಾಯತಾಕ್ಷ 

ದ ಅಭ್ಯಾಸವನು ಮಾಡಬೇಕು 

(ಬೆ-೩೮-೩) 

- ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ 

ನಿಖಿಳಾಂಕ ಪಂಕೇರುಹಪತ್ರಾಯತಾಕ್ಷ 

ಎ ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 

೨೫೫೧. ಪಂಕ್ತಿ - ಸಿರಿಧರನೆ ಕಾಗೆನೆಲೆಯಾದಿ 

ಕೇಶವ ನಿನ್ನ ಪರಮ ಡಿಂಗರಿಗರ ಪಂಕ್ತಿ 

ಸೇರಿಸೊ ಎನ್ನ 

- ಕಾಯೊ ಕರುಣಾಕರನೆ (ಬೆ-೫೯-೩) 

- ಪರಮವೈಷ್ಣವರ ಪಂಕ್ತಿಯ ಸೇರು ಮನವೆ 

- ನಾರಾಯಣಿನು ಮನವೆ (ಬೆ-೧೪೧-೧) 

- ಕಾಟಿಗೆ ಕಾಸು ಕಾಣದರು ರಾಯರ ಪಂಕ್ತಿ 

ಯೂಟ ಬಯಸಿದಂತೆ ನಾ ಬೇಡಿದೆ 


೪೫೩ 


- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

೨೫೫೨. ಪಂಚ (ಐದು ಜನ) - ಅಂತರಂಗ 

ದಲೊಂದು ಅರ್ಧದೇಹದಲೊಂದು ಚಿಂತೆ 

ಯನುಗೊಳಲೇಕೊ ಪಂಚರಿವರಿರಲು 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೩) 

ಪಿ೫೫೩. ಪಂಚಕ - ದಾಸನಾಗಬೇಕು ಕ್ಷೇಶ 

ಪಂಚಕವಳಿದು ಆಸೆಯಲ್ಲಿ ಮನ ಸೂಸೆ 

ಸರ್ವದಾ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಅ) 

೨೫೫೪. ಪಂಚತ್ರಿಂಶತ್ಕೋಟಿ (ಮೂವತ್ತೈದು 

ಕೋಟಿ) - ಪಂಚತ್ರಿಂಶತ್ಕೋಟಿ ಭೂಮಂಡಲ 

ದೊಳೆನ್ನಂಥ ಪಂಚಪಾತಕನುಂಟೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-ಬ) 

೨೫೫೫. ಪಂಚಪಾತಕ/ಪಂಚಮಹಾಪಾತಕ - 

ಪಂಚತ್ರಿಂಶತ್ಕೋಟಿ ಭೂಮಂಡಲದೊಳೆನ್ನಂಥ 

ಪಂಚಪಾತಕನುಂಟೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೭) 

- ಕಳವು ಹಾದರ ಪಂಚಮಹಾಪತಕಗಳನು 

ಮಾಡಿ ನೆಲೆಯಿಲ್ಲದಲೆ ನರಕದೊಳಗಾಡಿ 

ಮುಳುಗಿದೆನು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 

- ಪಂಚ ಮಹಾಪಾತಕವ ವರಾಡಿದ 

ಅಜಾಮಿಳನ ವಂಚಿಸಿ ಯಮ ದೂತರೆಳೆ 

ದೊಯ್ಯುತಿರಲು 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೨) 

೨೫೫೬. ಪಂಚಮಹಾಪಾತಕ (ಐದು ಮಹಾ 

ಪಾತಕಗಳನ್ನು ಮಾಡಿದವನು) - ಘಾತಿಸೀತನ 

ಹಿಡಿದು ಹೆಡಗಟ್ಟಿ ಪಂಚಮಹಾ ಪಾತಕನ 

ತೊಗಲನ್ನು ಸುಲಿದು ಸೀಳೂ 

- ಅಣುಮಹತ್ತಾದ ದೇವ (ಬೆ-೭೧-೩) 

೨೫೫೭. ಪಂಚಪ್ರಾಣ - ಪ೦ಚಪ್ರಾಣಗಳ 

ಗೊತ್ತು ಗುರಿ ಜಾಡನು ತಿಳಿದು ಪಂಚಾಕ್ಷರಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಯೆಂಬ ಅರಮನೆಯೊಳಗೆ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

೨೫೫೮. ಪಂಚಬಾಣ (ಮನ್ಮಥ) - ಪಂಚ 

ಬಾಣನಯ್ಯ ಕಾಯೊ ಎನ್ನವಗುಣಗಳನೆಣಿಸದೆ 

- ಅಹಹ ಮೋಸಹೋದೆನಯ್ಯ (ಸ-೯-ಪ೨) 

- ಪಂಚಬಾಣನ ಪಡೆದ ನೆಲೆಯ ಆದಿಕೇಶವ 

ಈ ಪ್ರಪ೦ಚವನು ಬಿಡಿಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೮) 

೨೫೫೯. ಪಂಚಭೂತ - ಗಜಬಜಿಸುವ 

ಪಂಚಭೂತಗಳ ರಜನಿಗೆ ಸಿಲುಕದೆ 

- ಆರಿಗಳವಲ್ಲಾತ್ಮು ಯೋಗಸಿದ್ಧಿ 
(ಬೆ-೧೨೬-೧) 

- ಪಂಚಭೂತಗಳೆಂಬ ಬಯಲ ಜಗಲಿಯೇರಿ 

ಪ್ರಪಂಚಧರ ಚಿಹ್ನೆಯನು ಕಾಣುವರ ತೋರು 

- ನಿಜಫವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

೨೫೬೦. ಪಂಚಾಂಗ - ನಾಲುಕು ವೇದ 

ಪುರಾಣ ಶಾಸ್ತ್ರ ಪಂಚಾಂಗ ಹೇಳಿಕೊಂಡು ಕಾಲ 

ಕಳೆಯುವುದೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೨) 

೨೫೬೧. ಪಂಚಾಕ್ಷರಿ - ಪಂಚಪ್ರಾಣಗಳ 

ಗೊತ್ತು ಗುರಿ ಜಾಡನು ತಿಳಿದು ಪಂಚಾಕ್ಷರಿ 

ಯೆಂಬ ಅರಮನೆಯೊಳಗೆ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

೨೫೬.೨. ಪಂಚಾಮೃತ ದಾ ತುಪ್ಪ ಪಂಚಾಮೃತ 

ವಂದು ಅಡವಿ ಗಡ್ಡೆಗಳಿಂದು 

- ಎನ್ನು ಕಂದ ಹಳ್ಳೆಯ ಹನುಮಾ 
(ಬೆ-೬.೧) 

೨೫೬೩. ಪಂಚೆ - ಮುಂಚೆ ಶ್ರೀ ಹರಿಯೆ 

ನಿಮ್ಮ ವರ ಧ್ಯಾನ ಮಾಡುವರ ಪಂಚೆಯಲ್ಲಿರಿ 

ಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೮) 

೨೫೬೪. ಪಂಚೇಂದ್ರಿಯ - ನೊಂದೆ ನಾನು 


೪೫೪ 


ಪಂಚೇಂದ್ರಿಯಂಗಳ ಬಯಕೆಯಿಂದ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-ಅ) 

- ಪಂಚೇಂದ್ರಿಯಗಳೊಳಗೆ ಸಂಚರಿಸುವೀ 

ಮನವು ಕೊಂಚ ಗುಣಕೆಳೆಯುತಿದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಬ 

- ನೊಂದೆನಾ ಪಂಚೇದ್ರಿಯಗಳ ಬಾಧೆಗಳಿಂದ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-ಅ) 

- ಪಂಚೇಂದ್ರಿಯಗಳು ತಮ್ಮ ದೆಸೆದೆಸೆಗೆಳೆವಾಗ 

ವಂಚನೆಯಿಲ್ಲದೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

-.ಮಾಯ ಪಾಶದ ಬಲೆಯೊಳಗೆ ಸಿಲ್ಕಿರು 

ವಂಥ ಕಾಯಪಂಚೇಂ೦ದ್ರಿಯಗಳು ನಿನ್ನವು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ತ್ವಕ್ಕು ಮೊದಲಾದ ಪಂಚೇ೦ದ್ರಿಯದೊಳು 

ಸಿಲುಕಿ ಕಕ್ಕುಲತೆಗೊಂಬುದಿದ ನೀನು ಬಿಡಿಸೈೆಯ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೫) 

೨೫೬೫. ಪಂಜರ - ಕರುಳು ಖಂಡ ನಾರುವ 

ಚರ್ಮ ರೋಹಿತ ನರಪ೦ಜರದೀ ಹುರುಳಿಲ್ಲದ 

- ಯಾತರವನೆಂದುಸುರಅ (ಸ-೨೧೮-೪) 

ದ ನರಜನ್ಮವೆಂಬ ಪಾತಕದ ಪಂಜರದೊಳಗೆ 

ಸ್ಥಿರವೆ೦ಬೊ ಅಹಂಕೃತಿ ಜೀವನವ ನಿರ್ಮಿಸಿ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ಎಲುವು ಖಂಡ ರೋಹಿತ ನರಪಂಜರ 

ಪಳುವಿನೊಳಗೆ ನಮ್ಮ ಕುಲವ ಕೇಳುವರೆ 

- ಏತರವನೆ೦ದು ಪೇಳಅ (ಬೆ-೧೨೨-೪) 

೨೫೬೬. ಪಂಜು - ಸಂಜೆಗೆ ಪಂಜಿನ ದಾಸ 

ನಾಗಿರುವೆ 

- ಬ೦ಟನಾಗಿ ಬಾಗಿಲಕಾಯ್ದೆ 
(ಬೆ-೪೫-೩) 

೨೫೬೭. ಪಂಡಿತ - 

ಪಂಡಿತರಿದ ಬಿಡಿಸಿ 

- ಮಗುವಿನ ಮರುಳದು ಜಡದಲ್ಲ 


ಈ ಜಗದೊಳು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೯೮-೨ಅ) 
ದ ಮೂಲಕವತಾರಕ್ಕೆ ಭೇದವು ಮುಖ್ಯ ಶೀಲ 
ಪಂಡಿತರೊಳಗೆ ಅತಿ ವಾದವು 
- ಅ೦ಧ೦ತ ಮಸು ಇನ್ನಾರಿಗೆ 
(ಬೆ-೮೯-೨) 
೨೫೬೮. ಪಂಥ - ಪಂಥ ಪಾಡುಗಳನರಿಯದ 
ಬಂ೦ಟನವ ತುಂಟ 
- ಎನ್ನು ನುಡಿ ಪುಸಿಯಲ್ಲ (ಸ-೪೭.-೨) 
- ತರಣಿಯೊಡನೆ ಪಂಥಮಾಡಿ ತಿರುಗಿದನ 
ತನಯನಳಿದನ ತೋರಿಸೆ ಹೇ ಸಖಿಯೆ 
- ತೋರೆ ಬೇಗನೆ ಸಖ (ಬೆ-೯೪-೧) 
- ಬಲ್ಬಂಥವಿಲ್ಲದವನ ಬಾಳ್ವೆಯೇನು 
- ಆರು ಬಾಳದರೇನು (ಬೆ-೩೦-೩) 
- ಇಂತು ಸಿರಿಯಲಿ ನೀನು ಎನ್ನ ಮರೆತರೆ 
ಸ್ವಾಮಿ ಪಂಥವೇ ನಿನಗಿದು ಆವ ನಡತೆ 
- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೫) 
- ಪಂಥಗಳನಾಡಿ ಕಳಬ೦ಟರಡ್ಡಗಟ್ಟಿದಾಗ 
- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 
೨೫೬೯. ಪಕಪುಕನೆ - ಮುಕುರ ದಂತ್ಯದ 
ಹರ್ಮ್ಯದೊಳಗಿಂದ ಕಂಸಕನ ಪಕಪುಕನೆ 
ತಿವಿದವನನಿರಿದೊರಗಿಸಿ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 
೨೫೩೦. ಪಕ್ಕಿ/ಪಕ್ಷಿ ದ ಮೆದ್ದು ಹೋದ ಪಕ್ಷಿ 
ಬಂದು ಹದ್ದು ಹಿಡಿದು ಉದ್ದಕತ್ತಿ ಬುದ್ಧಿಹೀನ 
ನಾಗಿ ಬೆಳೆದು ಧರೆಗೆ ಬಿದ್ದುದ 
- ಎರಡು ಸಾವಿರದ ಚಜಹ್ಟೆಯುರಗ 
(ಸ-೪೮-೨) 
- ಮರ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ 
- ಮರ ನುಂಗುವ ಪಕ್ಷಿ (ಬೆ-೧೬೧-ಪ) 
- ಓ೦ಟಿಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ 
- ಮರ ನುಂಗುವ ಪಕ್ಷಿ (ಬೆ-೧೬೧-೧) 
- ಗರಿಯು೦ಟು ನೋಡಿದರೆ ಪಕ್ಷಿಕುಲ ತಾನಲ್ಲ 
- ಬಲ್ಲವರು ಪೇಳರಿ (ಬೆ-೧೬೪-೧) 
- ಕೆಂಬಲ್ಲಿನ ಪಕ್ಷಿ ಕೊಂಬುದು ರಸಗಳ ಹಂಬಲ 
ಮಾಳ್ಪುದು ಹರುಷದಿಂದ 
- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 


೪೫೫ 


- ಗುಡ್ಡದೊಳಿರುವುದು ದೊರೆಗಳಿಗಂಜದು 

ಹೆಡ್ಡರಿಗಳವಲ್ಲ ಹೇಮವರ್ಣದ ಪಕ್ಷಿ 

- ಪಕ್ಚಿಯ ಕುರುಹ ಬಲ್ಲರು 
(ಬೆ-೧೬೫-೪) 

- ಅಡವಿಯೊಳಗಾಡುವ ಮಗಜಾತಿ ಪಕ್ಷಿಗಳಿಗೆ 

ಅಡಿಗಡಿಗೆ ಆಹಾರವಿತ್ತವರದಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

- ಪಕ್ಕಿಯ ಕುರುಹ ಬಲ್ಲರು ಪೇಳಿರಿ ತನ್ನ 

ಮಕ್ಕಳಿಗೆ ವೈರಿ ಮೂಜಗದೊಳಗೆಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-ಪ) 

- ಬಣ್ಣ ಬಣ್ಣದ ಪಕ್ಷಿ ಅದಕೆ ವೆಜ್ಜಗಳುಂಟು 

ಕಣ್ಣು ಮುಚ್ಚಲಿಲ್ಲ ತೆರೆಯಲಿಲ್ಲ 

ದ ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

- ಉಂಡರೂ ದಣಿಯದು ಊರ ಸೇರದ 

ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

- ಗುಂಡಿಗೆಯಲಿ ಮೂಲಗಳುಂಟು ಧರೆ 


` ಯೊಳು ಗಂಡನ ನುಂಗುವುದು ಗಜಮುಖದ 


ಕ್ಷ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

೨೫೭೧. ಪಕ್ಷ - ವಿನತೆಯಾತ್ಮಜ ಪಕ್ಷದನಿಲನಿರೆ 

ಬೇರೆ ಬೀಸಣಿಗೆಯಿನ್ನೇಂ ಬೀಸಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೩) 

೨೫೭೨. ಪಕ್ಷಿಕ (ಪಂಗಡದವನು) - ಬೇಸರದೆ 

ಕೌರವನ ಕೊಂದ ಪಾಂಡವರ ಸಂತೋಷದಲಿ 

ಪಕ್ಷಿಕರ ಮಾಡಿಕೊಂಡಿರ್ಪೆ 

ಎ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೪) 

೨೫೭೩. ಪಕ್ಷಿವಾಹನ (ವಿಷ್ಣು) - ಪಕ್ಷಿವಾಹನ 

ನೀನು ಅಂಜಬೇಡ ಎನುತಲಿ ರಕ್ಷೆ ಇಡುವ 

ಪುಣ್ಯವನೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ಪಕ್ಷಿವಾಹನ ಎಷ್ಟು ಪಾಹಿ ಪರಮೇಶ ರಕ್ಷ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೌಸ್ತುಭಭೂಷ ವೈಕು೦ಠವಾಸ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೪) 

ದ ದಕ್ಷಸುತೆಪತಿಸಖನೆ ಪಕ್ಷಿವಾಹನ ದೇವ ರಕ್ಷಿಸು 

ಅನಾಥಬಂಧು 

- ವಾಸುದೇವಾಯ ನಮೋ (ಬೆ-೯೦-೭) 

- ಪಕ್ಷಿವಾಹನನ ಗುಣ ಲೆಕ್ಕಿಸಿ ಪೊಗಳದೆ ಬೆಕ್ಕಸ 

ಬೆರಗಾಗಿ ಅಕ್ಕಿಗೆ ತಿರುಗುವವ 

- ಹೇಗೆ ನೀ ದಾಸನಾದೆ (ಬೆ-೨೨-೨೦) 

೨೫೭೪. ಪಗಡಿ (೧?) - ಪಗಡಿ ಕುಚದ 

ಬಾಲೆಯರು ಘುಗಡಿ ಹಾಕಿರೆನ್ನ ಮುಂದೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

೨೫೭೫. ಪಗಡಿ/ಪಗಡೆ - ನೆರೆ ಪಗಡೆಯನಾಡಿ 

ಧರ್ಮಜನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ದುಸ್ತರದ ಲೆತ್ತ ಚದುರಂಗ ಪಗಡೆಯೊಳು 

ದಯಾಸ್ತಮಯ ತನಕ ಕುಳಿತು ಏಳದಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಬುಗುಡಿ ಕೇಳಿದರಲ್ಲಿ ಬುಗುಡಿ? ಪಾಂಡವ 

ರಾಡಿದ ಪಗಡಿ? 

- ಎಂಥ ಟವಳಗಾರನಮ್ಮ (ಸ-೪೩-೬) 

೨೫೭೬. ಪಗೆ - ದಿನಕರನಳಿವಿನಲಿ ಪಗೆಯ 

ಗೆದ್ದಾತನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

೨೫೭೭. ಪಚ್ಚೆ - ಸುರಗಿ ಸೇವಂತಿ ಮಲ್ಲಿಗೆ 

ಮೊಲ್ಲೆ ಬಕುಳ ಪಾದರಿ ಕಂಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೨೫೭೮. ಪಟಿಪರಿ (೧7?) - ವಲಮೀಕಿ 

ದುರ್ವಾಸ ವಿದುರ ಪಟಿಪರಿ ಪೂರ್ವ ಜಲಜಾಪ್ತ 

-. ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೨೫೭೯. ಪಟು - ಅಸಮ ಪಟುಬಲಿಯ 

ಕಾಳೆಗದಿ ನುಂಗಿದ ಪಾದ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೫) 


೪೫೬ 


೨೫೮೦. ಪಟ್ಟ - ಭಕ್ತಿಹೀನರ ಮನೆಯ ಪಟ್ಟ 

ಸುಪ್ಪತ್ತಿಗೆಗಿ೦ತ ಭಕ್ತರ ಮನೆಯ ಕಡೆಬಾಗಿಲ 

ಕಾಯುವುದು ಲೇಸು 

- ಅರಿತು ನಡೆಯಆಅ ಬೇಕು (ಸ-೭-೨) 

- ಹರಿಯ ಮೊರೆ ಸೇರಿದರ್ಗೆ ಸ್ಥಿರ ಪಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ದಾಸಪಟ್ಟವೋ ಸನ್ಯಾಸಪಟ್ಟವೋ ಆಸೆಯಿಂದ 

ನೆಲೆಯಾದಿಕೇಶವನ್ನ ನೆನೆಯದವಗೆ 

- ದಾಸ ಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-ಪ) 

- ಪ್ರೇಮದಲಿ ಪ್ರಹ್ಲಾದಗೊಲಿದು ಪಟ್ಟವನಿತ್ತೆ 

ಸಾಮಜಾರಿಯ ವದನ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ಮಾತು ಲಾಲಿಸಿ ವಿಭೀಷಣಗೆ ಪಟ್ಟವನಿತ್ತ 

ದಾತ ರಘುನಾಥನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ದಶಕ೦ಂಠನನುಜಂ೦ಗೆ ಸ್ಥಿರ ಪಟ್ಟವನು ಕೊಟ್ಟೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ದಿಟ್ಟ ವರ ಕೆಟ್ಟಿ ಮುನಿ ದೈವಗಳ ಪಟ್ಟದರಸು 

ಅದಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೨) 

- ಪಟ್ಟದ ರಾಣಿ ಪಾರ್ವತಿಯ ಕುಮಾರನು 

ಹೊಟ್ಟೆಯ ಗಣನಾಥನೆ 

-. ನಮ್ಮಮ್ಮ ಶಾರದೆ (ಬೆ-೧.೨) 

೨೫೮೧. ಪಟ್ಟ ಕಟ್ಟು/ಪಟ್ಟಗಟ್ಟು - ದಶಕ೦ಠನ 

ಕೊಂದು ಅನುಜಗೆ ಪಟ್ಟಗಟ್ಟಿದ ದಶರಥ 

ಸುತನೆ೦ಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ಮರುಗುವ ಧುವನಿಗೆ ಪಟ್ಟಗಟ್ಟಿದ ಹಣ್ಣು 

- ಹಣ್ಣು ಕೊ೦ಬುವ ಐನ್ನಿರಿ (ಬೆ-೧೫೭-೩) 

- ಮುತ್ತಯ್ಯನಿರೆ ಮೊಮ್ಮಗೆ ಪಟ್ಟಗಟ್ಟಿದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

- ಪೆಸರಗೊಳುತ ಬಂದು ಮೊರೆಹೊಕ್ಕ 

ಎಭೀಷಣಗೆ ಶಶಿ ರವಿಪರ್ಯಂತ ಪಟ್ಟಗಟ್ಟ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಕ್ವರು 
(ಬೆ-೨೫-೪) 

- ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 

ಕೆಡಹಿಸಿದ ಬಳಿಕವಗೆ ಸ್ಥಿರಪಟ್ಟ ಕಟ್ಟುವುದು 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೨) 

೨೫೮೨. ಪಟ್ಟಣ ದ್‌ ಸುಟ್ಟಗ್ನಿ ಹೊರಸೂಸಿ 

ಪಟ್ಟಣದ ಹೊರಗೆಲ್ಲ ನೆಟ್ಟನಾಹುತಿಗೊಂಡುವು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಅಷ್ಟ್ಪದಿಕ್ಟಾಲಕರ ಮಧ್ಯದಲಿ ವೈ ಕುಂಠ ಪಟ್ಟಣದ 

ಐಶ್ವರ್ಯದೋಲಗವು ನಿತ್ಯ 

- ಸಿರಿಯ ಮದವೆ ಮುಳುಕೆದ 
(ಬೆ-೬೯-೩) 

೨೫೮೩. ಪಟ್ಟದಾನೆ - ಶ್ರೀಲೋಲನೆನಿಪ 


ಪಟ್ಟದಾನೆ ದುಷ್ಟ ಕಾಳಿಂಗನ ಪೆಡೆಯ ಮೆಟ್ಟು 


ತುಳಿದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೨) 

೨೫೮೪. ಪಟ್ಟಾವಳಿ/ಪಟ್ಟೆ (ರೇಷ್ಮೆ ವಸ್ತ್ರ ಎ 


ಪಟ್ಟೆ ಪಟ್ಟಾವಳಿ ದಿವ್ಯ ದುಕೂಲ ಮಿರಿಚಿಟ್ಟ 


ವಸ್ತ್ರಗಳುಡಲು ನಾನೊಲ್ಲೆನೊಳ್ಲೆ 
ಎ `ಔಶಾಧಿಪತಿ ನರಹರಿಯೆ ಜಿ-೨೧-೬) 


- ಉಟ್ಟ ಪಟ್ಟೆಯ ಬಿಗಿದುಟ್ಟ ಚೆಲ್ಲಣದ ದಿಟ್ಟ 


ತಾನಿವನಾರಮ್ಮ 
ಎ ನಮ್ಮಮ್ಮ ಶಾರದೆ (ಬೆ-೧-೨) 


೨೫೮೫. ಪಟ್ಟೆ (ಪಟ್ಟಿ) - ಪಟ್ಟೆನಾಮವನಿಟ್ಟು 


ಪತ್ರೆ ಕೈಯಲಿ ಪಿಡಿದು ಗುಟ್ಟಿನಲಿ ಜಪಿಸುವ 

ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

೨೫೮೬. ಪಠಿಸು - ಕಠಿಣ ನಿಲುವನು ಬಿಡದ 

ತರಳ ನಿನ್ನಯ ಗುಣವ ಪಠಿಸ ಸಲೆ 

ದ ಎಹಾದಪದಿಗಿ ಬಾಸವಹುಡಾ 
(ಸ-೨೧೯-೨ 

- ಶ್ರೀಪತಿಯ ನಾಮವನು ನೀ ಪಠಿಸುತಲಿರು 

ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೧) 

- ವಾಸುದೇವ ಎ೦ಬ ವಾಕ್ಯವನು ಪಠಿಸುವ 


೪೫೭ 


ಬೇಸರದೆ ಶ್ರೀಹರಿಯ ಧ್ಯಾನದೊಳಗಿಪ್ಪವರ 

-. ಮುಟ್ಟಬೇಡಿ ಮುಟ್ಟಬೇಡಿ (ಜಬೆ-೨೬-೩) 

- ಸತ್ಯವಾದ ನಾಮಗಳನು ನಿತ್ಯದಲ್ಲಿ ಪಠಿಸು 

ವವನ ಅರ್ಥಿಯಿಂದ ಸಲಹುವನು ಕರ್ತು 

ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೪) 

೨೫೮೭ ಪಡು - ಕಾಸಿಗಾಸೆಯ ಪಟ್ಟು ಸಹಸ್ರ 

ಲಕ್ಷದ ಪುಸಿಯ ಬೇಸರಿಸದೆ ಬೊಗಳಿದೆ ವರದಾ 

ದ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಬಡನಡುವಿನ ಠಾವಿಗೆ ಸಿಲ್ಕಿ ಸುಖ ಪಡದಿರೆ 

ರಾಯನಾ ಹಿಡಿದು ತೋಳು ಕಟ್ಟಿದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

- ಆಗಮ ನಿಗಮಗಳರಸಿ ಕಾಣದ ವಸ್ತುವನು 

ತೂಗಿ ಪಡುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

- ಹೇಸಿಕೆಯ ಸಂಸಾರಸಾಗರದೊಳಗೆ ಬಿದ್ದು 

ಘಾಸಿಪಡಲಾರೆನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಹೇಗೆ ನೀ ದಾಸನಾದೆ ಹೀಗೆ ಸಂಸಾರದೊಳು 

ಮಂಗನಂತೆ ಭವಭಂಗವ ಪಡುವವ 

- ಹೇಗೆ ನೀ ದಾಸನಾದೆ (ಬೆ-೨೨-ಅ) 

- ಗೋವಿಂದ ಗೋವಿಂದ ಎನ್ನಲರಿಯದೆ 

ವೃಥಾ ನೋವಿಂದ ಭಂಗವ ಪಡುವುದುಚಿತವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಪ) 

- ಮುಡಿವಾಳವನು ವನಿತೆಯರ ಸಿರಿಮುಡಿಗೆ 

ಮುಡಿಸಿ ಕುಂತಳಸ್ಪರೂಪವ ಕಂಡು ಬರಿದೆ 

ಸಂತೋಷವನು ಪಡುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೨೫೮೮. ಪಡೆ (ಸೈನ್ಯ) - ಪಡೆಯೊಳಗೆ 

ಕೌರವನು ನುಡಿಯೊಳಗೆ ಗಾಂಗೇಯನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

- ಪಡೆಯನೆಲ್ಲವ ನಡುರಣದಲಿ ಸೋಲಿಸಿ 

ಜಡಿದು ಗೋವುಗಳನೆಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೩) 

೨೫೮೯. ಪಡೆ (ಹೆರು) - ಪಡೆದ ಜನನಿಯಂತೆ 

ಸಾರಥಿಯಾಗಿ ತಾ ಬಿಡದೆ ರಕ್ಷಿಸುವನು ಇದಕೆ 

ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

- ೦3ಮಳರನು ಪಡೆದ ತಾಯಿಗೆ 

ಸಹೋದರನು ಭೂರಮಣರೊಳಗಗ್ಗಳನು ಅತಿ 

ಧೈರ್ಯನು 

- ನೀನಾವ ಬಾ೦ಧವನೊ (ಬೆ-೭೮-೭) 

- ಗಂಗೆಯ ಪಡೆದ ಚರಣ ನಿರ್ಗುಣ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಕುಸುಮಬಾಣನ ಪಡೆದ ದೇವ ತಾನೆಲ್ಲಿ 

ಶಿಶುವೆನಿಪ ಅಭಿಮನ್ಯವೆಲ್ಲಿ 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೨) 

- ಗಂಗೆಯನು ಪಡೆದಾದಿಕೇಶವನ ದಿವ್ಯ 

ಕಮಲಾಂಫ್ರಿಯನು ಭಜಿಸಿ ಪಾವನನಾಗು 

ಮರುಳೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೯) 

- ಅಜನ ಪಡೆದ ಹಣ್ಣು ಗಜವ ಕಾಯ್ದ ಹಣ್ಣು 

- ಹಣ್ಣು ಕೊಂಬುವ ಬನ್ನಿರಿ (ಬೆ-೧೫೭-೨) 

- ಕಾಲಿನಿಂದಲಿ ಪಡೆದು ಗಂಗೆಯ ಕಾಲಿ 

ನಿಂದಲಿ ನಡೆದ ಭಾರ್ಗವ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಮಕ್ಕಳ ಪಡೆದವರು ಕೃಷ್ಣನ ಮೇಲೆ 

ಇಕ್ಕಬಹುದೆ ಕಳವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೯) 

- ಪಂಚಬಾಣನ ಪಡೆದ ನೆಲೆಯ ಆದಿಕೇಶವ 

ಈ ಪ್ರಪಂಚವನು ಬಿಡಿಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೮) 

- ಪನ್ನಗಾರಿವಾಹನ ದೇವರ ದೇವನಹ ಚೆನ್ನ 

ಆದಿಕೇಶವನನು ಎಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) 


೪೫೮ 


- ತೇಜಿ ಪದುಮಕಲ್ಪದಿ ನಾಭಿ ಪದುಮದಿ 

ಚತುರ್ಮುಖ ಪದುಮಜನ ಪಡೆದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

- ಮಕ್ಕಳ ಪಡೆವುದು ಪುಣ್ಯ ಅದು ಕೇಳಿರಿಯಣ್ಣ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

- ಘನವಾದ ಗಂಗೆಯನು ಪಡೆದವಗೆ 

ಕಲಶನೀರನದೆಂತು ಮೈಗೆರೆಯಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೧) 

- ವಸುಧೆಯೊಳಗೆ ನಾನೊಬ್ಬಳೆ ಪಡೆದೆನೆ ನಿಮ್ಮ 

ಹಸುಮಗುವೆಂದು ಭಾವಿಸಬಾರದೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

೨೫೯೦. ಪಡೆ (ಹೊಂದು) - ನಿನ್ನ ಅವಯವ 

ದಲ್ಲಿ ಸಕಲವಂ ಪಡೆದ ಪ್ರಸನ್ನ ಕಾಗಿನೆಲೆಯ 

ಆದಿಕೇಶವರಾಯ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ಮುಂದೊರೆದಿಹ ರೋಮಕೂಪದ 

ಗ್ರದಳತೆಯು ವೃಂದಗಳ ಶೋಭಿಪ ರೀತಿಯ 

ಪಡೆದೆಯೆಲೊ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ವಿಕಟ ಕಿವಿಯಲಿ ಅಶ್ವಿನೀದೇವತೆಗಳೆಲ್ಲ ಸಕಲ 

ಧರ್ಮವ ಪಡೆದೆಯೆಲೊ ಹರಿಯೆ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಕಂದರ್ಪಪಿತ ಸೊಂಡೆಕೊಪ್ಪದ ಆದಿಕೇಶವನ 

ಮುಂದರಿತು ಭಜಿಸಿ ಮುಕ್ತಿಯ ಪಡೆಯಿರಣ್ಣ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 

- ಸಿರಿಯಾದಿಕೇಶವ ರಾಯನ ನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಒಕ್ಕಲಿಗಾಗದ ಗವುಡ ರೊಕ್ಕವ ಪಡೆವಾ 

ಕೊರಗ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯ್ಯನ ಕಳುಹು (ಬೆ-೧೫೩-ಪ) 

- ಮತ್ತೆ ಬೇವಿನುಡುಗೆಯುಟ್ಟು ಮುಕ್ತಿ ತಾವು 

ಪಡೆವೆವು 

- ಕಣಿಯ ಹೇಳಬಂದೆ ನಾನು (ಬೆ-೭೨-೪) 

- ಆನೆಯ ನೋಡಿರಯ್ಯ ನೀವೆಲ್ಲರು ಆನಂದ 

ಪಡೆಯಿರಯ್ಯ 

- ಆನೆಯ ನೋಡಿರಯ್ಯ (ಬೆ-೧೫೬-ಪ) 

- ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೪) 

- ನೀವು ಭುವನ ಪದವಿಯನು ಪಡೆಯ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೫) 

- ಕಲ್ಪನಾಕಥೆಗಳಲಿ ಕಳೆಯ ಪಡೆಯುವರು 

ಸ೦ಕಲ್ಪವದು ಎ೦ತುಟೋ ಸಿರಿ ಅಪ್ರಮೇಯ 

- ಕಅಯೇರಿ ಬಂತು (ಬೆ-೧೩೦-೫) 

- ಪರಹಿತಾರ್ಥದ ಧರ್ಮ ಪಡೆಯದಾತನ 

ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೪) 

- ನಾಸಿಕದೊಳೊರ್ವಳ ಪೊತ್ತು ಮೆರೆದನು 

ಮುನೀಶರ ಶಾಪವಡೆಯೆ ಕೊಂದಾತನ 

- ಸೀತಾಪತಿ ರಘುನಾಥ (ಬೆ-೧೦೦-೧) 

- ನೆಲೆಯಾದ ಪರಮ ಪದವಿಯ ಪಡೆಯೊ 

ಮನವೆ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೧) 


ದ ಸನ್ನುತದಲಿ ಪರಹಿತಾರ್ಥ ಮಾಡಿ ಪುಣ್ಯ 


ಪಡೆಯೊ ನೀನು 

- ಏನು ಬರುವುದೋ ಸ೦ಗಡ (ಬೆ-೧೩೭-೨) 

- ಪಡೆದ ಕ್ಷೇತ್ರವ ಬಿಟ್ಟು ಪೋಗಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಚೆಂದದಿ ಪಡೆದನ ನಂದನೆಯಳನೊಲವಿಂದ 

ಧರಿಸಿದ ಮುಕುಂದನಿಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೧) 


೪೫೯ 


ದ ಸ್ತ್ರೀಯಳ ಸುತನ ಕೈಯಲಿ ಶಾಪ ಪಡೆದನ 

ದಾಯದನ ಮಗನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಗೌರೀಮನೋಹರನ ಘನತರಾರ್ಚನೆಗೈದು 

ಚಾರುತರ ಚಕ್ರವನು ಪಡೆದನಾ ಶೌರಿ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 
- ಪೌರತ್ರಯವ ಗೆಲುವ ಸಮಯದಲಿ ತಪಮಾಡಿ 

ನಾರಾಯಣಾಸ್ತವನು ಪಡೆದನೀಶ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

- ಹೆತ್ತವಳಿರೆ ತಾಯ ಬೇರೆ ಪಡೆದಾತನ ಶ್ರೀಕೃಷ್ಣ 

ಎನ್ನಿ ತೂ 

ಅ ಭಾ ಮನದಿಷ್ಟಾರ್ಥವ 
(ಬೆ-೮೦-೨) 

- ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿ 

ಯನೊಯ್ಯೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಒಲ್ಲೆನೆಂದರಾಗುವುದೆ ಅಲ್ಲಿ ಪಡೆದು 

ಬಂದುದನು 

- ಒಲ್ಲೆನೆಂದರಾಗುವುದೆ (ಬೆ-೧೧೦-ಪ) 

- ಉತ್ತ ಹೊಲದೊಳು ಹವ್ಯವಹನ ತಂಗೆಯ 

ಕೊಂಡು ಮುತ್ತೈದೆ ಮಾಡಿ ಮೊಮ್ಮಗನ 

ಪಡೆದಿಹನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೨) 

- ಕಲಿಯೇರಿ ಬಂತು ನಾ ಕಡೆಹಾಯ್ವು 

ದೆ೦ಂತಯ್ಯ ಜಲಜನೇತ್ರನ ಕೃಪೆಯ ಪಡೆದವರು 

ಕೇಳಿ 

- ಕಆಯೇರಿ ಬಂತು (ಬೆ-೧೩೦-ಪ) 

- ಪೊಡವಿಯಲಿ ಕಾಗೆನೆಲೆಯಾದಿಕೇಶವ 

ನೊಲುಮೆ ಪಡೆದವರಿಗಿನ್ನು ಸಕಲಾರ್ಥ ಪದ 

ವುಂಟು 

- ಕಅಯೇರಿ ಬಂತು (ಬೆ-೧೩೦-೧೧) 

- ಜಡಿವ ಕೋಪಕೆ ಶಾಪವಡೆದುಕೊಂಡಾಕ್ಷಣ 

ನುಡಿದ ದಿನವು ದಾಟಲು 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೩) 

- ಒಲಿಸಿ ನಿನ್ನನು ತುತಿಸಿ ಮುಕುತಿಯನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪಡೆದುದಕೆ ಸಲೆ ಶ್ರುತಿಯು ಗಿರಿಜೆ ಅಜಮಿಳನು 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಬಡತನವು ಸಾಕೆಂದು ಸಿರಿತನವ ಬಯಸಿದರೆ 

ಪಡೆದದ್ದು ಪೂರ್ವದಲಿ ಬೆನ್ನ ಬಿಡದು 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

- ಭೂರಿ ವಾರ್ತಿಯ ಪಡೆದೆ .... ವರ 

ಕಾಗೆನೆಲೆಯಾದಿಕೇಶವನ 

- ಬಲ್ಲವರು ಸೀವು ಪೇಳರಯ್ಯ 
(ಬೆ-೧೫೦-೩) 

೨೫೯೧. ಪಣತೆ (ಹಣತೆ) - ಶತ ಸಾಹಸ್ರ 

ಲಕ್ಷ ಪಣತೆಯ ಗೋಘೃತ ದೀಪ ಬೆಳಗಲಚ್ಯುತ 

ನಿಳಯದಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೨೫೯೨. ಪಣೆ (ಹಣೆ) - ಬೊಮ್ಮ ಪಣೆಯಲಿ 

ಬರೆದ ಬರೆಹ ತಪ್ಪುವುದುಂಟೆ ಸುಮ್ಮನೆ 

ಬಯಲಾಸೆ ವ್ಯರ್ಥಜೀವನವೆ 

- ಹಿಲ್ಲೆನೆಂದರಾಗುವುದೆ (ಬೆ-೧೧೦-೨) 

- ಸರಸಿಜೋದ್ಧವನು ಪಣೆಯಲಿ ಬರೆದು 

ನಿರ್ಮಿಸಿದ ತೆರನೊಂದು ಬೇರುಂಟು ತಾನರಿಯದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

ಎ ಸರಸಿಜೋದ್ಭವಗೆ ಬುದ್ಧಿಯ ಪೇಳಿ ಪಣೆ 

ಯಲ್ಲಿ ಬರೆದ ಅಕ್ಷರವ ತೊಡೆಯಲಾಪೆಯಾ 

ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

೨೫೯೩. ಪಣ್ಣು - ಪಣ್ಣ ಕೊಯ್ದನನುಜಗೆ 

ಸಹಾಯನಾದನ ಶ್ರೀಕೃಷ್ಣ ಎನ್ನಿರೊ 

- ವನಜ ಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

೨೫೯೪. ಪಣ್ಯಾಂಗನೆ (ವೇಶೈ) - ಕೃತಕಮಯ 

ಪಣ್ಯಾಂಗನೆಯರರ್ತಿಗೆ ಮನೋರಥ ಸಿದ್ಧಿಯಲಿ 

ನಿರೀಕ್ಷಿಪೆನೆಂದು ಕುಜನ ಸಮ್ಮತವೆರಸಿ 

ದಾ ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೨೫೯೫. ಪತಂಗ (ಒಂದು ಪರ್ವತ) - ತಂಗ 

ದಿರನನಿಮಿಷ ತಾರಕೆಗಳು ಮಸಳಿಸೆ ಪತಂಗ 


೪೬೦ 


ಪರ್ವತವ ಅಡರಿ ಬಂದನು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಪ) 

೨೫೯೬. ಪತಂಗ (ಚಿಟ್ಟಿ]- ಜ್ಯೋತಿರ್ಮಯ 

ವಾದ ದೀಪದ ಬೆಳಕಿಗೆ ತಾನು ಕಾತರಿಸಿ ಬೀಳ್ವ 

ಪತಂಗದಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಿಡದು 
(ಬೆ-೧೧೮-೧) 

೨೫೯೭. ಪತಿ (ಗಂಡ) - ಪತಿಸೇವೆಯಿಂದ 

ಸತಿಗೆ ಸೇವೆಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೨) 

ದ ಪತಿಯಾಜ್ಞೆಯಿಂದಿಹಳೆ ಪರಮ ಪಾತಕಿಯು 

- ಸಹಖವಿದು ಈ ನುಡಿಯು (ಬೆ-೧೪೯-೧) 

- ಮಗಗೆ ಮೈದುನನಾದ ಮಗಳಿಗೆ ಪತಿಯಾದ 

ಮಗಳಿಗಳಿಯನಾದ ಅಳಿಯಗಳಿಯನಾದ 

- ಏನೆ ಮನವಿತ್ತೆ ಲಅತಾಂಗಿ (ಬೆ-೧೫೪-೧) 

ದ ಪತಿಗಳ್ಳೆವರು ಸತ್ಯವ್ರತದಿ ಸುಮ್ಮನೆ ಇಹರು 

- ವಾಸುದೇವಾಯ ನಮೋ (ಬೆ-೯೦-೩) 

೨೫೯೮. ಪತಿ (ಒಡೆಯ) - ಶೇಷಾದ್ಯಾರಾಧ್ಯನು 

ಕ್ಷಿತಿಗಧಿಕ ವೇಲಾಪುರದ ಪತಿ ವೈಕುಂಠ ಕೇಶವನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

೨೫೯೯. ಪತಿಕರಿಸು - ಈ ಕಥೆಯ ಕೇಳ್ದ 

ಜನಮೇಜಯನ ಪತಿಕರಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೪) 

- ಪತಿಕರಿಸಿಹರು ಶಪಥ ಶಕುನಿ ಕರ್ಣಾದಿಗಳು 

- ವಾಸುದೇವಾಯ ನಮೋ (ಬೆ-೯೦-೩) 

೨೬೦೦. ಪತಿತ - ಯೋಗ್ಯದಿಂದ ಬಳಪತಿತನ 

ವನಿಗೆ ಭಾಗ್ಯವನಿತ್ತ ಕಾಗಿನೆಲೆಯಾದಿಕೇಶವ 

- ಈತನೇನೆ ನಿನ್ನ ಮಗನು (ಸ-೩೮-೩) 

- ಪರರ ಸೇರಲುಬಹುದು ಪತಿತರಲ್ಲಿರ 

ಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

೨೬೦೧. ಪತಿತಪಾವನ -. ಕ್ಲಿತಿಯೊಳಗೆ 

ಕಾಗೆನೆಲೆಯಾದಿಕೇಶವನಾದ ಪತಿತಪಾವನ 

ಪರಮ ಪುರುಷೋತ್ತಮನನು 

- ನ೦ಬು ನಾರಾಯಣನ (ಬೆ-೫೩-೩) 

೨೬೦೨. ಪತಿವ್ರತ (ಪಾತಿವ್ರತ್ಯ) - ತರಹರಿಸಲು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸುಂದರಿಗೆ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

೨೬೦೩. ಪತಿವ್ರತೆ - ಪತಿವ್ರತೆಯರ ವ್ರತವಳಿಯ 

ಬೇಕೆನುತಲಿ ಅತಿಶಯದಿ ತ್ರಿಪುರದ ಸ್ತ್ರೀಯರ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೯) 

- ಪತಿವ್ರತೆಯರ ಪೀಡಿಸಿದವಗೆ ಅತಿಸಾರ 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೨) 


- ಹತಮಾಡಿ ಸತ್ಯಕ್ಕೆ ನಿಂತು ನಗವ ಹೊತ್ತು 


ಪತಿವ್ರತೆಯರ ಭಂಗಿಸಿ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಪತಿವ್ರತೆಯರೆಂಬವರು ಶತಸಹಸ್ರದಲೊಂದು 

ಮಿತಿ ಮೀರಿ ಇರುವರೈ ಇತರ ಜನರು 

- ಕಅಯೇರಿ ಬ೦ತು (ಬೆ-೧೩೦-೬) 

- ಕಥೆಯ ನಿರ್ಮಿಸಿ ಪತಿವ್ರತೆಯರೆಲ್ಲರ ಘನ 

ವ್ರತಗಳನಳಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 

೨೬೦೪. ಪತ್ರೆ - ಪಟ್ಟಿನಾಮವನಿಟ್ಟು ಪತ್ರೆ 

ಕೈಯಲಿ ಹಿಡಿದು ಗುಟ್ಟಿನಲಿ ಜಪಿಸುವ ಗುರುತರಿ 

ಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

೨೬೦೫. ಪಥ - 

ಪರಲೋಕಕ್ಕೆದುವಡೆ 

- ಪಥ ನಡೆಯದಯ್ಯ (ಬೆ-೯-ಪ) 

- ಮುಂದಾವ ಪಥವ ಸೇರುವೆ ಮರುಳೆ 

ಸಾಕಿನ್ನು ಹಿ೦ದೆ ನಿನ್ನವರಾರು ಆಪ್ತರುಂಟೆ 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 

(ಬೆ-೧೩೫-೨) 

- ಪಾಪಕೆ ಹೇಸದ ಶಬರ ಬಟ್ಟೆಯನು 

ಕಾದಿರಲು ಆ ಪಥಕೆ ಸಲೆ ವೈಷ್ಣವನು “ಬರಲು 

ದ ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-೧) 

- ರಥವನಡರಿ ಸುರಪಥದಲಿ ತಿರುಗುವ 


ಪತಿವ್ರತ ಸುರರರಿಯದೆ ಕೊಟ್ಟೆ 


ಪಥ ನಡೆಯದಯ್ಯ 


೪೬೧ 


ಸುತನಿಗೆ ಶಾಪವನಿತ್ತವನ 
- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೨) 
ದ ಶ್ರುತಿಯನುದ್ಧರಿಸಿ ಭೂಮಿಯ ಪೊತ್ತು 
ಅಡವಿಯ ಪಥದೊಳು ತಿರುಗಿದನ 
- ಹರಿಮುಖ ಹರಿವಾಣಿ (ಬೆ-೯೮-೩) 
೨೬೦೬. ಪಥ್ಯ - ಪಥ್ಯ ಸೇರದ ಮೇಲೆ ನಿತ್ಯ 
ಸುಖವೆನಬಹುದೆ 
- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 
೨೬೦೭. ಪದ (ಕೀರ್ತನೆ) - ಒಳ್ಳೊಳ್ಳೆ ಪ ಪದಗಳ 
ಹನುಮಪ್ಪ ಹಾಡ್ಯಾನು ಚೆಲುವ ಕನಕಪ್ಪ 
ಕುಣಿದಾನ್ವಾ 
- ದೇವಿ ನಮ್ಮ ದೇವರು ಬ೦ದರು 
(ಬೆ- _೭೭-೧೧) 
೨೬೦೮. ಪದ (ಪದವಿ, ಸ್ಥಾನ) - ಪೊಡವಿ 
ಯಲಿ ಕಾಗೆನೆಲೆಯಾದಿಕೇಶವ ನೊಲುಮೆ 
ಪಡೆದವರಿಗಿನ್ನು ಸಕಲಾರ್ಥ ಪದವುಂಟು 
- ಕಅಯೇರಿ ಬಂತು (ಬೆ-೧೩೦-೧೧) 
- ಹಸುಳೆ ಧ್ರುವರಾಯನಿಗೆ ಹೆಸರುಳ್ಳ ಪದವಿತ್ತೆ 
- ವಾಸುದೇವಾಯ ನಮೋ (ಬೆ-೯೦-೬) 
- ಪರಮಪದದೊಳಗೆ ಎಷಧರನ ತಲ್ಪದಲಿ 
ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು 
- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 
೨೬೦೯. ಪದ (ಪಾದ) - ಮೊದಲು ನಿನ್ನ 
ಪದ ಪೂಜೆ ಮುದದಿ ಮಾಡುವೆನೈ ನಾನು 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೫) 
- ಇಳೆಯಲ್ಲಿ ಒಂದು ಪದ ಗಗನದಲಿ ಒಂದು 
ಪದ 
- ಬಲ್ಲವರು ಪೇಳರಿ (ಬೆ-೧೬೪-೨) 
- ತಂದೆ ಸಿರಿ ಕಾಗೆನೆಲೆಯಾದಿಕೇಶವನ ಪದ 
ದ್ವಂದ್ವವನು ಬಿಡೆನು ಬಿಡೆನೈ 
- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 
- ಮುಂದರಿತು ಹರಿಪದ ಹೊಂದುವುದು 
ಲೇಸು 
- ಲಎಂದಿದ್ದರೀ ಕೊಂಪೆ ಎನಗೆ ನ೦ಚಕೆ 
ಉರದು (ಬೆ-೧೦-ಪ) 
- ದಾನಮುಖದಲಿ ಬಲಿಯ ಬೇಡಿ ಭುವನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವನೊಂದು ಪದದಿ ಅಳೆದವನಾವನು 

- ಆತನೇ ಪರಮಾತ್ಮ್ವು ಪರತತ್ವ 
(ಬೆ-೭೪-೧) 

- ಬಲ್ಲವರು ಪೇಳಿರಿ ಲೋಕದ ಈ ಪದನು 

ಫುಲ್ಲಶರನನು ರಂಗ ಪೆತ್ತ ಮಹಿಮೆಯನು 

- ಬಲ್ಲವರು ಪೇಳರಿ (ಬೆ-೧೬೪-ಪ) 

- ಇದು ರಹಸ್ಯವು ಎಂದು ಹಿತವು ತೋರಿತು 

ಇಂದು ಪದವ ಜಯಿಸಿದೆ ನಾನು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

- ಶೌರಿ ಮುನಿಯಲಂದು ಅವನ ಪದವು 

ಮುರಿಯದೆ ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

೨೬೧೦. ಪದಕ - ಕಪ್ಪು ಬಿಳುಪು ಕೆಂಪು 

ವರ್ಣದ ಪದಕ ಒ೦ದಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

೨೬೧೧. ಪದತೋಯ (ಕಾಲನ್ನು ತೊಳೆದ 

ನೀರು) - ಆತನಾ ಪದತೋಯ ಶಿರಸಾವಹಿಸಿ 

ಪಾನದಿಂದಧಿಕರಾದರು ಜೀವಿಗಳು ಮನುಜ 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-ಪ) 

೨೬೧೨. ಪದದ್ವಂದ್ವ - ತಂದೆ ನೆಲೆಯ 

ಆದಿಕೇಶವನೆ ನಿನ್ನ ಪದದ್ವಂದ್ವವನು ಬಿಡೆನು 

ಬಿಡೆನೊ 

- ಮುಂದೆ ದಯವಿರಆ ಶ್ರೀಹರಿಯೆ 
(ಸ-೨೧೪-೫) 

೨೬೧೩. ಪದವಿ - ಇಂದಿರೇಶನೆ ನಿನ್ನ ನಂಬಿದ 

ವಿಭೀಷಣನಿಗೆ ಎಂದಿಗೂ ಪಾರವಿಲದ ಪದವಿ 

ಯನಿತ್ತೆ ಸ 

- ಯಾದವಗಿರಿವಾಸನಹುದೋ (ಸ-೨೧೯. ೩) 

- ಉತ್ತ್ಪ್ತಾನಪಾದನ ಅಣುಗಗೆ ಧ್ರುವಪದವಿ 

ಜತ್ತಯಿಸಿಕೊಟ್ಟೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ನೆಲೆಯಾದ ಪರಮ ಪದವಿಯ ಪಡೆಯೊ 

ಮನವೆ 

ನ ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೧) 


೪೬೨ 


ಅಜಮಿಳನಿಗೆ ನಿಜ ಪದವಿಯ ಕೊಟ್ಟಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

- ಸಿರಿಯಾದಿಕೇಶವ ರಾಯನ ನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಹಾನಿಯಿಲ್ಲದ ಪದವಿಯನು ಕೊಟ್ಟು ಧ್ರುವಗೆ 

ಕಡುದೀನತ್ವವನು ಬಿಡಿಸಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

ನ ನೀಲಮೇಘಶ್ಯಾಮ ಮೆಚ್ಚಿ ಬಾಲಕನಿಗೆ 

ಮೇಲಾದ ಪದವಿಯನು ಕೊಡಲಿಲ್ಲವೆ 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೩) 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ ಧರೆಯೊಳಗುಳ್ಳ ಮಾನವರೆಲ್ಲ 

ಭಜಿಸಿರೊ 

- ಪರಮ ಪದವಿಯಸೀವ ಗುರು ಮುಖ್ಯ 

ಪ್ರಾಣನ (ಬೆ-೭ಪ) 

- ನೀವು ಭುವನ ಪದವಿಯನು ಪಡೆಯ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೫) 

೨೬೧೪. ಪದಾಂಬುಜ - ಡ೦ಬತನವಿದೇಕೆ 

ಹರಿ ಪದಾಂಬುಜವನು ಭಜಿಸಿ ನರರು 

- ನಂಬ ಬೇಡಿ ಸಿರಿಯು ತನ್ನದೆ 
(ಬೆ-೧೧೫-ಅ) 

೨೬೧೫. ಪದಾರ್ಥ - ದಾರಿದ್ರಕ್ಕೊದಗದ 

ದ್ರವ್ಯಪದಾರ್ಥದ ಏರಿ ಇದ್ದರೇನು ಪರ್ವತ 

ವಿದ್ದರೇನು 

ದ ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

೨೬೧೬. ಪದಿನಾಲ್ಕು - ನಳಿನಜಾಂಡವೊಂದ 

ರೊಳಗೆ ಭುವನ ಪದಿನಾಲ್ಕು ಬಸುರೊಳಗೆ 

ಇಂತು ತಮ್ಮ ಸುಳಿ ನಾಭಿಕಮಲ ಮಧ್ಯದಿ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೭) 

೨೬೧೭. ಪದುಮ - ಪದುಮಜಾಂಡವದಿ 

ಪದುಮಹಪೀಠನ ಹೃತ್ವದುಮದಿ ನಿನ್ನ ಪದುಮ 

ತೋರುತ ಬಾರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೩) 

- ತೇಜಿ ಪದುಮಕಲ್ಪದಿ ನಾಭಿ ಪದುಮದಿ 

ಚತುರ್ಮುಖ ಪದುಮಜನ ಪಡೆದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

೨೬೧೮. ಪದುಮಕಲ್ಪ - ತೇಜಿ ಪದುಮಕಲ್ಪದಿ 

ನಾಭಿ ಪದುಮದಿ ಚತುರ್ಮುಖ ಪದುಮಜನ 

ಪಡೆದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

೨೬೧೯. ಪದುಮಜ - ತೇಜಿ ಪದುಮಕಲ್ಪದಿ 

ನಾಭಿ ಪದುಮದಿ ಚತುರ್ಮುಖ ಪದುಮಜನ 

ಪಡೆದು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

೨೬೨೦. ಪದುಮಜಾಂಡ (ಬ್ರಹ್ಮಾಂಡ) - 

ಪದುಮಜಾಂಡವದಿ ಪದುಮಪೀಠನ 

ಹೃತ್ವದುವುದಿ ನಿನ್ನ ಪದುಮತೋರುತ ಬಾರೊ 


- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) . 


೨೬೨೧. ಪದುಮಧಾರಕ - ಶ೦ಖ ಚಕ್ರ ಗದಾ 
ಪದುಮಧಾರಕನ ಪಂಕಜಮಿತ್ರ ಶತಕೋಟಿ 
ತೇಜನ 

- ಮಗನೆಂದಾಡಿಸುವಳು ಮೊಗ ನೋಡಿ 
ನಗುವಳು (ಸ-೧೯೫-೫) 

೨೬೨೨. ಪದುಮನಾಭ - ಪದುಮನಾಭ 
ಪದ್ಮೇಶ ಪದುಮಮಾಲಿ ಪದ್ಮಾಕ್ಷ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 
- ಪದುಮನಾಬ'ನ ಪಾದದೊಲುಮೆ 
ಎನಗಾಯಿತು 

- ಬದುಕಿದೆನು ಬದುಕಿದೆನು (ಸ-೧೭೧-೨ಅ) 
೨೬೨೩. ಪದುಮಪಾಣಿ - ಪದುಮಪಾಣಿ 
ಪದ್ಮಾಂಖ್ರ ಪದುಮಸಖ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 
೨೬೨೪. ಪದುಮಪೀಠ - ಪದುಮಜಾಂಡವದಿ 
ಪದುಮ ಪೀಠನ ಹೃತ್ರದುಮುದಿ ನಿನ್ನ ಪದುಮ 
ತೋರುತ ಬಾರೊ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 
೨೬೨೫. ಪದುಮಮಾಲಿ - ಪದುಮನಾಭ 
ಪದ್ಮೇಶ ಪದುಮಮಾಲಿ ಪದ್ಮಾಕ್ಷ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 


೪೬೩ 


೨೬೨೬. ಪದುಮಸಖ - ಪದುಮಪಾಣಿ 

ಪದ್ಮಾಂಫ್ರಿ ಪದುಮಸಖ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

ಮಗಾ ಪದ್ಮನಾಭ - ಗೆದ್ದು ಪೋಪ ಬುದ್ಧಿ 

ತೋರು ಪದ್ಮನಾಭನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೦) 

೨೬೨೮. ಪದ್ಮಾಂಘ್ರಿ - ಪದುಮಪಾಣಿ 

ಪದ್ಮಾಂಫ್ರಿ ಪದುಮಸಖ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

ಅ ಪದ್ಮಾಕ್ಷ - ಪದುಮನಾಭ ಪದ್ಮೇಶ 

ಪದುಮಮಾಲಿ ಪದ್ಮಾಕ್ಷ 

- ಖಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

೨೬೩೦. ಪದ್ಮೇಶ - ಪದುಮನಾಭ ಪದ್ಮೇಶ 

ಪದುಮಮಾಲಿ ಪದ್ಮಾಕ್ಷ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೩) 

೨೬೩೧. ಪನ್ನಗಭೂಷಣ - ಪನ್ನಗರಾಜ 

ಶಯನನ ಪನ್ನಗಭೂಷಣನುತನ 

- ಹಿ೦ಗದೆ ಮನದಣಿಯ ರ೦ಗನ ಭಜಿಸೊ 
(ಸ-೨೫೯-೩) 

೨೬೩೨. ಪನ್ನಗರಾಜಶಯನ/ಪನ್ನಗಶಯನ 

(ವಿಷ್ಣು - ಪನ್ನಗರಾಜಶಯನನ ಪನ್ನಗ 

ಭೂಷಣನುತನ 

- ಹಿ೦ಗದೆ ಮನದಣಿಯ ರ೦ಗನ ಭಜಿಸೊ 
(ಸ-೨೫೯-೩) 

- ಪನ್ನಗ ಶಯನನ ಉನ್ನಂತ ಮಹಿಮನ 

ಸನ್ನುತ ಭಕುತರ ಸಲಹುವನ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) 

- ಪನ್ನಗಶಯನನೆ ಕುಣಿಯೊಮ್ಮೆ ಕುಣಿಯೆಂದು 

ಕುಣಿಸಿ ನಗುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

- ಪನ್ನಗಶಯನ ಬೇಲಾಪುರದರಸನು ತನ್ನ 

ನೆನೆವ ಭಕ್ತನ 

- ರಾಜವದನೆ ಸುರರಾಜನ (ಬೆ-೯೭-೩) 

- ನಿನ್ನ ನಾನೇನೆಂದೆ ಚಿನ್ಮಯ ಮೂರುತಿ 

ಪನ್ನಗಶಯನ ಪಾಲ್ಗಡಲೊಡೆಯನೆ ಕೃಷ್ಣ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೯೧-ಅ) 
೨೬೩೩. ಪನ್ನಗಾರಿವಾಹನ ಜಾ 
ಪನ್ನಗಾರಿವಾಹನ ದೇವರ ದೇವನಹ ಚೆನ್ನ 
ಆದಿಕೇಶವನನು ಎಂತು ಪಡೆದಳಯ್ಯ 
- ಮಗನೆಂದಾಡಿಸುವಳು ಮೊಗನೋಡಿ 
ನಗುವಳು (ಸ-೧೯೫-೭) 
೨೬೩೪. ಪನ್ನಗೇಂದ್ರ - ಚಿನ್ಮಯನೆ ಸಕಲ 
ಭುವನಾಧಾರನೆಂಬುದನು ಬಣ್ಣಿಸಲು ಎನ್ನಳವೆ 
ಪನ್ನಗೇಂದ್ರನು ಹೊಣೆಯೆ 
- ನಿನ್ನ ಮಹ ಮಹಿಮೆಗೆ (ಬೆ-೫೦-ಅ) 
೨೬೩೫. ಪಯಣ- ಎಲ್ಲಿಂದ ಬಂದೆ ಮುಂದೆತ್ತ 
ಪಯಣ ಇಲ್ಲಿ ನಿನಗೆಷ್ಟು ದಿನವಾಲಸ್ಯ ಮರುಳೆ 
- ಎಲ್ಲಂ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-ಪ) 
೨೬೩೬. ಪಯಿರು - ಅಲ್ಪ ಚಿ೦ತನಕೆ ವೇಗವು 
ಹೆಚ್ಚು ಫಲ ಪಯಿರು ಕಲ್ಪಾಂತವಾಗಿಹುದು 
ಕಾರ್ಯ ಸವಿಯು 
- ಕಅಯೇರಿ ಬಂತು (ಬೆ-೧೩೦-೫) 
೨೬೩೭. ಪಯೋಜಸಂಭವ (ಬ್ರಹ) - ಜಯ 
ಜಯಾಸನ ಶುಕ ಪರಾಶರ ರಿಪುಮಾನ್ಯ 
ಪಯೋಜಸಂಭವ ಸಂತತಿ 
- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 
೨೬೩೮. ಪರ (ಪರಲೋಕ) - ಉನ್ನತ 
ಕಾಗೆನೆಲೆ ಆದಿಕೇಶವನ ಅನುದಿನ ನೆನೆವುದು 
ಭಕ್ತಿಗಾಗಿ ಪರಮುಕ್ತಿಗಾಗಿ 
-. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೯) 
- ಇಕ್ಕುವ ಅನ್ನವು ಧರ್ಮ ಇಹಪರಕದು ಅತಿ 
ಧರ್ಮ 
-. ಅಹುದಾದಡಹುದೆಸ್ನಿ (ಬೆ-೧೩೨-೨) 
- ಜಗದೊಳಗೆ ತಾನು ತಂದೆಯ ಮಾತು 
ಕೇಳದಾ ಮಗನು ಇಹ ಪರಕೆ ಸಲುವನೆ ಪ್ರಾಜ್ಞನೆ 
- ಆವುದೊಳ್ಳೆಯದೊ ಸಿನ್ನ೦ಗ 
(ಬೆ-೬೮-೧) 
- ಘನ ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ 
ಅನುದಿನದಿ ನಂಬಿದವಗಿಹಪರದ ಸುಖವು 
- ಆರು ಹಿತವರು ಎಂದು ಸಂಬಬೇಡ 


೪೬೪ 


(ಬೆ-೩೩-೩) 
- ಭೋಗಿಸದೆ ಇಹಪರಕೆ ಗಳಿಸಿದರ್ಥ 
ಅಪಾರ್ಥ 
- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 
೨೬೩೯. ಪರ (ಬೇರೆಯ) - ಪರಹೆಣ್ಣಿಗಾಸೆ 
ಪಟ್ಟು ಕೀಚಕ ಕೆಟ್ಟ 
- ನಾ ನಿಮ್ಮ ದಾಸರ ದಾಸ (ಸ-೯೧೩೪-೧) 
- ಮಾಡು ದಾನ ಧರ್ಮ ಪರ ಉಪಕಾರವ 
ಮರೆಯದಿರೆಚ್ಚರಿಕೆ 
-. ಮಾಡು ದಾನ ಧರ್ಮ (ಸ-೨೦೪-ಪ) 
- ವಿಜಯಸಾರಥಿ ಆದಿ ವಿಜಯ ರಥದಿ ಪರ 
ರವಿಜನ ಸೋಲಿಸಿ 
- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೧) 
೨೬೪೦. ಪರ (ಬೇರೆಯವರು)-ಪರಹಿತಾರ್ಥ 
ಕಿಲ್ಲದವನ ಶರೀರವೇತಕೆ 
- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೧) 
- ಪರರನ್ನು ನಿಂದಿಸದೆ ಪರಯೋಗ್ಯ ನೀನಾಗಿ 
ಪರರ ಪಾಪಗಳ ನೀ ಕಟ್ಟಿಕೊಳದೆ 
- ಏನಿದೆತ್ತಣ ಬಯಕೆ (ಬೆ-೧೩೬-೩) 
- ಪರರ ಸೇರಲುಬಹುದು ಪತಿತರಲ್ಲಿರ 
ಬಹುದು 
- ಮಾವನ ಮನೆಯೊಳಗೆ (ಬೆ-೧೪೬-೨) 
- ಹೊತ್ತರೆದ್ದು ಹೋಗಿ ಪರರ ಚಿತ್ತವೃತ್ತಿಗಳನೆ 
ಹಿಡಿದು 
- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 
- ದಾನ ಧರ್ಮ ಪರರುಪಕಾರವ ಮಾಡು 
ದೀನನಾಗಿ ನೀ ಕೆಡಬೇಡವೊ 
- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 
- ಪರರನ್ನು ನಿಂದಿಸದೆ ಪರಯೋಗ್ಯ ನೀನಾಗಿ 
ಪರರ ಪಾಪಗಳ ನೀ ಕಟ್ಟಿಕೊಳದೆ 
- ಏನಿದೆತ್ತಣ ಬಯಕೆ (ಬೆ-೧೩೬-೩) 
- ಪರರ ನಿಂದೆಯನ್ನು ಮಾಡಿ ನರಕಿಯಾಗ 
ಬೇಡ ಮನವೆ 
- ಸಾರಿ ದೂರಿ ಹೇಳುತೇನೆ (ಸ-೨೪೮-೩) 
- ಸತಿಯನ್ನು ಪರರ ವಶಗೈವವನೆ ದ್ರೋಹಿ 
- ದ್ರೋಹಿಗಳ ವಿವರವನು ನಾ ಪೇಜ್ಚೆನಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೨೩-೨) 
- ಹುಟ್ಟಿದ ಮೊದಲುಗೊಂಡು ಇಂದು 
ಪರಿಯಂತರವು ಭ್ರಷ್ಟನಾಗಿ ಪರರ ಸೇವೆ 
ಯಿಂದಿರುತಿಹೆನು 
- ಎ೦ತಹುದೊ ನಿನ್ನಯ ಭಕುತಿ (ಸ-೪೧-೩) 
- ತಾ ಪರರನು ಬೈದು ಪಾತಕಕೆ ಮುನ್ನೊಳ 
ಗಾಗಬಾರದು 
- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 
- ದೊರೆ ನೋಡುತ್ತಿದ್ದಂತೆ ಬ೦ಟನನು ಪರರು 
ಕೊಂಡೊಯ್ಯಲು ಕುಂದು ಅರಸಗಲ್ಲದೆ 
ಆಳಿಗೇನು 
- ನಿನ್ನ ನಾಮ ವಾಲ್ಯೀಕಿಯನುದ್ದರಿಸಿದೆ 
(ಸ-೧೪೫-೨) 
- ಕಟ್ಟಿ ಕೈ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 
ಕಿಟ್ಟಗಟ್ಟಿದ ಗಟ್ಟಿ ಕಬ್ಬಿಣದಂತೆ 
- ಹೇಗೆ ನೀ ದಾಸನಾದೆ (ಬೆ-೨೨-೧೦) 
- ಪ್ರಾಣವನು ಪರರು ಬೇಡಿದರೆತ್ತಿ ಕೊಡ 
ಬಹುದು 
- ತೊರೆದು ಜೀವಿಸಬಹುದೆ (ಬೆ-೫೫-೩) 
- ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ 
- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೩) 
- ಗುರುವಿನ ವಾಕ್ಯದಿ ಭಕ್ತಿ ಇಹಪರಕದು ಮುಕ್ತಿ 
- ಅಹುದಾದಡಹುದೆನ್ನಿ (ಬೆ-೧೩೨-೧) 
- ಪರರ ಅರ್ಥಕಾಗಿ ಆಸೆಮಾಡಿ ನ್ಯಾಯ 
ಮಾಡುವರೊ 
- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೪) 
೨೬೪೧. ಪರಂಜ್ಯೋತಿ ಎ ಪರಂಜ್ಯೋತಿ ಪರ 
ಬ್ರಹ್ಮ ಪರಮ ಪುರುಷ ಓಂ ಎಂದು 
- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-ಅ) 
- ಪರಬ್ರಹ್ಮ ತನ್ನೊಳಗೆ ಪರಿಪೂರ್ಣವಾಗಿರಲು 
ಪರ೦ಜ್ಯೋತಿ ಲಿಂಗವ ಬಯಸಿ ನೋಡು 
- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 
೨೬೪೨. ಪರಂದೇವಿ - ಕರಿ ಧ್ರುವ ಪ್ರಹ್ಲಾದ 
ವಿಭೀಷಣರ ರಕ್ಷಿಸಿದೆ ಪರಂದೇವಿ ವಲ್ಲಬಭನೆ 


೪೬೫ 


ವರದಾ 

ನಾ ಮೊರೆಹೊಕ್ಕೆ ಹರಿ ನಿಮ್ಮ ಚರಣ ಕಮಲವ 
(ಸ-೨೧೩-ಅ) 

೨೬೪೩. ಪರತತ್ತ್ವ - ಆತನೇ ಪರಮಾತ್ಮ 

ಪರತತ್ತ್ವ ಪ್ರಣವನೆಂದರಿತು ಪೂಜಿಸಬಾರದೆ 

- ಆತನೇ ಪರಮಾತ್ಮ ಪರತತ್ತ | 
(ಬೆ-೭೪-ಪ) 

೨೬೪೪. ಪರದೇಶಿ/ಪರದೇಸಿ - ಹಾಳೂರಿ 

ನೊಳಗೊಬ್ಬ ಕುಂಬಾರ ಸತ್ತ ಗೋಕರ್ಣ 

ದೊಳಗೊಬ್ಬ ಪರದೇಶಿ ಅತ್ತ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 

- ಇಷ್ಟು ಮಾಡಿದ ಬಂಟ ನಾ ನಿನ್ನ ವೈಷ್ಣವರ 

ಪುಟ್ಟ ದಾಸಿಯ ಮಗನೊ ಪರದೇಸಿಯೊ 

- ಹೂವ ತರುವರ ಮನೆಗೆ (ಬೆ-೪೩-೩) 

೨೬೪೫. ಪರದೈವ - ಎಲ್ಲ ದೇವರ ಪುಟ್ಟಿಸಿ 

ನೆಲೆಗೊಳಿಸಿದ ಫುಲ್ಲನಾಭನು ಪರದೈವ ನಂಬಣ್ಣ 

- ಶ೦ಕರಸಾರಾಯಣ ಚಡು 
(ಬೆ-೧೭೫-೮) 

- ಖಿಲವಾದ ಮಧ್ವಮತವನೆ ನಿಲಿಸಿ ಕಾಗೆನೆಲೆ 

ಯಾದಿಕೇಶವ ಪರದೈವನೆಂದೆನಿಸುವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

ದ ಮಂಗಳಾತ್ಮನಿರಲಿಕ್ಕೆ ಪರದೈವವೇಕೆ 

_ ಮರೆಯದಿರು ಮರೆಯದಿರು (ಬೆ-೩೬-೧) 

೨೬೪೬. ಪರನಿಂದೆ - ಗುರುನಿಂದೆ ಪರನಿಂದೆ 

ಮಾಡುವರ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ಪರನಿಂದೆಗಿಂತ ಪಾತಕವೆಂಬುದುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಟಿ 
(ಬೆ-೧೨೫-೫) 

೨೬೪೭. ಪರಬಲ - ಪರಬಲವ ನೋಡಿದರೆ 

ಉರಿದುರಿದು. ಬೀಳ್ವ ಮನ ಸೆರೆಹಾಕಿ 

ನಿಲಿಸಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೨೬೪೮. ಪಠಬ್ರಹ್ಮ - ಪರಬ್ರಹ್ಮ ತನ್ನೊಳಗೆ 

ಪರಿಪೂರ್ಣವಾಗಿರಲು ಪರಂಜ್ಯೋತಿ ಲಿಂಗವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಯಸಿ ನೋಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

- ಪರಬ್ರಹ್ಮ ಕಾಗಿನೆಲೆಯ ಆದಿಕೇಶವನ 

ಮರೆಯದೆ ಭಜಿಪರ ಕಾಯುವವನ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ಪರಂಜ್ಯೋತಿ ಪರಬ್ರಹ್ಮ ಪರಮ ಪುರುಷ 

ಓಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಅ) 

- ಹಣೆಯ ಕಾಣದವರ ಕೀಲಿನೆಣಿಕೆಯಲ್ಲಿ 

ಹೊಲಬುದಪ್ಪಿ ಪ್ರಣವ ಒಂದು ಕೇಳುತಿಪ್ಪ 

' ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 

- ಪರಬ್ರಹ್ಮ ಕಾಗೆನೆಲೆಯಾದಿಕೇಶವನ ಸ್ಮರಣೆ 

ಗೆಯ್ವವರನ್ನು ನಿಲಿಸಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ಪರಬ್ರಹ್ಮನ ಬಲು ನಿಜವ ತಿಳಿಯ ಬಲ್ಲ 

ನಿರ್ವಾಣಗಲ್ಲದೆ 

ದ ಆರಿಗಳವಲ್ಲಾತ್ಮ ಯೋಗ ಸಿದ್ಧಿ 
(ಬೆ-೧೨೬-೧) 

- ಹರಿಯ ನುಂಗಿತು ಪರಬ್ರಹ್ಮನ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

೨೬೪೯. ಪರಭೂಮಿ (9?) - ಕುರುಭೂಮಿ 

ಯೆಂಬ ಪರಭೂಮಿಯಲಿ ರಂಜಿಸಲು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 

೨೬೫೦. ಪರಮ - ಪರಮ ವೈಷ್ಣವರ ಕೈಲಿ 

ದಾನವ ಪಿಡಿದನ ಗೋವಿಂದ ಎನ್ನಿರೊ 

- ಮಂ೦ಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಪರಮ ಭಕ್ತನ ಕಾಯಬೇಕೆಂದು ನಟಿಸಿ 

ಕಂಬದಿ ಮೂಡಿ ನಗುವ ಭಕ್ತನ ನೋಡಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 


೪೬೬ 


- ಪರಮ ಮೂಢರಲಿ ನಿರುತ ಸಂಗವ ಮಾಡಿ 

ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ವಿಷ್ಣುವೆ ಪರಮದೈವವೆಂದು ದುಷ್ಟ ರಾಕ್ಷಸರ 

ಕೊಂದೆ 

- ಎಷ್ಟು ಪೊಗಳಅ ನಾನು (ಸ-೫೩-ಅ) 

- ಪರಂಜ್ಯೋತಿ ಪರಬ್ರಹ್ಮ ಪರಮ ಪುರುಷ 

ಓಂ ಎಂದು 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-ಅ) 

- ನೆರೆದು ಸುತ್ತಮುತ್ತ ಕುಳಿತ ಪರಮ ಬಂಧು 

ವರ್ಗವೆಲ್ಲ ಇರಿಸಬೇಡಿ ಸುಡುಸುಡೆಂಬರು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಅಂಜನೆಯ ವರಸೂನು ಆಶ್ರಿತ ಕಾಮಧೇನು 

ಮಂಜುಳ ಗಾನ ಗೀತ ಪರಮ ವಿಖ್ಯಾತ 

-.ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಪರಿಪರಿಯಲಿ ದೇವ ಪರಮಭಕ್ತರ ಕಾವ 

ಸುರರಿಗಭಯವಿತ್ತನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಪರಮಪದದೊಳಗೆ ವಿಷಧರನ ತಲ್ಪದಲಿ 

ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

ನ ಪರಮಜ್ಯೋತಿಯು ನೀನು ದುರುಳಕನು 

ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

- ಪರಮಪಾಮರಸಂಗ ಬಹುಭಂಗ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲಿನು 
(ಬೆ-೧೧೯-೪) 

- ಪರಮಸಾತ್ರಿ ವರ ಗುಣಕೆ ಸರಿಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೫) 

ದ ಪರಮಮುನಿಶಾಪದಿಂದವನಂಗದಲ್ಲಿ ಸಾಸಿರ 

ಕಣ್ಗಳಾಗಿರ್ದ ಪರಿಯ ನೀನರಿತು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಪರಮವೈಷ್ಣವರ ಪಂಕ್ತಿಯ ಸೇರು ಮನವೆ 

- ನಾರಾಯಣಿನು ಮನವೆ (ಬೆ-೧೪೧-೧) 

- ಪರಮ ದುಷ್ಟನಾಗಿ ಮರೆತು ಸದ್ಭರ್ಮವ 

ಗುರು ಹಿರಿಯರ ಸಾಧುಗಳ ನಿಂದಿಸಿ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೩) 

- ಪರಮ ಕಲ್ಯಾಣಿ ಸುರನದಿಯು ಯಮುನೆ 

ಗೌತಮಿಯು ವರ ಕೃಷ್ಣವೇಣಿ ಭಾಗೀರಥಿ 

ಯರೈತಂದು 

- ಪೂಸರನ ಅನಕನೇ (ಬೆ-೧೬೮-೨) 

- ಪರಮಮೂರ್ಪನು ನಿನ್ನ ಅರಿವಿದ್ದ ದಾಸ 

ರಿಗೆ ಶರಣೆನದ ರಾಜಸವೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೨೬೫೧. ಪರಮಪಾವನ - ನೆನೆಯಬಾರದೆ 

ಮನವೆ ಪರಮಪಾವನನ 

- ನೆನೆಯಖಬಾರದೆ ಮನವೆ ಪರಮಪಾವನನ 
(ಸ-೧೫೨-ಪ) 

- ಪರಮಪಾವನನೆಂಬ ಬಿರುದುಳ್ಳ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೨೬೫.೨. ಪರಮಪುರುಷ - ಪರಮಪುರುಷ 

ಹರಿ ಗೋವಿಂದ ಸಿರಿಧರ ನಾರಾಯಣ 

ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-ಪ) 

- ಪರಮಪುರುಷ ಪುರುಷೋತ್ತಮ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೨೬೫೩. ಪರಮಹಂಸ- ಬೆರೆತುಕೊಂಡಿರಲು 

ಸಜ್ಜನರ ಗೆಳೆತನವಿಲ್ಲ ಪರಮಹಂಸನೆ ಹರಿಸೊ 

ಇಂಥ ಕೊರತೆಗಳೆಲ್ಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೨) 

೨೬೫೪. ಪರಮಾತ್ಮ - ಮೊರೆಯ ಕೇಳುವರಿಲ್ಲ 

ಸಿರಿವಂತ ನಾನಲ್ಲ ಪರಮಾತ್ಮ ನಿನ್ನೊಳಗ 

ನಾನರಿತಿಲ್ಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೨) 


೪೬೭ 


- ಬಂದು ಬೇಗದಿ ಬಿಗಿದಪ್ಪದಿರಲು ಆ ಕಂದನ 

ತಪ್ಪೋ ಮಾತೆಯ ತಪ್ಪೋ ಪರಮಾತ್ಮ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ: 
(ಬೆ-೫೪-೩) 

- ಪರಮಾತ್ಮ ನೀನು ಪಾಮರನು ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

ಎ ಪರಮಾತ್ಮ ಕರಿಯ ಮೇಘವ ಪೋಲ್ವ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

ದ ಪರಮಾತ್ಮ ಪರಿಪೂರ್ಣ ಪುಂಡರೀಕಾಕ್ಷ 

ರಕ್ಷಿಸು ಎಂದು ಮೊರೆಯಿಟ್ಟಳಂಡಜತು 

ರಂಗಗಾಗ 

- ವಾಸುದೇವಾಯ ನಮೋ (ಬೆ-೯೦-೧) 

- ಪರಮಾತ್ಮ ಕಾಗೆನೆಲೆಯಾದಿಕೇಶವ ರಾಯ 

ಪರಹಿತಕೆ ಸಖನೆ೦ದು ಭಜಿಸೆಲೈ ಮನುಜಾ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ಆತನೇ ಪರಮಾತ್ಮ ಪರತತ್ವ ಪ್ರಣವ 

ನೆಂದರಿತು ಪೂಜಿಸಬಾರದೆ 

- ಆತನೇ ಪರಮಾತ್ಮ ಪರತತ್ತ 
(ಬೆ-೭ಿ೪-ಪ) ೨ 

- ಮಂಗಳಂ ಕರಿವರದ ಕರುಣನಿಧಿ ಪರಮಾತ್ಮ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ 

ನಿನ್ನದು ತಪ್ಪೊ ಎನ್ನದು ತಪ್ಪೊ ಪರಮಾತ್ಮ 

ದ ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-ಅ) 

- ತ್ರಿಗುಣರಹಿತ ಪರಮಾತ್ಮನ ಧ್ಯಾನದಿ 

ಹಗಲಿರುಳಿರಲು ನಿತ್ಯಾನಂದದಿ 

- ಮಗನಿಂದೆ ಗತಿಯು೦ಟಿ (ಬೆ-೧೪೫-೧) 

- ಮುಂದೆ ಪರಮಾತ್ಮನ ನೀವು ತಿಳಿಯ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೬) 

- ಮಾನವರಿಗೆ ಬಾಹುದು ಪರಿಹರಿಸುವ 

ಪರಮಾತ್ಮನೆಂದೆನಿಸುವ ಮುರವೈರಿಯ ಬಿಡದಿರು 

ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೨) 

ದ ಅಷ್ಟಮದ ಮತ್ತರಗಳೆಂತೆಂಬ ಟಗರುಗಳು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸೃಷ್ಟಿಯೊಳು ಪರಮಾತ್ಮನೆಂಬ ಆಡು 

- ನಾವು ಕುರುಬರು (ಬೆ-೧೫೨-೨) 

೨೬೫೫. ಪರಮಾನಂದ - ನಂದತೀರ್ಥರ 

(ಆನಂದತೀರ್ಥರ) ಮತದೊಳಗೆ ಬ೦ದವರೆಲ್ಲ 

ಎಂದಿಗಾದರು ಪರಮಾನಂದ ಪೊಂದುವರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

೨೬೫೬. ಪರಮಾರ್ಥ - ಹರಿ 

ಪರಮಾರ್ಥ ನಿರುತದಿಂದಲಿ 

ದೊರೆಯಿತೀ ಗುರು ಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಪ) 

- ಶೇಷ ವಿಶೇಷವೆಂದೆನಿಪ ಪರಮಾರ್ಥದೊಳು 

ಮೀಸಲಳಿಯದ ಪಾಪರಹಿತನಾಗು 

- `ನಾರಾಯಣಿನು ಮನವೆ (ಬೆ-೧೪೧-೩) 

೨೬೫೭. ಪರಮೇಶ - ಪಕ್ಷಿವಾಹನ ವಿಷ್ಣು 

ಪಾಹಿ ಪರಮೇಶ ರಕ್ಷ ಕೌಸ್ತುಭಭೂಷ ವೈಕುಂಠ 

ವಾಸ 

- ಲಾಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೪) 

೨೬೫೮. ಪರಮೇಷ್ಠಿ - ವಾಸವಮರಾಳಿ 

ಪರಮೇಷ್ಠಿವ೦ದಿತ ವೆಂಕಟೇಶನೊಲಿದುಪ್ಪ 

ವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-ಪ) 

೨೬೫೯. ಪರಲೋಕ - ಪುಣ್ಯ ತೀರಿದ ಮೇಲೆ 

ಪರಲೋಕ ಸಾಧನವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

- ಹರಣ ಹಿಂಗದ ಮುನ್ನ ಹರಿಯ ಸೇವೆಯ 

ಮಾಡು ಪರಲೋಕ ಸಾಧನವನು ಮಾಡು 

-ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೫) 

- ಹರಿಭಕ್ತಿಯಿಲ್ಲದವಗೆ ಪರಲೋಕವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಟಿ 
(ಬೆ-೧೨೫-೫) 

-. ಆಕಳೊಳಾಡಿ ಪರಲೋಕಕೆ ನಡೆದಂಥ 

ಆಕೆವಾಳ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೪) 

- ಪಥ ನಡೆಯದಯ್ಯ ಪರಲೋಕಕೈದುವಡೆ 

- ಪಥ ನಡೆಯದಯ್ಯ (ಬೆ-೯_ಪ) 


ನಿನ್ನ 
ಎನಗೆ 


೪೬೮ 


೨೬೬೦. ಪರಶು (ಸ್ಪರ್ಶಮಣಿ?) -. ಪರಶು 

ನೇವಾಳ೦ಗಳಿರುತಿರೆ ಬೀದಿಯ ಬರಿಗಲ್ಲ 

ತೊಳೆಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

೨೬೬೧. ಪರಶು (ಗಂಡುಗೊಡಲಿ)- ಧರೆಯ 

ದಾನವ ಬೇಡಿ ನೆಲವ ಮೂರಡಿ ಮಾಡಿ 

ಪರಶುವಿಡಿದು ಕ್ಷತ್ರಿಯರ ಸವರಿ 

- ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೨) 

೨೬೬.೨೨, ಪರಶುರಾಮ - ಬಿಲುವಿದ್ಯೆಯಲಿ 

ಪರಶುರಾಮನೋ ನೀನು 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೩) 

೨೬೬೩. ಪರಸತಿ - ಗುರುಸತಿಗೆ ಪರಸತಿಗೆ 

ಎರಡು ಎಣಿಪನ ಸ೦ಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲಿನು 
(ಬೆ-೧೧೯-೪) 

- ಪರಸತಿಯ ಕಾಮಿಸಿದವಗೆ ಪಾಂಡು 

ರೋಗವು 

- ಧರ೯5ವೆಂದೆನಿಪ ಮಾರ್ಗವನು ಅಟ್ಟು 
(ಸ-೧೨೪-೧) 

- ಸತಿಯಿದ್ದು ಪರಸತಿಯ ಬಯಸುವನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಜ್ವೆನಯ್ಯ 
(ಸ-೧೨೩-೨) 

- ಪರಸತಿಯರಿಗೆ ಅಳುಪಿದಾತಗೆ ಮೂತ್ರಕೃಚ್ರ 

- ಧರ್ಮವೆಂದೆನಿಪ ಮಾರ್ಗವನು ಅಟ್ಟು 
(ಸ-೧೨೪-೨) 

- ನೋಡದಿರು 

ದುರ್ಜನರ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಬಾಗಿ ಪರಸತಿಯರನು ಬಯಸಿ ಕಣ್ಣಿಡು 

ವಂತ ಯೋಗ ತಪ್ಪಿದರಲೆಲ್ಲ ದೇವ ಬ್ರಾಹ್ಮಣರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳಿೆ 
(ಬೆ-೧೩೮-೨) 

- ನೋಡಿ ಮರುಳಾಗದಿರು ಪರಸತಿಯರ 

- ನೋಡಿ ಮರುಳಾಗದಿರು (ಬೆ-೧೨೭-ಪ) 


ಪರಸತಿಯ ಕೂಡದಿರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೬೬೪. ಪರಸ್ನೀ ವಿತ್ತ ಮದದಿ ಪರಸ್ಸೀಯರ 

ಕಂಡು ಅರ್ತಿಪಡುತಲಿದ್ದೆ ಜೆ 

- ಈ ನಿನ್ನ ಮೋರೆ ಮೇಲೆ (ಸ-೧೦೦-೧) 

೨೬೬೫. ಪರಹಿತ - ಪರಹಿತಾರ್ಥದ ಧರ್ಮ 

ಪಡೆಯದಾತನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲಿನು 
(ಬೆ-೧೧೯-೪) 

೨೬೬೬. ಪರಾಕು - ಸಿರಿಯ ಮದವೆ 

ಮುಕುಂದ ನಿನ್ನ ಚರಣಸೇವಕನ ಬಿನ್ನಹ 

ಪರಾಕೆಲೊ ದೇವ 

- ಸಿರಿಯ ಮದವೆ ಮುಕುಂದ (ಬೆ-೬೯-ಪ) 

೨೬೬೭. ಪರಾಕ್ರಮಿ - ತಿಳಿದು ಕೂರ್ಮ 

ರೂಪಾಗಿ ಮಂದರವನು ಪೊತ್ತು ಉಳಿಸಿದೆ 

ಲೋಕವನುನ್ನತ ಪರಾಕ್ರಮಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೨೬೬೮. ಪರಾಶರ - ಆ ಶೌಂಡಲ್ಯ ಪರಾಶರ 

ಎನಿಪನು ವೇಶೆಯಪುತ್ರ ವಸಿಷ್ಠಮುನಿ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

- ರುಕುಮಾಂಗದ ಬಲ್ಲ ಹುಷಿ ಪರಾಶರ ಬಲ್ಲ 

ಮಕರಕುಂಡಲಧರ ಮಹಾತ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) 

- ಜಯಜಯಾಸನ ಶುಕ ಪರಾಶರ ರಿಪುಮಾನ್ಯ 

ಪಯೋಜಸಂಭವ ಸಂತತಿ 

- ತ೦ಗದಿರಸಸಿಮಿಷ ತಾರಕೆಗಳು 
(ಬೆ-೧೬೯-೬) 

- ಶುಕ ವ್ಯಾಸ ದುರ್ವಾಸ ಕುಂಭಸಂಭವರು 

ಕೌಶಿಕ ಪರಾಶರ ಅಂಬರೀಷ ಗೌತಮರು 

- ಪೂಸರನ ಜನಕನೇ (ಬೆ-೧೬೮-೪) 

- ಸುಲಭ ವಸಿಷ್ಠನು ಪರಾಶರನು ಶುಕ 

ಮುನಿಯು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೨೬೬೯. ಪರಿ (ರೀತಿ) - ಆಶಾಪಾಶಗಳು ಎಂಬ 

ಬಹುಪರಿ ಯಮಪಾಶಕ್ಕೆ ಒಳಗಾದೆನೊ 

- ಕಾಡುವ ದುರಿತಗಳ ಸೀ ಅಡಿಸೆ೦ದು 
(ಬೆ-೬೦-೨) 


೪೬೯ 


- ಮೀಸಲೂಳಿಗವನು ಮಾಡದೆ ಈ ಪರಿಕ್ಷೇಶ 

ದಿಂದಲಿ ಬಲು ಗಾಸಿಯಾದೆನಯ್ಯ 

- ಕಾಡುವ ದುರಿತಗಳ ನೀ ಖಡಿಸೆಂದು 
(ಬೆ-೬೦-೨) 

- ಪರಿಪರಿಯಲಿ ದೇವ ಪರಮಭಕ್ತರ ಕಾವ 

ಸುರರಿಗಭಯವಿತ್ತನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಸಿರಿವಂತನ ಸ್ನೇಹಮಾಡಿ ನಡೆದರಿಲ್ಲ 

ಪರಿಪರಿಯಲಿ ವಿದ್ಯೆ ಕಲಿತರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

- ಪರಿಪರಿಯಲೀ ಚರ್ಮ ಎಳೆದೆಳೆದು ಎಲುವು 

ನರನರವನ್ನು ತೆಗೆದು 

- ಕಂಡೆ ನಾ ತಂಡತಂಡದ ಹಿ೦ಡು ದೈವ 
(ಬೆ-೮೪-೨) 

- ನಾಡೊಳಗೆ ಕೆಟ್ಟವರ ಪರಿಯ ನೀನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-ಪ) 

- ತಿಳಿದುದಿಲ್ಲವು ಷೋಡಶೋಪಚಾರದ 

ಪೂಜೆಗಳಲೊಂದು ಪರಿಯಾದರೂ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೫) 

- ನಂಬಿದ್ದ ಸುಜನರು ಹರಿಯೆ ಕೆಟ್ಟದೆಂಬ 

ಸುದ್ದಿಯ ನಾನರಿಯೆ ಸತ್ಕುಟುಂಬ ಎಂಬುದು 

ಹೊಸಪರಿಯೆ 

- ಇದ್ದೀಯಾ ಶ್ರೀ ಹರಿ ಸೀನೊಆಅದು 

ಬ೦ದಿದ್ದೀಯಾ (ಸ-೩೨-೨) 

- ಪರಮಮುನಿಶಾಪದಿಂದವನಂಗದಲ್ಲಿ ಸಾಸಿರ 

ಕಣ್ಣಳಾಗಿರ್ದ ಪರಿಯ ನೀನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಅತಿಬೇಗ ಚಲಿಸೆಂದು ಬೆಸಸಲಾ ಮುನಿ 

ಯಿಂದ ಗತಿಗೆಟ್ಟು ಉರಗನಾಗಿರ್ದ ಪರಿಯರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೧) 

- ಮಂಡಲಕೆ ಹೊಸಪರಿಯು ಮನ್ಮಥನ ಠಾಣ್ಯ 

ವಿದು ಮಂಡೆಹೋಗುವುದನ್ನು ಅರಿಯದೀ 

ಕೊಂಪೆ 

-. ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಜಕೆ 

ಯರದು (ಬೆ-೧೦-೨) 

- ಧುರದೊಳಗೆ ರಘುವರನು ಶರದಿಂದ 

ಈರೈದು ಶಿರಗಳನೆ ಹೋಗಾಡಿಸಿದ ಪರಿಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಈ ಪರಿಯಲುಂಬ೦ಂಥ ಅಳಿಯ ಭೋಜನ 

ದಿಂದ ಗೋಪಾಳ ಲೇಸು ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

- ಆವ ಪರಿಯಲಿ ನಿನ್ನನೊಲಿಸಿ ಮೆಚ್ಚಿಪ ವಿಧವು 

ಅಣುಮಾತ್ರ ತೋರದಲ್ಲ 

- ಆವ ಪರಿಯಲ ನಿನ್ನನೊಅಸಿ 
(ಬೆ-೩೭-ಪ) 

- ಈ ಪರಿಯಲಿ ಬಹು ಜನಿಸಿದೆ ಭಲೆ ಭಾಪುರೆ 

ಬಾಡದೊಳ್‌ ನೆಲಸಿದೆ 

- ನಿನಗಿಂತ ಕುಂದೇನೊ (ಬೆ-೮೭-೫) 

- ಜೀವವಿದ್ದಂತೆ ಲಜ್ಜೆಯ ಕಳೆದುಕೊಳಲಾರೆ 

ಆವ ಪರಿಯಲಿ ನಿನ್ನ ನಂಬಿದೆ 

- ವಾಸುದೇವಾಯ ನಮೋ (ಬೆ-೯೦-೨) 

- ಶ್ರೀಪತಿ ಕಾಗೆನೆಲೆಯಾದಿಕೇಶವ ಚರಣ ಈ 

ಪರಿಯಲಿ ಭಜಿಸಿ ಸುಖಿಯಾಗೊ ಮನವೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

- ನೆಲಗಳಿಗೆ ಸಾಕ್ಷಿಯೇನು ನ್ಯಾಯದಾ ಪರಿ 

ಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

೨೬೭೦. ಪರಿ (ಹರಿ, ಮುರಿ) - ಘೋರತನ 

ವೆತ್ತ ತ್ರಿಪರದ ಕೀಲ ಪರಿದ ಮದನಾರಿಸಖ 

ಬುದ್ಧನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ದುರಿತಮರ್ದನ ಕಾಗೆನೆಲೆಯಾದಿಕೇಶವನೆ 

ದುರಿತಬಂಧವ ಪರಿದೆ ನಾರಾಯಣಾ! 

- ನಾರಾಯಣಾ ನಮೋ (ಬೆ-೫೧-೩) 

೨೬೭೧. ಪರಿಗ್ರಹಿಸು - ಕ್ಷೀಣ ಶಾಸ್ತ್ರಾರ್ಥವ 

ಪರಿಗ್ರಹಿಸುತೆ ಕುರಿ ಕೋಣಗಳ ತಲೆ ಚೆಂಡನಾಡಿ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೧) 

೨೬೭೨. ಪರಿಚಾರಕ - ತಿರುಚೂರ್ಣ ದ್ವಾದಶ 

ನಾಮವನಿಡುವರ ಪರಿಚಾರಕರ ಪರಿಚಾರಕ 

ನೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

೨೬೭೩. ಪರಿಪರಿ - ಪರಿಪರಿ ವಿಧದಲಿ ರಾಗವ 

ನುಡಿಸುತ ತುರುಹಿಂಡುಗಳ ಕೂಡುತ ಪಾಡುತ 


೪೭೦ 


-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

೨೬೭೪. ಪರಿಪೂರ್ಣ - ಅಕ್ಷಯ ಫಲದಾತ 

ಅಖಿಳ ಲೋಕೇಶ ಲಕ್ಷಣ ಪರಿಪೂರ್ಣ 

ಲಕ್ಷ್ಮಿಪ್ರಾಣೇಶ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೪) 

- ಪರಬ್ರಹ್ಮ ತನ್ನೊಳಗೆ ಪರಿಪೂರ್ಣವಾಗಿರಲು 

ಪರಂಜ್ಯೋತಿ ಲಿಂಗವ ಬಯಸಿ ನೋಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

- ಅಣುರೇಣು ಪರಿಪೂರ್ಣ ಮೂರುತಿಗೆ ನಾ 

ಪ್ರದಕ್ಷಿಣೆಯೆಂತು ಸುತ್ತಿ ಬರಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೩) 

ನ ಪರಮಾತ್ಮ ಪರಿಪೂರ್ಣ ಪುಂಡರೀಕಾಕ್ಷ 

ರಕ್ಷಿಸು ಎಂದು ಮೊರೆಯಿಟ್ಟಳಂಡಜತು 

ರಂಗಗಾಗ 

- ವಾಸುದೇವಾಯ ನಮೋ (ಬೆ-೯೦-೧) 

- ಅಣುರೇಣುತೃಣದೊಳು ಪರಿಪೂರ್ಣ 

ನಾದನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಅಕ್ಷರನೆ ಆಟದೊಳು ಜಗವ ಮೋಹಿಪ 

ಸ್ಥೂಲ ಸೂಕ್ಷ್ಮದೊಳು ಪರಿಪೂರ್ಣನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ಅಣುರೇಣುತ್ಕಣಗಳಲಿ ಪರಿಪೂರ್ಣನೈ 

ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

೨೬೭೫. ಪರಿಮಳ - ಅಂದವಹ ಸಂಪಿಗೆಯ 

ಅರಳ ಪರಿಮಳವುಂಡು ಮುಂದುವರಿಯದೆ 

ಬೀಳ್ವ ಮಧುಪನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೨) 

- ಹರಿ ಚರಣ ಯುಗಳಕ್ಕೆ ಅರುಪಿಸಿದಾ ಬಳಿಕ 

ಪರಿಮಳವನಾಘ್ರಾಣಿಸೆಂದೊಡೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೧-೩) 
- ತನುವಿನಾ ಪರಿಮಳವು ಘಮಘಮಿಪನಿಗೆ 
ಸುಚಂದನವೆಂತು ನಾ ಪೂಸಲಿ 
- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೧) 
- ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ 
ಬಿಡದೆ ಲೇಪಿಸಿಕೊಂಬುದು ನಿನ್ನದು 
- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 
- ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ 
ಸುರರು ತಂದಿದ್ದಾರೆ ಬಲು ಭಕುತಿಯಿಂದ 
- ಏಳು ನಾರಾಯಣ (ಸ-೫೯-೨) 
೨೬೭೬. ಪರಿಮಿತಿ - ಅತ್ತಲೋ ಎತ್ತಲೋ 
ಎತ್ತಲೋ ಈ ಸಂಸಾರ ಬತ್ತಲೆಗೆ ಬತ್ತಲೆ 
ನಿತ್ಯವಲ್ಲ ಪರಿಮಿತಿಯಿಲ್ಲ. 
- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 
೨೬೭೭. ಪರಿವಾರ - ಧೀರ ರಾಹುತ ಪರಿವಾರ 
ದಹಂಕಾರ ಭಾರವನು ತೆಗೆದೆಯೋ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 
- ಸುತ್ತು ನೆರೆದಿಹ ಸಭೆಯ ಪರಿವಾರದವರೆಲ್ಲ 
ಹೆತ್ತುದಿಲ್ಲವೆ ಎನ್ನ ಪೋಲ್ವ ಹೆಮ್ಮಕ್ಕಳನು 
- ವಾಸುದೇವಾಯ ನಮೋ (ಬೆ-೯೦-೪) 
೨೬೭೮. ಪರಿಶೋಧಿಸು - ವರಮುನಿಗಳು 
ಕೂಡಿ ಸರುವೋತ್ತಮನಾರೋ ಪರಿಶೋಧಿಸ 
ಬೇಕೆಂದು 
- ತೋರೆ ಬೇಗನೆ ಸಖ (ಬೆ-೯೪-೩) 
೨೬೭೯. ಪರಿಶ್ಚೇತ (ಪಾಂಡುರೋಗ?)) - 
ಧರೆಯನಳಿಸಿದವಗೆ ಸರ್ವಾಂಗ ಪರಿಶ್ವೇತವು 
- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೧) 
೨೬೮೦. ಪರಿಹರಿಸು - ಧುರದಲ್ಲಿ ನಾಲ್ಕು 
ಸಾವಿರ ನಿಲ್ಲದೆನದೆಸೆಗೆ ಪರಿಹರಿಸಿದೆಯೆಲೊ 
ಶ್ರೀ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 
- ಸ್ಮರನ ಶರತಾಪವನು ಪರಿಹರಿಸಲರಿಯದೆ 
ದುರುಳ ಕೀಚಕನು ದ್ರೌಪದಿಯ ತುಡುಕಿ 
- ನೋಡಿ ಮರುಳಾಗದಿರು (ಬೆ-೧೨೭-೩) 


೪೭೧ 


- ಮಾನವರಿಗೆ ಬಾಹುದು ಪರಿಹರಿಸುವ 

ಪರಮಾತ್ಮನೆಂದೆನಿಸುವ ಮುರವೈರಿಯ ಬಿಡದಿರು 

ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೨) 

- ಕಷ್ಟ ದಾರಿದ್ರ್ಯವನು ಪರಿಹರಿಸದಿರೆ ದೂರು 

ಮುಟ್ಟುವುದು ನಿನಗಯ್ಯ ಕೃಷ್ಣ 

ದ ಪೂರ್ವಜನ್ಮದಆ ನಾ ಮಾಡಿದಾ 
(ಬೆ-೮-೧) 

- ಗಾಸಿಯನು ಮಾಡದಲೆ ದೋಷವನು 

ಪರಿಹರಿಸೊ ಸಾಸಿರ ನಾಮದಾ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 

ದ ಭಾವಶುದ್ಧಿಯಲಿ ಹೇಳುವನೊ ಕೇಳುವನ 

ವನಘಾವಳಿಯ ಪರಿಹರಿಸಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ಮೀರಲಳವಲ್ಲವೋ ಮುನ್ನ ಮಾಡಿದ್ದುದನು 

ಆರು ಪರಿಹರಿಸಿಕೊ೦ಬವರಿಲ್ಲವೊ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

- ಬಾಡದಾದಿ ಪ್ರಸನ್ನ ಕೇಶವನೆ ಎನಗಾದ 

ದುರ್ಮತಿಯ ಪರಿಹರಿಸು ಎಲೆ ದೇವ 

- ನಿನ್ನ ನಾಮ ವಾಲ್ಠೋಕಿಯನುದ್ಧರಿಸಿದೆ 
(ಸ-೧೪೫-೩) 

- ಅರಿಯಂತೆ ಬಂದೆನ್ನ ನಡವಳಿಯಲಿ ಶ್ವಾನ 

ದುರಿತಂಗಳೆಲ್ಲ ಕಾಡುತಿವೆ ಪರಿಹರಿಸು ಎಲೆ 

ದೇವ 

- ನಿನ್ನ ನಾಮ ವಾಲ್ಚೀಕಿಯನುದ್ದರಿಸಿದೆ 
(ಸ-೧೪೫-೨) 

೨೬೮೧. ಪರಿಹಾಸ್ಯ - ಗ೦ಡುಗತ್ತರಿಯನ್ನು 

ಕೊರಳಿಗಿಟ್ಟರು ಇಲ್ಲ ಪ್ರಚಂಡನಾದರೂ ಇಲ್ಲ 

ಪರಿಹಾಸ್ಯವಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೨) 

೨೬೮೨. ಪರುಠವಿಸು (ಸಿದ್ಧಪಡಿಸು) - 

ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಶ್ರೀಮುಕುಂದಾರ್ಪಣವ ಮಾಡಿ ಮನೆ 

ಯಲುಣ್ಣದೆ 

- ಧರ್ಮೇ£೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೨೬೮೩. ಪರುವತ/ಪರ್ವತ (ಪರುವತ) - 

ಇಳಿದು ಪಾತಾಳಕೆ ಪರುವತ ಪೋಪುದ ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಕಲುಷ ಪರ್ವತಕ್ಕಿದು ಕುಳಿಸವಾಗಿಪ್ಪ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

- ತ೦ಂಗದಿರನನಿಮಿಷ ತಾರಕೆಗಳು ಮಸಳಿಸೆ 

ಪತಂಗ ಪರ್ವತವ ಅಡರಿ ಬಂದನು 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-ಪ) 

- ಧೀರ ಸೋಮಕ ವೇದಜೋರನ ಮಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

- ಜತನದೊಳಮೃತಮಥನದಿಯಂದು ಪರ್ವತ 

ವನುದ್ಭರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 

- ದಾರಿದ್ಯಕ್ಕೊದಗದ ದ್ರವ್ಯಪದಾರ್ಥದ ಏರಿ 

ಇದ್ದರೇನು ಪರ್ವತವಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

- ಸಿಂಧು ಬಂಧನಕೆ ಸಮಸ್ತ ಪರ್ವತಗಳ 

ತಂದು ನಳನ ಕೈಯೊಳಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_೨) 

೨೬೮೪. ಪರೆ - ಪೃಥ್ವಿಯ ತಲೆಯನು ಪರೆ 

ಮಾಡಿ ತಾಳಿದಳುತ್ಕ್ಯಾನಮಮ್ಮನ ತಂದೆಯ 

ಮೆಲುವನ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 

೨೬೮೫. ಪಲ್‌/ಪಲ್ಲು - ನಸುನಗುವ ಪಲ್ಪ 

ಗುಣಶೀಲೆ ದೇವಿ ಬಿಸಜಾಕಿ ಎನ ಹೃದಯ 

ಕ ಖೃ 4೪ 

ದೊಳು ನಿಂದವಳೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೧) 

- ವಸುದೇವನುದರದಿ ಪುಟ್ಟಿದನೆ ಪಲ್ಮಸೆವ 


೪೭೨ 


ದನುಜರೊಡೆಗುಟ್ಟಿದನೆ 
- ಗೋವಿ೦ದ ಹರಿ ಗೋವಿ೦ದ 
(ಬೆ-೫೬-೩) 
೨೬೮೬. ಪಲ್ಲಣ - ಕುದುರೆ ಮೇಲಿನ ಪಲ್ಲಣವೆ 
ಇಲ್ಲ ಬಾಯಿಗಿಟ್ಟ ಬೊಕ್ಕಣವೆ? ಹೋಗೆನುತಾನೆ 
- ಎಂಥ ಟವಳಗಾರನಮ್ಮ (ಸ-೪೩-(೧) 
೨೬೮೭. ಪವಡಿಸು - ಚ೦ದ್ರವೈರಿಯ ಮೇಲೆ 
ಪವಡಿಸಿದನ 
- ಕಾವನಯ್ಯನ ಕಳುಹು (ಬೆ-೧೫೩-೧) 
- ಏಕೆ ನೀನಿಲ್ಲಿ ಪವಡಿಸಿದೆ ಜಗದೇಕ ವಿಖ್ಯಾತ 
ಪಶ್ಚಿಮರಂಗಧಾಮ 
- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-ಪ) 
- ಏದರಾಲಸ್ಯಮೇಳೇಳು ಮಾಧವನೆ ಕಲುಬ 
ಗಿರಿಯಲ್ಲಿ ಬಳಲಿ ಪವಡಿಸಿದೆ 
- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 
೨೬೮೮. ಪವನ - ದುರಿತಜೀಮೂತಪವನ 
ದುರಿತಾಂಧಕಾರರವಿ ದುರಿತಲತಾಲವಿತ್ರ 
ನಾರಾಯಣಾ 
- ನಾರಾಯಣಾ ನಮೋ (ಬೆ-೫೧-೩) 
೨೬೮೯. ಪವಾಡ - ಧರೆಯೊಳು ಲಿಂಗದ 
ವೀರ ಪವಾಡವ ಇರಿದು ಎಬ್ಬಿಸುವೆವು 
ಎಂತೆಂಬಿರಿ 
- ಶಂಕರನಾರಾಯಣ ಚಡು 
(ಬೆ-೧೭೫-೬) 
೨೬೯೦. ಪವಿತ್ರ - ಹರಿ ನಿನ್ನ ಪಾದವು 
ಪವಿತ್ರತರವೆಂಬುದಕೆ ಧರಣಿ ಬಲಿ ವಎಧಿ 
ಭವಾಹ್ಲಾದ ಹೊಣೆಯೊ 
- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 
- ಹಲಧರಾನುಜನೆಂಬ ಪವಿತ್ರನಾಮದ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 
೨೬೯೧. ಪಶುಪತಿ - ಅಸುರ ಬೆನ್ನಟ್ಟಿ ಬರೆ 
ಪಶುಪತಿಯ ರಕ್ಷಿಸಿದೆ 
- ವಾಸುದೇವಾಯ ನಮೋ (ಬೆ-೯೦-೬) 
- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 
ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 
- ಆವ ಬಲವಿದ್ದರೇನು (ಬೆ-೧೩೩-೧) 
೨೬೯೨. ಪಶುಪಾಲನೆ - ಪಶುಪಾಲನು 
ಪ್ಲವಡಿಸೊ ಹರಿಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತಂ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೨೬೯೩. ಪಶ್ಚಿಮ - ಏಕೆ ನೀನಿಲ್ಲಿ ಪವಡಿಸಿದೆ 

ಜಗದೇಕ ವಿಖ್ಯಾತ ಪಶ್ಚಿಮರಂಗಧಾಮ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-ಪ) 

೨೬೯೪. ಪಸರಿಸು - ನೆಗ್ಗಿದುವು ನಿಜ ಕುಲಾದ್ರಿ 

ಗಳಲಿ ಭಾನುವಿನ ಕಿರಣ ನುಗ್ಗಿ ಪೃಥ್ವಿಯೊಳು 

ಪಸರಿಸಿತು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೨೬೯೫. ಪಳಿದ್ಯ - ಗಂಧಶಾಲ್ಯನ್ನ ಸದ್ಭತ 

ತೋಯೆ ಪಳಿದ್ಯವ ಮ೦ದವಾದ ಅಳೆಯ ಸ್ವಾದು 

ಸೀಕರಣಿಗಳನು 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೨೬೯೬. ಪಳು (ಕಾಡು) - ಎಲುವು ಖಂಡ 

ರೋಹಿತ ನರಪ೦ಜರ ಪಳುವಿನೊಳಗೆ ನಮ್ಮ 

ಕುಲವ ಕೇಳುವರೆ 

- ಏತರವನೆಂದು ಪೇಳಅ (ಬೆ-೧೨೨-೪) 

೨೬೯೭. ಪಾಂಡವ - ಕ್ರೂರ ಖಳನ ತರಿದು 

ಆ ಪಾಂಡವರ ಅರಣ್ಯದಿ ಪೊರೆದ 

- ಮರೆಯದಿರು ಹರಿಯ (ಸ-೨೦೩-೨) 

- ಜಲನಿಧಿ ಸುತನ ಮೊಮ್ಮಗನ ಕೊಂದ ಶೂರ 

ನಕುಲ ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಬೇಸರದೆ ಕೌರವನ ಕೊ೦ದ ಪಾಂಡವರ 

ಸ೦ಂತೋಷದಲಿ ಪಕ್ಷಿಕರ ಮಾಡಿಕೊಂಡಿರ್ಪೆ 

- ಆವುದೊಳ್ಳೆಯದೊ ನಸಿನ್ನಂಗ (ಬೆ-೬೮-೪) 

- ಸಿರಿಯುಳ್ಳ ಪಾಂಡವರು ಕೌರವರು ತಾವೆಲ್ಲಿ 

ನೆರೆಗೆಲಿದ ವಾಲಿ ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೧) 

- ನದಿಸುತನು ಅಕ್ರೂರ ಪಾಂಡವರು ಐವರೂ 

ಒದಗಿ ಬಂದಿಹರು 

- ಪೂಸರನ ಜನಕನೇ (ಬೆ-೧೬೮-೩) 

ಎ ಅವರೆಮ್ಮ ಜೀವ ಪಾಂಡವರೆಂದನು 

- ವಾಸುದೇವಾಯ ನಮೋ (ಬೆ-೯೦-೧೪) 

ಎ ಸವುಶಯವಿಲ್ಲದೆ ಕುರುವಂಶ ಸವರಿದ 

ಹಿವುಸಕನಾದಿಕೇಶವನೊ ಪಾಂಡವರೊ 


೪೭೩ 


- ಬಂದಿದೆ ದೂರು ಏರಿದೆ (ಬೆ-೮೬-೭) 
- ಸರಳಮಂಚದ ಮೇಲೆ ಮಲಗಿ ಪ್ರಾಣವ 
ಬಿಟ್ಟು ಕುರುಪನ ಕೊಂದವ ಭೀಷ್ಮನೊ 
ಪಾಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೨) 
- ನೆಟ್ಟನೆ ರಣದೊಳು ಕಾದದೆ ಪ್ರಾಣವ ಬಿಟ್ಟು 
ಕೊಂದವನು ಕರ್ಣನೊ ಪಾಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೪) 
- ಬಗೆಯಿಂದ ಜೂಜಲಿ ಸೋಲಿಸಿ ರಾಯನ 
ಬಗೆದು ಕೊ೦ದವನು ಶಕುನಿಯೊ ಪಾಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೧) 
- ಜಗವರಿಯಲು ಕುರುವಂಶಕೆ ಕೇಡನು 
ಬಗೆದು ಕೊ೦ದವನು ದ್ರೋಣನೊ ಪಾಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೩) 
- ರಥದಿ೦ದಿಳಿದು ಪೋಗಿ ಕುರುವಂಶ ಸವರಿದ 
ಹಿತಶತ್ರುವಾರು ಶಲ್ಯನೊ ಪಾ೦ಂಡವರೊ 
- ಬಂದಿದೆ ದೂರು ಬರಿದೆ (ಬೆ-೮೬-೫) 
- ಕಲಿ ಭೀಮಸೇನನ ನುಡಿಕೇಳಿ ಪೊರಮಟ್ಟು 
ಕುಲವ ಕೊಂದವನು ಕೌರವನೋ ಪಾಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೬) 
- ಕವುರವ ಪಾಂಡವರೊಳು ಭೇದವನಿಕ್ಕಿ 
ಫವುಜೊಡ್ಡಿ ಕುರುಕ್ಷೇತ್ರದಲಿ ಕಾದುತ 
- ಬಂದಿದೆ ದೂರು ಬರಿದೆ (ಬೆ-೮೬-೭) 
- ಸುರನದಿಯ ಸುತನು ಪಾ೦ಂಡವರಿಗಾಪ್ತನು 
ನಿನಗೆ ಪರಮ ಭಕ್ತನು ಸ್ವ ಇಚ್ಛಾಮರಣಿಯು 
- ನೀನಾವ ಬಾ೦ಂಧವನೊ (ಬೆ-೭೮-೨) 
- ಬಂದಿದೆ ದೂರು ಬರಿದೆ ಪಾಂಡವರಿಗೆ 
ಕಾದಿಕೊಂದರು ಕೌರವರನೆಂಬಪಕೀರ್ತಿ 
- ಬಂದಿದೆ ದೂರು ಬರಿದೆ (ಬೆ-೮೬-ಪ) 
೨೬೯೮. ಪಾಂಡು (ಒ೦ದು ಚರ್ಮರೋಗ) 
- ಪರಸತಿಯ ಕಾಮಿಸಿದವಗೆ ಪಾಂಡು 
ರೋಗವು 
- ಧರ್ಮವೆಂದೆನಿಪ ಮಾರ್ಗವನು ಏಟ್ಹು 
(ಸ-೧೨೪-೧) 
೨೬೯೯. ಪಾಂಡು (ಪಾಂಡವರ ತಂದೆ)- 
ಪಾಂಡು ಚಕ್ರೇಶನ ಸುತಗೆ ಒಲಿದಾನೆ 
- ಆನೆಯ ನೋಡಿರಯ್ಯ (ಬೆ-೧೫೬-೧) 
೨೭೦೦. ಪಾಂಡುನಂದನ - ಪುಂಡರಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪಾಂಡುನಂದನರು' ಮತ್ತದರೊಳು 

ಕಂಡೋರ್ವಳೈವರು ಭೋಗಿಪರು 

- ನಡತೆ ಹೀನನಾದರೇನಯ್ಯ (ಸ-೧೨೭-೧) 

- ಶುಂಡಿಲಾಪುರದೊಳಗೆ ದುರುಳ 

ದುರ್ಯೋಧನನು ಪಾಂಡುನಂದನರೊಡನೆ 

ಕಪಟ ಜೂಜವನಾಡಿ 

- ವಾಸುದೇವಾಯ ನಮೋ (ಬೆ-೯೦-೧) 

೨೭೦೧. ಪಾಕ - ಕನಕಗಿರಿ ನೆಲೆಯಾದಿ 

ಕೇಶವದಾಸ ಕನಕನ ಕಟ್ಟಳೆಯೊಳು ನಿಂತು 

ಸುಖದ ಪಾಕವನು ಚಂದದಿ ಸವಿಯುಣ್ಣಲಿಕ್ಕೆ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೩) 

೨೭೦೨. ಪಾಕಶಾಸನ (ಇಂದ್ರ - ಪಾಕಶಾಸನನ 

ಸಭೆಯನು ಮೆಚ್ಚಿಸಿ 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೪) 

- ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

೨೭೦೩. ಪಾಟ (ಪಾಡು) - ಇಂಥಿಂಥವರಿಗೆಲ್ಲ 

ಈ ಪಾಟವಿರಲಾಗಿ ಭ್ರಾಂತ ಮನುಜರಿಗೆ 

ಪೇಳಲಿನೆಷ್ಟು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 

೨೭೦೪. ಪಾಡಂಪಡು (ಕಷ್ಟಪಡು) - 

ಕ್ಷೀಣದೇಹವ ಬಿಡುವೆನೆಂದು ಪಾಡಂಪಟ್ಟು 

ತ್ರಾಣದಲಿ ಗರಳತೈಲವ ಸೇವಿಸೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೪) 

೨೭೦೫. ಪಾಡು (ಪರಿಸ್ಥಿತಿ) - (ಕೀಚಕನು) 

ಮರುತಸುತ ಭೀಮನಿಂದಿರುಳೊಳಗೆ ಹತನಾದ 

ನರಗುರಿಯೆ ನಿನ್ನ ಪಾಡೇನು ಧರೆಯೊಳಗೆ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಮಿಕ್ಕ ನರರ ಪಾಡಿದೇನು ನೀವು ಬರಿದೆ 

ಭ್ರಾಂತರಾಗಬೇಡಿರೊ 

- ನಂಬಬೇಡಿ ಸಿರಿಯು ತನ್ನದೆ (ಬೆ-೧೧೫-) 

-.ನಾ ನಿಮ್ಮ ದಾಸರ ದಾಸ ಈ ನರರ 

ಪಾಡೇನೆರಡು ದಿನದ ಸಂಸಾರ 

-. ನಾನಿಮ್ಮ ದಾಸರ ದಾಸ (ಸ-೧೩೪-ಪ) 

-. ಪಂಥ ಪಾಡುಗಳನರಿಯದ ಬಂಟನವ 


೪೭೪ 


ತುಂಟ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭.-೨) 

೨೭೦೬. ಪಾಡು (ಹಾಡು ಹೇಳು) - 

ಪಗಲಿರುಳು ಸಾಮಗಾನಪ್ರಿಯನ ಮುಂದೆ 

ಗೀತಗಳ ನಾನೇಂ ಪಾಡಲಿ 

- ಆವ ಪರಿಯಅ ನಿನ್ನನೊಲಸಿ (ಬೆ-೩೭-೪) 

- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 

ಪಾಡುವ ತುಂಬುರ ನಾರದರ ಸಂಭ್ರಮದಿ 

- ಸಿರಿಯ ಮದವೆ ಮುಕುಂದ (ಬೆ-೬೯-೩) 

- ಕಾಮಜನಕ ನಿನ್ನ ನಾಮ ಪ್ರೇಮದಿಂದ 

ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ 

ವಾಮನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೭) 

- ಪಾಡುವೆ ನಿನ್ನ ನಾಮ ಸೀತಾರಾಮ ಆಡುವೆ 

ಮನದಣಿಯ 

- ಕಾಡುವ ದುರಿತಗಳ ನೀ ಅಡಿಸೆ೦ದು 
(ಬೆ-೬೦-೩) 

- ಆತನ ಪಾಡುವೆ ಅನವರತ ಪ್ರೀತಿಯಿಂದ 

ಭಾಗವತರ ಸಲಹುವ ದೇವನೆಂದು 

- ಆತನ ಪಾಡುವೆ ಅನವರತ (ಬೆ-೭೦-ಪ) 

- ಶ್ರೀಲೋಲನ ಕೊಂಡಾಡಿ ಪಾಡುವೆನು 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೨) 

- ತ್ರಯದಶದ್ವಯ ರಾಗದಿಂ ಸಪ್ತಸ್ವರದಿ 

ಪಾಡುತಲೈದಿಹರು 

- ಪೂಸರನ ಜನಕನೇ (ಬೆ-೧೬೮-೨) 

-. ಹರಿನಾಮವನು ಪಾಡಿ ಪೊಗಳುವುದ 

ಕರುಣಿಸಯ್ಯ 

- ಅಣುಮತ್ತಾದ ದೇವ (ಬೆ-೭೧-೧) 

- ಸೂಳಾದಿಯಲಿ ನಾಮ ಕೀರ್ತನೆಗಳ ಪಾಡಿ 

ಮೇಳೈಸಿ ವಾದ್ಯ ನೃತ್ಯಗಳಾಡುತಿಹರು 

- ತಂ೦ಗದಿರಸನಿಮಿಷ ತಾರಕೆಗಳು 
(ಬೆ-೧೬೯-೫) 

- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೫) 

-. ಕರದಲ್ಲಿ ಕೊಳಲನೂದುತ ಪಾಡುತ 

ಸರಿಗಮಪದನಿ ಸ್ವರಗಳ ನುಡಿಸುತ 

-. ಯಾದವರಾಯ ಬೃ೦ದಾವನದೊಳು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೨೦-೧) 

- ಹರ ಬ್ರಹ್ಮರು ನಲಿದಾಡುತಿರೆ ತುಂಬುರು 

ನಾರದರು ಪಾಡುತಿರೆ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

- ಪಾಡುವ ಪದ್ಯಗಳಲಿ ಭಾವವಾಗಿರುವ 

ನೋಡುವ ನೋಟಗಳ ನೋವು ಗ್ರಹಿಸುವ 

- ಕೊಡಲು ನೀನಾರು (ಸ-೯೨-೨) 

ಪ ಗೆಜ್ಜೆಯ ಕಟ್ಟ ಆಡೊ ಲಜ್ಜೆಯ ಬಿಟ್ಟು ಪಾಡೊ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೨) 

- ಪರಿಪರಿ ವಿಧದಲಿ ರಾಗವ ನುಡಿಸುತ ತುರು 

ಹಿ೦ಡುಗಳ ಕೂಡುತ ಪಾಡುತ 

- ಯಾದವ ರಾಯ ಬೃ೦ದಾವನದೊಳು 
(ಸ-೨೨೦-೨) 

೨೭೦೭. ಪಾತಕ - ಯಾತಕೆ ಸುಮ್ಮನಿರುವೆ 

ಪಾತಕ ಹೆಚ್ಚಿ ಮೆರೆವೆ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೧) 

- ತಾ ಪರರನು ಬೈದು ಪಾತಕಕೆ ಮುನ್ನೊಳ 

ಗಾಗಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 

ದ ನರಜನ್ಮವೆಂಬ ಪಾತಕದ ಪಂಜರದೊಳಗೆ 

ಸ್ಥಿರವೆ೦ಂಬೊ ಅಹಂಕೃತಿ ಜೀವನವ ನಿರ್ಮಿಸಿ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ಪಾತಕವದೊಂದು ಮೂರುತಿಯದ ತನು 

ವೆಂದು ನೀತಿಯಲಿ ತಿಳಿದಾತ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೨) 

- ಪರನಿಂದೆಗಿಂತ ಪಾತಕವೆಂಬುದುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೫) 

- ನೋಡಿ ನಡೆಯದೆ ಹಿ೦ದನೇಕ ಜನ್ಮಗಳಲ್ಲಿ 

ಮಾಡಿರುವ ಪಾತಕವು 

- ಅಣುಮತ್ತಾದ ದೇವ (ಬೆ-೭೧-೧) 

- ನಾರಸಿಂಹನ ದಿವ್ಯನಾಮವನು ನೆನೆದರೆ 

ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 


೪೭೫ 


- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ಕಳವು ಹಾದರ ಪಂಚಪಾತಕಂಗಳ ಮಾಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ತೀಡಯ್ಯ ಭವಭಯದ ಪಾತಕಂಗಳ 

ದಾನವಾಡ ಗುಡ್ಡದ ತಿರುಮಲೇಶ ಸರ್ವೇಶ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

೨೭೦೮. ಪಾತಕಿ - ಘೋರ ಪಾತಕಿ 

ಅಜಮಿಳನ ಸಲಹಿದ ರಂಗ ನಾರಸಿಂಹನೆಂದರೆ 

ಧ್ವನಿದೋರೊ ಕೃಷ್ಣ 

- ಹೂವ ತರುವರ ಮನೆಗೆ (ಬೆ-೪೩-೨) 

- ಬಡವನಾಗಲಿ ಅವನು ಬಲ್ಲಿದನು ಆಗಲಿ 

ಕಡು ಮೂರ್ಬ ಘೋರಪಾತಕಿಯಾಗಲಿ 

-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

ದ ಹೆಣ್ಣೀಕೆ ಪಾತಕಿಯು ಹೊಟ್ಟೆಯ ತುಂಬ 

ಉಣ್ಣರೀಕೆಯ ಮಕ್ಕಳು 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೬) 

ದ ಪತಿಯಾಜ್ಞೆಯಿಂದಿಹಳೆ ಪರಮ ಪಾತಕಿಯು 

- ಸಹಜವಿದು ಈ ನುಡಿಯು (ಬೆ-೧೪೯-೧) 

೨೭೦೯. ಪಾತಾಳ - ಅರ್ತಿಯಿ೦ದ ಪಾತಾಳಕೆ 

ದೂಡ್ಬಾ 

- ನಾರಾಯಣನೆ ಶತ (ಸ-೧೩೮-೧) 

- ಇಳಿದು ಪಾತಾಳಕೆ ಪರುವತ ಪೋಪುದ 

ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಬಲಿ ನಂಬಿ ಪಾತಾಳ ಲೋಕಕರಸಾದನದೆ 

ಕುಲದ ಪ್ರಹ್ಲಾದನು ನಿಜವ ಕಂಡ 

- ನಂಬು ನಾರಾಯಣನ (ಬೆ-೫೩-೧) 

- ಪಾತಾಳಕಿಳಿದು ಭೂಮಿಯನೊಯ್ದವನ 

ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೩) 

- ಬೆಡಗಿಲಿ ಮುಗಿಲಿಗೆ ಬೆಳೆದು ಬಲಿಯನು 

ಅಡಿಯಿಂದ ಪಾತಾಳಕೊತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೫) 

- ಭೂತಳವೆರಸಿ ರಸಾತಳಕೊಯ್ದನ ಪಾತಾಳ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದೊಳು ಕಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೩) 

೨೭೧೦. ಪಾದ - ಬೇಕೆಂದು ನಿನ್ನ ಪಾದ 

ನಂಬಿದ ದಾಸನ ಮೇಲೆ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-ಅ) 

- ತಿಳಿದು ನೋಡು ಇತ್ತ ಕೆಳಗೆ ಪಾದ ಮೇಲೆ 

ಮಸ್ತಕವು ತೊಳಲಿ ಕಾಣೆ ವೇದವೆಂದು ಬಳಲಿ 

ಬಳಲದೆ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

- ಭಾಗವತರ ಪಾದಕೊಂದಿನ ಬಾಗಿ 

ನಡೆಯಲಿಲ್ಲ 

ದ ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೩) 

- ಪದುಮನಾಬಜ'ನ ಪಾದದೊಲುಮೌೇ 

ಎನಗಾಯಿತು 

- ಬದುಕಿದೆನು ಬದುಕಿದೆನು (ಸ-೧೭೧-ಅ) 

- ಸುರಮುನಿಯನುಜನ ಪಾದವ ಪಿಡಿದನ 

ಗೋವಿಂದ ಎನ್ನಿರೋ 

- ಮಂ೦ದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

ದ ಚೆನ್ನ ಆದಿಕೇಶವನ ಪಾದವನ್ನು ನೀನು ನಂಬು 

ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೫) 

- ಭೋಗಿಶಯನನ ಪಾದ ರಾಗದಿ ಭಜಿಸದೆ 

ಕಾಗೆನೆಲೆಯಾದಿಕೇಶವನ ದಾಸ ನೀನು 

- ಹೇಗೆ ನೀ ದಾಸನಾದೆ (ಬೆ-೨೨-೨೧) 

- ಬೇಕು ನಿನ್ನ ಪಾದ ಭಜನೆಯೆಂದು 

ಬಯಸುತಿಹೆನು ರಂಗ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಅ) 

- ಸುಲಭದಲಿ ಶ್ರೀಪಾದ ತೀರ್ಥ ಪ್ರಸಾದವನು 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಬೋಧೆ ಹೇಳುವ ಹರಿದಾಸರ ಪಾದ ತೀರ್ಥ 

ಪ್ರಸಾದವನುಣಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 


೪೭೬ 


- ಲೋಕೇಶನಿಗೆ ಒಲಿದು ಪೂಜೆಗೊಂಬುವ 

ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೧) 

- ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ 

ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

- ಬಲಿದ ಕಾಳಿ೦ಗನನು ತುಳಿದ ಪಾದ 

_ ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

- ವರ ಕಾಗೆನೆಲೆಯಾದಿಕೇಶವನ ಪಾದ 

- ಭಜಸಿ ಬದುಕೆಲೊ ಮನುಜ (ಬೆ-೩೫-೩) 

- ಎಂಥ ಕೀರುತಿ ಪೊತ್ತುವೆರಡು ಪಾದ 

ಶ್ರೀಕಾಂತ ಬಾಡದ ರ೦ಗ ಕರುಣಿ ದೇವೋತ್ತುಂಗ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-ಪ) 

- ದೇಶಾಧಿಪತಿ ನರಹರಿಯೆ ನಿನ್ನಯ ಪಾದ 

ದಾಸರ ದಾಸನೆಂದೆನಿಸಬೇಕೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-ಪ) 

- ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ಕಾಕು ಶಕಟನ ತುಳಿದು ಕೊಂದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೧) 

- ಲೋಕ ಪಾವನೆ ಗಂಗೆ ಜನಿಸಿದಾ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೧) 

- ಒಲಿದು ಪಾರ್ಥನ ರಥವ ಧರೆಗೊತ್ತಿದ 

ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

- ಕೊಲಿಸಿ ಕೌರವರ ಕಾಳೆಗದಿ ಕೆಡಹಿದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

- ಧರೆಯ ಈರಡಿ ಮಾಡಿ ಅಳೆದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೩) 

- ಗರುಡ ಶೇಷಾದಿಗಳು ಪೊತುಕೊಂಡಿಹ 

ಪಾದ ಥ್ರ 

-. ಭಜಿಸಿ ಬದುಕೆಲೊ ಮನುಜ (ಬೆ-೩೫-೩) 

- ಅಸಮ ಪಟುಬಲಿಯ ಕಾಳೆಗದಿ ನುಂಗಿದ 

ಪಾದ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೫) 

- ಭಾನು ಮೊದಲಾದಖಳ ಬ್ರಹ್ಮಾಂಡಗಳಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗೊಂದು ಪಾದ ಹೊದಿಸಿದನಾವನು 

- ಆತನೇ ಪರಮಾತ್ಮ ಪರತತ್ತ ಕ್ರ 
(ಬೆ-೭೪-೧) 

- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 

ಶ್ರೀಹರಿಯ ಅಜಸುರೇ೦ದ್ರಾದಿಗಳು ಆದಿವಂದಿತ 

ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-ಪ) 

- ಶಾಪದಿ ಬಹುಕಾಲ ಅಹಲ್ಯೆಯ ಶಿಲೆಯಾಗೆ 

ಆ ಪ್ರಾಣ ನಿರ್ಮಿಸಿದ ಅಧಿಕ ಪಾದ 

- ಎ೦ಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ನೀರ ಸಂಗವ ಬಿಟ್ಟು ಆಣಿಮುತ್ತಾದ ಕ್ರಿಯೆ 

ಸೇರಿದೆನೊ ನಿನ ಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಮರಕತನಗರಿಯ ಬಾಡ ಬಂಕಾಪುರದರಸು 

ಭಕ್ತರಕ್ಷಕ ಆದಿಕೇಶವನ ಪಾದ 

- ಎ೦ಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಅರ್ಜುನನ ಶಿರವ ಕಾಯಲು ಬಾಣದಿಂದ 

ರಥವ ಗುಜ್ಜೆಯಲೂರಿ ನೆಲಕೊತ್ತಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

- ಹರಿ ನಿನ್ನ ಪರಮಾರ್ಥ ನಿರುತದಿಂದಲಿ 

ಎನಗೆ ದೊರೆಯಿತೀ ಗುರುಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಪ) 

- ಕುಬ್ಜ ಬ್ರಾಹ್ಮಣನಾಗಿ ಕುಂಭಿನಿ ಈರಡಿ ಮಾಡಿ 

ಹೆಜ್ಜೆಯೊಳಡಗಿಟ್ಟ ಹೆಚ್ಚಿನ ಪಾದ 

- ಎ೦ಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 


- ಕುರುರಾಯನೇಳದೆ ಕುಳಿತ ಸಿ೦ಹಾಸನದಿ 


ಉರುಳಿಸಿಬಿಟ್ಟಂಥ ಉನ್ನತ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣಿಯ ತಲೆಯ ಮೇಲಾಡಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

ದ ದ್ವಾಪರಯುಗದಲಿ ಭೀಮಸೇನನೆನಿಸಿ 


ಅಆ 


ಶ್ರೀಪತಿಯ ಪಾದ ಕಡುಭಜಕನಾಗಿ 

-. ಪರಮ ಪದವಿಯನಸೀವ ಗುರು ಮುಖ್ಯ 
ಪ್ರಾಣನ (ಬೆ-೭-೨) 

- ಸಾಧುಸಂಗ ಕೊಟ್ಟು ನಿನ್ನ ಪಾದಭಜಕನೆನಿಸು 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೭) 
- ಸಲಿಲವರ್ಜಿತನಯನನನು ಮಾಡಿ ಆಕಾಶ 
ನೆಲವೆರಡು ಪಾದವನ್ನಳೆದ ಬಳಿಕ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 
- ಹರಿನಿನ್ನ ಪಾದವು ಪವಿತ್ರತರವೆಂಬುದಕೆ 
ಧರಣಿ ಬಲಿ ವಿಧಿ ಭವಾಹ್ಲಾದ ಹೊಣೆಯೊ 
- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಕಲು ತರುಣಿಯ ಮಾಡಿದ ಪಾದವಾರದು 
- ಆತನ ಪಾಡುವೆ ಅನವರತ (ಬೆ-೭೦-೨) 
- ಅಂಗಳದೊಳಗಿಪ್ಪ ಮಂಗಳ ಮೂರ್ತಿ 
ಪಾದಂಗಳ ಹಿ೦ಗದೆ ಪೊಂಗಿ ಭಜಿಸದಲೆ 
- ಹೇಗೆ ನೀ ದಾಸನಾದೆ (ಬೆ-೨೨-೧೩) 
- ಅಂದು ತ್ರೇತೆಯಲಿ ಹನುಮನಾಗಿ ಅವತರಿಸಿ 
ಬಂದು ದಾಶರಥಿಯ ಪಾದಕೆರಗಿ 

- ಪರಮ ಪದವಿಯನೀವ ಗುರು ಮುಖ್ಯ 
ಪ್ರಾಣನ (ಬೆ-೭.೧) 

- ಮಸ್ತಕ ಬಂದು ಪಾದಕ್ಕೆ ಬಿದ್ದು ಮುಕ್ಕಿ 
ಯಾವುದು ನೀವು ತಿಳಿದು ಹೇಳಿರಣ್ಣ 

- ಶಂಕರನಾರಾಯಣ ಡು (ಬೆ-೧೭೫-ಬ) 
- ವಾದಿಸುವ ಹಿರಣ್ಯಕನ ಕರುಳ ನಖದಲಿ 
ಬಗಿದು ಪಾದದಲಿ ಧರೆಯನಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 
- ಮಸ್ತಕದಲಿ ರುದ್ರ ಪಾದದಲ್ಲಿ ವಿಷ್ಣು ಮಸ್ತಕ 
ಮಹೇಶ ಎಂತೆಂಬಿರಿ 

- ಶಂಕರನಾರಾಯಣ ಅಡು (ಬೆ-೧೭೫-೭) 
-. ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಪ 
ಪಾದ 

_- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೩) 
೨೭೧೧. ಪಾದಕಮಲ - ಅಮರವೈರಿಯ 
ಕರುಳ ಕಿತ್ತಿ ಕಡಿದಾ ಹತಿಯೊ ಕ್ಷಮೆಯನಳೆದಾ 
ಪಾದಕಮಲನೊಂದುವೊ ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 
- ಕಂಜನಾಭನ ಪಾದಕಮಲವ ತೊಳೆವೆ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೭೧೨. ಪಾದಭಜನೆ - ಭೂಸುರಪ್ರಿಯ 

ಕಾಗಿನೆಲೆಯಾದಿಕೇಶವನ ಮೀಸಲಿನ ಪಾದ 

ಭಜನೆ ಕಡುಲೇಸು ಮನವೆ 

- ಅರಿತು ನಡೆಯಲಬೇಕು (ಸ-೭-೩) 

೨೭೧೩. ಪಾದರಿ - ಸುರಗಿ ಸೇವಂತಿ ಮಲ್ಲಿಗೆ 

ಮೊಲ್ಡೆ ಬಕುಳ ಪಾದರಿ ಕ೦ಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೨೭೧೪. ಪಾದವಾರಿಜ/ಪಾದಾಂಬುಜ/ 

ಪಾದಾಂಭೋಜ/ಪಾದಾಬ್ವ (ಪಾದಕಮಲ) - 

ಮಾರಪಿತ ಕಾಗೆನೆಲೆಯಾದಿಕೇಶವ ಪಾದ 

ವಾರಿಜವ ನಂಬಿದವ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೩) 

- ಭುಜ ಚಕ್ರಧರ ಸಾತ್ತಿ ಎರ ಪಾದಾಂಬುಜ 

ರಜ ಭಜಕರ ಭಜಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ಕೇಶವ ಪಾದಾ೦ಂಬುಜ ಮಧುಕರಾ ಪಾಷಂಡ 

ಎಲ್ಲ ಗುರುತಿಲಕ 

- ರಾಮಾನುಜರೇ ನಮೋ ನಮೋ 
(ಬೆ-೪.೩) 

- ವಾಸುದೇವಾಯ ನಮೋ ವಾಸುಕಿ 

ಶಯನಾಯ ವಾಸವಾದ್ಯಖಿಳ ಸುರನಮಿತ 

ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-ಇ೦-ಪ) 

- ಭಿನ್ನ ನದಿಗಳು ಸನ್ಮೋಹನ ಶಕ್ತಿ ಪ್ರಸನ್ನ 

ಪಾದಾಬ್ಜದಿಂ ಶೂದ್ರರು | 

ನ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪೨_೩ 

೨೭೧೫. ಪಾನ - ಆತನಾ ಪದತೋಯ 

ಶಿರಸಾವಹಿಸಿ ಪಾನದಿಂದಧಿಕರಾದರು ಜೀವಿ 

ಗಳು ಮನುಜ 

- ಆತನೇ ಪರಮಾತ್ಯು ಪರತತ್ತ ಸ 
(ಬೆ-೭೪-ಪ) 

- ತೊಗಲ ಬಿಲ್ಲೆ ಕೊರಳಲಿ ಕಟ್ಟಿಕೊಂಡು 

ಹಗಲು ಇರುಳು ಅನ್ನಪಾನಕೆ ಹೋಗದೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 


೪೭೮ 


೨೭೧೬. ಪಾಪ - ಕೋಪವನ್ನೆ ಮಾಡದಿರು 

ಪಾಪಕ್ಕೆ ಗುರಿಯಾಗದಿರು 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೧) 

- ಕವಿದುಕೊಂಡು ಇರುವ ಪಾಪ ಸವೆದು 

ಪೋಗುವಂತೆ ಮಾಡಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 

- ಡಂಭವ ಮಾಡಿಕೊಂಡು ತುಂಬ ಪಾಪ 

ವೊಳಗೆ ಹ೦ಬಲಿಸಿದರಿನ್ನು ಬೆ೦ಬಲಕಾರು೦ಟು 

- ಹೇಗೆ ನೀ ದಾಸನಾಡೆ (ಬೆ-೨೨-೧೮) 

- ಮನವಚನದಲಿ ಮಾಡಿದ ಪುಣ್ಯ ಪಾಪವ 

ನಿನಗರ್ಪಿಸುವೆ ಕಾಲಕಾಲದಲಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 

ಕಾಪಥಕ ವಾಲ್ಮೀಕಿ ಮುನಿಯಾಗಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೧) 

- ಹಲವು ಜನ್ಮದ ಪಾಪವೆನಿಪ ಸೊಕ್ಕಾನೆ 

ಸೊಂಡಿಲು ಸುತ್ತಿ ಬ೦ದು ಸೀವರಿಸುತಿದೆಕೊ 

- ಕಡಹಾಯಿಸೊ ಕಮಲಲಲೋಜಚನನೆ 
(ಬೆ-೬೨-೨) 

- ಪಾಪಕೆ ಹೇಸದ ಶಬರ ಬಟ್ಟೆಯನು 

ಕಾದಿರಲು ಆ ಪಥಕೆ ಸಲೆ ವೈಷ್ಣವನು ಬರಲು 

ನಾ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೧) 

- ಪರರನ್ನು ನಿಂದಿಸದೆ ಪರಯೋಗ್ಯ ನೀನಾಗಿ 

ಪರರ ಪಾಪಗಳ ನೀ ಕಟ್ಟಿಕೊಳದೆ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ಸಂಚಿತಾರ್ಥ ಪಾಪಗಳನು ಕಿಂಚಿತಾದರಿಡ 

ದಂತೆ ಮುಂಚಿತಾಗಿ ಕಳೆಯಬೇಕು ಸ್ವಾಮಿ 

ಅಚ್ಯುತಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೯) 

- ಘನ ಪಾಪಗಳಿಗೆ ನಾ ಕೊನೆಗಾಣೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

೨೭೧೭. ಪಾಪಕರ್ಮ ಮುನ್ನ ಮಾಡಿದ 

ಪಾಪಕರ್ಮ ಹೋಗುವ ಹಾಗೆ ಚೆನ್ನಕೇಶವನ 

ಪ್ರಸಾದಕ್ಕೊದಗಬೇಕು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನನ್ನವ್ವ ಕಲ್ಲಖಡೆ (ಸ-೧೩೦-ಪ) 

೨೭೧೮. ಪಾಪರಹಿತ - ಶೇಷ ವಿಶೇಷ 

ವೆಂದೆನಿಪ ಪರಮಾರ್ಥದೊಳು ಮೀಸಲ 

ಳಿಯದ ಪಾಪರಹಿತನಾಗು 

- ನಾರಾಯಣಿಸು ಮನವೆ (ಬೆ-೧೪೧-೩) 

೨೭೧೯. ಪಾಪವಿನಾಶ - ಭವ ಭಯ ವಿನಾಶ 

ಭೋ ಭಕ್ತವಿಲಾಸ ಭೋ ಪಾಪವಿನಾಶ ಭೋ 

ಬಾಡದ ರಂಗೇಶ ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

ಮ ಪಾಪಾತ್ಮ (ಪಾಪಿ) - ಹೊಳಲು 

ತುಂಬುವ ತೆರದಿ ಎಳೆದೆಳೆದು ಪಾಪಾತ್ಮ ಬಳಲಿ 

ಇಳೆಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬೆ-೯೦-೧೦) 

೨೭೨೧. ಪಾಪಿ - ಸುಟ್ಟಬಳಿಕ ಭರದಿ ಬಂದು 

ಮನೆಯೊಳೆಂಬರು ಪಾಪಿ ಸತ್ತ ತರುಣಿ 

ಕೆಟ್ಟಳೆ೦ದುಕೊ೦ಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಪಾಹಿಗಳಿದ್ದಲ್ಲಿ ರೂಪಳ್ಳ ವಸ್ತುವ 

ತೋರಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೧) 

- ಪ್ರತಿನಿತ್ಯ ಸಂಧ್ಯಾನ ಮಾಡುವವನೇ ಪಾಪಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೧) 

- ಆಡಿದಗೆ ಕಿವಿಯಿಲ್ಲ ನೋಡಿದನ ಮಗ ಪಾಪಿ 

ಓಡಾಡಿದವನೊಬ್ಬ ಓಡನಯ್ಯ 

- ಮೂವರೇರಿದ ಬಂಡಿ (ಬೆ-೧೬೦-೧) 

- ಲೋಕದೊಳಗೆನ್ನನ್ನು ಪೋಲ್ವ ಪಾಪಿಗಳನ್ನು 

ನೀ ಕಂಡು ಬಲ್ಲೆಯಾ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೩) 

೨೭೨೨. ಪಾಪೆ (ಗೊಂಬೆ) - ಗರುಡಗಮನನು 

ನೀನು ಮರುಳು ಪಾಪೆಯು ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

೨೭೨೩. ಪಾಮರ - ಮರುಳ ಪಾಮರ ಸಂಗ 

ಬಲು ಭ೦ಗ ಎಲೆ ರಂಗ 


೪೭೯ 


ದಾ ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ಪರಮಪಾಮರಸಂಗ ಬಹುಭಂಗ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೪) 

- ಪರಮಾತ್ಮ ನೀನು ಪಾಮರನು ನಾನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

೨೭೨೪. ಪಾಮರನಾಗು - ಪರಮಪಾತಕನಾಗಿ 

ಹರಿ ನಿಮ್ಮ ಸ್ಮರಣೆಯನು ಮರೆದು ಪಾಮರ 

ನಾದೆ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವ೦ಥ 
(ಸ-೭೯-೧) 

೨೭೨೫. ಪಾಯಸ - ದುರ್ಜನರ ಮನೆಯ 

ಪಾಯಸಾನ್ನಕ್ಕಿಂತ ಸಜ್ಜನರ ಮನೆಯ ದಬ್ಬಳಿಗೆ 

ಲೇಸು 

- ಅರಿತು ನಡೆಯಲಅಬೇಕು (ಸ-೭-೧) 

- ಮುಟ್ಟಬಾರದವರ ಮನೆ ಪಾಯಸ 

ಕಜ್ಜಾಯವ ಅಟ್ಟರೇನು ಅಡದಿದ್ದರೆ ಏನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-ಪ) 

ದ ಅಂಗೈಯ ಒಳಗಿನ ಅನುವಾದ ಪಾಯಸ 

ಮುಂಗೈಯ ಮೇಲಿನ ಕಂಡ ಕಲೆಯ 

- ಮುಟ್ಟದಿರೊ ಎನ್ನನು (ಬೆ-೧೦೨-೩) 

- ಕಡೆಗೊಂದನ್ನ ಹೋಳಿಗೆಯಿಲ್ಲ ಕೊಡ ತುಪ್ಪ 

ಪಾಲ್ಮೊಸರು ಪಾಯಸ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೨೭೨೬. ಪಾರ - ಇ೦ದಿರೇಶನೆ ನಿನ್ನ ನಂಬಿದ 

ವಿಭೀಷಣನಿಗೆ ಎಂದಿಗೂ ಪಾರವಿಲ್ಲದ ಪದವಿ 

ಯನಿತ್ತೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

೨೭೨೭. ಪಾರಗಾಣಿಸು - ಗಾರಾದಜಮಿಳ 

ನಾರಗ ಎನಲು ಪಾರಗಾಣಿಸಿದಪರ ಗುಣ 

ನಿಧಿಯ 

- ಮರೆಯದಿರು ಹರಿಯ (ಸ-೨೦೩-೨) 

- ಪಾರಗಾಣಿಸುವರನು ಕಾಣೆ ನಾನಿದರೊಳಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾಸುದೇವಾಯ ನಮೋ (ಬೆ-೯೦-೫) 

- ಚಾರುಚರಣ ತೋರಿ ಎನಗೆ 

ಪಾರುಗಾಣಿಸಯ್ಯ ಕೊನೆಗೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೮) 

೨೭೨೮. ಪಾರಗಾಣು - ಘೋರ ಸಂಸಾರ 

ವೆಂಬ ವಾರಿಧಿಯೊಳಗೆ ಬಿದ್ದು ಪಾರಗಾಣದವ 

ನಾದೆನಲ್ಲಯ್ಯ 

- ದಾಸಾರ್ಯರ ದಾಸರ ದಾಸ (ಸ-೧೧೯-೩) 

೨೭೨೯. ಪಾರಣೆ - ನಿತ್ಯನೇಮವು ನಿಂತಿತು 

ಹೋಯಿತಲ್ಪ ಜಾತಿಗೈಶ್ವರ್ಯ ಭೋಗಭಾಗ್ಯ 

ದಾತರಾದವಂಗೆ ಧಾರಣೆ ಪಾರಣೆ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

೨೭೩೦. ಪಾರುವತಿಪತಿ (ಶಿವ) - ಪಾರುವತಿ 

ಪತಿಯಾದ ಕೈ ಲಾಸದೊಡೆಯನಿಗೆ ಊರ 

ಹೊರಗಣ ಬಳ ಮನೆಯಾಯಿತಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

೨೭೩.೧. ಪಾರ್ಥ - ಒಲಿದು ಪಾರ್ಥನ ರಥವ 

ಧರೆಗೊತ್ತಿದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

- ಕಲಿ ವಿಭೀಷಣ ನಂಬಿ ಲಂಕೆಯಲಿ ಸ್ಥಿರ 

ವಾದ, ಛಲದ ಪಾರ್ಥನು ನಂಬಿ ವಿಶ್ವರೂಪವ 

ಕಂಡ 

- ನಂಬು ನಾರಾಯಣನ (ಬೆ-೫೩-೧) 

- ಕುಲದಲಿ ವಸಿಷ್ಠನೊ ಗೆಲವಿನಲಿ ಪಾರ್ಥನೋ 

- ಬೆರೆಯದಿರು ಬಿರೆಯದಿರು (ಬೆ-೧೪೩-೩) 

೨೩೬೩೨. ಪಾರ್ಥಸಾರಥಿ - ಪಾರ್ಥಸಾರಥಿ 

ಕಾಗಿನೆಲೆಯಾದಿಕೇಶವನ ಸಾರ್ಥಕದಿ ಭಜಿಸಿ 

ಸುಖಿಯಾಗು ಮನುಜ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೫) 

೨೭೩೩. ಪಾರ್ಥಿಯ (7?) - ಪಂಕಜಕೆ 

ಕುರುಹೇನು ಪಾರ್ಥಿಯಳ ತಪವೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

೨೭೩೪. ಪಾರ್ವ - ಪಾರ್ವ ಖಗ 

ಉಲಿಯುತಿರೆ ಸಕಲ ಜನ ನಲಿಯುತಿರೆ 

-.ಪೂಸರನ ಜನಕನೇ (ಬೆ-೧೬೮-೧) 

೨೭೩೫. ಪಾರ್ವತಿ -. ಮತ್ತೆ ಪಾರ್ವತಿ ಮಗ 


೪೮೦ 


ವೀರೇಶ ದಕ್ಷನನೆತ್ತಿ ಹರಿಗಡಿವಾಗ 

ನೋಡುತಿಹರೆಲ್ಲ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೪) 

- ಪಟ್ಟದ ರಾಣಿ ಪಾರ್ವತಿಯ ಕುಮಾರನು 

ಹೊಟ್ಟೆಯ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧.-೨) 

೨೭೩೬. ಪಾಲ್‌/ಪಾಲು (ಹಾಲು) - 

ಶಿಶುವಿಂಗೆ ಪಾಲ್ಟಣ್ಣೆ ನಡೆಸಬೇಕು 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೧) 

- ತೊಲೆಗೆ ನಿಚ್ಚಣಿಕೆಯ ಹಾಕದೆ ಕುಡಿವನು 

ನೆಲುವಿನ ಪಾಲ್ಮೊಸರ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧) 

- ಪಾಲುಂಡು ವಿದುರನ ಸಲಹಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

ದ ಕಡೆಗೊಂದನ್ನ ಹೋಳಿಗೆಯಿಲ್ಲ ಕೊಡ ತುಪ್ಪ 

ಪಾಲ್ಮೊಸರು ಪಾಯಸ 

- ಸೈಯೇ ಇದು ಸ್ಫೆಯೇ ಗೋಪಿ 
(ಬೆ-೧೦೪-೩) 

- ನೀಲದುಡುಗೆಯುಟ್ಟ ಬಾಲನೆ ಬಾರೆಂದು 

ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಬಾಲೇ೦ದು ಮುಖದ ಮರಿಯಾನೆ ಕದ್ದು 

ಪಾಲನ್ನು ಕುಡಿದ ಮರಿಯಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೩) 


೨೭೩೭. ಪಾಲಿಸು - ಸೃಷ್ಟಿಸಿ ಪಾಲಿಪ 


ಶ್ರೀರಾಮರ ಇಷ್ಟ ಭಕ್ತರೊಳು ಶ್ರೇಷ್ಠನೆಂದೆನಿಸಿದೆ 


- ಎಷ್ಟು ಪೊಗಳಲಆ ನಾನು (ಸ-೫೩-ಅ) 
- ಸಾಕಾರದಿಂದ ಸರ್ವರನು ರಕ್ಷಿಪನ ಜೋಕೆ 
ಯಲಿ ತನ್ನ ನೆನೆವರ ಪಾಲಿಪನ ಅನೇಕ 
ಮೂರುತಿ 

- ನೆನೆಯಬಾರದೆ ಮನವೆ ಪರಮ ಪಾವನನ 

(ಸ-೧೫೨-೧) 

- ನಾಲಗೆಗೆ ನಿನ್ನ ವಿಶಾಲ ಅಷ್ಟಾಕ್ಷರಿಯನಿತ್ತು 
ಪಾಲಿಸೋ ಶ್ರೀ ಕಾಗಿನೆಲೆಯಾದಿ ಕೇಶವನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

- ಬೇಕಾದ ಸುರನರರ ಪಾಲಿಸಲು ಬೇಕೆನುತ 

ಆ ಕರುಣದಿಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಎನಗೆ ಮುಕ್ತಿ ಪಾಲಿಸಿ೦ದು ಅನಿರುದ್ಧನೆ 

: ೬. ಈಶ ನಿನ್ನ ಚರಣ ಭಜನೆ (ಬೆ-೬೫-೧೫) 

- ಪುಟ್ಟಿಸಲು ಬೇಡವಿನ್ನು ಪುಟ್ಟಿಸಿದಕೆ 

ಪಾಲಿಸಿನ್ನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೩) 

- ಕಾಮಜನಕ ನಿನ್ನ ನಾಮ ಪ್ರೇಮದಿಂದ 

ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ 

ವಾಮನಾ 

. 7. ಈಶ ನಿನ್ನ ಚರಣ ಭಜನೆ (ಬೆ-೬೫-೭) 

ದ ಕುಕ್ಷಿಯೊಳು 'ಈರೇಳು ಜಗವ ಪಾಲಿಸುವವನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ಕಂತುಪಿತ ತಿರುವೆ೦ಗಳೇಶ ತಿರುಮಲೆ 

ಯೊಳಗೆ ಚಿಂತಿಸುವ ಭಕ್ತರನು ಪಾಲಿಸುತಲಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 

- ಶರಣನನು ಪಾಲಿಸುತೆ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೧) 

- ಸಲೆಮುಕ್ತಿ ಪಾಲಿಸೊ ಆದಿಕೇಶವರಾಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಓಲಿದು ಭಕ್ತರನು ಪಾಲಿಪ ಕಾಗೆನೆಲೆಯಾದಿ 

ಕೇಶವ ಜಗದೊಡೆಯ್ಸ್ಯ, 

- ಪೂಸರನ ಜನಕನೇ (ಬೆ-೧೬೮-೫) 

- ಪಂಕಜನಾಭನ ಪಾವನ ಮೂರುತಿ ಶಂಕೆ 

ಯಿಲ್ಲದೆ ನೆನೆವರ ಪಾಲಿಪನೆ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

- ತನ್ನವರನು ಪಾಲಿಸಿದಂಥ ದಾತನಹ ದೇವನ 

ಲೋಲೆ ನೀ ಕರೆದು ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಶುಕ್ರನುಪದೇಶವನು ತವೆ ಜರಿದ ವೈಷ್ಣವರ 

ಅಕ್ಕರದಿ ಪಾಲಿಸಿದೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 


೪೮೧ 


೨೭೬೩೮. ಪಾಲು (ಬಾಗ) ಕಳವಿನ 

ಒಡವೆಯಲಿ ಒಡೆಯಗೆ ಪಾಲೀವ ಕಳಬಂಟ 

ಕನ್ನ ಕೊರೆಯುತಿರೆ 

-. ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) | 

೨೭೩೯. ಪಾಲ್ಗಡಲು (ಕ್ಷೀರ ಸಮುದ್ರ) ` - 

ತ್ರಿಜಗವ೦ದಿತ ಪಾಲ್ಗ್ಲಡಲೊಡೆಯನ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ನಿನ್ನ ನಾನೇನೆಂದೆ ಚಿನ್ಮಯ ಮೂರುತಿ 

ಪನ್ನಗಶಯನ ಪಾಲ್ಗಡಲೊಡೆಯನೆ ಕೃಷ್ಣ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-ಅ) 

೨೭೪೦. ಪಾವಕ (ಅಗ್ನಿ) - ಶಾಂತ ಮೂರುತಿ 

ಆಗಿ ಪಾವಕ ಮೂರುತಿ ಕಳ್ಳ ದೈತ್ಯ ಸಂಹಾರವ 

ಮಾಡಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಪಾವಕನ ಜ್ವಾಲೆಯೊಳು ಹೊಕ್ಕು ಹೊರಡಲು 

ಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

*ಸಪಿ೭೪೧. ಪಾವನ - ಮಂದರಧರ ಪಾವನ 

ಇಂದಿರಾರಮಣನ ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-ಪ) 

- ಅಣುವಿಂಗೆ ಅಣುವು ಮಹತಿಂಗೆ ಮಹಿಮನು 

ಅಖಿಳ ಗುಣಭರಿತ ಪರಮ ಪಾವನ ಚರಿತ 

- ಅಣುಮಹತ್ತಾದ ದೇವ (ಬೆ-೭೧-ಅ) 

- ಪಂಕಜನಾಭನ ಪಾವನ ಮೂರುತಿ ಶಂಕೆ 

ಯಿಲ್ಲದೆ ನೆನೆವರ ಪಾಲಿಪನೆ 

- ರಾಮಾನುಜರೇ ನಮೋ ನಮೋ 
(ಬೆ-ಲ೪.೨) 

- ಪರಮಪಾವನನೆಂಬ ಬಿರುದುಳ್ಳ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ಗಂಗೆಯನು ಪಡೆದಾದಿಕೇಶವನ ದಿವ್ಯ 

ಕಮಲಾಂಫ್ರಿಯನು ಭಜಿಸಿ ಪಾವನನಾಗು 

ಮರುಳೆ - ಬೆರೆಯದಿರು ಬೆರೆಯದಿರು 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೯) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹಿಂಗದೆ ಜಗವ ಪಾವನವ ಮಾಡುವ ಪುಣ್ಯ 

ಗಂಗೆಯೆಂಬವಳೀಗ ನಿನ್ನ ಮಗಳು ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೪) 

- ಲಾಲಿ ಪಾವನಚರಣ ಲಾಲಿ ಅಘಫಹರಣ 

ಲಾಲಿ ವೆಂಕಟರಮಣ ಲಲಿತ ಕಲ್ಯಾಣ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-ಪ) 

೨೭೪೨. ಪಾವನೆ - ಲೋಕ ಪಾವನೆ ಗಂಗೆ 

ಜನಿಸಿದಾ ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-೧) 

೨೭೪೩. ಪಾಶ - ಒಪ್ಪವಿತ್ತ ಹಸ್ತಕಡಗ 

ಆಶಾಪಾಶವೆರಡಿತ್ತು 

- ಒಡವೆ ಹೋಯಿತು ಮನ ಧೃ್ಯಡವಾಯಿತು 
(ಸ-೬೯-೨) 

- ಸಂಕೆಕಾರ ಶತ್ರುಮಿತ್ರರಿಬ್ಬರಿಗಾಧಾರವೆಂದು 

ಕುಂಕರದಿಪ್ಪತ್ತೊಂದು ಕೋಟಿ ಪಾಶವು 

- ಎರಡು ಸಾವಿರದ ಜಿಹ್ಟೆಯುರಗ 
(ಸ-೪೮-೫) 

- ಬೆಂದವು ಭವ ಪಾಶಾ ಅವಗೆಂದಿಗಿಲ್ಲ ಕ್ಷೇಶಾ 

- ಮರೆಯದಿರು ಹರಿಯ (ಸ-೨೦೩-೩) 

- ಹುಲಿಯ ಮೀಸೆಯ ಪಾಶವಿಡಿದು 

ಗೋವತ್ಸಗಳು ನಲಿದು ಉಯ್ಯಲೆಯನಾಡುವವೆ 

ಹೇಳಾ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೩) 

- ಹೇಸಿಕೆಯೊಳಿರ್ದ ಸಂಸಾರವೆಂಬುವ 

ಮಾಯಪಾಶದಿಂದಲಿ ಬಿಗಿವರೇ ಕೃಷ್ಣ 

ನ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

ದ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೊ 

ಸಂತೋಷಿಯಾಗೊ 


೪೮೨ 


- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಅ) 

- ಆಶಾಪಾಶಗಳು ಎ೦ಬ ಬಹುಪರಿ ಯಮ 

ಪಾಶಕ್ಕೆ ಒಳಗಾದೆನೊ 

- ಕಾಡುವ ದುರಿತಗಳ ನೀ ಚಡಿಸೆ೦ದು 
(ಬೆ-೬೦-೨) 

- ಕುಲಛಲಂಗಳ ಬಿಟ್ಟು ಬಲು ಪಾಶಗಳ ತರಿದು 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಆಶಾಪಾಶಗಳು ಎ೦ಬ ಬಹುಪರಿ ಯಮ 

ಪಾಶಕ್ಕೆ ಒಳಗಾದೆನೊ 

- ಕಾಡುವ ದುರಿತಗಳ ಸೀ ಅಡಿಸೆ೦ದು 
(ಬೆ-೬೦-೨) 

- ಮಾಯ ಪಾಶದ ಬಲೆಯೊಳಗೆ ಸಿಲ್ಕಿರು 

ವಂಥ ಕಾಯಪಂಚೇಂದ್ರಿಯಗಳು ನಿನ್ನವು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ಒಡಲ ಆಸೆಗಾಗಿ ನೊಣವು ಕೊಡದ 

ಜೇನಿನಲ್ಲಿ ಬಿದ್ದು ತೊಡಕಿದಂತೆ ಪಾಶದಲ್ಲಿ ಬಿದ್ದು 

ಬಾಯ ಬಿಡುತಲಿಹೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

೨೭೪೪. ಪಾಷಾಣ (ಕಲ್ಲು - ಚರಣದಿ 

ಪಾಷಾಣ ಹೆಣ್ಣುಮಾಡಿದ ಪುಣ್ಯಚರಿತ 

ಯಾದವಪತಿ ಶರಣೆಂದೆನಲ್ಲದೆ 

ದಾ ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೨) 

೨೭೪೫. ಪಾಹಿ - ಪಕ್ಷಿವಾಹನ ಎಷ್ಟು ಪಾಹಿ 

ಪರಮೇಶ ರಕ್ಷ ಕೌಸ್ತುಭಭೂಷ ವೈಕುಂಠವಾಸ 

- ಲಾಅ ಪಾವನಚರಣ ಲಾಆಅ ಅಘಹರಣ 
(ಸ-೨೨೯-೪) 

೨೭೪೬. ಪಿಂಗಳ (ಕಂದು ಬಣ್ಣ) - ಪಿಂಗಳ 

ಕಣ್ಣಿನ ಕೊಂಗಗಳನು ಕೂಡಿ ಛಂಗನೆ ಲಂಕೆಗೆ 

ಪೋದನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೭) 

೨೭೪೭. ಪಿಂಡ - ಸುಟ್ಟು ಸುಡುಗಾಡಿನಲಿ 

ಪಿ೦ಡಗಳನಿಕ್ಕಿ ಬಲು ಕಟ್ಟಳಿಯ ಕಾಣಿಸಿದರಯ್ಯ 

ಹರಿಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

- ಮಿಳಿತ ಮಾನಿಸ ಪಿಂಡ ಪೂರ್ವಕರ್ಮ 

ದಿಂದ ನೆಲಕೆ ಬೀಳಲು ಅದು ಸಲಹಿ ರಕ್ಷಿಪುದೆ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೨) 

- ಆ ಸುಟ್ಟು ಸುಡುಗಾಡಿನಲಿ ಪಿಂಡಗಳನಿಟ್ಟು 

ಬಹು ಕಟ್ಟಲೆಯ ಮಾಡಿಸಿದರೈ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

ಪಿ೩೬೪೮. ಪಿಂಡಾಂಡ (ಮಾನವ ದೇಹ) - 

ಸಂದೇಹವ ಮಾಡದಿರು ಅರಿವು ಎಂಬ ದೀಪ 

ಹಿಡಿದು ಇಂದು ಕಾಣೊ ದೇಹದಲಿ ಪಿಂಡಾಂಡ 

ಹಾಗೆ ಬ್ರಹ್ಮಾಂಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

ದ ಅಕ್ಕರದಿ ಪಿ೦ಡಾ೦ಡಗಳ ಕಟ್ಟಿ ಬಲಿಸುವ 

ಮಕರಾಂಕನೆಂಬವನು ನಿನ್ನ ಕಿರುಮಗ ದೇವ 

- ಜಗದ೦ತರ್ಯಾ೯ಮಿ ಎಂ೦ಂತೆ೦ದು 
(ಬೆ-೫೮-೩) 

೨೭೪೯. ಪಿಡಿ (ಹಿಡಿ) - ಕಣ್ಣಿಲ್ಲದಾತನು ಕಂಡು 

ಪಿಡಿದ ಮೃಗ ಕೈಯಿಲ್ಲದಾತನೆಚ್ಚ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೪) 

- ಮಣ್ಣಲಿ ಹೊರಳುವ ಕಾಲಿಲ್ಲದಾತನು 

ಗಣ್ಯವಿಲ್ಲದೆ ಪಿಡಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೪) 

- ಸುರಮುನಿಯನುಜನ ಪಾದವ ಹಪಿಡಿದನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ತಂದೆಯ ಮುಂದೆ ಪತ್ನಿಯ ಹಿಡಿದೆಳೆದು 

ಅಂಜಿಸಲು 

- ಸಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೧) 

- ನಾಸದೊಳೊರ್ವನ ಪೊತ್ತು ಮುರಿದು 

ಮುನೀಶರ ಶಾಪವ ಹಿಡಿದು ಕೊಂದಾತನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ಪುಂಡಪೋಕರನ್ನು ಮೀರಿ ದುಂಡು ಕುಚ 


೪೮೩ 


ಗಳನ್ನು ಪಿಡಿದು 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಅಂತರಂಗದೊಳಗೆ ಅಷ್ಟ ಜ್ಯೋತಿಯನಿಟ್ಟು 

ದಂತಿ ಎ೦ಟನು ಹಿಡಿದು ತರಿದು ಬಿಸುಟು 

- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಪೊಡವಿಯ ಈರಡಿ ಮಾಡಿದ ದೇವನ 

ಕುಡಿಬೆರಳನೆ ಕರದಲಿ ಪಿಡಿದು 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

ದ ಆತ್ಮವೆಂಬುದರೊಳಗೆ ಅಮೃತ ಚಿಲುಮೆಯ 

ತೆಗೆದು ನೀತಿ ಮಾರ್ಗವೆನ್ನುವ ಕೊಡನ ಹಿಡಿದು 

- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೧) 

- ಹಿಡಿದಿರೆ ದ೦ಡಿಕಾ ವೇಷ್ಟಿ ಮೃದಿಕಾ ನಿಡುಶಿಖಿ 

ಯಜ್ಞೋಪವೀತದಿಂದ 

- ರಾಮಾನುಜರೇ ನಮೋ ನಮೋ 
(ಬೆ-೪_೧) 

- ದುಂಡುನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿವನು ಹೆಂಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

- ಧರೆ ನಡುಗುವ ಹಾವನು ನಾ ಹಿಡಿವೆನೆ 

ತರಳನು ತಡೆಗಾರನೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೮) 

- ಮಿಗೆ ಫಣಿಯ ಫಣದಾತಪತ್ರವಿರುವವಗೆ 

ನೆರಳಿಗೆ ಕೊಡೆಯನೇಂ ಪಿಡಿಯಲಿ 

- ಆವ ಪರಿಯಅ ನಿನ್ನನೊಅಸಿ (ಬೆ-೩೭-೪) 

- ಕೈಪಿಡಿಯೆ ಸಲ್ಲೆನೆ ಸಲ್ಲೆನೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಕಂಠ ಪಿಡಿದ ಬ್ರಹ್ಮನ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಉರಿಯೊಳು ಜನಿಸಿದವನ ನಿಜ ತಂಗೆಯ 

ಸೆರಗ ಪಿಡಿದ ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಮಿಸುಕದಂತೆ ಬಂದು ಸೆಳೆದಪ್ಪಿಕೊಂಡು ಕಕ್ಕಸ 

ಕುಚಗಳ ಪಿಡಿದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೩) 

- ಗರುಡನ ಮಾತೆಯಣ್ಣನ ಮುಖ ಹಿಡಿದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಸವಿದು ಬೇರನು ಬಾಲಗೊಲಿದನ 

ಅವನಿಕುಬ್ಬನ ಕೊಡಲಿ ಪಿಡಿದನ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಕಳದೊಳು ತಲೆಯ ಚೆಂಡಾಡಿದ ಧೀರನ 

ಬಳಿ ವಾಘೆಯನು ಪಿಡಿದನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ಹಿಡಿದು ಒಂಟೊಂಟಿಯಲಿ ಒಬ್ಬ ನೋಡದೆ 

ನಾನು ಕೊಡುವೆನೆಂದ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) | 

- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣವನ್ನು 

ತೆಗಿಸಿ ಹೊಕ್ಕು ಮುಂದಕೆ ಎಳಸಿ ಹೊಮ್ಮುವ 

ಗತಿ ಕಾಣೊ 

- ಏಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ವರ ರುದ್ರವೀಣೆಗಳ ಪಿಡಿದು ಸನಕಾದಿಗಳು 

ಹರಷದಲಿ 

- ಪೂಸರನ ಜನಕನೇ (ಬೆ-೧೬೮-೨) 

- ತಾಲ ದಂಡಿಗೆ ಹಿಡಿದು ತುಂಬುರು 

ನಾರದರು ಭೂಪಾಳಿ ದೇಶಾಕ್ಷಿ ನಾರಾಯಣಿ 

ಗುಜ್ಜರಿ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

- ಕಡುಕೋಪದಿ೦ ಖಳನು ಖಡುಗವನು 

ಪಿಡಿದು ನಿನ್ನೊಡೆಯನೆಲ್ಲಿಹನೆಂದು ನುಡಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ನರನ ಹಯರಥದ ವಾಘೆಯ ಸೂತ್ರವಿಡಿದು 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೧) 

- ಯಾತನೆಯ ಯೋನಿಮುಖ ಮಾರ್ಗ ವಿಡಿದು 

- ಲಲ್ಲಂದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ 


೪೮೪ 


ಪಿಡಿದು ಸಾರಿಸಾರಿ ಮುಕ್ತಿಯನ್ನು ಶಮನದಿಂದ 

ಮತ್ತೆ ಸುಮನದಿಂದ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಕಿಡಿಕಿಡಿಸೆ ನುಡಿಯಡಗಲೊಡನೆ ಮುಡಿ 

ವಿಡಿದು 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

- ಚಂಡಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ 

ಪಿಡಿದು ಖಂಡತು೦ಡ ಮಾಡುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೪) 

- ಪಟ್ಟೆನಾಮವನಿಟ್ಟು ಪತ್ರೆ ಕೈಯಲಿ ಪಿಡಿದು 

ಗುಟ್ಟಿನಲಿ ಜಪಿಸುವ ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ನಾಗಿಣಿಯರಮರಲೋಕದ ನರ್ತಕಿಯರು 

ಬಾಗಿಲೊಳು ಮಂಗಳೋದಕವಿಡಿದು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೭) 

- ರೇಣುಕೆಯ ಬಸುರಿನಲಿ ಜನಿಸಿ ಪಿತನಾಜ್ಞೆ 

ಯನು ಮಾಣಬಾರದು ಎ೦ಬ ಮತವ ಹಿಡಿದು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಗಂಡರೈವರ ಮುಂದೆ ದ್ರುಪದನಂದಿನಿ ಸೆರಗ 

ಲಂಡ ದುಶ್ಶಾಸ ಪಿಡಿದು 

- ವಾಸುದೇವಾಯ ನಮೋ (ಬೆ-೯೦-೧) 

- ಧರೆ ಮಿತ್ರ ಬುಧ ಜನರ ಅಗ್ನಿಸಾಕ್ಷಿಯ 

ಮಾಡಿ ಕರವಿಡಿದು ಧಾರೆಯನೆರೆಸಿಕೊಂಡ 

- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೪) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 

ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

ದ ನಿನ್ನ ಸಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ತಮತಮಗೆ ಪಿಡಿದೆಳೆಯೆ ತಲ್ಲಣಿಸಿ ಫಣಿರಾಜ 

ಸಮವಿಷದ ಕರ್ಬೊಗೆಯನುಗುಳುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಕಮಲವನು ಕರದಲ್ಲಿ ಪಿಡಿದವನ ಬೇಗದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಾವನಯ್ಯನ ಕಳುಹು (ಬೆ-೧೫೩-೨) 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-ಪ) 

- ನೆರೆದು ಗೋಪಿಯರೆಲ್ಲರು ಕೃಷ್ಣಯ್ಯನ 

ಕರವನು ಪಿಡಿದುಕೊಂಡು 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-ಪ) 

ದ ಹೆಚ್ಚಿನ ಶ೦ಖವ ಹಿಡಿದರೆ ಆಕೆ ನಿಚ್ಚ ಶಂಖದ 

ಕ೦ಠಳಾದಳಯ್ಯ 

- ನಿನಗಿ೦ತ ಕು೦ಡೇನೊ (ಬೆ-೮೭-೧) 

- ಪರಮ ವೈಷ್ಣವರ ಕೈಲಿ ದಾನವ ಪಿಡಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

೨೭೫೦. ಪಿತ/ಪಿತೃ - ಪಿತ ಮಾತೆಯರ 

ಸಲಹದವಗೆ ಗಂಡಾಮಾಲೆ 

- ಧಮರ೯ವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

- ಪಿತನ ಮಾತನು ಶಿರದೊಳಗಾಂತು ನಡೆದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಆನೆವಾಹನ ಪಿತನ ತಾಯನಳೆದೋನು 

ಭಾನುಸುತಗೆ ಶಾಪವನಿತ್ತವನು 

- ಈತನೇನೆ ನಿನ್ನ ಮಗನು (ಸ-೩೮-೨) 

-. ಕಬ್ಬುಬಿಲ್ಲನ ಪಿತನ ಏಕಾ೦ತ ಭಾವದಿ 

ನೆರೆನಂಬು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೫) 

- ಎರವಿನ ಮಾತಾಪಿತರನುಜರೆ೦ಬ ಉರಿ 

ಕಾವು ಕ್ಷಯವೆಂಬ ಸರಿಗಳನು ವಂದಿಸುವೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ಕಾಯಜನ ಹಿತ ನಿನ್ನ ಅಡಿಯ ಬಿಡಲಾಗದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

- ಭರದಿ ಹಾರೈಸುತಿಹರು ಜಲಕ್ರೀಡೆಗೇಳಯ್ಯ 

ಸ್ಮರನ ಪಿತನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೨) 

- ನಿಶಿವೆಸರಸುರನ ಅಸುವ ತೊಲಗಿಸಿದೆ 


೪೮೫ 


ಕುಸುಮಶರನ ಪಿತ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧) 

- ಮಾತಾಪಿತೃ ಗುರು ದೈವ ದ್ರೋಹದಿ 

ಭೂತಳವು ನಡುನಡುಗುತಿಹುದು 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

- ಅತ್ತೆಯೇ ಸೊಸೆಯಾಗಿ ಸೊಸೆಯು ಅತ್ತೆಯು 

ಆಗಿ ಪುತ್ರ ಪಿತನಾಗಿ ಪಿತ ಪುತ್ರನಾಗಿ 

- ಕಅಆಯೇರಿ ಬ೦ತು. (ಬೆ-೧೩೦-೧) 

- ಜನಕ ಹಿತದವನೆಂದು ನಂಬಬಹುದೇ 

ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೧) 

- ಎಣ್ಣೆಗೊಪ್ಪರಿಗೆಯೊಳು ಬಿದ್ದು ಸ್ತುತಿಸಿದನಲ್ಲ 

ಚಿಣ್ಣ ಪಿತನಾ ಬಾಧೆಗೊದರಿದವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೧) 

- ಆನೆವಾಹನ ಪಿತನ ತಾಯನಳೆದವನು 

ಭಾನುಸುತಗೆ ಶಾಪವನಿತ್ತು ಜರೆದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

- ಬಗೆಗೊಳಿಸಿ ಪ್ರಹ್ಲಾದ ಪಿತನೊಡಲ ನಿನ್ನ 

ಕೂರುಗುರಿನಿ೦ಂ ಬಗಿಸಿದಾತಂಗೆ ಮುಕುತಿ 

ಯನೀವೆ 

- ಆವುದೊಳ್ಳೆಯದೊ ನಿನ್ನ೦ಂಗ (ಬೆ-೬೮-೧) 

- ರೇಣುಕೆಯ ಬಸುರಿನಲಿ ಜನಿಸಿ ಹಿತನಾಜ್ಞೆ, 

ಯನು ಮಾಣಬಾರದು ಎ೦ಬ ಮತವ ಹಿಡಿದು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ದನುಜೆಯಾಳ್ದನಣ್ಣನಣ್ಣನ ಪಿತನ ಮುತ್ತಿ 

- ಈತನೀಗ ವಾಸುದೇವನು (ಬೆ-೭೫-೧) 

- ಅತಿಶಯ ನರಹರಿ ವಾಮನ ರೂಪಿನ ಪಿತನ 

ಮೋಹದ ರಾಣಿಯ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಮಗನು ತೆತ್ತಿಗನೆನಲೆ ಕಂಸ ತನ್ನಯ ಪಿತನ 

ನಿಗಳ ಬಂಧನದಿಂದ ಬಂಧಿಸಿದನು 

- ಆರು ಹಿತವರು ಎ೦ದು ನ೦ಬಬೇಡ 
(ಬೆ-೩೩-೨) 

- ಬಾಯೊಳಗಿಹಳ ಗಂಡನ ನಿಜ ತಮ್ಮನ 

ತಾಯ ಪಿತನ ಮಡದಿಯ ಧರಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೆತ್ತಿಯಿ೦ದಿಳಿದಳ ಹೆತ್ತ ಮಗನ ಮೊಮ್ಮನೆತ್ತಿ 

ದಾತನ ಪಿತನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಶ್ರೀಕಾಂತ ನೀನಿತ್ತ ವರವು ಸ್ಥಿರವೆಂಬುದಕೆ 

ನಾಕೇಶಜಿತನ ಪಿತನನುಜ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಹರಿಯ ಮಗನ ಶಿರ ಹರಿದನ ತಂದೆಯ 

ಹಿರಿಯ ಮಗನ ತಮ್ಮನ ಪಿತನ 

- ಮಂಗಲ೦ ೫ಯ ಮಂಗಲ೦ 
(ಬೆ-೧೭೨-೩) 

- ಹಿತನು ಸಾಗರರಾಜ ಹಿತದಕ್ಕ ಶ್ರೀದೇವಿ 

ಅತಿ ಬೀಗನಾದವ ನಾರಾಯಣ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೩) 

- ಅತ್ತೆಯೇ ಸೊಸೆಯಾಗಿ ಸೊಸೆಯು ಅತ್ತೆಯು 

ಆಗಿ ಪುತ್ರ ಪಿತನಾಗಿ ಪಿತ ಪುತ್ರನಾಗಿ 

- ಕಟಆಯೇರಿ ಬ೦ತು  (ಬೆ-೧೩೦-೧) 

- ಲಕ್ಷ್ಮೀ ಮನೋಹರನೆ ಇಕ್ಷುಚಾಪನ ಪಿತನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ಅಂಬುಜೋದ್ಭವ ರುದ್ರರ ಕಂಡೆ ಶಂಬರಾರಿ 

ಪಿತನೆ ರಂಗಶಾಯಿ 

ದ ಇಷ್ಟು ದಿನ ಈ ವೈಕು೦ಠ (ಬೆ-೨೮-೪) 

- ಗತಿಯಿಲ್ಲದರಿಗೆ ಸದ್ಗತಿಯು ನೀನೆ ದೇವ 

ರತಿಪತಿಯ ಪಿತನೆ ಕಾಯೊ 

-. ವಾಸುದೇವಾಯ ನಮೋ (ಬೆ-೯೦-೩) 

೨೭೫೧. ಪಿತಾಮಹ (ತಂದೆಯ ತಂದೆ) - 

ಹಿ೦ದಿನಾ ಕುಲ ಸ್ವಾಮಿ ಗುರು ಪಿತಾಮಹ 

ನೀನೆ 

- ವಾಸುದೇವಾಯ ನಮೋ (ಬೆ-೯೦-೮) 

೨೭೫೨. ಪಿನಾಕಿಸಖ (ವಿಷ್ಣು) - ಪಿನಾಕಿಸಖ 

ನಾದಿಕೇಶವನೆ ಉಡುಪಿಯ ವಾಸ ಸಾಕಿ ಸಲಹೈ 

ಎನ್ನ ಕೃಷ್ಣ 

ದ ಪೂರ್ವಜನ್ಯದಆ ನಾ ಮಾಡಿದಾ 
(ಬೆ-೮-೩) 

೨೭೫೩. ಪಿಶಾಚಿ ತಮ್ಮ ಹವಣನರಿಯದೆ 

ಗರ್ವ ಪಿಶಾಚಿಗಳು ಎಮ್ಮ ಮನೆಯೊಡೆವಂತೆ 

ಕಲ್ಲಲಿಟ್ಟು 

- ಸಾಲದೆ ನಿನದೊಂದು ದಿವ್ಯ ನಾಮ 
(ಬೆ-೧೭೪-೩) | 


೪೮೬ 


೨೭೫೪. ಪಿಸುಣ (ಚಾಡಿಕೋರ) - ಪಿಸುಣ 

ನಿಗಿ೦ಂತ ಅಧಿಕಹೀನರು೦ಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೪) 

೨೭೫೫. ಪೀಡಿಸು - ಪತಿವ್ರತೆಯರ ಪೀಡಿಸಿ 

ದವಗೆ ಅತಿಸಾರ 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಹು 
(ಸ-೧೨೪-೨) 

ದ ವ್ಯಾಧಿರೂಪಗಳಿ೦ದ ಪೀಡಿಸುತ ತನುವ 

ತೊತ್ತುಳಿಗೈದು ನೆಲಕಿಕ್ಕಿ ತೀಡಿ ಬಸವಳಿದ ಬಳಿಕ 

- ಅಣುಮಹತ್ತಾದ ದೇವ (ಬೆ-೭೧-೧) 

೨೭೫೬. ಪೀತವಸನ/ಪೀತವಾಸ (ಎಷ್ಟು) - 

ಪೀತವಸನ ನೀನೊಲಿದು ಉಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಹರಿಯು ನೀನೆಂಬುದಕೆ ಸರಿಯು ಕೌಸ್ತುಭ 

ರತ್ನ ವರಪೀತವಸನ ಕ್ಷೀರಾಬ್ಧಿ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

ದ ಸುರುಚಿರೋಜ್ಜ ವಲಿ ಹೀತವಾಸನಿಗೆ 

ಉಡುಗೊರೆಯ ಅರಿವೆ ಏನನು ಪೊದಿಸಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೨) 

೨೭೫೭. ಪೀತವಾಸ/ಪೀತಾಂಬರ (ಹಳದಿಯ 

ರೇಷ್ಮೆ ಬಟ್ಟೆ - ಶೇಷನ ಹಾಸಿಗೆ ಗರುಡ 

ತುರಗವು ಪೀತವಾಸದುಡುಗೆಯು ಕೊರಳಲಿ 

ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ನರರಂಗಕೆ ಬಹುದು ರಕ್ಷಣ ಮಾಡುವ 

ಕಾಶಿಪೀತಾಂಬರ ಮಕರ ಕುಂಡಲಾಭರಣನ 

ನೆನೆ ಮನವೆ - ಬೆರೆಯದಿರು ಬೆರೆಯದಿರು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ಪೊಸ ಪೀತಾಂಬರ ಉಡಿಸಿ ನವರತ್ನವಂ 

ತೊಡಿಸಿ ವಸುದ'ಂೊಳು ಮಿಗಿಲಾಗಿ 

ನಿಲಿಸಿದಳೋ ನಮಿಸಿ 

- ಯಾಕೆಲೊ ರ೦ಗ ಸಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

ದ ಪೊಂಬಟ್ಟಿ ಪೀತಾ೦ಬರವನುಟ್ಟು ಮೆರೆವಂಥ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

೨೭೫೮. ಪೀನಾಶಿ (ಮೂಗು ಕೊಳೆತು 

ಹೋಗುವ ರೋಗ) - ಹಿರಿಯರನು ಜರೆದವಗೆ 

ಪೀನಾಶಿ ರೋಗವು ; 

- ಧರ್ಮವೆಂದೆಸಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

೨೭೫೯. ಪೀರ್‌ - ಜಲಧಿಯನು ಪೀರ್ದ 

ಮಹಾಬಲದ ಬಲವಂತನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಜಲಧಿಯನ್ನು ಪೀರ್ದ ಮುನಿಯ ಜನನಿ 

ಪೆಸರ್ಗೆ ಕಿವಿಯನಾಂತ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೨೭೬೦. ಪೀಲಕ (ದಪ್ಪ ಇರುವೆ, ಗೊದ್ದ?) - 

ಹರಿಯೆಂಬ ಶಬ್ದವ ಕೇಳಿ ಪೀಲಕನು ಹರನ 

ಹುಟ್ಟಲಿ ಹೆಟ್ಟಿದಂತೆಂಬಿರಿ 

- ಶ೦ಕರ ನಾರಾಯಣ ಜಡು 
(ಬೆ-೧೭೫-೩) 

೨೭೬೧. ಪುಂಡ - ಪು೦ಂಡಪೋಕರನ್ನು ಮೀರಿ 

ದುಂಡು ಕುಚಗಳನ್ನು ಪಿಡಿದು 

- ಬಾಲಕನೆಂದೆತ್ತಿಕೊ೦ಡೆನೆ (ಸ-೧೮೩-೨) 

- ಪುಂಡರಾ ಪಾಂಡುನಂದನರು ಮತ್ತದ 

ರೊಳು ಕಂಡೋರ್ವಳೈವರು ಭೋಗಿಪರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಲಂಡರಿಗೆ ಎದೆಗೊಡುವ ಪುಂಡ ಆನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

- ಪುಂಡನು ನಿನ್ನಣುಗ ಕಾಗೆನೆಲೆಯ 

ಆದಿಕೇಶವ ರಾಯ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 

೨೭೬೨. ಪುಂಡರೀಕ - ಅ೦ಬರೀಷರಾಯ 

ಬಲ್ಲ ಆದಿ ಪುಂಡರೀಕ ಬಲ್ಲ ಸಂಭ್ರಮದಿ ಮನು 

ಬಲ್ಲ ಸಹದೇವ ಬಲ್ಲ 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) 


೪೮೭ 


೨೭೬೩. ಪುಂಡರೀಕಾಕ್ಷ - ಖಂಡಿಸಿದರು 

ರಣದೊಳು ಗುರುಹಿರಿಯರ ಪುಂಡರೀಕಾಕ್ಷನ 

ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ (ಸ-೧೨೭-೧) 

ದ ಪರಮಾತ್ಮ ಪರಿಪೂರ್ಣ ಪುಂಡರೀಕಾಕ್ಷ 

ರಕ್ಷಿಸು ಎಂದು ಮೊರೆಯಿಟ್ಟಳಂಡಜತುರ೦ಗ 

ಗಾಗ 

- ವಾಸುದೇವಾಯ ನಮೋ (ಬೆ-೯೦-೧) 

- ಭಂಡರಂದದಿ ಬತ್ತಲೆ ಬಹುದಾವಾಟ 

ಪುಂಡರೀಕಾಕ್ಷನ ನೆನೆ ಕಾಣೊ ಮನವೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

೨೭೬೪. ಪುಂಡ್ರಕ (ಹಣೆಂತು ಮೇಲೆ 

ಹಚ್ಚಿಕೊಳ್ಳುವ ನಾಮ) - ಮುಖ ಮಾರ್ಜನವ 

ಮಾಡಿ ಉದ್ಧರಿಸು ಊರ್ಧ್ವ ಪುಂಡ್ರಕವನ್ನು 

ಸಕಲ ಮಧುಪರ್ಕ 

- ಪೂಸರನ ಜನಕನೇ (ಬೆ-೧೬೮-೪) 

೨೭೬೪. ಪುಟ್ಟಿಸು - ಕಲ್ಲೊಳು ವಿಷಯ 

ಪುಟ್ಟಿಸಿದನಾ ಶುಭವಲ್ಲದ ದಿವಸದೊಳಿರಾ 

ನೋಡಿ 

- ಚೆಲ್ವ ಕಂಗಳ ಚೆಲ್ಟಕಾರ (ಸ-೯೯-೧) 

- ಪುಟ್ಟಿಸಲು ಬೇಡವಿನ್ನು ಪುಟ್ಟಿಸಿದಕೆ 

ಪಾಲಿಸಿನ್ನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೩) 

- ಸಕಲೈಶ್ವರ್ಯದ ಶ್ರೀದೇವಿ ನಿನ್ನರಸಿ ಬಹು 

ಮುಕುತಿಯಿ೦ದಲಿ ಲೋಕ ಪುಟ್ಟಿಸುವ 

- ಸಿರಿಯ ಮದವೆ ಮುಕುಂದ (ಬೆ-೬೯-೧) 

- ಎಲ್ಲ ದೇವರ ಪುಟ್ಟಿಸಿ ನೆಲೆಗೊಳಿಸಿದ 

ಫುಲ್ಲನಾಭನು ಪರದೈವ ನಂಬಣ್ಣ 

- ಶಂಕರನಾರಾಯಣ ಜಡು (ಬೆ-೧೭೫-೮) 

- ವೇದಮುಖದವನ ಅತಿ ಮೋದದಲಿ 

ಪುಟ್ಟಿಸಿದ ಆದಿಮೂರುತಿ ಆವನು 

- ಆತನೇ ಪರಮಾತ್ಯು ಪರತತ್ತ್ವ (ಬೆ-೭೪-೩) 

- ಪುಟ್ಟಿಸಲು ಬೇಡವಿನ್ನು ಪುಟ್ಟಿಸಿದಕೆ 

ಪಾಲಿಸಿನ್ನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೩) 

೨೭೬೬. ಪುಟ್ಟು - ಹರಿಯ ನೆನೆಯಲಿಲ್ಲ 

ಹರುಷದಿ ಗರುವ ಪಟ್ಟಿತಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) 
- ಓಂಕಾರದೊಳಗೆ ಪುಟ್ಟಿ ಓಂಕಾರದೊಳಗೆ 
ಬೆಳೆದು ಓಂಕಾರದೀ ಜಗವ ಎತ್ತಿ ಮೆರೆವುದೋಂ 
ಎಂದು 
- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೫) 
- ನಡು ಬೆರಳುಂಗುರದಿಂದ ಕೈಯ ಬೆಡಗ 
ನೋಡಿದ ಜನರಿಗೆ ಪುಟ್ಟಿತಾನಂದ 
- ಕೈಯ ತೋರಿದ ಬಗೆಯ (ಸ-೯೧-೨) 
- ಕಲಿಗೆ ಬೆದರುವರಲ್ಲ ಕಾಲನ ಬಾಧೆಗಳಿಲ್ಲ 
ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 
- ಬ್ರಹ್ಮಅಖತವ ಮೀರಿ ಬಾಚ್ಚರು 
(ಬೆ-೨೫-೫) 
- ಕೆಸರೊಳು ತಾವರೆ ಪುಟ್ಟಲು ಅದ ತಂದು 
ಕುಸುಮನಾಬಭನಿಗೆ ಅರ್ಪಿಸರೇನಯ್ಯ 
- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 
- ಗೋಕುಲದೊಳು ಪುಟ್ಟಿ ಗೊಲ್ಲರೆಲ್ಲರ ಕೈಯ 
ಸಾಕಿಸಿಕೊಂಡ ಕಳ್ಳ ಕೋ ಎನ್ನಿರೊ 
-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 
- ಕಲ್ಲೊಳಗೆ ಪುಟ್ಟಿ ಕೂಗುವ ಮಂಡುಕಂಗಳಿಗೆ 
ಅಲ್ಲಿ ಹೋಗಿ ಆಹಾರವಿತ್ತವರದಾರು 
- ತಲ್ಲಣಿಸದಿರು ಕ೦ಡೆಯಾ ತಾಳು ಮನವೆ 
(ಬೆ-೩೪-೩) 
- ವಸುದೇವನುದರದಿ ಪಟ್ಟಿದನೆ ಪಲ್ಮಸೆವ 
ದನುಜರೊಡೆಗುಟ್ಟಿದನೆ 
- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 
- ಗಿಳಿ ನಾಯಿಯ ಪೆಸರಿನವರೊಳು ಮುಗಿಲ 
ಹೊಳೆಯ ಹೊಟ್ಟೆಯಲಿ ಪುಟ್ಟಿದವರೊಳು 
- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 
- ಕಟ್ಟಾಳು ಕಡುಜಾಣನಾಗಿ ಪುಟ್ಟಿದರಿಲ್ಲ 
ಬೆಟ್ಟಗಳನು ಕಿತ್ತಿ ಇಟ್ಟರಿಲ್ಲ 
- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 
- ಚಿತ್ರಾನಕ್ಷತ್ರದಲಿ ಪುಟ್ಟಿದಾತನ ಸೊಸೆ 


೪೮೮ 


ಮೃತ್ಯುವೆಂದೆಣಿಸಿ ಹೊರಡಿಸಿದಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 

೨೭೬೭. ಪುಣ್ಯ - ಮುನ್ನ ಮಾಡಿದ ಪುಣ್ಯ 

ಬೆನ್ನತ್ತಿ ಬರುವುದು ಮುಂದೆ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 

- ಸಂಖ್ಯೆಯಿಲ್ಲದಾಭರಣಗಳ ತೊಡಿಸಿ 

ಯಲಂಕರಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

- ಅಡಿಯಿಡು ಮಗನೆ ಮೆಲ್ಲಡಿಯಿಡು ಎನುತಲಿ 

ನಡೆಗಲಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ಆಗಮ ನಿಗಮಗಳರಸಿ ಕಾಣದ ವಸ್ತುವನು 

ತೂಗಿ ಪಡುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆ೦ದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) ' 

- ನೀಲದುಡುಗೆಯುಟ್ಟ ಬಾಲನೆ ಬಾರೆಂದು 

ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಪಕ್ಷಿವಾಹನ ನೀನು ಅಂಜಬೇಡ ಎನುತಲಿ 

ರಕ್ಷೆ ಇಡುವ ಪುಣ್ಯವನೆಂತು ಪಡೆದಳಯ್ಯ 

- ಮಗನೆ೦ದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನವೆ 

- ಬಾಯಿ ಸಾರಿದ ಮೇಲೆ (ಬೆ-೧೪೨-೧) 

- ಮಕ್ಕಳ ಪಡೆವುದು ಪುಣ್ಯ ಅದು ಕೇಳಿರಿಯಣ್ಣ 

- ಅಹುದಾದಡಹುದೆಸ್ನಿ (ಬೆ-೧೩೨-೨) 

- ಮನವಚನದಲಿ ಮಾಡಿದ ಪುಣ್ಯ ಪಾಪವ 

ನಿನಗರ್ಪಿಸುವೆ ಕಾಲಕಾಲದಲಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ಅರ್ಥವಿಷಯಂಗಳ ಫಲವನರಿತು ಪುಣ್ಯ 

ತೀರ್ಥಯಾತ್ರೆಗಳ ಮಾಡುವುದ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ಹಿಂಗದೆ ಜಗವ ಪಾವನವ ಮಾಡುವ ಪುಣ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗಂಗೆಯೆಂಬವಳೀಗ ನಿನ್ನ ಮಗಳು ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೪) 

- ಚರಣದಿ ಪಾಷಾಣ ಹೆಣ್ಣುಮಾಡಿದ 

ಪುಣ್ಯಚರಿತ ಯಾದವಪತಿ ಶರಣೆಂದೆನಲ್ಲದೆ 

ಎ ನಿನ್ನ ನಾನೇನೆಂ೦ದೆನೊ ರಂಗಯ್ಯ 
(ಬೆ-೯೧-೨) 


- ಸನ್ನುತದಲಿ ಪರಹಿತಾರ್ಥ ಮಾಡಿ ಪುಣ್ಯ 


ಪಡೆಯೊ ನೀನು 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಪುಣ್ಯವಿಲ್ಲದವನ ಪ್ರೌಢಿಮೆ ಮೆರೆದರೇನು 

- ಆರು ಬಾಳದರೇನು (ಬೆ-೩೦-೧) 

-. ಬ೦ಂದವನಾವನಾದರು ಕರೆದಡೆ ಪುಣ್ಯ 

ವೆಂದವರ ಮನೆಗಳಿಗೆ ಪೋಗಿ 

ಎ ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೨೭೬೮. ಪುಣ್ಯದಾಯಕ - ತ್ರಾಹಿ ತ್ರಾಹಿ ತ್ರಾಹಿ 

ಯೆಂದು ತ್ರೈಲೋಕ್ಕದೊಡೆಯ ಪುಣ್ಯ ದಾಯಕನ 

ಹೊಂದಿ ನೀ ಧನ್ಯನಾಗೊ ಮುಕ್ತ ಮಾನ್ಯನಾಗೊ 

- ದಾಸನಾಗೋ ಭವಪಾಶ ನೀಗೋ€ 
(ಬೆ-೨೦-೩) 

೨೭೬೯. ಪುಣ್ಯಫಲ - ಇಷ್ಟ ಸಂಪತ್ತನ್ನು 

ಬಡವರಾ ಕರೆತಂದು ಕೊಟ್ಟು ಮಾಡಿದ 

ಪುಣ್ಯಫಲ ತನ್ನದೊ 

- ಈ ಸಿರಿಯ ನ೦ಚಜ ಹಿಗ್ಗಲು ಬೇಡ 
(ಸ-೪೦-೩) 

೨೭೭೦. ಪುತ್ಥಳಿ ದ ಪುತ್ಥಳಿ ಬೊಂಬೆಯ ಚಿತ್ರದಿ 

ಬಣ್ಣಿಸಿ ಮುತ್ತುಕೊಟ್ಟರೆ ಮಾತನಾಡೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

೨೭೭೧. ಪುತ್ರ - ದಂಡವ ತೆರಿಸುವ ಪುತ್ರ 

ಹಗೆಗಳಿಗವ ಮಿತ್ರ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 


೪೮೯ 


- ಸತ್ಯನೊಬ್ಬ ಪುತ್ರ ಶಾಂತನೊಬ್ಬ ದುರ್ವೃತ್ತಿ 
ನಿಗ್ರಹನೊಬ್ಬ ಸಮಚಿತ್ತನೊಬ್ಬ 


- ಮಗನಿಂದೆ ಗತಿಯುಂಟಿ (ಬೆ-೧೪೫-೪) 


- ಭಕುತರೊಳು ಘಂಟಕರ್ಣನು ಜಯ 

ಸುವರ್ಣಕ ಪುತ್ರ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ನಿಂದಳುತ ಜ್ಯೇಷ್ಠರು ಕನಿಷ್ಠ ಭ್ರಾತರು ಪುತ್ರ 

ಬ೦ಧು ಮಿತ್ರರು 

- ಅಣುಮಹತ್ತಾದ ದೇವ (ಬೆ-೭೧-೨) 

-ಆ ಶೌಂಡಲ್ಯ ಪರಾಶರ ಎನಿಪನು ವೇಶೆಯ 

ಪುತ್ರ ವಸಿಷ್ಠಮುನಿ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

- ಅತ್ತೆಯೇ ಸೊಸೆಯಾಗಿ ಸೊಸೆಯು ಅತ್ತೆಯು 

ಆಗಿ ಪುತ್ರ ಪಿತನಾಗಿ ಪಿತ ಪುತ್ರನಾಗಿ 

- ಕಅಯೇರಿ ಬ೦ತು (ಬೆ-೧೩೦-೧) 

- ಗೋತ್ರಭೇದಿಸುತನ ಪುತ್ರನ ಹೆಂಡಿರ 

ಮಾತುಳನಾದವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ಅತ್ತೆಯ ಸೊಸೆ ಬೈವಳು ಪುತ್ರರು ತಮ್ಮ 

ಹೆತ್ತ ತಾಯಿಯ ಬಿಡುವರು 

- ಕಅ ಹೆಚ್ಚಿ ಬ೦ಂದಿತಲ್ಲ (ಸ-೭೮-೧) 

- ಲೋಲಲೋಚನೆಯ ಮಾತೆಯ ಪುತ್ರ 

ನಣುಗನ ಮೇಲುಶಕ್ತಿಗೆ ಉರವಾಂತು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

೨೭೭೨. ಪುತ್ರಿ - ಸತಿಯು ಸುತರು ಪುತ್ರಿ 

ಮಿತ್ರರತಿಶಯದೊಳು ತಂದೆ ತಾಯಿ ಅತಿ 

ವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

೨೭೭೩. ಪುರ - ಪುರ ಅಗ್ರಹಾರ ಕೆಡಿಸಿದವಗೆ 

ರಾಜರೋಗವೆಂದು ಅರಿವುದು ಸಕಲ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 

- ಸಿಂಧುವನೆ ದಾಟಿ ಮುದ್ರಿಕೆಯಿತ್ತು ದಾನವರ 

ವೃಂದ ಪುರ ದಹಿಸಿ ಚೂಡಾಮಣಿಯ ತಂದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗಗನದ ಪುರವ ಪೊಕ್ಕನ ತೇಜಿರೂಢನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಸೀತೆಯನು ವಂದಿಸುತೆ ಉಂಗುರವನಿತ್ತವಗೆ 

ದೈತ್ಯಪುರವನು ಭರದಲುರಿಸಿದವಗೆ 

- ಜಯಮಂಗಲ೦ ನಿತ್ಯ (ಬೆ-೧೭೧-೧) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

- ಓಡನೆ ತನ್ನಯ ಪುರಕೆ ಹೊಡೆತಂದ ಧೀರನ 

ಒಡೆಯನ ತೋರೆನಗೆ 

- ಏಣನಯನೆ ಏಣ ಭೋಜಮಧ್ಯಳೆ 
(ಬೆ-೯-೩) 

- ಧರಣಿಜಾತನ ಶಿರವರಿದು ನಾರಿಯರನು 

ಪುರಕೆ ತಂದವನ ತೋರೆ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಮೂರುಪುರದಬಲೆಯರ ವ್ರತಗಳನೆ 

ಕೆಡಿಸಲಿಕೆ ಬೇರೊಂದು ಅಶ್ವತ್ಥವೃಕ್ಷವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

ದ ನೀಲಮೇಘಶ್ಯಾಮ ಭಾಗ್ಯಪುರದಲಿ ನಿಂದ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

- ರಾಜವದನೆ ಸುರರಾಜನ ಪುರದೊಳು 

ರಾಜಿಸುತಿಹ ಕುಜವ 

- ರಾಜವದನೆ ಸುರ ರಾಜನ (ಬೆ-೯೭-ಪ) 

- ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬುಂಟು ವೈಕು೦ಠಪುರದೊಳಗೆ ಅಯ್ಯ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 

೨೭೭೪. ಪುರಜನ - ಪುರಜನರು ಹಾಯೆನಲು 

ಸುರರು ಹೂಮಳೆಗರೆಯೆ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೩) 

-. ಪುರಜನರು ಕೇಡು ಕೌರವಂಗೆಂದು 

ಮಾತಾಡಿ ನಿಶೆ ಕ್ಚೈಸಿಓಡಿ ಮನೆಗಳ ಪೊಕ್ಕರು 

- ವಾಸುದೇವಾಯ ನಮೋ (ಬೆ ೦-೧೨) 

೨೭೭೫. ಪುರತ್ರಯ (ಈಶ್ವರನಿಂದ ನಾಶ 

ಮಾಡಲ್ಪಟ್ಟ ಮೂರು ನಗರಗಳು) - ಪುರತ್ರಯ 

ವಧುಗಳ ಗೆಲಿದಗೆ ಮಂಗಳ ತುರಗವಾಹನನಿಗೆ 

ಜಯ ಮಂಗಳ ' 


೪೯೦ 


- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೩) 

೨೭೭೬. ಪುರಪತಿ (ನಗರಾಧ್ಯಕ್ಷ) - ಪೇರಣ 

ಪುರಪತಿ ಸಿರಿ ಭೂಭಾರೋತ್ತಾರಣ ಗುಣನಿಧಿ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 

೨೭೭೭. ಪುರವಾಸ - ಬೇಲೂರು ಪುರವಾಸ 

ನೆಲೆಯ ಆದಿಕೇಶವನ ಆಳಾಗು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

೨೭೭೮. ಪುರಾಣ - ಕಥೆ ಪುರಾಣಗಳ 

ಹಳಿದವಗೆ ಕಾಸಶ್ವಾಸ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೨) 

- ನಾಲುಕು ವೇದ ಪುರಾಣ ಶಾಸ್ತ್ರ ಪಂಚಾಂಗ 

ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೨) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವ ನಮ್ಮಜ್ಜನ ಹಿ೦ಡಿನೊಳು 

- ನಾವು ಕುರುಬರು "ಜಿ ೧೫೨-೪) 

- ಸವಿನುಡಿ ವೇದ ಪುರಾಣ ಶಾಸ್ತಂಗಳ 

ಕಿವಿಯಿಂದ ಕೇಳುವ ಕಥೆ ನಿನ್ನದು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

೨೭೭೯. ಪುರುಷೋತ್ತಮ (ವಿಷ್ಣು) - ಪರಮ 

ಪುರುಷ ಪುರುಷೋತ್ತಮ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ಕಿ೦ಕರನ ಜನಕ ಅನಿರುದ್ಧ ಪುರುಷೋತ್ತಮ 

ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೩) 

- ಸತ್ತವನಂತೆ ಬಿದ್ದಿಹುದಾವ ನೀತಿ 

ಪುರುಷೋತ್ತಮನ ನಾಮ ಸ್ಮರಣೆಯ ಮಾಡೊ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ಕ್ಷಿತಿಯೊಳಗೆ ಕಾಗೆನೆಲೆಯಾದಿಕೇಶವನಾದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪತಿತಪಾವನ ಪರಮ ಪುರುಷೋತ್ತಮನನು 

- ನ೦ಬು ನಾರಾಯಣನ (ಬೆ-೫೩-೩) 

- ಪ್ರೇಮ ಇರಿಸು ನಿನ್ನ ಚರಣದಲ್ಲಿ 

ಪುರುಷೋತ್ತಮಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೬) 

೨೭೮೦. ಪುಲ್ಲ - ಎಲ್ಲ ಒಡವೆ ಹೋಯಿ 

ತಾದರು ಪುಲ್ಪಳಾಗಿ ಮೆರೆಯುತಾಳೆ 

- ಒಡವೆ ಹೋಯಿತು ಮನ ಧೃಡವಾಯುಿತು 
(ಸ-೬೯-೪) 

೨೭೮೧. ಪುಷ್ಪ - ತೋಯಜವೆಂಬ ಪುಷ್ಪದ 

ಪೆಸರವರೊಳು ತಾಯ ಸೊಸೆಗೆ ಮಕ್ಕಳಿತ್ತ 

ವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 

- ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ 

ಸುರರು ತಂದಿದ್ದಾರೆ ಬಲು ಭಕುತಿಯಿಂದ 

- ಏಳು ನಾರಾಯಣ (ಸ-೫೯-೨) 

೨೭೮೨. ಪುಷ್ಪವಾಟಿ (ಹೂದೋಟ)- 

ಮೊಗ್ಗಿದುವು ಮಧುಪಸಂಕುಲ ಪುಷ್ಪವಾಟಿ 

ಯೊಳು ಜಗ್ಗಿದುವು ಜಡಿವ ತೆರದಿ ವರ ಕವಿ 

ಗಳೆದೆಯ ಮಧುರೋಕ್ತಿಯೆನಿಸಿ 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೨) 

೨೭೮೩. ಪುಷ್ಪಗಂಧಿ - ಪುಷ್ಪಗ೦ಧಿಯರೊಡನೆ 

ಒಪ್ಪಿತವು ಆಗಲಿಲ್ಲ 

ದ ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೮) 

೨೭೮೪. ಪುಷ್ಪಮಾಲೆ (ಹೂವಿನ ಹಾರ) - 

ಮೀಸಲಳಿಯದ ಪುಷ್ಪಮಾಲೆ ಧರಿಸಿ ಜಗದೀಶ 

ನೆಂಬ ಬಿರುದ ಪೊಗಳಿಸಿಕೊಳುತಿಪ್ಪೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

೨೭೮೫. ಪುಸಿ (ಸುಳ್ಳು) - ಕಾಸಿಗಾಸೆಯ ಪಟ್ಟು 

ಸಹಸ್ರ ಲಕ್ಷದ ಪುಸಿಯ ಬೇಸರಿಸದೆ ಜೊಗಳಿದೆ 

ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಪುಸಿಯನಾಡುವ ಪುರುಷಗೆ ರಕ್ತಕಾಳಿ 


೪೯೧ 


- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೩) 

- ಎನ್ನ ನುಡಿ ಪುಸಿಯಲ್ಲ ಈ ಜಗದೊಳು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-ಪ) 

- ಮುಸುಕುವುದು ವಿಶ್ವಾಸಘಾತಕಗೆ ನರರೋಗ 

ಪುಸಿಯಲ್ಲವಿದು ಕೇಳಿ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

- ಜಗದಂತರ್ಯಾಮಿ ಎಂತೆಂದು ನಿನ್ನ ನಿಗಮ 

ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-ಪ) 

೨೭೮೬. ಪುಸಿಗ (ಸುಳ್ಳು ಹೇಳುವವನು) - 

ಹಸುಮಗುವನು ಕಂಡು ಮುದ್ದಿಸಲೊಲ್ಲದೆ 

ಪುಸಿಗ ಕಳ್ಳನೆಂದು ಕಟ್ಟುವಿರಿ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

೨೭೮೭ ಪುಸ್ತಕ - ಪುಸ್ತಕವ ಬಿಚ್ಚಿ ಪೌರಾಣ 

ಶಾಸ್ತ್ರ೦ಗಳ ವಿಸ್ತರಿಸಿ ಹರಿಯ ಕಲ್ಯಾಣ ಗುಣ 

ಚರಿತೆಯನು 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

೨೭೮೮. ಪುಳು (ಹುಳು) - ಇಂಬಿಲ್ಲ 

ವಿದರೊಳು ಇದು ಪುಳುವಿನ ಕೊಂಡ ಇಂಥ 

ಡಂಭಕ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೩) 

೨೭೮೯. ಪೂ/ಪೂವು (ಹೂವು) - ಕೆರೆ ಕಟ್ಟೆ 

ಪೂದೋಟಗಳ ರಚಿಸುವನೆ ದ್ರೋಹಿ 

- ಸಹಖವಿದು ಈ ನುಡಿಯು (ಬೆ-೧೪೯-೩) 

- ಸಿಂಧುರಗಮನೆಯರ ಸಿರಿಮುಡಿಯೊಳಿಪ್ಪ 

ಪೂಗಂಧವಾಸಿಸುವ ನಾಸಿಕದಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

- ಅನವರತ ನಾಭಿಯೊಳು ಶತಪತ್ರವಿಹಗೆ 

ಮಿಕ್ಕಿನ ಪೂವ ಮುಡಿಸಲೆಂತೈ 

- ಆವ ಪರಿಯಅ ನಿನ್ನನೊಅಸಿ (ಬೆ-೩೭-೧) 

೨೭೯೦. ಪೂಗಣೆ (ಮನ್ಮಥನ ಬಾಣ) - 

ಪೂಗಣೆಯ ಗೆಲಿಯದಿಹ ನರ ಗೋಖುರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

೨೭೯೧. ಪೂಜಿಸು - ಆಂತರ್ಯದ ಸಂತತ 

ಭೇರಿ ಶಬ್ದವ ಕೇಳಿ ಅಂತರಾತ್ಮ ಲಿಂಗವ 

ಪೂಜಿಪರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಶೇಷನನ್ನು ಪೂಜಿಸೆಂದ ಶ್ರೀಶ ಬಾಡದ 

ಆದಿಕೇಶವ 

- ಬಾಲ್ಶಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ಆತನೇ ಪರಮಾತ್ಮ ಪರತತ್ವ ಪ್ರಣವ 

ನೆಂದರಿತು ಪೂಜಿಸಬಾರದೆ ಕ 

- ಆತನೇ ಪರಮಾತ್ಮ ಪರತತ್ವ 
(ಬೆ-೭೪-ಪ) 

- ಕುರಿಕೋಣ ನೈವೇದ್ಯ ಧೂಪ ದೀಪಗಳಿಂದ 

ಪರಮ ಭಕ್ತಿಯ ಮಾಡಿ ಪೂಜಿಸುವರಯ್ಯ 

- ಕಅಯೇರಿ ಬಂತು (ಬೆ-೧೩೦-೧೦) 

೨೭೯೨. ಪೂಜೆ - ನಿಜವರಿತು ಲಿಂಗವನು 

ಪೂಜೆ ಮಾಡುವರಾರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-ಪ) 

- ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ 

ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-ಪ) 

- ಹರಿಯ ಪೂಜೆ ಮಾಡದವನ ಜನುಮ 

ವೇತಕೆ 

- ಸತ್ಯವ೦ತರ ಸ೦ಂಗವಿರಲು (ಬೆ-೧೨೪-೧) 

- ಮೊದಲು ನಿನ್ನ ಪದ ಪೂಜೆ ಮುದದಿ 

ಮಾಡುವೆನೈ ನಾನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೫) 

- ಎಕ್ಶನಾತಿ ಎಲ್ಲಮ್ಮ ಮಾರಿ ದುರ್ಗಿ ಚೌಡಿ 

ಯರ ಅಕ್ಕರೆಯಿಂದಲಿ ಪೂಜೆಮಾಡಲೇಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

- ಲಿಂಗ ಪೂಜೆಯ ಬಲ ನಿಶ್ಚಿಂತನಾಗಿಹ 

ಬಲ ಹಿಂಗದೆ ಹರನು ಬಾಗಿಲ ಕಾಯ್ದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಭವಿ ಮಾಡಿದ ಲಿಂಗ ಬಚ್ಚಿಟ್ಟು ಪೂಜೆಯ 


೪೯೨ 


ಗೊಂಬ ಕವಿಗಳು ಶರಣರು ಕೇಳಿ ಸಭೆಯೊಳು 

- ಶಂಕರನಾರಾಯಣ ಅಡು (ಬೆ-೧೭೫-೧) 

- ವೇದೋಕ್ತ ಪೂಜೆಯಲಿ ತೃಪ್ತಿಪಡಿಸದಿರೆ 

ಆದುದೇನು ಅದರಿಂದೆ ಫಲವಾವುದು 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

- ತಿಳಿದುದಿಲ್ಲವು ಷೋಡಶೋಪಚಾರದ 

ಪೂಜೆಗಳಲೊಂದು ಪರಿಯಾದರೂ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೫) 

- ಹರಿ ಹರರ ಪೂಜೆಗಳು ಹಗರಣಗಳಾದವು 

ಉರಿಮೋರೆ ಚಾಮುಂಡಿ ಶಕ್ತಿಗಳಿಗೆ 

- ಕಅಯೇರಿ ಬಂತು (ಬೆ-೧೩೦-೧೦) 

- ಲೋಕೇಶನಿಗೆ ಒಲಿದು ಪೂಜೆಗೊಂಬುವ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

೨೭೯೩. ಪೂತನಿ - ಉರೆ ಪೂತನಿಯ ಹೀರಿ 

ಮಾವ ಕಂಸನ ಕೊಂದ ಸಿರಿಯಾದಿಕೇಶವನ 

ವೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

- ವನದೇಶದಿ ಧುರಕೆ ನಿಂದವನೆಂದೆನೆ ಪೂತನಿ 

ಮೊಲೆಯ ಹರಿದು ಕೊಂದವನೆಂದು ಸ್ತುತಿಸಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ಪೂತನಿಯ ಮೈಯ ಸೋಕಿದನೆ ಮಹಾ 

ಘಾತದ ಮೊಲೆಯುಂಡು ತೇಗಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೪) 

- ಶಕಟ ಕುಕ್ಕುಟ ಧೇನುಕಾಸುರರ ಪೂತನಿಯ 

ಬಕ ವತ್ಸಹಕ ವೃಷಾಸುರ ಮುಖ್ಯರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೨೭೯೪. ಪೂಬಾಣಜನಕ (ಕೃಷ್ಣ - ಕಾಣುತಲೆ 

ಕರೆಕರೆದು ಕೊಟ್ಟಿ ಯ್ಯ ನೀನು ಪೂಬಾಣಜನಕನೆ 

ರಾಮ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೭೯೫. ಪೂವುಳೆ (ಹೂವಿನ ಮಳೆ) - ಅರಸಿ 

ಜಯಜಯವೆಂದು ದ್ರೌಪದಿಯ ಸಿರಿ ಮುಡಿಗೆ 

ಸುರಿಸಿದರು ಪೂಮಳೆಗಳ 

- ವಾಸುದೇವಾಯ ನಮೋ (ಬ್ಯ-೦-೧೩) 

೨೭೯೬. ಪೂಮಾಲೆ - ಕಟ್ಟಿದ ಪೂಮಾಲೆ 

ಕಸ್ತೂರಿ ನಾಮದ ಭೀಮರಾಯ 

- ಚೀಮನೆ೦ಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

೨೭೯೭ ಪೂರ್ಣ - ತಿರುಮಣ್ಣು ಶ್ರೀಚೂರ್ಣ 

ಪೂರ್ಣ ದ್ವಾದಶನಾಮ ಸಿರಿತುಳಸಿ ವನಮಾಲೆ 

ಕೊರಳಿನೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

- ಬಲ್ಲವರೆನಿಪರು ಬಲ್ಲವರರಿಯರು ಫಘುಲ್ಲ 

ಲೋಚನ ಪೂರ್ಣಬ್ರಹ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-ಪ) 

- ಜೊಂಪುಮದನನ ಪೂರ್ಣಶಕ್ತಿ ಬೊಂಬೆ 

ಒಳ್ಳೆ ಸಂಪಿಗೆಯ ಮುಡಿಗಿಟ್ಟ ಶಾರದಾಂಬೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨. ೨) 

೨೭೯೮. ಪೂರ್ವ (ಹಿ೦ದಿನ) - ಧುರದೊಳಗೆ 

ಪೂರ್ವವೈರಿಯ ಶಿಖಂಡಿಯ ತೋರಿ 

ಸರಳಮಂಚದ ಮೇಲುಪಾಯದಲಿ ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 

- ಆರಿಗಾದರು ಪೂರ್ವಕರ್ಮಬಿಡದು ವಾರಿಜ 

ಭವಭವರನು ಕಾಡುತಿಹುದು 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-ಪ) 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

ಬೇರೆ ಬಯಸಿದರೆ ಬರಲರಿಯದಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯೨) 

- ಮಿಳಿತ ಮಾನಿಸ ಪಿಂಡ ಪೂರ್ವಕರ್ಮ 

ದಿಂದ ನೆಲಕೆ ಬೀಳಲು ಅದು ಸಲಹಿ ರಕ್ಷಿಪುದೆ 

- ಮಗನಿಂದೆ ಗತಿಯು೦ಟಿ (ಬೆ-೧೪೫-೨) 

- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಬರಿದೆ (ಬೆ-೮೬-೧) 

- ಬಡತನವು ಸಾಕೆಂದು ಸಿರಿತನವ ಬಯಸಿ 


೪೯೩ 


ದರೆ ಪಡೆದದ್ದು ಪೂರ್ವದಲಿ ಬೆನ್ನಬಿಡದು 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

೨೭೬೯೯. ಪೂರ್ವಜನ್ಮ ದ ಪೂರ್ವಜನ್ಮದಲಿ 

ನಾ ಮಾಡಿದಾ ಭವದಿಂದ ಉರ್ವಿಯೊಳು 

ಜನಿಸಿದೆನೊ ಕೃಷ್ಣಾ 

ದ ಪೂರ್ವಜನ್ಮದಆ ನಾ ಮಾಡಿದಾ 
(ಬೆ-೮_ಪ) 

೨೮೦೦. ಪೂರ್ವಾಚಲ/ಪೂರ್ವಾದ್ರಿ - 

ಬಿಸಿಗದಿರ ಪೂರ್ವಾಚಲವನಡರಿ ಬಂದ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಪೂರ್ವಾದ್ರಿಯೊಳು ಪ್ರಭಾಕರನುದಿಸೆ 

ಹರುಷದಲಿ 

-. ಪೂಸರನ ಜನಕನೇ (ಬೆ-೧೬೮-೧) 

೨೮೦೧. ಪೂಸರ (ಮನ್ಮಥ) - ಪೂಸರನ 

ಜನಕನೇ ಶತಕೋಟಿತರಣಿಪ್ರಕಾಶ ಅಗಣಿತ 

ಕೋಟಿಬ್ರಹ್ಮಾಂಡನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

೨೮೦೨. ಪೂಸಿಕೊಳ್ಳು -. ರಕ್ತಕುಸುಮ 

ಗಂಧಮಾಲೆ ಕಸ್ತೂರಿಯನು ಪೂಸಿಕೊಂಡು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

೨೮೦೩. ಪೂಸು (ಸವರು) - ತನುವಿನಾ 

ಪರಿಮಳವು ಘಮಫಘಮಿಪನಿಗೆ ಸುಚಂದನ 

ವೆಂತು ನಾ ಪೂಸಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೧) 

೨೮೦೪. ಪೃಥ್ವಿ - ಪೃಥ್ವಿಯ ತಲೆಯನು 

ಪರೆಮಾಡಿ ತಾಳಿದಳುತ್ಕ್ಯಾನಮಮ್ಮನ ತಂದೆಯ 

ಮೆಲುವನ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 

- ಅರ್ಥದಾಸೆಯಲಿ ಪೃಥ್ವಿಯೊಳಗೆ ಸುತ್ತಿ 

ಮತ್ತನಾಗಿ ಬಲು ಕೃತ್ಯಗಳನು ಮಾಡಿ 

- ವ್ಯರ್ಥವಾಯತಲ್ಲ ಜನ್ಯ ಸಾರ್ಥಕಾಗಅಲ್ಲ 
(ಸ-೨೩೧-ಅ) 

ದ ಪೃಥ್ವಿಯೊಳಗೆ ಕಾಗೆನೆಲೆಯಾದಿಕೇಶವಗೆ 

ಮರ್ತೃ್ಯದೊಳನ್ಯದೇವರು ಸರಿಯುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೩) 

ದ ಸತ್ಯಕ್ಕೆ ಕುರುಹೇನು ಪೃಥ್ವಿಗೆ ಕಡೆಯೇನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಲ್ಲವರು ಪೇಳರೈ (ಬೆ-೧೬೩-೩) 


ಇಡ ಪೃಥ್ವಿಯೊಳು ಕಾಗೆನೆಲೆಯಾದಿಕೇಶವ ನಿನ್ನ 


ಭಕ್ತಿಯಿಲ್ಲದ ನರಗೆ ಮುಕ್ತಿಯಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ನೆಗ್ಗಿದುವು ನಿಜ ಕುಲಾದ್ರಿಗಳಲಿ ಭಾನುವಿನ 

ಕಿರಣ ನುಗ್ಗಿ ಪೃಥ್ವಿಯೊಳು ಪಸರಿಸಿತು 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) 

ದ ಪೃಥ್ವಿಗೆ ಸ ಸದ್ಗುರುವಾಗಬೇಕಾದರೆ ಶಿವ ಶಿವ 

ಎನ್ನಿರೊ 

ದ ಶಿವ ಶಿವ ಶಿವ ಎನ್ನಿರೊ (ಬೆ-೩.೭) 

೨೮೦೫. ಪೆಂಪು - ಸಾಕಾರ ರೂಪ 

ಸರ್ವೋತ್ತಮ ನೀ. ಕರುಣಾಕರನೆಂಬ 

ಪೆಂಪುಂಟಾದಡೀಗೆನ್ನ 

- ಕಡಹಾಯಿಸೊ ಕಮಲಲಲೋಚನನೆ 
(ಬೆ-೬೨-೧) 

೨೮೦೬. ಪೆಗಲು - ಮೃಗಧರವೈರಿಯ 

ಪೆಗಲೇರಿ ಬರುವಂಥ ಜಗದಧಿಪತಿಯಾದನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-೧) 

- ಪೆಗಲೊಳು ಕೊ೦ಬು ಕೋಲನೆ ಹಿಡಿದು 

ಗೊಲ್ಲರೊಡಗೂಡಿ ನಮ್ಮೆಲ್ಲರ ಗೋವುಗಳ 

ಕಾಯ್ದ 

- ಮಗುವು ಕಾಣೀರಯ್ಯ (ಸ-೧೯೯-೪) 

೨೮೦೭. ಪೆಟ್ಟಿಗೆ - ಅಷ್ಟು ಇಷ್ಟು ಚಿಲ್ಲರೆ ಒಡವೆ 

ಪೆಟ್ಟಿಗೆಯಲಿ ತುಂಬಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

೨೮೦೮. ಪೆಡೆ - ಶ್ರೀಲೋಲನೆನಿಪ ಪಟ್ಟದಾನೆ 

ದುಷ್ಟ ಕಾಳಿ೦ಗನ ಪೆಡೆಯ ಮೆಟ್ಟು ತುಳಿದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೨) 

- ಆ ಕಾಳಿಂಗನ ಪೆಡೆಯ ತುಳಿದು ಜಡಿಯ 


ಲವನ ಮಡದಿಯರು ಬೇಡಿಕೊಳ್ಳೆ ಕಡಲಿಗಟ್ಟಿ 


- ಮಗುವು ಕಾಣೀರಯ್ಯ (ಸ-೧೯೯-೩) 
೨೮೦೯. ಪೆಣ್‌/ಪೆಣ್ಣು ದಾ ಗಟ್ಟಿಯಾಗಿ 
ಮುನಿಪೆಣ್ಣೆ ಕೊಟ್ಟಿದ್ದ ಶಾಪವನು ಬಿಟ್ಟೋಡಿಸಿದ 
ನಾವನು 

- ಆತನೇ ಪರಮಾತ್ಮ ಪರತತ್ತ್ವ 


ರ್ಲ೯೪ 


(ಬೆ-೭೪-೨) 

- ಸಣ್ಣ ಸೀರೆಯ ನಲುವೆಣ್ಣುರೂಪಾದನ ಶ್ರೀಕೃಷ್ಣ 

ಎನ್ನಿರೊ 

ದ ವನಹಿಮಾದುೂ ಭಾ 
(ಬೆ-೮೦-೧) 

- ಮಿಂಡಿ ಪೆಣ್ಣನು ಸಬೆಯಲ್ಲಿ ಸೀರೆ 

ಸುಲಿಯಲು ಗಂಡರೈವರು ನೋಡಿ ಏನು 

ಮಾಡುತಿರ್ದರಯ್ಯ 

- ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ದುರ್ಗಂಧ ಪೆಣ್ಣಿಗೆ ಚಂದನ ಕಂಪನಿತ್ತಂಥ 

ಬಾ೦ಂಧವರೊಳಗಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

೨೮೧೦. ಪೆಣ - ಬಿಟ್ಟು ಪ್ರಾಣವು ಪೋಗೆ 

ಪೆಣನೆ೦ಂದು ಮೂಲೆಯೊಳು ತಟ್ಟಿ ಕುಳ್ಳಿರಿಸಿ 

ಹೊಟ್ಟೆಯ ಹೊಯ್ದುಕೊಂಡಳುತ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

- ಪೆಣನ ಭೋಜನಮಾಡಿದವರ ವಾಸವ 

ಪೊಕ್ಕನ ಶ್ರೀರಾಮನೆನ್ನಿರಿ 

ಎ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-ರ೧-ಬ 

೨೮೧೧. ಪೆರತು - ತರಣಿ ಶತಕೋಟಿತೇಜನ 

ಮುಂದೆ ಹೇಗೆ ನಾ ಪೆರತೊಂದು ದೀಪವಿಡಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೨) 

೨೮೧೨. ಪೆರು (ಹಡೆ, ಹೆರು) - ಗಂಡುವೆಣ್ಣಿನ 

ರೂಪುವೆತ್ತು ರಾಜಿಸುವವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

ದ ಮಂದೆಗಾಯ್ದವನ ಮನ್ಮಥನ ಪೆತ್ತವನ ತಂದೆ 


ಶ್ರೀ ಬಾಡದಾದಿಕೇಶವನ 


- ಕರೆತಾರೆ ಕಾಮಿನಿಕಮಲಜಣಪಿತನ 
(ಬೆ-೯೩-೫) 

- ಜಲಜಸ೦ಭವನ ಪೆತ್ತವನಾರು 

- ಆತನ ಪಾಡುವೆ ಅನವರತ (ಬೆ-೭೦-೨) 

- ತಾಮರಸಾಂಫ್ರಿಯಿಂ ಹೇಮಗರ್ಭದಲಿದ್ದ 

ವ್ಯೋಮಗಂಗೆಯ ಪೆತ್ತೆ ಗೋವಿಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೫) 

- ವಾಣಿಯರಸನ ಪೆತ್ತ ವೈಕುಂಠಪತಿ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

- ಬಲ್ಲವರು ಪೇಳಿರಿ ಲೋಕದ ಈ ಪದನು 

ಘುಲ್ಲಶರನನು ರಂಗ ಪೆತ್ತ ಮಹಿಮೆಯನು 

- ಬಲ್ಲವರು ಪೇಳರಿ (ಬೆ-೧೬೪-ಪ) 

- ಗಂಗೆಯನು ಉಂಗುಟದಿ ಪೆತ್ತ ಮೂರುತಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ದಶದಿಕ್ಕಿನೊಳು ಘಂಟಿ ಫಣಿರೆಂದು ಬರುತ್ತಿದೆ 

ಕುಸುಮಶರನ ಪೆತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೨) 

ಪ ಮದವೆತ್ತ ರಕ್ಕಸರು ಮಹಿಯೊಳಗೆ ಹೆಚ್ಚಲು 

ತ್ರಿದಶಾಂತ ನಡನಡನೆ ನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಮಾಯಕಾರನು ಒಬ್ಬ ಕಾಯ ಬಡಲಿಗ 

ನೊಬ್ಬ ಕಾಯಗಿರಿವೆತ್ತವರು ಮೂವರವರು 

- ಮೂವರೇರಿದ ಬಂಡಿ (ಬೆ-೧೬೦-೨) 

- ಮುತ್ತಯ್ಯನ ತಾಯ ಪೆತ್ತ ದೇವನ ಎನ್ನ 

ಒತ್ತಿಗೆ ಕರೆದು ತಾರೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-೨) 

೨೮೧೩. ಪೆರು (ಪಡೆ, ಹೊಂದು)- ಘೋರ 

ತನವೆತ್ತ ತ್ರಿಮರದ ಕೀಲ ಪರಿದ ಮದನಾರಿಸಖ 

ಬುದ್ಧನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೨೮೧೪. ಪೆರ್ಮುಡಿ (ದೊಡ್ಡ ತುರುಬು) - 

ಸಡಗರದಿಂದ ವಾರಿಧಿಯ ದಾಂಟಿ 

ಪೆರ್ಮುಡಿಯ ಮಾಣಿಕವ ರಾಘವಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫._೧) 

೨೮೧೫. ಪೆಸರ್‌/ಪೆಸರು - ದುಷ್ಪತದಿ ಸುತನ 

ಪೆಸರ್ಗೊ೦ಡವನ ಕಾಯ್ದೆಯೊ ತ್ರಿವಿಕ್ರಮಾಂಕಿತ 

ವೀರನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಜಲಧಿಯನ್ನು ಪೀರ್ದ ಮುನಿಯ ಜನನಿ 

ಪೆಸರ್ಗೆ ಕಿವಿಯನಾಂತ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 


೪೯೫ 


-. ವ್ಯಾಸನ ಜನನಿಯ ವಾಸನೆ ತಾಳ್ದನು 

ದೇಶದೊಳಗೆ ಬಲು ಪೆಸರುಳ್ಳವನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ನಿಶಿವೆಸರಸುರನ ಅಸುವ ತೊಲಗಿಸಿದೆ 

ಕುಸುಮಶರನ ಪಿತ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧) 

- ತೋಯಜವೆಂಬ ಪುಷ್ಪದ ಪೆಸರವರೊಳು 

ತಾಯ ಸೊಸೆಗೆ ಮಕ್ಕಳಿತ್ತವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೊಪಿಲಾವಿ) 

-. ಹನ್ನೆರಡನೆಯ ತಾರೆಯ ಪೆಸರಾಕೆಯ 

ಕನ್ನೆಯಯ್ಯನ ಮನೆಯ 

- ರಾಜವದನೆ ಸುರರಾಜನ (ಬೆ-೯೭-೩) 

- ವರುಷವೈದರ ಪೆಸರವನ ತಾಯನುಜನ 

ಧರಿಸಿದಾತನ ಸಖನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಸುರರ ವಾದ್ಯದ ಪೆಸರವನ ಬಸುರಲಿ ಬಂದ 

ಉರಗನತ್ತೆಯ ಮಗನ 

- ಓಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಚೆನ್ನಾಗಿ ಧರಣಿಯನು ತಂದು ಸಲೆ ರಕ್ಷಿಸಿದೆ 

ಹನ್ನೆರಡು ಪೆಸರವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ಗಿಳಿ ನಾಯಿಯ ಪೆಸರಿನವರೊಳು ಮುಗಿಲ 

ಹೊಳೆಯ ಹೊಟ್ಟೆಯಲಿ ಪುಟ್ಟಿದವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

- ಬಪ್ಪುವ ಎಂಟನೆಯ ನಾಮದ ಪೆಸರಿನೊಳ್‌ 

ಇಪ್ಪ ಕಡೆಯ ಬೀಡಲಿ 

- ಏಣನಯನೆ ಏಣಭೋಜಖಜಮಧ್ಯಳೆ 
(ಬೆ-೯೯-೨) 

೨೮೧೬. ಪೆಸರುಗೊಳ್ಳು (ನಾಮಸ್ಮರಣೆ ಮಾಡು) 

- ಪೆಸರಗೊಳುತ ಬಂದು ಮೊರೆಹೊಕ್ಕ 


` ವಿಭೀಷಣಗೆ ಶಶಿ ರವಿಪರ್ಯಂತ ಪಟ್ಟಗಟ್ಟ 


ಲಿಲ್ಲವೆ 
ಎ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪೆಸರುಗೊಂಡರೆ ಮಗನ ಅಜಮಿಳನ 

ಸಲಹಿದೆಯೊ ವಸುದೇವನಸುತನೆ ಸಲಹೊ 

- ವಾಸುದೇವಾಯ ನಮೋ (ಬೆ-೯೦-೬) 

ದ ಬೆಟ್ಟದಾತ್ಮಜೆ ಬೆನಕ ಪೆಸರ್ಗೊಂಡು ತನ 

ನಾಮ ಗುಟ್ಟಿನಲಿ ನೆನೆಸಿದುದಾವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೨) 

೨೮೧೭. ಪೆಸರ್ವಕ್ಕಿ (?)- ಎಸೆವ ರೋಪಣಸಿ 

ಪೆಸರ್ವಕ್ಕಿ ರೀಂಕರ ಮಾಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

೨೮೧೮. ಪೇರ್‌ (ದೊಡ್ಡು - ಜಗವರಿಯೆ 

ಪೇರುರವಿರಿದ ಪ್ರಹಲ್ಲಾದವರದ ಅಹೋಬಲ 

ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

೨೮೧೯. ಪೇರಣಪುರ (ದ್ವಾರಕೆ?) - ಪೇರಣ 

ಪುರಪತಿ ಸಿರಿ ಭೂಭಾರೋತ್ತಾರಣ ಗುಣನಿಧಿ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 

೨೮೨೦. ಪೇಳು - ಏನೆಂದು ಪೇಳಲಿ ಎಲ್ಲ 


ದಿಕ್ಕುಗಳಲಿ ತಾನೇ ತಾನಾಗಿ ಮದ ಸೊಕ್ಕಿದಾನೆ- 


- ಆನೆ ಬರುತಾದೆ ನೋಡಮ್ಮ (ಸ-೧೫-ಅ) 

- ಏನು ಪೇಳಲೇನು ಎನಗೆ ಹೀನ ಬಿಡದು 

ಮುನ್ನ | 

2 ವ್ಯರ್ಥವಾಯತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-೨) 

- ಕಾಯಬೇಕು ಸುಗ್ರೀವನನೆನುತಲಿ ತೋಯ 

ಜಾಕ್ಷಗೆ ಪೇಳಿ 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಚಿತ್ರದ ಹೂವಿನ ಹವಳ ಕಾಯಾಗುವ 

ಅರ್ಥವು ತಿಳಿದು ಪೇಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 

- ಎನ್ನ ಮಾತನು ಕೇಳು ಮುನಿಸು ಕೃತ್ಯವ 

ಸೀಳು ಇನ್ಯಾಕೆ ಯೋಚನೆ ಫಲವ ಪೇಳು 

- ಯಾಕೆಲೊ ರಂಗ ಸಿನಗಿಂತ ನಟನೆಯ 

ಮಾತು (ಸ-೨೧೬-೩) 


೪೯೬ 


- ಮೂರು ರೂಪವ ತಾಳಿ ಮಹಾಯೋಗ್ಯರು 

ಗಳಿಗೆ ಸಾರ ತತ್ತ್ವವ ಪೇಳ್ಬೆ 

ದ್ದ ಎಷ್ಟು ಪೊಗಳಆಅ ನಾನು (ಸ-೫೩-೩) 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 

- ದ್ರೋಹಿಗಳ ವಿವರವನು ನಾ ಪೇಟಳ್ವೆನಯ್ಯ 
(ಸ-೧೨೩-ಪ) 

ದ ಪೇಳಲೆನ್ನಳವೆ ಬಾಡದಾದಿ ಕೇಶವನೊಲವಿ 

ನಾಳು ಸ೦ಗಡ ಬರಲು ಆವ ಭಯವಿಲ್ಲ 

- ಪಥ ನಡೆಯದಯ್ಯ (ಬೆ-೯ ೩) 

- ಶರಧಿಯೊಳಿರುತಿರ್ಪ ಚರಜೀವಗಳ 

ಗುಣಾಕರಿಸಿ ಇಷ್ಟೆಂದು ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

- ಆಢಕದೊಳಗಂಬರವನಳೆದು ಲೆಕ್ಕ ಕೂಡಿದ 

ಮಿತಿಯ ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

- ಏತರವನೆಂದು ಪೇಳಲಿ ಜಗನ್ನಾಥ ಮಾಡಿದ 

ನನ್ನ ನರರೂಪಕಾಯವ 

- ಏತರವನೆಂದು ಪೇಳಅ (ಬೆ-೧೨೨-ಪ) 

- ಇಂಧಿಂಥವರಿಗೆಲ್ಲ ಈ ಪಾಟವಿರಲಾಗಿ 

ಭ್ರಾಂತ ಮನುಜರಿಗೆ ಪೇಳಲಿನೆಷ್ಟು 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೫) 

- ದೇವ ಜಾನಕಿರಮಣ ಪೇಳು ರಘುಪತಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-) 

- ಏನಿದೆತ್ತಣ ಬಯಕೆ ಎಲೊ ಮಂಕುಜೀವ 

ನೀನು ಅರಿತರೆ ಪೇಳು ನಿಜವನೆನಗೆ 

- ಏನಿದೆತ್ತಣ ಬಯಕೆ (ಬೆ-೧೩೬-ಪ) 

- ಕೊಟ್ಟು ಪೇಳುವ ದಾತ ಅವ ಹೀನಜಾತ 

- ಅಹುದಾದರಹುದೆನ್ನಿ (ಬೆ-೧೩೧-೫) 

- ನ್ಯಾಯವಾದರೆ ದುಡುಕು ನಿನ್ನದೊ 

ಮತ್ತನ್ಯಾಯವಾದರೆ ಪೇಳುವರಾರು 

- ನನ್ನಿಂದ ನಾನೇ ಜನಿಸಿ ಬ೦ಡೆನೆ 
(ಬೆ-೫೪-೫) ॥ 

- ಮಹಿಯೊಳಗೆ ಪೇಳುವೆನು ವಿಹಿತವಾಕ್ಯಗಳ 

- ಸಹಜವಿದು ಈ ನುಡಿಯು (ಬೆ-೧೪೯-ಪ) 

- ಮರೆಯ ಮಾತೇಕಿನ್ನು ಅರಿತು ಪೇಳುವೆನು 

- ತೊರೆದು ಜೀವಿಸಬಹುದೆ (ಬೆ-೫೫-ಪ) 

- ಏನು ಕಾರಣ ಬಾಯ ತೆರೆದಿ ಪೇಳೆಲೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದಾನವಾ೦ಂತಕ ಅಹೋಬಲ ನಾರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-ಪ) 

- ಯಮದೂತರಿನ್ನೇನ ಮಾಡುವರು ಪೇಳೊ 

ರಮೆಯರಸನೆ ನಿನ್ನ ಅರಿಕೆಯುಳ್ಳವರಿಗೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-ಪ) 

೨೮೨೧. ಹೊಂ (ಚಿನ್ನ) - ಸ್ವಾರಿ ಹೊರಟರೆ 

ಛತ್ರ ಭೇರಿಯು ನಗಾರಿಗಳು ಭೋರೆಂಬ 

ಪೊಂಗಹಳೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೨೮೨೨. ಹೊಂಗು (ಉತ್ಸಾಹಿಸು) - ಅಂಗಳ 

ದೊಳಗಿಪ್ಪ ಮಂಗಳ ಮೂರ್ತಿ ಪಾದಂಗಳ 

ಹಿ೦ಗದೆ ಪೊಂಗಿ ಭಜಿಸದಲೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೩) 

೨೮೨೩. ಪೊಂದು - ನಂದತೀರ್ಥರ 

(ಆನಂದತೀರ್ಥರ) ಮತದೊಳಗೆ ಬಂದವರೆಲ್ಲ 

ಎಂದಿಗಾದರು ಪರಮಾನಂದ ಪೊಂದುವರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

೨೮೨೪. ಪೊಂಬಟ್ಟೆ (ಚಿನ್ನದ ಜರಿಯ ಬಟ್ಟೆ) 

- ಪೊಂಬಟ್ಟೆ ಪೀತಾ೦ಬರವನುಟ್ಟು ಮೆರೆವಂಥ 

ಭೀಮರಾಯ 

- ಢೀಮನೆ೦ಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

- ಬಿಳಿದು ಪೊಂಬಟ್ಟೆ ನಾನಾ ವಿಚಿತ್ರದ ಬಣ್ಣ 

- ವಾಸುದೇವಾಯ ನಮೋ (ಬೆ-೯೦-೧೦) 

೨೮೨೫. ಪೊಗರು - ಮಾಕಾಂತ ಕರೆಸಿದರೆ 

ಬಾರದಿಹ ಪೊಗರು 

- ಯಾಕೆಲೊ ರಂಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-ಅ) 

೨೮೨೬. ಹೊಗಳು - ಎಷ್ಟು ಪೊಗಳಲಿ ನಾನು 

ಎನ್ನೊಡೆಯ ನಿಮ್ಮ ವಿಶಿಷ್ಟ ಮಹಿಮೆಗಳನು 

- ಎಷ್ಟು ಪೊಗಳಆಅ ನಾನು (ಸ-೫೩-ಪ) 

- ಎರಡು ಸಾವಿರದ ಜಿಹ್ವೆಯುರಗ ಪೊಗಳಿದ 

ಹರಿಯೆ 

- ಎರಡು ಸಾವಿರದ ಜಿಹ್ಟೆಯುರಗ 
(ಸ-೪೮-ಪ) 


೪೯೭ 


- ರಾಮ ಎಂದವನೆ ಧನ್ಯನೆಂದು ಶ್ರುತಿತತಿಗಳು 

ಪೊಗಳುತಿರೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಅ) 

- ನಾನಾ ಪರಿಯಲಿ ಪೊಗಳುವ ಗೀತ ನಾನೆಂದ 

ವರ ಮುರಿದ ಪ್ರಖ್ಯಾತ 

- ನಾರಾಯಣನೆ ಈತ (ಸ-೧೩೮-ಅ) 

- ಗರಳಕಂಧರನು ಬೆರಳೆತ್ತಿ ಪೊಗಳಲು ತರಳ 

ಗೊಲಿದು ನಿಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೪) 

- ಹರಿನಾಮವನು ಪಾಡಿ ಪೊಗಳುವುದ 

ಕರುಣಿಸಯ್ಯ 

- ಅಣುಮಹತ್ತಾದ ದೇವ (ಬೆ-೭೧-೧) 

- ಹರಿಯ ನಾಮಾವಳಿಯ ಪೊಗಳುತಲಿ 

ದಿವಿಜೇಂದ್ರ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಕಾಲ ಗೆಜ್ಜೆಯ ಕಟ್ಟಿ ಮೇಲೆ ಕರತಾಳ ತಟ್ಟಿ 

ಶ್ರೀಲೋಲನ ಗುಣ ಪೊಗಳದಲೇ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 

- ಪಕ್ಷಿವಾಹನನ ಗುಣ ಲೆಕ್ಕಿಸಿ ಪೊಗಳದೆ ಬೆಕ್ಕಸ 

ಬೆರಗಾಗಿ ಅಕ್ಕಿಗೆ ತಿರುಗುವವ 

- ಹೇಗೆ ನೀ ದಾಸನಾದೆ (ಬೆ-೨೨-೨೦) 

- ಮೀಸಲಳಿಯದ ಪುಷ್ಪಮಾಲೆ ಧರಿಸಿ 

ಜಗದೀಶನೆ೦ಬ ಬಿರುದ ಪೊಗಳಿಸಿಕೊಳುತಿಪ್ಪೆ 

- ಸಿರಿಯ ಮದವೆ ಮುಕುಂದ (ಬೆ-೬೯-೨) 

- ಶ್ರೀಶ ನೆಲೆಯಾದಿಕೇಶವ ನಿಮ್ಮ ಪಾದವನು 

ಲೇಸಾಗಿ ಸ್ಮರಿಸಿ ಪೊಗಳುವರು ಹರಿಯೇ 

- ಏಳು ನಾರಾಯಣ (ಸ-೫೯-೩) 

೨೮೨೭. ಹೊಗಿಸು - ಹೊಳೆಗೂಡಿನೊಳು 

ಪೊಗಿಸಿ ತಲೆ ಹುಳಿತ ನಾಯಂತೆ ಮನೆ ಮನೆಯ 

ತಿರುಗಿ ಪೋಗಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

೨೮೨೮. ಪೊಗು - ಆ ಜಮುನೆ ಪೊಕ್ಕು 

ಮೋಜು ಮಾಡ್ದಾ 

- ನಾರಾಯಣನೆ ಈತ (ಸ-೧೩೮-೧) 

- ನಾಡಿ ಹಲವು ಕಟ್ಟದನಕ ಬ್ರಹ್ಮನಾಡಿಯೊಳು 

ಪೊಕ್ಕು ಮುಳುಗಾಡದನಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸದರವಲ್ಲವೊ ನಿಜಯೋಗ (ಸ-೨೪೩-೨) 


- ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು 


ಕರ್ಮವೆಂದಿನಿಪ ಕಾನನವ ಪೊಕ್ಕು 
- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೩-೩) 


- ಪೋದನೆಲ್ಲೆನುತ ಶರನಿಧಿಯೊಳಗೆ ಪೊಕ್ಕು 


ಮತ್ತಾದಿತ್ಯನಂ ಕೊಂದು ತಿಕ್ಕಿಮುಕ್ಕೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಓಡೆಯ ಅಂಬುಧಿಯೊಳು ಪೊಕ್ಕು ವೇದವ 

ತಂದು ತಡೆಯದೆ ಅಜಸಿತ್ತನೆಂದೆನುತ 

- ಅರಸಿನ೦ತೆ ಐ೦ಟನೊ (ಬೆ-೫_೧) 

- ಗಗನದ ಪುರವ ಪೊಕ್ಕನ ತೇಜಿರೂಢನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಸ್ವರ್ಣ ಖಚಿತವಾದ ರಥದೊಳು ಪೊಕ್ಕನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಅನಿಮಿಷರಂದದಿ ವನವಾಸವ ಪೊಕ್ಕನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಪೆಣನ ಭೋಜನಮಾಡಿದವರ ವಾಸವ 

ಪೊಕ್ಕನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-ಬ 


- ಮೂರೊಂದು ಮಾತಿನ ಸಾರವನೇ ಕದ್ದು 


ವಾರಿಧಿಯನೆ ಪೊಕ್ಕನ 

- ಏಣನಯನೆ ಏಣಭೋಜಮಧ್ಯೆ 
(ಬೆ-೯೯-೫) 

- ನೀರ ಪೊಕ್ಕವನೆಂದೆನೆ ಬೆನ್ನಿನ ಮೇಲೆ ಭಾರ 

ತಾಳ್ದವನೆಂದೆನೆ 

ದ ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ೨೯೧- ಬ್ಯ 

- ಪುರಜನರು ಕೇಡು ಕೌರವಂಗೆಂದು 

ಮಾತಾಡಿ ನಿಶ್ಚೈಸಿಓಡಿ ಮನೆಗಳ ಪೊಕ್ಕರು 

- ವಾಸುದೇವಾಯ ನಮೋ (ಬೆ-೯೦-೧೨) 

೨೮೨೯. ಪೊಟ್ಟೆಗುಡುವು (ಬೊಜ್ಜು ಹೊಟ್ಟೆ 

ಯವನು) - ಕೆಟ್ಟ ಕೂಗನೆ ಕೂಗಿ ಹೊಟ್ಟೆ 


೪೯೮ 


ಯನು ಹೊರುವಂಥ ಪೊಟ್ಟೆಗುಡುಮಗಳೆಲ್ಲ 


ಪರಮ ವೈಷ್ಟವರೆ 

- ತೀರ್ಥ ಪಿಡಿದವರು ಬಾ 2. 
(ಬೆ-೧೩೮-೧) 

೨೮೩೦. ಪೊಡವಿ - ಪೊಡವಿಗೊಡೆಯ 

ಶ್ರೀಹರಿಲೀಲೆಯಿದು 


- ಕೊಡಲು ನೀನಾರು (ಸ-೯೨-ಪ) 

- ಪೊಡವಿಯ ಈರಡಿ ಮಾಡಿದ ದೇವನ 

ಕುಡಿಬೆರಳನೆ ಕರದಲಿ ಪಿಡಿದು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ಪೊಡವಿಯ ಕೊಟ್ಟರೆ ಅಳೆಯುತಿದೆ ತನ್ನ 

ಕೊಡಲಿಯೊಳು ಭೂಪರ ಕಡಿಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೨) 

-. ಕಂಬವನೊಡೆದು ಪೊಡವಿಲಿ ಮೂಡೇ 

ನೆಂದ 

- ನಾರಾಯಣನೆ ಈತ (ಸ-೧೩೮-೩) 

- ಪೊಡವಿಭಾರವ ಹೊತ್ತು ಮೃಡಗೆ ಭೂಷಣ 

ನಾಗಿ ಹೆಡೆಯೊಳಗೆ ಮಾಣಿಕ್ಯವಿರಿಸಿಕೊಂಡು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

- ನುಡಿಯ ಕದ್ದೊಯ್ದವನ ಒರಸಿ ಸುಧೆಯನು 

ತರಿಸಿ ಪೊಡವಿಯನು ಧರಿಸಿ 

- ಪೂಸರನ ಜನಕನೇ (ಬೆ-೧೬೮-೫) 

-. ಪೊಡವಿಯಲಿ ಕಾಗೆನೆಲೆಯಾದಿಕೇಶವ 

ನೊಲುಮೆ ಪಡೆದವರಿಗಿನ್ನು ಸಕಲಾರ್ಥ ಪದ 

ವುಂಟು 

- ಕಅಯೇರಿ ಬಂತು (ಬೆ-೧೩೦-೧೧) 

- ಪೊಡವಿಯೊಳು ಅಣ್ಣನಾಜ್ಞೆಯ ಮೀರಿ 

ನಡೆಯುತಿಹ ಒಡಹುಟ್ಟಿದವಗೆ ಕೈವಲ್ಯವುಂಟೇ 

- ಆವುದೊಳ್ಳೆಯದೊ ನಿನ್ನಂಗ (ಬೆ- -೬೮-೨) 

ಡು ಪೊಡವಿಗಧಿಕ ಕಾಗೆನೆಲೆಯ ಒಡೆಯ 

ವೆಂಕಟೇಶ ನಿನ್ನ ಅಡಿಗಳಿ೦ಂದ ಸಲಹೊ ಎನ್ನ 

ಕನಕನೊಡೆಯನ ನ 

ಕಣಿಯ ಹೇಳಬಂದೆ ನಾನು (ಬೆ-೭೨-೫) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ಜಗದೇಕ ಪೊಡವಿಗೊಡಯನ ರಾಣಿ 

ಪರಮ ಕಲ್ಕಾಣಿ 

- ಏಕೆ ನಡುಗಿದೆ ತಾಯೆ (ಸ-೫೬-ಪ) 

೨೮೩೧. ಪೊಡವಿಪತಿ/ಪೊಡವಿಪಾಲಕ - 

ಪೊಡವಿಪತಿ ಕೇಳು ಶ್ರೀ ಆದಿಕೇಶವನೆ ಹಿಂಗಡೆ 

ಯಲ್ಲಿ ಮನೆಯ ಕಟ್ಟಿಸಬಾರದೆ 

- ಆವುದೊಳ್ಳೆಯದೊ ನಿನ್ನ೦ಗ (ಬೆ-೬೮-೫) 

- ರಘುಪತಿ ಕೃಷ್ಣನೆ ಪೊಡವಿಪತಿ ವೈಕುಂಠ 

ವೆನಿಪ ಶೇಷಾದ್ರಿಯೊಳು ಸಡಗರದಿ 

- ಪೂಸರನ ಜನಕನೇ (ಬೆ-೧೬೮-೫) 

- ಪೊಡವಿಪಾಲಕರ ವಂಶವನು ಒಬ್ಬನೆ ಕಡಿದು 

ಕೊಡಲಿಯನು ಬಿಸುಟಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

೨೮೩೨. ಹೊಡೆ (ಹೊಟ್ಟೆ) - ಧೂವಜ್ವಾಲೆ 

ಗಳೊಡನೆ ಭುಗಿಭುಗಿಲು ಛಿಟಿಲೆನುತ ಆ ಮಹಾ 

ರಕ್ಕಸನ ಪೊಡೆಯ ಸೀಳಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೨೮೩೩ ಹೊದಿಸು - ಎಲುವ ಗಳುವಂ ಮಾಡಿ 

ಬಲುನರಗಳಂ೦ ಬಿಗಿದು ಚೆಲುವ ತೊಗಲಂ 

ಪೊದಿಸಿ ಮಲ ಮಾಂಸವಂ ತುಂಬಿ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 

ದ ಸುರುಚಿರೋಜ್ಜ್ವಲಪೀತವಾಸನಿಗೆ 

ಉಡುಗೊರೆಯ ಅರಿವೆ ಏನನು ಪೊದಿಸಲಿ 

- ಆವ ಪರಿಯಅ ನಸಿನ್ನನೊಅಸಿ 
(ಬೆ-೩೭..೨) 

- ಚೆಲುವ ತೊಗಲನೆ ಪೊದಿಸಿ ಮಾಂಸ 

ಮಜ್ಜವ ತುಂಬಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

೨೮೩೪. ಪೊರಮಡು (ಹೊರಡು) - ಕಲಿ 

ಭೀಮಸೇನನ ನುಡಿಕೇಳಿ ಪೊರಮಟ್ಟು ಕುಲವ 

ಕೊಂದವನು ಕೌರವನೋ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 

೨೮೩೫. ಹೊರು (ಹೊರು) - ಆಗಮವ 

ತಂದಿಹನೆ ರಂಗ ಬೇಗದಿ ಗಿರಿಯ ಪೊತ್ತಿಹನೆ 


ರ್ಳ 


- ರಂಗನೆಂ೦ಂಥವನೆಂಥವನೆಲೆ ತ೦ಗಿ 
(ಸ-೨೨೨-೧) 

-. ನಾಸದೊಳೊರ್ವನ ಪೊತ್ತು ಮುರಿದು 

ಮುನೀಶರ ಶಾಪವ ಪಿಡಿದು ಕೊಂದಾತನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

ನ ಮೈಮೇಲ್ಭಾರವ ಪೊತ್ತು ನೋಡ್ದಾ 

- ನಾರಾಯಣನೆ ಶತ (ಸ-೧೩೮-೧) 

- ಇಲ್ಲದ ಬಯಲ ನಿಂದೆಯ ಪೊತ್ತು 

ಶುಕಾಮಲ್ಲರೊಡನೆ ಕಾದಿ ಮಲೆತ ಸಾಲ್ವರ 

ಕೊಂದು ಮಡದಿಗೆ ರತ್ನ ತಂದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೧) 

- ತಿಳಿದು ಕೂರ್ಮರೂಪಾಗಿ ಮಂದರವನು 

ಪೊತ್ತು ಉಳಿಸಿದೆ ಲೋಕವನುನ್ನತ ಪರಾಕ್ರಮಿ 

-. ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಕರದಿ ಕಂಬಿಯ ಪೊತ್ತು ಅಲ್ಲಿ ನಿಂದಿರುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೧) 

- ನಾಸಿಕದೊಳೊರ್ವಳ ಪೊತ್ತು ಮೆರೆದನು 

ಮುನೀಶರ ಶಾಪವಡೆಯೆ ಕೊಂದಾತನ 

- ಸೀತಾಪತಿ ರಘುನಾಖ (ಬೆ-೧೦೦-೧) 

- ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

ದ ಶ್ರುತಿಯನುದ್ಧರಿಸಿ ಭೂಮಿಯ ಪೊತ್ತು 

ಅಡವಿಯ ಪಥದೊಳು ತಿರುಗಿದನ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಶತಕ್ರತುವಿನ ಸಿರಿ ಹತವಾಗೆ ಧರೆಯ 

ಪೊತ್ತಾತನ ನಿಲಿಸಿದೆಯೊ ಗೋವಿಂದ 

-_ ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 

- ತಮನೊಡನೆ ಹೋರಿ ಬೆಟ್ಟವನು ಬೆನ್ನಲಿ 

ಪೊತ್ತು ರಮಣಿ ಧರೆಯನು ತಂದ ಆಯಾಸವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ನಗರಾಜ ವೈರಿಯ ಮಗನ ಬೀಗನ ನಗವ 

ಬೆನ್ನಲಿ ಪೊತ್ತು ಜಗವನಾಳುವವನ 

- ಕರೆತಾರೆ ಕಾಮಿಸಿಕಮಲಖಜಪಿತನ 
(ಬೆ-೯೩-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎಂಥ ಕೀರುತಿ ಪೊತ್ತುವೆರಡು ಪಾದ 

ಶ್ರೀಕಾಂತ ಬಾಡದ ರಂಗ ಕರುಣಿ ದೇವೋತ್ತುಂಗ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-ಪ) 

- ಗರುಡ ಶೇಷಾದಿಗಳು ಪೊತ್ತುಕೊಂಡಿಹ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಸೋಮಕುಲದ ಭಾರವನ್ನು ಪೊತ್ತ ದೇವನು 

- ಈತನೀಗ ವಾಸುದೇವನು (ಬೆ-೭೫-೨) 

- ಕಾಲಿಲ್ಲದೆ ಆಡಿದ ವೇದ ತಂದಿತ್ತ ಕಾಲಿಲ್ಲದನ 

ಪೊತ್ತ ಅಮೃತವನಿತ್ತ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಮನಸಿಜನರಿಯ ತಂದೆಯ ಭಕ್ಷಿಪನ ಪೊತ್ತನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಬೆಟ್ಟ ನೀನು ಪೊತ್ತರೆ ಕುಚದ ಬೆಟ್ಟಗಳೆರಡನು 

ತಾ ಪೊತ್ತಳೊ | 

- ನಿನಗಿಂತ ಕು೦ದೇನೊ (ಬೆ-೮೭-೩) 

- ಆಡಿ ಪೊತ್ತವನೊಬ್ಬ ನೋಡಿ ತಿರುಗಿದವ 

ನೊಬ್ಬ ಓಡಾಡಿದನು ಒಬ್ಬ ಈ ಮೂವರನು 

- ಮೂವರೇರಿದ ಬಂಡಿ (ಬೆ-೧೬೦-೧) 

- ಮಾಯಕಾರಗೆ ರೂಪ ಕಾಯ ಬಡಲಿಗ 

ಚೆಲ್ವ ಕಾಯಗಿರಿ ಪೊತ್ತವನು ಕಡು ಧರ್ಮಿಯು 

- ಮೂವರೇರಿದ ಬಂಡಿ (ಬೆ-೧೬೦-೨) 

- ಬೆಟ್ಟ ನೀನು ಪೊತ್ತರೆ ಕುಚದ ಬೆಟ್ಟಗಳೆರಡನು 

ತಾ ಪೊತ್ತಳೊ 

- ನಿನಗಿ೦ತ ಕುಂದೇನೊ (ಬೆ-೮೭-೩) 

- ಧೀರ ಸೋಮಕ ವೇದಚೋರನ ಮಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

- ಶಿವನ ಉಪಟಳಕಳುಕಿ ಗೋಕುಲ ಶಿವನ 

ಕರದಲಿ ಪೊತ್ತೆ 

- ಭವಭಯವಿನಾಶ ಭೋ (ಬೆ-೪೧-೨) 

- ಚಳಿಯ ಮಗಳ ತಾಯಳಿಯನ ತನಯನ 

ಇಳುಹದೆ ಪೊತ್ತಿಹನ 


೫೦೦ 


- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ಭೇದವಿಲ್ಲದೆ ಸಕಲ ಜೀವರನು ಪೊತ್ತಿಹಳು 

ಭೂದೇವಿಯೆಂಬಾಕೆ ನಿನ್ನ ಅರ್ಧಾಂಗಿಯು 

- ಜಗದಂ೦ಂತರ್ಯಾಮಿ ಎಂತೆಂದು 
(ಬೆ-೫೮-೧) 

೨೮೩೬. ಪೊರೆ (ಕಾಪಡು) - ಸೃಷ್ಟಿಯೊಳು 

ಭೂಸುರರ ಪೊರೆ ಜಗಜಟ್ಟಿ ಆದಿಕೇಶವ ರಾಯ 

ನಂತೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೩) 

- ಕ್ರೂರ ಖಳನ ತರಿದು ಆ ಪಾಂಡವರ 

ಅರಣ್ಯದಿ ಪೊರೆದ 

- ಮರೆಯದಿರು ಹರಿಯ (ಸ-೨೦೩-೨) 

- ಸಾರಿದರೆ ಪೊರೆವ ಕಂಸಾರಿ ನೀನಲ್ಲದಿನ್ನಾರು 

ಎನಗಾಪ್ತ ಬಂಧು 

- ವಾಸುದೇವಾಯ ನಮೋ (ಬೆ-೯೦-೫) 

- ಈರೇಳು ಲೋಕವ ಪೊರೆವ ದಯಾನಿಧಿ 

ಬಾರನೇತಕೆ ಮನೆಗೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-ಅ) 

- ಸಂತತವು ಭಕ್ತ ಸಂಸಾರವನು ಪೊರೆವ 

ವೇದಾಂತನುತ ಕಾಗೆನೆಲೆಯಾದಿಕೇಶವ ರಾಯ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೫) 

- ಸಾಸಿರಕೋಟಿ ಸುರರ ಪೊರೆವ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ತರುಣಿ ತನ್ನಿನಿಯನ ಮುಟ್ಟಲಂಜಿ ದೂರ 

ದಲಿ ಪೊರೆವರು ತನಗಾರು ಹೇಳೆ೦ಂಬಳು 

- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೪) 

- ದಂತಿರಾಜನ ಪೊರೆದು ದಾನವಾಡಿಗೆ 

ಬಂದು ನಿಂತಾದಿಕೇಶವನೆ ಶರಣೆ೦ಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 

- ಯಮಸುತನ ರಾಣಿಗಕ್ಷಯವಸನವನ್ನಿತ್ತೆ 

ಸಮಯದಲಿ ಅಜಮಿಳನ ಪೊರೆದೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

೨೮೩೭ ಹೊಸ - ಪೊಸ ಪೀತಾ೦ಬರ ಉಡಿಸಿ 

ನವರತ್ನವಂ ತೊಡಿಸಿ ವಸುದಧೆಯೊಳು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಿಗಿಲಾಗಿ ನಿಲಿಸಿದಳೋ ನಮಿಸಿ 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 
ಮಾತು (ಸ-೨೧೬-೨) 

- ಪೊಸ ಶಾಸ್ತ್ರಕ್ರಮ ಕೂಗೆ ಜಾರ ತಸ್ಕರ ತತಿಯು 
ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 
೨೮೩೮. ಪೋಕ - ಪು೦ಡಪೋಕರನ್ನು ಮೀರಿ 
ದುಂಡು ಕುಚಗಳನ್ನು ಪಿಡಿದು 

- ಬಾಲ್ಶಕನೆಂದೆತ್ತಿಕೊಂಡೆನೆ (ಸ-೧೮೩-೨) 


೨೮೩೯. ಷಪೋ/ಪೋಗು (ಹೋಗು) - ಮಚ್ಚ 


ರೂಪದಿಂದ ಪೋಗಿ ಅವನ ಕೊಂದ ಅಚ್ಯುತ 

ರಾಯನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ಖಳ ಹಿರಣ್ಯಕ ಬಂದು ಎದುರಾರು ತನಗೆಂದು 

ಇಳೆಯ ಕದ್ದೊಯ್ದು ಪೋಗುತಿರೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಮೃಗ ಚಕ್ರವರ್ತಿ ಬಹುವರನಾಗಿ ಪೋಗುತ್ತಿರೆ 

ಮಿಗೆ ಸತಿಸುತರೇನ ಮಾಡುತಿರ್ದರು 

- ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

- ಬಿಟ್ಟು ಪ್ರಾಣವು ಪೋಗೆ ಪೆಣನೆಂದು 

ಮೂಲೆಯೊಳು ತಟ್ಟಿ ಕುಳ್ಳಿರಿಸಿ ಹೊಟ್ಟೆಯ 

ಹೊಯ್ದುಕೊಂಡಳುತ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

- ಶ್ರೀಲತಾಂಗಿಯರ ಲೋಲ ಮಾರನಾಟವಾಡಿ 

ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-(೧೮೩-ಅ) 

- ದಿಂಡುರುಳಿಸಿ ಒಂದುಸರಲಿ ಬಂಡನುಂಡು 

ಹಾರಿ ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಇಳಿದು ಪಾತಾಳಕೆ ಪರುವತ ಪೋಪುದ 

ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೆ 


೫೦೧ 


- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೦) 

ದಾ ಸ್ವಸ್ಥದಿಂ ಕುಳಿತು ಕೇಳೆಂದಡಾ ಠಾವಿನಲಿ 

ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಹಾದಿಗಾಣದೆ ತೊಲಗಿ ಪೋಪೆನೆಂದರೆ 

ಭಾವ ಬೂದಿಯೊಳಗಾಡಿ ಮುಳುಗಾಡುತಿಹೆನೊ 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೩) 

- ಬಿಟ್ಟು ಪ್ರಾಣವ ಪೋಗೆ ಪೆಣನೆಂದು ಮೂಲೆ 

ಯಲಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಪೊಸ ಶಾಸ್ತ್ರಕ್ರಮ ಕೂಗೆ ಜಾರ ತಸ್ಕರ ತತಿಯು 

ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ - (ಬೆ-೧೬೭-೧) 

- ಕತ್ತಲೆಯಲಿ ಪೋಗಿ ಕುತ್ತಿದ್ದವನ ಮೈಯ 

ಸುತ್ತಿ ಬಾಧಿಸುತಿಪ್ಪನ 

- ತೋರೆ ಬೇಗನೆ ಸಖ -(ಬೆ-೯೪-೨) 

- ಬೆಂಗೊಂಡು ಪೋಗಿ ಅವನ೦ಗವ ಸೀಳಿ 

ವೇದಂಗಳ ತಂದವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-೩) 

- ಛಂಗನೆ ಲಂಕೆಗೆ ಪೋಗಿ ನಮ್ಮ ರಂಗ 

ಹೆ೦ಗಸುಗಳ್ಳನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಳ್‌ 
(ಬೆ-೭೭-ಬ) 

- ರಥದಿಂದಿಳಿದು ಪೋಗಿ ಕುರುವಂಶ ಸವರಿದ 

ಹಿತಶತ್ರುವಾರು ಶಲ್ಯನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

- ಕಂದನ ತಾಯಿಯು ಆಡಿಸುತಿರೆ ಪೋಗಿ 

ಕಂದ ಬಾವಿಯ ಕಂಡು ನೋಡುತಿರೆ 

ಎ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೩) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

- ಬಂದವನಾವನಾದರು ಕರೆದಡೆ ಪುಣ್ಯವೆಂದ 

ವರ ಮನೆಗಳಿಗೆ ಪೋಗಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೧-೨) 
- ಹೊಳೆಗೂಡಿನೊಳು ಪೊಗಿಸಿ ತಲೆ ಹುಳಿತ 
ನಾಯಂತೆ ಮನೆ ಮನೆಯ ತಿರುಗಿ ಪೋಗಿ 
- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 
- ಪೋದ ನಿಗಮಂಗಳನು ತಂದು ಸಲೆ ರಕ್ಷಿಸಿದೆ 
ಆದಿಮತ್ಸ್ಯವತಾರ ಶರಣೆಂಬೆನು 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 
- ಪಡೆದ ಕ್ಷೇತ್ರವ ಬಿಟ್ಟು ಪೋಗಬಹುದು 
- ತೊರೆದು ಜೀವಿಸಬಹುದೆ (ಬೆ-೫೫-೨) 
- ಕವಿದುಕೊಂಡು ಇರುವ ಪಾಪ ಸವೆದು 
ಪೋಗುವಂತೆ ಮಾಡಿ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 
- ನಾರಸಿ೦ಹನ ದಿವ್ಯನಾಮವನು ನೆನೆದರೆ 
ಘೋರ ಪಾತಕವೆಲ್ಲ ತೊಲಗಿ ಪೋಗುವುದು 
- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 
- ದುಃಖವಾದಡೆ ದುಃಸ್ಥಿತಿಯಲಿರಲು ಅಂಬಕ 
ದಲಿ ಜಲ ಪೋಗುವದೇಕೋ 
- ಬೆರೆಯದಿರು ಬೆರೆಯದಿರು (ಬೆ-೧೪೪-೧) 
೨೮೪೦. ಹೋಕರಿ - ಹೊತ್ತರೆದ್ದು ಮುಖ 


ತೊಳೆದು ಮನೆಮನೆ ಪೋಕರಿ ಅಲೆಯುತಿದ್ದೆ 


- ಛೀ ನಿನ್ನ ಮೋರೆ ಮೇಲೆ (ಸ-೧೦೦-೧) 

೨೮೪೧. ಹೋಟು (ಸಾಟಿ) - ಕಟ್ಟದರ್ಧ ಕರೆವ 

ಎಮ್ಮೆ ಕೊಂಡುಕೊಂಡ ಸಾಲಕದನು ಪೋಟು 

ಮಾಡಿ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

೨೮೪೨. ಪೋಣಿಸು- ಜ್ಞಾನವೆಂಬೊ ದಾರ 

ದಲ್ಲಿ ಪೋಣಿಸುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

೨೮೪೩. ಹೋಲ್‌ - ಚಂದಿರನ ನೆರೆಪೋಲ್ವ 

ಉನ್ನತೋನ `ತನಾಗಿ ಕೊಂದು ತ್ರಿಮರಾಸುರರ 

ನವಕ ಸತಿಯರ ಕೆಡಿಸಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಹೀಗಾರ ಪೋಲ್ವೆ ಹೇಳೆಲೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 


೫೦೨ 


- ಪರಮಾತ್ಮ ಕರಿಯ ಮೇಘವ ಪೋಲ್ವ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಸುತ್ತು ನೆರೆದಿಹ ಸಭೆಯ ಪರಿವಾರದವರೆಲ್ಲ 

ಹೆತ್ತುದಿಲ್ಲವೆ ಎನ್ನ ಪೋಲ್ವ ಹೆಮ್ಮಕ್ಕಳನು 

- ವಾಸುದೇವಾಯ ನಮೋ (ಬೆ-೯೦-೪) 

- ಲೋಕದೊಳಗೆನ್ನನ್ನು ಪೋಲ್ವ ಪಾಪಿಗಳನ್ನು 

ನೀ ಕಂಡು ಬಲ್ಲೆಯಾ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮.೩) 

೨೮೪೪. ಪೋಷಕ - ಭೂಸುರಪ್ರಿಯಭಜಕ 

ಪೋಷಕನೆ ರಕ್ಷಿಪುದು ಕೇಶವನೃಸಿ೦ಹರೊಲಿದು 

- ವಾಸುದೇವಾಯ ನಮೋ (ಬೆ-೯೦-ಪ) 

೨೮೪೫. ಹೋಷಿಸು - ಜನನಿಯ ಜಠರದಿ 

ನವಮಾಸವು ಘನದಿ ನೀ ಪೋಷಿಸುತಿರೆ ನಾನು 

ನ ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೧) 

೨೮೪೬. ಪೌಂಡ್ರಿಕ - ಪೌಂಡ್ರಿಕನು ವಾಲ್ಮೀಕಿ 

ಭೃಗು ಕಶ್ಯಪ ವಸಿಷ್ಠ ಮುನಿ ನಿಕರವಿದೆ 

ರಕ್ಷಿಸುವುದೆನುತ 

- ಪೂಸರನ ಜನಕನೇ (ಬೆ-೧೬೮-೪) 

೨೮೪೭. ಪೌತ್ರ (ಮೊಮ್ಮಗ) - ದಾಸಿಯ 

ನಂದನ ನಾರದೆನಿಪನು ಕಾಶ್ಯಪಪೌತ್ರನ ಕುಲ 

ಪೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

೨೮೪೮. ಪೌರ - ಪೌರತ್ರಯವ ಗೆಲುವ 

ಸಮಯದಲಿ ತಪಮಾಡಿ ನಾರಾಯಣಾಸ್ತವನು 

ಪಡೆದನೀಶ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

೨೮೪೯. ಪೌರಾಣ - ಪುಸ್ತಕವ ಬಿಚ್ಚಿ ಪೌರಾಣ 

ಶಾಸ್ತ್ರಂಗಳ ವಿಸ್ತರಿಸಿ ಹರಿಯ ಕಲ್ಯಾಣ ಗುಣ 

ಚರಿತೆಯನು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಶ್ರುತಿಶಾಸ ಸ್ತ ಪೌರಾಣಗಳನೋದುವನೆ ಶೂದ್ರ 

ದ ಸಹಖವಿದು ಈ ನುಡಿಯು 
(ಬೆ-೧೪೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೮೫೦. ಪೌರುಷ - ಪೌರತ್ರಯವ ಗೆಲುವ 

ಸಮಯದಲಿ ತಪಮಾಡಿ ನಾರಾಯಣಾಸವನು 

ಪಡೆದನೀಶ ನ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

೨೮೫೧. ಪ್ರಕಟ - ದೃಕುಯುಗದಿ ರವಿ ಶಶಿಯು 

ಎವೆಯಲಿ ನಕ್ಷತ್ರ ಪ್ರಕಟ ಜಿಹ್ಹೆಯ ವಾಣಿ 

ಕರ್ಣದ್ವಯದಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಸುಕೃತ ಶರಣರು ನಿಮ್ಮ ನೆನೆವರೈ ಶೇಷಗಿರಿ 

ಪ್ರಕಟವಾಸಾದಿಕೇಶವ ವೆಂಕಟೇಶ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ಪ್ರಕಟದಿಂದರಿದು ಕರಿಯನು ಸೀಳಿ ತನಗೆ 

ಸಮ್ಮುಖರಾದ ಮಲ್ಲರನು ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೨೮೫೨. ಪ್ರಕಟಿತ - ಪ್ರಕಟಿತಾ ಶುಕ್ರವಾರ 

ದೊಳು ತನ್ನ ಭಕುತರಿಗುತ್ತಾಹ ಸಂಧ್ಯಕಾಲ 

ದೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

೨೮೫೩. ಪ್ರಕಟಿಸು - ಉರ್ವಿಯೊಳ್‌ ತಮ 

ಸಾರಿ ಪ್ರಕಟಿಸುತ ಐದಿರಲು 

- ಪೂಸರನ ಜನಕನೇ (ಬೆ-೧೬೮-೧) 

೨೮೫೪. ಪ್ರಕಾಶ - ಪೂಸರನ ಜನಕನೇ ಶತ 

ಕೋಟಿತರಣಿಪ್ರಕಾಶ ಅಗಣಿತಕೋಟಿ ಬ್ರಹ್ಮಾಂಡ 

ನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

- ಮರೆದಿರಲಾರೆನೆನ್ನ ಪ್ರಾಣವಲ್ಲಭ ದಿನಕರ 

ಕೋಟಿಕಿರಣ ಪ್ರಕಾಶವುಳ್ಳವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-ಅ) 

೨೮೫೫. ಪ್ರಕಾಶೆ (ಕಾ೦ತಿಯುಳ್ಳವಳು) - ರವಿ 

ಕೋಟಿ ತೇಜ ಪ್ರಕಾಶೆ ಮಹಾ ಕವಿಜನರ 

ಹೃತ್ಯಮಲವಾಸೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೩) 

೨೮೫೬. ಪ್ರಕೃತಿ - ಅಖಿಳ ಸುವ್ರತ ಕ್ಷೋಣಿ 

ಯಿಂದಲಿ ಹಿರಿಯ ಪ್ರಕೃತಿರಹಿತಾಂಬರೀಷ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 


೫೦೩ 


೨೮೫೭. ಪ್ರಖ್ಯಾತ - ಶಶಿಧರಾನ್ವಯ ದೂತ 

ಸೌಮಿತ್ರಿಯ ವರೂಥ ಅಸಮಾಸ್ತ್ರಧೃತವೇದ 

ಅಮಿತ ಪ್ರಖ್ಯಾತ 

-. ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

- ನಾನಾ ಪರಿಯಲಿ ಪೊಗಳುವ ಗೀತ 

ನಾನೆಂದವರ ಮುರಿದ ಪ್ರಖ್ಯಾತ 

- ನಾರಾಯಣನೆ ಶತ (ಸ-೧೩೮-ಅ) 

- ಆತ ತನ್ನಮಳ ಹಯವನೇರಿಕೊಂಡು ಪ್ರಖ್ಯಾತ 

ದುಂದುಭಿಯ ರಭಸದೊಡನೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೨೮೫೮. ಪ್ರಚಂಡ - ಕಂಡೆನಾ ತಂಡತಂಡದ 

ಹಿಂಡು ದೈವ ಪ್ರಚಂಡ ರಿಪುಗ೦ಡ ಉದ್ದಂಡ 

ನರಸಿಂಹನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-ಪ) 

- ಗಂಡುಗತ್ತರಿಯನ್ನು ಕೊರಳಿಗಿಟ್ಟರು ಇಲ್ಲ 

ಪ್ರಚಂಡನಾದರೂ ಇಲ್ಲ ಪರಿಹಾಸ್ಯವಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೨) 

೨೮೫೯. ಪ್ರಜ್ವಲಿಸು - ವಜ್ರ ವೈಡೂರ್ಯದ 

ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೩) 

೨೮೬೦. ಪ್ರಣಮ/ಪ್ರಣವ (ಓ೦ಕಾರ) - 

ರಮಣಿಯರ ರ೦ಜಕದ ನುಡಿಯನು ಕೇಳಿ 

ಪ್ರಣಮವೆಂದು ತೋಷಿಸುವ ಕರ್ಣೇಂ೦ದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೪) 

- ಪ್ರಣವ ಗೋಚರನಾಗಿ ಲೀಲೆಯಿಂದಲಿ 

ಬಂದು ಹೆಣಕೆ ಪ್ರಾಣವನು ತಂದಿತ್ತ ಮಹಾ 

ತುಮನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೧) 

- ಪ್ರಣವ ಒಂದು ಕೋಟಿ ನುಂಗಿ ಉಗುಳಿ 

ತಿಪ್ಪುದೋ೦ ಎ೦ದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ಪ್ರಣವ ಒಂದರೊಳಗೆ ಒಂದು ಕೋಟ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಯನ್ನು ತೋರಿ ಕಡೆಯ ಕುಣಿಕೆಯೊಳಗೆ ಎಂಟು 

ಕೋಟಿಯನ್ನು ತೋರುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 


- ಹಣೆಯ ಕಾಣದವರ ಕೀಲಿನೆಣಿಕೆಯಲ್ಲಿ 
ಹೊಲಬುದಪ್ಪಿ ಪ್ರಣವ ಒಂದು ಕೇಳುತಿಪ್ಪ 


ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ಆತನೇ ಪರಮಾತ್ಮ ಪರತತ್ತ್ವ ಪ್ರಣವ 

ನೆಂದರಿತು ಪೂಜಿಸಬಾರದೆ 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-ಪ) 

೨೮೬೧. ಪ್ರಣವಗೋಚರ - ಪ್ರಣವಗೋಚರ 

ಕಾಗೆನೆಲೆಯಾದಿಕೇಶವನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮ರ೧-೩) 

೨೮೬೨. ಪ್ರತಿ - ಪ್ರತಿನಿತ್ಯ ಸಂಧ್ಯಾನ ಮಾಡು 

ವವನೇ ಪಾಪಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೧) 

೨೮೬೩. ಪ್ರತಿಪಾಲ - ಶಿವನ ಭೋಜನದವನ 

ಸುತನಿಗೆ ಶಿವನ ಪ್ರತಿಪಾಲನೆಂಬ 

- ಭವಭಯ ವಿನಾಶ ಭೋ (ಬೆ-೪೧-೨) 

೨೮೬೪. ಪ್ರತಿಮೆ - ಹದ್ದುಕಾಗೆಗಳು ಕಾದಾಡಿ 

ದುವು ಮೃಗಜಾತಿ ಚಲಿಸಿದುವು ಶಿಲೆಪ್ರತಿಮೆ 

ರೂಢಿ ಗಡಗಡ ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಧರಣೀಶರೆ೦ಬ ನರಪ್ರತಿಮೆಗಳನಳವಡಿಸಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೧) 

೨೮೬೫. ಪ್ರತಿಲೆಂಕ - ಆದರಿಸು ನಿನ್ನ ಲೆಂಕನ 

ಪ್ರತಿಲೆಂಕನ ಭೇದವೇತಕೆ ನಿನ್ನ ದಾಸ ನಾನು 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

೨೮೬೬. ಪ್ರತಿವಾದಿಸು - ಸಾಧಿಸಿ ತ್ರಿಪುರ 

ಗೆಲಿದವನೆ ಪ್ರತಿವಾದಿಸಿ ಹಯವೇರಿ ನಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩) 

೨೮೬೭. ಪ್ರತಿಸೂರ್ಯ - ಮೂಡಿದುವು 


೫೦೪ 


ಪ್ರತಿಸೂರ್ಯ ಧೂಮಕೇತುಗಳು ಓಡಾಡಿದುವು 

ಗಗನದಲಿ 

- ವಾಸುದೇವಾಯ ನಮೋ (ಬೆ-೯೦-೧೨) 

೨೮೬೮. ಪ್ರದಕ್ಷಿಣೆ - ಚಪ್ಪಳೆ ಇಕ್ಕುತ 

ಪ್ರದಕ್ಷಿಣೆಯ ಮಾಡಿರೆಂದ 

ದ ಸೈಯೇ ಇದು ಸೈೆಯೇ ಗೆ ಗೋಪಿ 
(ಬೆ-೧೦೪-೮) ಸ 

- ಗಾಣದೆತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆಯ 

ಮಾಡಿ ಕಾಣದೆ ತಿರುಗುವೆನು ಎರಡು ಕಣ್ಣಿದ್ದು 

ನಾನು 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

- ಅಣುರೇಣು ಪರಿಪೂರ್ಣ ಮೂರುತಿಗೆ ನಾ 

ಪ್ರದಕ್ಷಿಣೆಯೆಂತು ಸುತ್ತಿ ಬರಲಿ 

- ಆವ ಪರಿಯಅ ನಸಿನ್ನನೊಅಸಿ 
(ಬೆ-೩೭-೩) 

೨೮೬೯. ಪ್ರದ್ಯುಮ್ನ - ಸಂಕರ್ಷಣ ವಾಸುದೇವ 

ಪ್ರದ್ಯುಮ್ನ ನಿಖಳಾಂಕ ಪಂಕೇರುಹ ಪತ್ರಾಯ 

ತಕ್ಷ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೩) 

- ಎನ್ನ ತಿದ್ದಿ ಹೃದಯ ಶುದ್ಧ ಮಾಡು ಪದ್ಯುಮ್ನನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೪) 

೨೮೭೦. ಪ್ರಧಾನಿ - ಅ೦ತಸ್ಥವಿಲ್ಲದ ಪ್ರಧಾನಿ 

ಮದ್ಯಪಾನಿ 

ಇ ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

೨೮೭೧ ಪ್ರಪಂಚ - ಪಂಚಬಾಣನ ಪಡೆದ 

ನೆಲೆಯ ಆದಿಕೇಶವ ಈ ಪ್ರಪ೦ಚವನು ಬಿಡಿಸೆನ್ನ 

ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೮) 

-. ತೆಗೆದು ಪ್ರಪಂಚವಾಸನೆಯ ಬಿಟ್ಟವರಿಗೆ 

ಮಗನಿದ್ದರೇನು ಇಲ್ಲದೆ ಹೋದರೇನು 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೧) 

- ಸಿದ್ಧಿಯಂ ಪೇಳ್ವೆ ಕರಣ ಪ್ರಪ೦ಚಕೆ ಇದು 

ಮದ್ದು 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

೨೮೭೨. ಪ್ರಪಂಚಕ (ಐಹಿಕದಲ್ಲಿ ಆಸಕ್ತ) - 

ನಂಬಿಗೆಯು ಇಲ್ಲದ ಪ್ರಪಂಚಕನು ನಾನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

೨೮೭೩. ಪ್ರಪಂಚಧರ - ಪಂಚಭೂತಗಳೆಂಬ 

ಬಯಲ ಜಗಲಿಯೇರಿ ಪ್ರಪಂಚಧರ ಚಿಹ್ನೆ 

ಯನು ಕಾಣುವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೨) 

೨೮೭೪. ಪ್ರಭಾಕರ (ಸೂರ್ಯ) - ಪೂರ್ವಾದ್ರಿ 

ಯೊಳು ಪ್ರಭಾಕರನುದಿಸೆ ಹರುಷದಲಿ 

- ಪೂಸರನ ಜನಕನೇ (ಬೆ-೧೬೮-೧) 

೨೮೭೫. ಪ್ರಮಾಣ - ಧಾತುಗ್ರಂಥಗಳೆಲ್ಲ 

ತೋರಿಸಿ ವೇದಾಂತ ಪ್ರಮಾಣಗಳ ಹಾರಿಸಿ 

-ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 

೨೮೭೬. ಪ್ರಮೇಹ - ಪಶುಗಳನು ಮರ್ದಿಸಿ 

ದವಗೆ ಪ್ರಮೇಹವು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

೨೮೭೭. ಪ್ರವರ್ತಕ - ರಜ ತಮ ಗುಣ 

ಪ್ರವರ್ತಕ ಮೂಲಾ೦ಂತರದಿ೦ಂದ ಯಜಮಾನ 

ತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

೨೮೭೮. ಪ್ರಸನ್ನ - ಬಾಡದಾದಿ ಪ್ರಸನ್ನ ಕೇಶವನೆ 

ಎನಗಾದ ದುರ್ಮತಿಯ ಪರಿಹರಿಸು ಎಲೆ 

ದೇವ 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ಭಿನ್ನ ನದಿಗಳು ಸನ್ಮೋಹನ ಶಕ್ತಿ ಪ್ರಸನ್ನ 

ಪಾದಾಬ್ಜದಿ೦ ಶೂದ್ರರು 

ದಾ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ನಿನ್ನ ಅವಯವದಲ್ಲಿ ಸಕಲವಂ ಪಡೆದ ಪ್ರಸನ್ನ 

ಕಾಗಿನೆಲೆಯ ಆದಿಕೇಶವರಾಯ 

ದ ವಿಶ್ವಲೋಕೇಶ ವಿಶ್ವಯಲೋಕೇಶ 
(ಸ-೨೩೪-೩ 

- ಕಾಗಿನೆಲೆಯಾದಿಕೇಶವ ಖಳನ ಗರ್ಭವಿಚ್ಛನ 

ಪ್ರಹ್ಲಾದಗೆ ಪ್ರಸನ್ನವಾದುದರಿ೦ಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೩) 

- ಬ್ರಹ್ಮಾಂಡ ಕೋಟಿ ತಿಮಿರವ ಗೆಲುವವನ 


೫೦೫ 


ಒಮ್ಮೆ ನೆನೆಯಲು ಪ್ರಸನ್ನನಾದವನ 

- ನೆನೆಯ ಬಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

- ಮನ್ನಿಸಿ ಕಾಯುವ ಚೆನ್ನಾದಿಕೇಶವ ಪ್ರಸನ್ನನ 

ತೋರೆನಗೆ 

- ರಾಜವದನೆ ಸುರರಾಜನ (ಬೆ-೯೭-೩) 

೨೮೭೯. ಪ್ರಸಾದ - ಹರಿತೀರ್ಥ ಪ್ರಸಾದ ಎನ್ನ 

ಜಿಹ್ನೆಗೊದಗಿತು 

- ಬದುಕಿದೆನು ಬದುಕಿದೆನು (ಸ-೧೭೧-೧) 

- ಲಿಂಗದ ನೈವೇದ್ಯವ ಮುಟ್ಟದಂತಾಯಿತು 

ರಂಗನ ಪ್ರಸಾದ ಲೋಕವದು 

- ಶ೦ಕರಸಾರಾಯಣ ಚಡು 
(ಬೆ-೧೭೫-೫) 

- ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟಿ ದೇಶಕೆ 

ಪ್ರಸಾದವ ನಡಸುವ ಶೆಟ್ಟಿ 

ದ ಬ೦ದೆವಯ್ಯ ಗೋವಿಂ೦ದಶೆಟ್ಟ 
(ಬೆ-೧೫೧-೩) 

- ಸುಲಭದಲಿ ಶ್ರೀಪಾದ ತೀರ್ಥ ಪ್ರಸಾದವನು 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಬೋಧೆ ಹೇಳುವ ಹರಿದಾಸರ ಪಾದ ತೀರ್ಥ 

ಪ್ರಸಾದವನುಣಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

- ಕನಕನೊಡೆಯನು ಕಾಗೆನೆಲೆಯಾದಿಕೇಶವನ 

ಜನಕೆ ನಿತ್ಯವು ಪ್ರಸಾದವನು ಕೊಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಇಂದು ನಿಮ್ಮ ಹರಿವಾಣ ಪ್ರಸಾದವುಂಟೆನ 

ಲಾಗಿ 

ದ ಬ೦ದೆವಯ್ಯ ಗೋವಿಂ೦ದಶೆಟ್ಟ 
(ಬೆ-೧೫೧-ಪ) 

- ತಿರುಮಂತ್ರ ತೀರ್ಥಪ್ರಸಾದಕೊಳಗಾದವರ 

ತಿರುಪತಿಯ ಯಾತ್ರೆಯನು ಮಾಡಿದ ಮಹಾತ್ಮ 

ರನು 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

೨೮೮೦. ಪ್ರಹ್ಲಾದ / ಪ್ರಹಲ್ಲಾದ - ಕರಿ ಧ್ರುವ 

ಪ್ರಹ್ಲಾದ ವಿಭೀಷಣರ ರಕ್ಷಿಸಿದೆ ಪರಂದೇವಿ 

ವಲ್ಲಭನೆ ವರದಾ 

- ಮೊರೆಹೊಕ್ಳೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಅ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಠದೊಳಗೆ ಪ್ರಹ್ಲಾದ ಹರನ ನಾಮ 

ಸ್ಮರಿಸದೆ ದಿಟದಿ ಹರಿಯ ನಾಮಾವಳಿಯ 

ನುತಿಪುದ ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಜಗವರಿಯೆ ಪೇರುರವಿರಿದ ಪ್ರಹಲ್ಲಾದವರದ 

ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ (ಬೆ-೧೫೫-೧) 

- ಬಗೆಗೊಳಿಸಿ ಪ್ರಹ್ಲಾದ ಪಿತನೊಡಲ ನಿನ್ನ 

ಕೂರುಗುರಿನಿಂ ಬಗಿಸಿದಾತಂಗೆ ಮುಕುತಿಯ 

ನೀವೆ 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೧) 

- ವಿದುರ ಪ್ರಹ್ಲಾದ ರುಕ್ಮಾಂಗದ ವಿಭೀಷಣರು 

ಮದಗಜ ಅಜಾಮಿಳ ರುದ್ರ 

- ಪೂಸರನ ಜನಕನೇ (ಬೆ-೧೬೮-೩) 

- ಅಂಜನಾಸೂನು ಫಣಿಪತಿ ಗರುಡ ಪ್ರಹ್ಲಾದ 

ಕುಂಜರಾಧಿಪ ಬಲಿ ವಿಭೀಷಣ ಧ್ರುವ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

- ಶುಕಯೋಗೀಶ್ವರ ಬಲ್ಲ ಸುಗುಣಿ ನಾರದ 

ಬಲ್ಲ ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) 

- ಬಲಿ ನಂಬಿ ಪಾತಾಳ ಲೋಕಕರಸಾದನದೆ 

ಕುಲದ ಪ್ರಹ್ಲಾದನು ನಿಜವ ಕಂಡ 

-.ನ೦ಬು ನಾರಾಯಣನ (ಬೆ-೫೩-೧) 

- ಮುಕ್ತಿ ಸಾಧನಕೆ ಪ್ರಹ್ಲಾದನೋ ನೀನು 

-_ಬೆರೆಯದಿರು ಬೆರೆಯದಿರು (ಬೆ-೧೪೩-೬) 

-. ಜನಕ ಹಿತದವನೆಂದು ನಂಬಬಹುದೇ 

ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 

- ಪ್ರೇಮದಲಿ ಪ್ರಹ್ಲಾದಗೊಲಿದು ಪಟ್ಟವನಿತ್ತೆ 

ಸಾಮಜಾರಿಯ ವದನ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ಭೂಮಿ ನೆಗಹುದ ಬಲ್ಲ ಪುಟ್ಟ ಮಗು 

ಪ್ರಹ್ಲಾದಗೊಲಿದನಲ್ಲ ಫಿ 

- ನಾರಾಯಣನೆ ಈತ (ಸ-೧೩೮-೨) 


೫೦೬ 


- ಬಂಧು ಹದುಳ ಪ್ರಹ್ಲಾದನ ಹೆದರಿಸಿದಸುರನ 

ಉದರವ ಬಗೆದಂಥದುಭುತ ಮಹಿಮನ 

- ಮರೆಯದಿರು ಹರಿಯ (ಸ-೨೦೩-೧) 

- ವಸುಧೆಯೊಳು ಕಲ್ಲಾಗಿ ಬಿದ್ದ ಸತಿಯಳ 

ಕಾಯ್ದೆ ಶಿಶುವು ಪ್ರಹ್ಲಾದಗೊಲಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

೨೮೮೧. ಪ್ರಳಯ - ಪ್ರಳಯ ಕೋಟಿ 

ಪ್ರಾಣಿಗಳಿಗೆ ಹೊಳವುಗಾಣಲೀಸದಂತೆ ಬೆಳೆದು 

ಹೋಗುವ ಗತಿಯೆಂಬುದಿತ್ತಲರಸುತ 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೭) 


`_ ಈ ತೆರದಿ ಯುಗ ಪ್ರಳಯವಾಗಿಹೋದುವು 


ಎಷ್ಟು 

- ಇರಬ೦ದುದಿಲ್ಲ ಸಂಸಾರ (ಬೆ-೧೧೩-೩) 

- ಮೂತ್ರ ಮಲ ರಕ್ತ ಕೀವದ ಪ್ರಳಕಯದೊಡ 

ಲೆಂದು ವಿಸ್ತರಿಸಿ ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-೧) 

೨೮೮೨. ಪ್ರಳಾಪ - ಬಹು ಪ್ರಳಾಪಮಂ ಗೈವ 

ಸತಿ ಅಂದದಲ್ಲಿಹ ಮಂದಿರ 

- ಅಣುಮಹತ್ತಾದ ದೇವ (ಬೆ-೭೧-೨) 

೨೮೮೩. ಪ್ರಾಕಾರ - ಹೊರಸುತ್ತು ಪ್ರಾಕಾರ 

ಸುತ್ತಿ ನಾ ಬರುವೆ 

- ಬ೦ಟನಾಗಿ ಬಾಗಿಲ ಕಾಯ್ದೆ 
(ಬೆ-೪೫-೧) 

೨೮೮೪. ಪ್ರಾಚೀನ - ಪ್ರಾಚೀನಕರ್ಮವಿದು 

ಬಿಡಲರಿಯದು ಯೋಚನೆಯ ಮರಠಾಡಿ 

ಬಳಲುವುದೇಕೊ ಮನುಜ 

- ಪ್ರಾಚೀನ ಕಮರ5ವಿದು (ಬೆ-೧೦೭-ಪ) 

೨೮೮೫. ಪ್ರಾಜ್ಞ - ಜಗದೊಳಗೆ ತಾನು 

ತಂದೆಯ ಮಾತು ಕೇಳದಾ ಮಗನು ಇಹ 

ಪರಕೆ ಸಲುವನೆ ಪ್ರಾಜ್ಯನೆ 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೧) 

- ದೇಶದೊಳು ವಂಶಕ೦ಟಕರೆನಿಸಿದವರೊಳಗೆ 

ಭಾಷಣವ ಮಾಡಬಪ್ಪುದೆ ಪ್ರಾಜ್ಞರು 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೪) 

೨೮೮೬. ಪ್ರಾಣ - ನೀನಿದ್ದರೆ ಕನಕ ಪ್ರಾಣ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತೆರಳುವ ತನಕ ಶ್ರೀನಿಧೇ ಆದಿಕೇಶವ ಎನ್ನ 

ಜನಕ 

-. ಕದರಮಂ೦ಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

- ಕಾಮಧೇನುವಿಗಾಗಿ ಕಾರ್ತವೀರ್ಯಾರ್ಜುನ 

ಆ ಮಹಾ ಮುನಿಯ ಪ್ರಾಣಕೆ ಮುನಿಯೆ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೬) 

-. ಉರಗನ ಮಗಳ ಗಂಡಗೆ ಪ್ರಾಣವಿತ್ತವನ 

ಗೋವಿಂದ ಎನ್ನಿರೋ 

- ಮಂ೦ಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಧೀರತನದಲಿ ಅಕ್ಬ್ಷಕುಮಾರನ ಪ್ರಾಣವನು 

ಕೊಂಡಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೧) 

- ವಸ್ತು ಪ್ರಾಣನಾಯಕನು ದೊರಕಲಿಲ್ಲವು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಓಡಿ ಕಂಠೋಪದಲಿ ಪ್ರಾಣ ನಿಲ್ಲದೆಯೆ 

ಒದ್ದಾಡುತಿಹ ಸಮಯದಲಿ 

- ಅಣುಮಹತ್ತಾದ ದೇವ (ಬೆ-೭೧-೧) 

- ಕರಗಳ ನೆಗಹಿ ಇಂದು ಪ್ರಾಣಬಿಡುವೆನೆಂದು 

ನಿಶ್ಚಸಿ ಗೋವಿಂದ ಎಂದಳು ಮೃಗಾಕ್ಷಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ಬರದಿದ್ದರೆ ಎನ್ನ ಪ್ರಾಣ ಉಳಿಯದೊ ರಂಗ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-ಪ) 

- ಶಾಪದಿ ಬಹುಕಾಲ ಅಹಲ್ಕೆಯು ಶಿಲೆಯಾಗೆ 

ಆ ಪ್ರಾಣ ನಿರ್ಮಿಸಿದ ಅಧಿಕ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟು 


ಪ್ರಾಣಬಿಟ್ಟು ಹೋಗುವಾಗ ಗೇಣು ಬಟ್ಟೆ. 


ಕಾಣಲಿಲ್ಲವೊ 
- ಡಿ೦ಜನೊಳು ಪ್ರಾಣವಿರಲು (ಬೆ-೧೧೭-೧) 
- ಬಿಟ್ಟು ಪ್ರಾಣವ ಪೋಗೆ ಪೆಣನೆಂದು 
ಮೂಲೆಯಲಿ 
- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 


೫೦೭ 


- ನೆಟ್ಟನೆ ರಣದೊಳು ಕಾದದೆ ಪ್ರಾಣವ ಬಿಟ್ಟು 

ಕೊಂದವನು ಕರ್ಣನೊ ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೪) 

- ಸರಳಮಂಚದ ಮೇಲೆ ಮಲಗಿ ಪ್ರಾಣವ 

ಬಿಟ್ಟುಕುರುಪನ ಕೊ೦ದವ ಬಭೀಷ್ಮನೊ 

ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೨) 

- ನಿಮ್ಮ ತನು ಮನ ಪ್ರಾಣವ ವ್ಯರ್ಥವ ಮಾಡದೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೨) 

-. ಪ್ರಾಣವನು ಪರರು ಬೇಡಿದರೆತ್ತಿ ಕೊಡ 

ಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

- ಪ್ರಣವ ಗೋಚರನಾಗಿ ಲೀಲೆಯಿಂದಲಿ 

ಬ೦ದು ಹೆಣಕೆ ಪ್ರಾಣವನು ತಂದಿತ್ತ 

ಮಹಾತುಮನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೧) 

- ಡಿಂಬಿನೊಳು ಪ್ರಾಣವಿರಲು ಕ೦ಬ ಸೂತ್ರ 

ಗೊಂಬೆಯಂತೆ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-ಪ) 

೨೮೮೭. ಪ್ರಾಣನಾಥ/ಪ್ರಾಣನಾಯುಕ/ 

ಪ್ರಾಣವಲ್ಲಭ - ಆ ಸುಗ್ರೀವ ಜಾಮಾತ ಮುಖ್ಯ 

ಪ್ರಾಣನಾಥ ವಿಶಾಲ ಗುಣವಂತನೆ ಹಣುವಂತನೆ 

- ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

- ಪ್ರಾಣನಾಯಕನಾದ ಆದಿಕೇಶವರಾಯ 

ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೊ 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

- ಮರೆದಿರಲಾರೆನೆನ್ನ ಪ್ರಾಣವಲ್ಲಭ ದಿನಕರ 

ಕೋಟಿಕಿರಣ ಪ್ರಕಾಶವುಳ್ಳವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-ಅ) 

೨೮೮೮. ಪ್ರಾಣಹತ್ಯ - ಪ್ರಾಣಹತ್ಯವ 

ಮಾಳ್ಬುದಾವ ಸತ್ಯರ್ಮವೊ ಶ್ರೀನಿವಾಸನ 

ನಾಮಸ್ಕ್ಮರಣೆಯ ಮಾಡೊ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೬-೧) 
ದ ಕ್ಷೂಣವಿಲ್ಲದೆ ತಾಯ ಶಿರವರಿದು ತಂದೆ 
ಯನು ಪ್ರಾಣಹತ್ಯವ ಮಾಡಿದರ ಕುಲವನು 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 
೨೮೮೯. ಪ್ರಾಣಾಹುತಿ - ಗಾಣದ ತುದಿ 
ಯೊಳಿರ್ಪ ಭೂನಾಗನ ಕಂಡು ಪ್ರಾಣಾಹುತಿ 
ಯೆಂದು ಸವಿವ ಮೀನಂತೆ 
- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 
೨೮೯೦. ಪ್ರಾಣಿ - ಪ್ರಳಯ ಕೋಟಿ ಪ್ರಾಣಿಗಳಿಗೆ 
ಹೊಳವುಗಾಣಲೀಸದಂತೆ ಬೆಳೆದು ಹೋಗುವ 
ಗತಿಯೆಂಬುದಿತ್ತಲರಸುತ 
- ಎರಡು ಸಾವಿರದ ಜಪ್ಟೆಯುರಗ 
(ಸ-೪೮-ಲ) 
- ಹೊತ್ತುಕೊಂಡು ತಿರುಗಿದೆ ರೊಕ್ಕದಾ ಪ್ರಾಣಿ 
ಯನ್ನು 
- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೬೧-೨) 
- ಹೇಗೆ ನೀ ದಾಸನಾದೆ ಹೇ ಪ್ರಾಣಿ ಹೇಗೆ 
ನೀ ದಾಸನಾದೆ 
- ಹೇಗೆ ನೀ ದಾಸನಾದೆ (ಬೆ-೨೨-ಪ) 
- ಶಕುತ ನಿನ್ನ ಹಿರಿಯ ಮಗನು ಪ್ರಾಣಿಗಳ 
ಮೋಹಕದಿ ಮರುಳು ಮಾಳ್ಬ ಕಿರಿಯ ಮಗ 
ನಿನಗಿಹನು 
- ಸಿರಿಯ ಮದವೆ ಮುಕುಂದ 


(ಬೆ-೬೯-೧) 
೨೮೯೧. ಪ್ರಾಣಿಹಿಂಸೆ - ಪ್ರಾಣಿಹಿಂಸೆಗಳನ್ನು 
ಮಾಡುವನೆ ಸುಜ್ಜಾನಿ 
- ಸಹಜವಿದು ಈ ನುಡಿಯು 
(ಬೆ-೧೪೯-೨) 


೨೮೯೨. ಪ್ರಾಪ್ತಿ - ಅರಿಯದಿದ್ದರೆ ನರಕವೇ 
ಪ್ರಾಪ್ತಿ 

- ಅರಿತು ನಡೆಯಅಬೇಕು (ಸ-೭-ಪ) 

- ಮೃತ್ಯುನಾಶಕನೆಂದು ಸುತ್ತಿದ್ದಾನೆ ಹುತ್ತಿನೊಳಗೆ 
ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 
- ಪಾಂಡವರೈವರು ಲಲನೆ ದ್ರೌಪದಿಯೊಂದಿಗೆ 
ವನವಾಸ ಹೋಗಿ ಹೊಲದೊಳಗೆ ಇಹ 


೫೦೮ 


ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ರೂಢಿಯೊಳತಿ ಸೇವಕನಾದ ಗರುಡನಿಗೆ 

ಬೋಡು ಮರದ ಮೇಲೆ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

- ಸಲೆ ದೈತ್ಯನ ಕೊ೦ದು ಸೀತೆಯ ತಂದನಿಗೆ 

ಗಿರಿ ತಲೆಯಮೇಲೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಯರಿಗೆ 

ಆಡುವುದು ಅವಗುಣವು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-ಪ) 

೨೮೯೩. ಪ್ರಾಯಶ್ಚಿತ್ತ - ರೂಢಿಯಲಿ ಗುರು 

ದ್ರೋಹವನು ಮಾಡಿದವನ ಮೊಗನೋಡಿ 

ದಾಗಲೆ ಪ್ರಾಯಶ್ಚಿತ್ತವು೦ಟು 

- ಆವುದೊಳ್ಳೆಯದೊ ಸಿನ್ನ೦ಗ (ಬೆ-೬೮-೩) 

೨೮೯೪. ಪ್ರಾರಬ್ಧ - ಸಂಚಿತದ ಪ್ರಾರಬ್ಧ 

ದಿಂದಲಿ ಎನ್ನ ಕಿ೦ಚಿತುವನು ಕಳೆಯಲಾಪೆಯ 

ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

೨೮೯೫. ಪ್ರಿಯ - ಕಾನನ ಜನನಿಯ ಕೊಂದು 

ಪ್ರಿಯದಲಿ ನಿಧಾನದಿ ಶರಧಿಶಯನ ಮಾಡಿ 

ದಾತನು 

- ಈತನೇನೆ ನಿನ್ನ ಮಗನು (ಸ-೩೮-೨) 

- ಭೂಸುರಪ್ರಿಯಭಜಕ ಪೋಷಕನೆ ರಕ್ಷಿಪುದು 

ಕೇಶವನೃಸಿ೦ಹರೊಲಿದು 

- ವಾಸುದೇವಾಯ ನಮೋ (ಬೆ-೯೦-ಪ) 

- ವಾಮನ ಶ್ರೀಧರ ಹೃಷಿಕೇಶ ಕೇಶವ 

ದಾಮೋದರ ಪ್ರಿಯದಾನವೇಂದ್ರ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೨) 

- ಪಗಲಿರುಳು ಸಾಮಗಾನಪ್ರಿಯನ ಮುಂದೆ 

ಗೀತಗಳ ನಾನೇ೦ಂ ಪಾಡಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೪) 

- ವೃ೦ದಾವನಪ್ರಿಯನೆ ನಿನ್ನ ಮರೆತಿದ್ದೆ 

- ಅಣುಮಹತ್ತಾದ ದೇವ (ಬೆ-೭೧-೨) 

೨೮೯೬. ಪ್ರೀತಿ - ಎಷ್ಟು ಪ್ರೀತಿಯೊ ಮನಕೆ 

ಎಷ್ಟು ಪ್ರೀತಿಯೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-ಪ) 

ಪ್ರೀತಿಯಿ೦ದ ಎಡೆಯನಿಕ್ಕದ ಊಟವೇತಕೆ 

ಸತ್ಯವ೦ತರ ಸಂಗವಿರಲು (ಬೆ-೧೨೪-.೨) 

- ಆತನ ಪಾಡುವೆ ಅನವರತ ಪ್ರೀತಿಯಿಂದ 

ಭಾಗವತರ ಸಲಹುವ ದೇವನೆಂದು 

- ಆತನ ಪಾಡುವೆ ಅನವರತ (ಬೆ-೭೦-ಪ) 

- ಸೀತೆಯನು ಕಂಡು ಶ್ರೀರಾಮನಿಗೆ ಪೇಳಿದರೆ 

ಪ್ರೀತಿಯಿಂದ ರೂಪವನು ಕೊಡಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

೨೮೯೭ ಪ್ರೇಮ - ರಾಮರಾಯರಿಗೆ ನೀ 

ಪ್ರೇಮದ ಬ೦ಟನು ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

- ಪ್ರೇಮ ಇರಿಸು ನಿನ್ನ ಚರಣದಲ್ಲಿ 

ಪುರುಷೋತ್ತಮಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೬) 

- ಕಾಮಜನಕ ನಿನ್ನ ನಾಮ ಪ್ರೇಮದಿಂದ 

ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ 

ವಾಮನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೭) 

- ಸಾಮಜವನ್ನೇರಿ ಬಪ್ಪನನ್ನು ಕಾಣುತ 

ಪ್ರೇಮದಿಂದ ಉರದೊಳಾಂತು ಡಿಂಗರಿಗನನ್ನು 

ಕಾಯ್ದ 

- ಈತನೀಗ ವಾಸುದೇವನು (ಬೆ-೭೫-೨) 

- ಪ್ರೇಮದಲಿ ಹೇಳೆನಗೆ ಸ್ವಾಮಿ ಅಚ್ಯುತನೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೩) 

- ಪ್ರೇಮದಲಿ ಪ್ರಹ್ಲಾದಗೊಲಿದು ಪಟ್ಟವನಿತ್ತೆ 

ಸಾಮಜಾರಿಯ ವದನ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೨೮೯೮. ಪ್ರೇಮಿ - ಅಳಿಲಸೇವೆಯನೊಪ್ಪಿ 

ಕೊಂಡು ಸಲಹೈ ಕಾಗೆನೆಲೆಯಾದಿಕೇಶವನೆ 

ಸ್ವಾಮಿ ಪ್ರೇಮಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೫) 

೨೮೯೯. ಪ್ರೇರಣೆ - ನಿನ್ನ ಪ್ರೇರಣೆಯಿಂದ 

ನಡೆದು ನುಡಿದ ಮೇಲೆ ನಿನ್ನದು ತಪ್ಪೊ ಎನ್ನದು 

ತಪ್ಪೊ ಪರಮಾತ್ಮ 


೫೦೯ 


ದ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-ಅಆ) 

೨೯೦೦. ಪ್ರೌಢ - ತಾನು ತನ್ನನರಿಯದಂಥ 

ಪ್ರೌಢನೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೪) 

- ಚೆನ್ನಾಗಿ ನೀ ನೋಡು ಚೆಲುವ ಕಂಗಳಿಂದ 

ತನ್ನಗ್ನಿಯೊಳಗಿರುವ ಪ್ರೌಢರಿಗಲ್ಲದೆ 

ದ ಆರಿಗಳವಲ್ಲಾತ್ಯ ಯೋಗಸಿದ್ಧಿ 
(ಬೆ-೧೨೬-೨) 

೨೯೦೧. ಪ್ರೌಢಿಮೆ - ಪುಣ್ಯವಿಲ್ಲದವನ 

ಪ್ರೌಢಿಮೆ ಮೆರೆದರೇನು 

- ಆರು ಬಾಳದರೇನು (ಬೆ-೩೦-೧) 


ಫ 


೨೯೦೨. ಫಣ (ಹೆಡೆ) - ಮಿಗೆ ಫಣೆಯ ಫಣ 

ದಾತಪತ್ರವಿರುವವಗೆ ನೆರಳಿಗೆ ಕೊಡೆಯನೇಂ 

ಹಿಡಿಯಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೪) 

೨೯೦೩. ಫಣಿ - ಮಿಗೆ ಫಣಿಯ ಫಣದಾತ 

ಪತ್ರವಿರುವವಗೆ ನೆರಳಿಗೆ ಕೊಡೆಯನೇಂ 

ಹಿಡಿಯಲಿ 

- ಆವ ಪರಿಯಆಂ ನಿನ್ನನೊಆಸಿ 
(ಬೆ-೩೭-೪) 

- ಮುನ್ನ ಕ್ರೂರಫಣಿಯ ಕೂಪದಂತೆ ಕೆಡಲು 

ಬೇಡ ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

- ನೊಸಲಗಣ್ಣಿನ ಬಲ ನಾಲ್ಕುತೆರದಾ ಬಲ 

ತ್ರಿಶುಲ ಡಮರು ಅಗ್ನಿ ಫಣೆಯ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೧) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣಿಯ ತಲೆಯ ಮೇಲಾಡಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) | 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗನ್ನಗತಕವ ಮಾಳ್ಪ ಗ್ರಾಮಣ್ಯಗಳ ಕಲಿತ 

ಕುನ್ನಿಗಳು ಹೆಚ್ಚಿದರು ಕ್ರೂರ ಫಣಿಯಂತೆ 

- ಕಅಆಯೇರಿ ಬಂತು (ಬೆ-೧೩೦-೭) 

೨೯೦೪. ಫಣಿಪ/ಫಣಿಪತಿ/ಫಣಿರಾಜ - 

ಕ್ರೂರವಾದ ಫಣಿಪಬಾಣ ಭೋರ್ಗುಡಿಸು 

ತಿರಲು ಜಗಕೆ 

- ಈತನೀಗ ವಾಸುದೇವನು (ಬೆ-೭೫-೨) 

- ಅಂಜನಾಸೂನು ಫಣಿಪತಿ ಗರುಡ ಪ್ರಹ್ಲಾದ 

ಕುಂಜರಾಧಿಪ ಬಲಿ ವಿಭೀಷಣ ಧ್ರುವ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

- ನೆರಹಿದಾ ಫಣಿಪತಿಯ ಸ್ತೋತ್ರದೂರನ 

ನಾನು ಸ್ಮರಿಪೆನೆಂತಯ್ಯ ದೇವ ದೇವ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೨) 

- ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 

ಅಡವಿಯೊಳಗಣ ಹುತ್ತು ಮನೆಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

- ತಮತಮಗೆ ಹಿಡಿದೆಳೆಯೆ ತಲ್ಲಣಿಸಿ ಫಣಿರಾಜ 

ಸಮವಿಷದ ಕರ್ಬೊಗೆಯನುಗುಳುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಫಣಿರಾಜನಾಸನದಿ ಮಲಗಿದವಗೆ ಅರಿವೆ 

ಯಾಸನವೆಂತು ನಾ ಹಾಸಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೧) 

೨೯೦೫. ಫಣೆ - ಕತ್ತುರಿ ತಿಲಕವನೊತ್ತಿ 

ಫಣೆಯೊಳಿಡೆ ಅರ್ಥಿಯ ತೋರದೆ ಇದ್ದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

೨೯೦೬. ಫಲ - ಕಾಮಿತ ಫಲಗಳ ಕೊಟ್ಟು 

ನೀ ಸಲಹಯ್ಯ ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-ಅ) 

ದ ಚ೦ಚಲತ್ವ ಬಲವು ಫಲವು ಜಾಲ ಕೋಪ 

ತಾಪದಿಂದ ವಂಚನಾರ್ಥ ಹಲವು ಕೆಲವು 

ಮಿಂಚಿನಂತೆ ಸುಳಿಸುತ 

- ಅಹಹ ಮೋಸ ಹೋದೆನಯ್ಯ 


೫೧೦ 


(ಸ-೯-೨) 

- ಹಿಂದೆ ಮಾಡಿದ ಸುಕೃತ ಫಲವು ಮೊದಲಿ 

ನಿತಿಲ್ಲ ಇಂದು ಬ೦ದಡೆ ಒಳ್ಳೆ ಮತಿಯ 

ಕೊಡಲಿಲ್ಲ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

- ರಾಜರಿಗೆ ಒಂದು ಫಲ ರಾಜ್ಯಕ್ಕೆ ಎರಡು 

- ಚೀಜ ಮೂರನು ಚತ್ತಿ (ಬೆ-೧೬೨-ಪ) 

- ಅಲ್ಪ ಚಿ೦ತನಕೆ ವೇಗವು ಹೆಚ್ಚು ಫಲ ಪಯಿರು 

ಕಲ್ಟಾಂತವಾಗಿಹುದು ಕಾರ್ಯ ಸವಿಯು 

- ಕಅಯೇರಿ ಬಂತು (ಬೆ-೧೩೦-೫) 

- ನೀನೇನ ಮಾಡಲಾಪೆ ರಂಗಯ್ಯ ನಾ ಮುನ್ನ 

ಮಾಡಿದ ಫಲವಿದೆ ಸಾಕು 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-ಪ) 

- ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಕರಿಗೆ 

ಆಡುವುದು ಅವಗುಣವು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-ಪ) 

- ಕಾಮಿತ ಫಲವತ್ತು ಕರುಣದಿ ಸಲಹಯ್ಯ 

ಭೀಮರಾಯ 

- ಘೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

- ಎನ್ನ ಮಾತನು ಕೇಳು ಮುನಿಸು ಕೃತ್ಯವ 

ಸೀಳು ಇನ್ಯಾಕೆ ಯೋಚನೆ ಫಲವ ಪೇಳು 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೩) 

- ಅರ್ಥವಿಷಯಂಗಳ ಫಲವನರಿತು ಪುಣ್ಯ 

ತೀರ್ಥಯಾತ್ರೆಗಳ ಮಾಡುವುದ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ಅಕ್ಕರಿಲ್ಲದವಗೆ ಮಕ್ಕಳಿದ್ದು ಫಲವೇನು 

- ಆರು ಬಾಳದರೇನು (ಬೆ-೩೦-೨) 

- ಕಥೆಯಲ್ಲಿ ಕಾಂಬುವುದೇನು ಕಂಡರೆ ಫಲ 

ವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ಕಣ್ಣಿಲ್ಲದವಗಿನ್ನು ಕನ್ನಡಿಯಿದ್ದು ಫಲವೇನು 

- ಆರು ಬಾಳದರೇನು (ಬೆ-೩೦-೧) 

- ನಗೆಗೇಡು ಆದೆವು ನಾವು ಜಗದಿ ನೋಡೇ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಫಲವಿದೆಂದು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

- ಮರ್ತ್ಯದೊಳು ಕಾಗೆನೆಲೆಯಾದಿಕೇಶವನಂಫ್ರಿ 

ಅರ್ತಿಯಿ೦ಂದಲಿ ಕೂಡಿದುದಕೆ ಫಲವೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

ದ ವೇದೋಕ್ತ ಪೂಜೆಯಲಿ ತೃಪ್ತಿಪಡಿಸದಿರೆ 

ಆದುದೇನು ಅದರಿಂದೆ ಫಲವಾವುದು 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

- ನಿಚ್ಚಣಿಕೆ ದೋಟಿಗೆ ನಿಲುಕದ ಹಣ್ಣಿನ ವೃಕ್ಷ 

ನಿಚ್ಚನಿಚ್ಚವು ಬಾಗಿ ಫಲವಾದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

- ಈಸು ದೇವರ ಬಲಗಳಿದ್ದರೆ ಫಲವೇನು 

ವಾಸುದೇವನ ಬಲವಿಲ್ಲದವಗೆ 

- ಆವ ಬಲವಿದ್ದರೇನು (ಬೆ-೧೩೩-೫) 

- ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ 

ಫಲವೇನು ಹೆರದಿದ್ದರೇನಯ್ಯ 

- ಮಗನಿಂದೆ ಗತಿಯುಂಟೆ (ಬೆ-೧೪೫-೪) 

- ಮೀಸಲಾಗಿ ಮಿಂದು ಜಪ ತಪ ಹೋಮ 

ನೇಮಗಳ ಏಸು ಬಾರಿ ಮಾಡಿದರೂ ಫಲ 

ವೇನೊ ಅದು ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

ರ೯೦೭ ಫಲದಾತ - ಅಕ್ಷಯ ಫಲದಾತ ಅಖಿಳ 

ಲೋಕೇಶ ಲಕ್ಷಣ ಪರಿಪೂರ್ಣ ಲಕ್ಷ್ಮಿಪ್ರಾಣೇಶ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೪) 

೨೯೦೮. ಫಲುಗುಣ / ಫಲ್ಗುಣ - ಕಲಿ 

ಗಳೊಳು ದ್ರೋಣ ಫಲುಗುಣ ಭೀಷ್ಮ ನಾನಲ್ಲ 

ನಳಿನಮುಖಿ ದ್ರೌಪದಿಯಹಲ್ಕೆಯಲ್ಲವೊ ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಸುಲಭ ಭಕುತರ ಕಾಯ್ವನೆಂಬುದಕ್ಕೆಲೊ ದೇವ 

ಫಲುಗುಣನು ವಿದುರ ಅಕ್ರೂರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ವೀರ ಫಲ್ಗುಣನಂತೆ ಕೈಯೊಳಗೆ ಬಳೆಯಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 


೫೧೧ 
(ಬೆ-೧೦೮-೪) 
- ಕಲಿಗಳೂಳು ಭೀಷ್ಮ ದ್ರೋಣಾಚಾರ್ಯ 
ಫಲ್ಗುಣನೊ 
- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 


೨೯೦೯. ಫವುಜು/ಫೌಜು (ಸೈನ್ಯ) - ಕವುರವ 

ಪಾಂಡವರೊಳು ಭೇದವನಿಕ್ಕಿ ಫವುಜೊಡ್ಡಿ 

ಕುರುಕ್ಷೇತ್ರದಲಿ ಕಾದುತ 

- ಬಂದಿದೆ ದೂರು ಖರಿದೆ (ಬೆ-೮೬-೭) 

- ಕನಕ ದಳದಲಿ ಬಂದು ಕಲೆತನೆಂದರೆ ಫೌಜು 

ಕನಕುಮನಕಾಗುವುದು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೨೯೧೦. ಫಾತಿಸು - ಘಾತಿಸೀತನ ಹಿಡಿದು 

ಹೆಡಗಟ್ಟಿ ಪಂಚಮಹಾಪಾತಕನ ತೊಗಲನ್ನು 

ಸುಲಿದು ಸೀಳೂ 

- ಅಣುಮಹತ್ತಾದ ದೇವ (ಬೆ-೭೧-೩) 

೨೯೧೧. ಫಾಲ - ಕಾಲಲಂದುಗೆ ಗೆಜ್ಜೆ ತೋಳ 

ಮಣಿಯು ದಂಡೆ ಫಾಲದ ಅರಳೆಲೆಯು 

ಕುಣಿಯೆ 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೧) 

೨೯೧೨. ಫಾಳಾಕ್ಷ (ಈಶ್ವರ) ದ ಫಾಳಾಕ್ಷನಲ್ಲದೆ 

ಅತಿದೈವವಿಲ್ಲೆಂದು ಚೋಳನ ಕಂತೆಯ 

ನಿಲಿಸುವಿರಿ 

- ಶಂಕರನಾರಾಯಣ ಚಡು (ಬೆ-೧೭೫-೪) 

೨೯೧೩. ಫೀ - ಫುಗಡಿ ಹಾಕಿದೆವೆ ಘುಗಡಿ 

ಫೀ ಫೀಯೆಂದು ನೋಡು 

ದಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

೨೯೧೪. ಫುಗಡಿ (ನಿಂತಲ್ಲಿಯೇ ಗಿರಗಿರನೆ 

ತಿರುಗುವ ಒಂದು ಆಟ) - ಫುಗಡಿ ಹಾಕಿದೆವೆ 

ಘುಗಡಿ ಫೀ ಫೀಯೆಂ೦ಂದು ನೋಡು 

ಎ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

೨೯೧೫. ಘುಲ್ಲನಾಭ (ವಿಷ್ಣು) - ಎಲ್ಲ ದೇವರ 

ಪುಟ್ಟಿಸಿ ನೆಲೆಗೊಳಿಸಿದ ಫುಲ್ಲನಾಭನು ಪರದೈವ 

ನಂಬಣ್ಣ 

- ಶಂಕರನಾರಾಯಣ ಅಡು (ಬೆ-೧೭೫-೮) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೨೯೧೬. ಫುಲ್ಲಲೋಚನ - ಬಲ್ಲವರೆನಿಪರು 

ಬಲ್ಲವರರಿಯರು ಫುಲ್ಲಲೋಚನ ಪೂರ್ಣ 

ಬ್ರಹ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-ಪ) 

೨೯೧೭. ಘುಲ್ಲವದನೆ - ಘುಲ್ಲವದನೆ ಕೇಳೆ 

ನಿಲ್ಲಲಾರೆ ತಾಪ ತಲ್ಲಣಗೊಳುತಿಹೆನೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-ಪ) 

೨೯೧೮. ಫುಲ್ಲಶರ (ಮನ್ಮಥ) - ಬಲ್ಲವರು 

ಪೇಳಿರಿ ಲೋಕದ ಈ ಪದನು ಫುಲ್ಲಶರನನು 

ರಂಗ ಪೆತ್ತ ಮಹಿಮೆಯನು ; 

- ಬಲ್ಲವರು ಪೇಳರಿ (ಬೆ-೧೬೪-ಪ) 


ಬ 


೨೯೧೯. ಬಂಕ (ಪಕ್ಕ) - ಸಂಕೀರ್ತನೆಯ 

ಮಾಡಿ ನೆನೆವ ಭಕ್ತರ ಮನೆಯ ಬಂಕದ 

ಬಾಗಿಲಕಾಯ್ವ ಬಡದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-.೨) 

೨೯೨೦. ಬಂಕಾಪುರ - ವರ ಬಾಡ 

ಬಂಕಾಪುರದ ಆದಿಕೇಶವನ ಕುರಿತು ತಿಳಿಯೊ 

ಹಳೆಗನ್ನಡದ ಸೊಬಗ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

ಪ್ವ೯೨೧. ಬಂಗಾರ - ಬೆಳ್ಳಿ ಬ೦ಗಾರಿಟ್ಟು 

ಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

- ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿ೦ಗದೆ ಶ್ರೀತುಲಸಿಯ ರಂಗಗರ್ಷಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

- ಮರಕತನಗರಿಯ ಬಾಡ ಬಂಕಾಪುರದರಸು 

ಭಕ್ತರಕ್ಷಕ ಆದಿಕೇಶವನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಗುಂಗಾಡಿ ಸೋಮನ ಕೊಂದು ವೇದವನು 


೫೧೨ 


ಬಂಗಾರದೊಡಲನಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧) 

- ಧಾತುಗೆಟ್ಟು ಬೆಳ್ಳಿ ಬಂಗಾರದಲಿ ಮೆರೆವ 

ಧೂರ್ತೆಯರ ನೋಡುವೀ ಚಕ್ಷುರಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೧) 

೨೯೨೨. ಬಂಜೆ - ತೊಟ್ಟು ಇಲ್ಲದ ಹಣ್ಣು 

ಮುಟ್ಟಿ ಕೊಯ್ವನು ಒಬ್ಬ ಹುಟ್ಟು ಬ೦ಜೆಯ 

ಮಗನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

ದ ಆವುದೊಳ್ಳೆಯದೊ ನಿನ್ನಂಗ ಚೆಲುವ ದೇವ 

ಬಂಕಾಪುರದ ಲಕುಮಿ ನರಸಿಂಗ 

- ಆವುದೊಳ್ಳೆಯದೊ ಸಿನ್ನ೦ಗ 
(ಬೆ-೬೮-ಪ) 

೨೯೨೩. ಬಂಟ - ಎ೦ಟಂು ಏಳನು 

ಕಳಿದುದರಿಂದೆ ಬಂಟರೈವರ ತುಳಿದುದರಿಂದೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೧) 

- ದೊರೆ ನೋಡುತ್ತಿದ್ದಂತೆ ಬ೦ಟನನು ಪರರು 

ಕೊಂಡೊಯ್ಯಲು ` ಕುಂದು ಅರಸಗಲ್ಲದೆ 

ಆಳಿಗೇನು 

- ನಿನ್ನ ನಾಮ ವಾಲ್ಯೀಕಿಯನುದ್ಳರಿಸಿದೆ 
(ಸ-೧೪೫-೨) 

- ಪಂಥ ಪಾಡುಗಳನರಿಯದ ಬಂಟನವ 

ತುಂಟ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

- ರಾಮರಾಯರಿಗೆ ನೀ ಪ್ರೇಮದ ಬ೦ಟನು 

ಭೀಮರಾಯ 

- ಭೀಮನೆಂಖುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

- ನೆಂಟರಿಷ್ಟರು ನೀನೆ ರಂಗಯ್ಯ ನಿನ್ನ 

ಬ೦ಟರಿಗೆ ಬಂಟನಯ್ಯ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-೨) 

- ಇಷ್ಟು ಮಾಡಿದ ಬಂಟ ನಾ ನಿನ್ನ ವೈಷ್ಣವರ 

ಪುಟ್ಟ ದಾಸಿಯ ಮಗನೊ ಪರದೇಸಿಯೊ 

- ಹೂವ ತರುವರ ಮನೆಗೆ (ಬೆ-೪೩-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದಂಡಿಗಂಜುವ ಬ೦ಟ ಒಡೆದ ಹರವಿಯ 

`ಕಂಟ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಕಳವಿನ ಒಡವೆಯಲಿ ಒಡೆಯಗೆ ಪಾಲೀವ 

ಕಳಬ೦ಟ ಕನ್ನ ಕೊರೆಯುತಿರೆ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೨) 

- ಭೀತನಾಗಿ ಓಡಿಬರುವ ಬ೦ಟನೇತಕೆ 

ದ ಸತ್ಯವ೦ತರ ಸ೦ಂಗವಿರಲು 
(ಬೆ-೧೨೪-೨) 

'-. ನೆಟ್ಟ ಕಾವಿ ಕಾಷಾಯಾಂಬರಗಳನು 

ಉಟ್ಟವರಿಗೆ ಬಂಟನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೬) 

-. ಅರಸಿನಂತೆ ಬ೦ಟನೆಂಬುದು ನಿನ್ನೊಳು 

ಕುರುಹು ತೋರಿತು ಮೂರು ಲೋಕಕೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫ಅ) 

- ಬಂಟನಾಗಿ ಬಾಗಿಲಕಾಯ್ವೆ ಹರಿ ವೈಕುಂಠದ 

ಸೊಂಪಿನ ದಾಸರ ಮನೆಯ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-) 

ಎ ತುಂಟಕನೊಬ್ಬನ ತರೆದುದರಿಂದೆ ಬಂಟನಾಗಿ 

ಬಂದೆನೊ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೧) 

- ಹನುಮ `ನಿನ್ನ ಬಂಟನಾದನೆಂಬ ಸಿರಿಯೆ 

- ಆವ ಸಿರಿಯಅ ನೀನು ಎನ್ನು ಮರೆತೆ 
(ಬೆ-೬೭-೪) 

- ಅರಸಿನಂತೆ': ಬಂಟನೊ ಹನುಮರಾಯ 

ದೊರೆಯಂತೆ ಸೇವಕನೊ 

- ಅರಸಿನ೦ತೆ ಬ೦ಟನೊ (ಬೆ-೫_ಪ) 

- ಪಂಥಗಳನಾಡಿ ಕಳಬ೦ಟರಡ್ಡಗಟ್ಟಿದಾಗ 

- ಅರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಕಂಡಿಗಳು ಒಂಬತ್ತು ಕಳಬ೦ಟರೈವರು 

ಅ೦ಡಲೆವುದೊತ್ತಿನಲಿ ಷಡ್ವರ್ಗವು 

- ಲಂ೦ದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦.-೨) 

೨೯೨೪. ಬಂಡಿ - ಮೂವರೇರಿದ ಬಂಡಿ 

ಹೊರೆ ನೆರೆಯದು ದೇವಕೀನಂದನನು ತಾನೊಬ್ಬ 

ಬಲ್ಲ 

- ಮೂವರೇರಿದ ಬಂಡಿ (ಬೆ-೧೬೦-ಪ) 


೫೧೩ 


- ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡಿತುಂಬ ಭಾಗ್ಯವಿಲ್ಲಿ 
- ಏನು ಬರುವುದೋ ಸಂಗಡ 


. (ಜಿಸ೬೧೩೭-೧) 


- ಮಾವ ಕಂಸನ ಕೊಂದು ಮನುಜ ವೇಷದಲಿ 
ಗಾಂಡೀವಿಯಾ ರಥದ ಬಂಡಿಯ ಬೋವನಾದೆ 
- ನೀನಾವ ಬಾ೦ಧವನೊ (ಬೆ-೭೮-೧) 
೨೯೨೫. ಬಂಡು - ದಿಂಡುರುಳಿಸಿ ಒಂದು 
ಸರಲಿ ಬಂಡನುಂಡು ಹಾರಿ ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 
೨೯೨೬. ಬಂದಿ - ಏಸೋ ಕಾಯಂಗಳ ಕಳೆದು 


ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ 


ಬಂದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೨೯೨೭. ಬಂಧ - ಬಿಡಿಸೊ ಎನ್ನ ಬಂಧ 

ಪಾಶವ ಪೊಡವಿಗೊಡೆಯ ನಾರಸಿಂಹ 

ಮಾಧವ ಹೇ ಬಿಸರುಹಾಕ್ಷ ಒಡೆಯ 

ಬಾಡದಾದಿಕೇಶವ 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೩) 

- ಬಂಧದೊಳಗೇ ಬಿದ್ದು ಹರಿಯನೇ 

ನೆನೆಯುತಿರೆ ಬೆ೦ದುಹೋಗುವುವು ದುರಿತಂ 

ಗಳೆಲ್ಲ 

-. ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

- ಬಂದು ಬಂದು ಭ್ರಮೆಗೊಂಡು ಮಾಯಾ 

ಮೋಹಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ 

ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ 

- ದಾಸನಾಗೋ ಛವಪಾಶ ನೀಗೋ 
(ಬೆ-೨೦-೪) 

- ಇಂದು ಭವದ ಬಂಧ ಬಿಡಿಸು ತಂದೆ 

ಗೋವಿಂದಾ 

- ಈಶ ಸಿನ್ನ ಚರಣ ಭಜನೆ (ಬೆ-೬೫-೩) 

೨೯೨೮. ಬಂಧನ - ಬೆಂದ ಸಂಸಾರವೆಂಬ 

ಬಂಧನದೊಳಗೆ ಸಿಲುಕಿಕೊಂಡು 

- ದಾಸ ಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-ಬ 

- ಮಗನು ತೆತ್ತಿಗನೆನಲೆ ಕಂಸ ತನ್ನಯ ಪಿತನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಿಗಳ ಬಂಧನದಿಂದ ಬಂಧಿಸಿದನು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೨) 

- ಕುಂಭಿನೀದೇವಿ ತಾ ಬಂಧನವ ಕಳೆದಳು 

ಅಂಬುಜಾಕ್ಷಿ ದ್ರೌಪದಿಯು ಮಾನ ಉಳುಹಿ 

ಕೊಂಡಳು 

- ನಂಬು ನಾರಾಯಣನ (ಬೆ-೫೩-೨) 

- ಸಿಂಧು ಬಂಧನಕೆ ಸಮಸ್ತ ಪರ್ವತಗಳ 

ತಂದು ನಳನ ಕೈಯೊಳಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

- ಬಂಧನಕ್ಕೊಳಗಾದೆವೆಂದು ಹಾಗೆ ಮುಗಿದೆವೆ 

ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-ಂ೦ಳ೪-ಬ) 

೨೯೨೯. ಬಂಧಿಸು - ಹೆಮ್ಮಕ್ಕಳನು ಕರೆದು 

ಬಂಧಿಸಿ ಒಯ್ಯಲು ಬ್ರಹ್ಮ ಜಟ್ಟಿಗನ ಶಿರ ಹರಿದೆ 

ನರಹರಿಯೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೩) 

- ಮಗನು ತೆತ್ತಿಗನೆನಲೆ ಕಂಸ ತನ್ನಯ ಪಿತನ 

ನಿಗಳ ಬಂಧನದಿಂದ ಬಂಧಿಸಿದನು 

- ಆರು ಹಿತವರು ಎಂದು ಸ೦ಬಬೇಡ 
(ಬೆ-೩೩-೨) 

೨೯೩೦. ಬಂಧು - ಬಂಧುಗಳದಾರಿಗಾರಿದ್ದ 

ರೇನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-ಪ) 

-. ಇಷ್ಟಬಂಧು ತ್ರಿಜಗಕೆ ಶ್ರೀ ಹರಿಯಲ್ಲದೆ 

ಬಂದುಗಳದಾರಿಗಾರಿದ್ದರೇನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-ಪ) 

- ಮೃಗ ಮಾನವಾಕಾರ ಕಾಗಿನೆಲೆಯ 

ಆದಿಕೇಶವನಲ್ಲದೆ ಮಿಗು ಬಂಧುಗಳದಾರಿ 

ಗಾರಿದ್ದರೇನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

- ಬಂಧು ಹದುಳ ಪ್ರಹ್ಲಾದನ ಹೆದರಿಸಿದಸುರನ 

ಉದರವ ಬಗೆದಂಥದುಭುತ ಮಹಿಮನ 


೫೧೪ 


_- ಮರೆಯದಿರು ಹರಿಯ (ಸ-೨೦೩-೧) 

- ತಿಂದೋಡಿ ಬಂಧು ಬಳಗ ತಪ್ಪಿಸಿ 

ಕೊಂಬರೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ಹರಿಯ ದಾಸರು ಎನ್ನ ಬಂಧುಬಳಗ 

ವಾದರು 

- ಬದುಕಿದೆನು ಬದು ತಿದೆನು (ಸ-೧೭೧-೧) 

- ಎಂದೆಂದು ಅಗಲದ ಬಂಧು ಶ್ರೀಹರಿ 

ನಮಗೆಂದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ಬಾಳು ಬದುಕು ಸಿರಿ ಇರುವಾಗ ಬಂಧು 

ಬಳಗಗಳೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೧) 

- ನೆರೆದು ಸುತ್ತಮುತ್ತ ಕುಳಿತ ಪರಮ ಬಂಧು 

ವರ್ಗವೆಲ್ಲ ಇರಿಸಬೇಡಿ ಸುಡು ಸುಡೆಂಬರು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಸಕಲ ಸೈನ್ಯ ಬಂಧುಬಳಗ ರಣದಿ 

ಮಡಿಯದೆ 

-. ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ಮಂಡೆತುಂಬ ಬಂಧು ಬಳಗ ಇಲ್ಲಿ 

ಇರುವರೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಸುತ್ತ ಮುತ್ತಲು ಕುಳಿತಿದ್ದ ಬಂಧುಜನರು 

ಹೊತ್ತು ಹೋಯಿತೇಳಿರೇಳೆಂಬರು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

- ತಂದೆ ತಾಯಿಯು ನೀನೆ ಬಂಧುಬಳಗವು 

ನೀನೆ 

- ವಾಸುದೇವಾಯ ನಮೋ (ಬೆ-೯೦-೮) 

- ಸಾರಿದರೆ ಪೊರೆವ ಕಂಸಾರಿ ನೀನಲ್ಲದಿನ್ನಾರು 

ಎನಗಾಪ್ತ ಬಂಧು 

- ವಾಸುದೇವಾಯ ನಮೋ (ಬೆ-೯೦-೫) 

- ನಿಂದಳುತ ಜ್ಯೇಷ್ಠರು ಕನಿಷ್ಠ ಭ್ರಾತರು ಪುತ್ರ 

ಬಂಧು ಮಿತ್ರರು 

- ಅಣುಮತ್ತಾದ ದೇವ (ಬೆ-೭೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ಬಾಡದಾದಿಕೇಶವನೆ ಅನಾಥ ಬಂಧುವೆ 
ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 
ಮುಕುತಿಯನೊದಗಿಸಯ್ಯ 
- ಅಣುಮತ್ತಾದ ದೇವ (ಬೆ-೭೧-೩) 
- ದಾಯಾದಿ ಬಂಧುಗಳ ಬಿಡಲುಬಹುದು 
- * ತೊರೆದು ಜೀವಿಸಬಹುದೆ (ಬೆ-೫೫-೧) 
- ರೊಕ್ಕವಿಲ್ಲದವಗೆ ಬಂಧುಗಳು ಇದ್ದರೇನು 
- ಆರು ಬಾಳದರೇನು (ಬೆ-೩೦-೨) 
೨೯೩೧. ಬಕ - ಶಕಟ ಕುಕ್ಕುಟ ಧೇನುಕಾಸುರರ 
ಪೂತನಿಯ ಬಕ ವತ್ಸಹಕ ವೃಷಾಸುರ ಮುಖ್ಯರ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 
೨೯೩೨. ಬಕುಳ - ಸುರಗಿ ಸೇವಂತಿ ಮಲ್ಲಿಗೆ 
ಮೊಲ್ಲೆ ಬಕುಳ ಪಾದರಿ ಕ೦ಜ ಕಣಗಿಲೆ ಮೊಲ್ಲೆ 
ಸರೋಜ ಪಚ್ಚೆ 
- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 
೨೯೩೩. ಬಕ್ಕಣ (ಚೀಲ) - ಮುಟ್ಟು 
ಹುಟ್ಟಿನೊಳು ನೆಟ್ಟನೆ ನಾ ಬಂದೆ ತೊಟ್ಟಿದ್ದೆನಾಗ 
ತೊಗಲ ಬಕ್ಕಣ 
-.ಯಾತರವನೆಂದುಸುರಅ (ಸ-೨೧೮-೧) 
೨೯೩೪. ಬಗಿಸು (ಬಗೆಯಿಸು) - ಬಗೆಗೊಳಿಸಿ 
ಪ್ರಹ್ಲಾದ ಪಿತನೊಡಲ ನಿನ್ನ ಕೂರುಗುರಿನಿಂ 
ಬಗಿಸಿದಾತಂಗೆ ಮುಕುಶಿಯನೀವೆ 
- ಆವುದೊಳ್ಳೆಯದೊ ಸಿನ್ನಂಗ (ಬೆ-೬೮-೧) 
೨೯೩೫. ಬಗಳು - ಉತ್ತಮರ ಹೊಟ್ಟೆಯಲಿ 
ಬಗಳೊ ಶ್ವಾನವು ಹುಟ್ಟಿ ಹೆತ್ತವರ ನಿರ್ಬಂಧ 
ಕೊಳಗು ಮಾಡಿ 
- ಏಕೆ ನಡುಗಿದೆ ತಾಯೆ (ಸ-೫೬-೨) 
೨೯೩೬. ಬಗೆ (ಗಣಿಸು) - ಅಗಣಿತ ಮಹಿಮನ 
ಅ೦ಜಿಸಲೇಕಮ್ಮ ಬಗೆಯಬಾರದೆ ನಿಮ್ಮ 
ಮಕ್ಕಳಂತೆ 
- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 
೨೯೩೭. ಬಗೆ (ಬಗಿ, ಸೀಳು) - ಬಂಧು 
ಹದುಳ ಪ್ರಹ್ಲಾದನ ಹೆದರಿಸಿದಸುರನ ಉದರವ 
ಬಗೆದಂಥದುಭುತ ಮಹಿಮನ 
_- ಮರೆಯದಿರು ಹರಿಯ (ಸ-೨೦೩-೧) 
- ತಾಕೋ ಎಂದು ಒದರಿ ಬಗೆದು ಬೀರ್ದಾ 


೫೧೫ 


- ನಾರಾಯಣನೆ ಈತ (ಸ-೧೩೮-೧) 

- ಕ್ಷತ್ರಿಯರ ಚಟುಲ ಛಲದಿ ಒಗೆದು ಕರುಳ 

ಬಗೆದು ತುಳಿದದಟರನು ಸಂಹರಿಸಿದ ಚೆಲವ 

ರಾಯ 

- ಯಾದವಗಿರಿವಾಸನಹುದೋ€ 
(ಸ-೨೧೯-೨ 

- ಬಗೆಯಿಂದ ಜೂಜಲಿ ಸೋಲಿಸಿ ರಾಯನ 

ಬಗೆದು ಕೊ೦ದವನು ಶಕುನಿಯೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 

- ಸಿಟ್ಟಿಂದೆ ಸಿ೦ಹನಾಗಿ ನಮ್ಮ ರಂಗ ಹೊಟ್ಟೆಯ 

ಕರುಳ ಬಗೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೪) 

- ಚಿಕ್ಕ ಮಗುವು ತಾನಾಗಿ ಮಾವನ ಮಸ್ತಕವನು 

ಬಗೆದನ ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

೨೯೩೮. ಬಗೆ (ಯೋಚಿಸು) - ಕುರುಪತಿಯ 

ಮೈದುನನ ಕೊಲ್ಲ ಬಗೆದವನ ಸಂಗರ 

ದಲೇರಿಸಿದ ನುಡಿಯನ್ನೆ ಕೇಳ್ದು 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಜಗವರಿಯಲು ಕುರುವಂಶಕೆ ಕೇಡನು 

ಬಗೆದು ಕೊಂದವನು ದ್ರೋಣನೊ 

ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

ಎ ಕೊಟ್ಟವರಿಗೆರಡು ಬಗೆವಗೆ ಮೇಹರೋಗ 

- ಧರ್ಮವೆಂದೆನಿಪ ಮಾರ್ಗವನು ಖಟ್ಟು 
(ಸ-೧೨೪-೪) 

- ಗುರುಸತಿಗೆ ಪರಸತಿಗೆ ಎರಡು ಬಗೆವರ 

ಸಂಗ 

- ಸಣ್ಣನರ ಸಂಗದೊಳಗಿರಿಸೆನ್ನ 
(ಸ-೨೪೧-೨) 

- ಅಗಣಿತ ಮಹಿಮನ ಅಂ೦ಜಿಸಲೇಕಮ್ಮ 

ಬಗೆಯಬಾರದೆ ನಿಮ್ಮ ಮಕ್ಕಳಂತೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

೨೯೩೯. ಬಗೆ (ರೀತಿ) - ಬಲ್ಲಿದಳು ಈಕೆ 

ಎಂದು ಇವಳ ಬಗೆ ತಿಳಿಯಿತೆಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೪) 

- ಬಗೆಬಗೆ ಜನ್ಮದಿ ಜನಿಸಿದೆ ನಾಳೆಗೆ ಸಿಗುವುದೆ 

ನಿಜದಿಂ ಈ ಸಮಯ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೨) 


ಎ ಕೈಯ ತೋರಿದ ಬಗೆಯ ಅಮ್ಮಮ್ಮ 


ಯಾದವಗಿರಿ ಕಲ್ಯಾಣಿ ನೀನು 

- ಕೈಯ ತೋರಿದ ಬಗೆಯ (ಸ-೯೧-ಪ) 

- ಹಲವು ಬಗೆಯಲಿ ಅಳುವ ಅಶ್ರುಜಲವನು 

ಕೂಡಿ ಅಳೆದು ನೋಡಿದರೆ ಲವಣಾರ್ಣವಕೆ 

ಮೂರು ಮಡಿ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೪) 

- ತೆಗೆದು ಕೊಡುವೆ ನಿಮ್ಮ ವಸ್ತ್ರ ಬಗೆ 

ಬಗೆಯಿಂದ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

- ಚಿಗುರೆಲೆ ಬೇವಿನ ಸೊಪ್ಪು ನಾರ ಸೀರೆ 

ಬಗೆಬಗೆಯಿಂದ ಶೃಂಗಾರ ಮಾಡಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

- ಅಗಜೆಯ ಅರಸನ ನಗವ ನೆಗಹಿದನ 

ಬಗೆಯಿ೦ದಪ್ಪಳಿಸಿದನ 

ದ ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

- ಓಲಿಸುವುದನರಿಯೆ ಮೆಚ್ಚಿಸುವ ಬಗೆಯರಿಯೆ 

ಹೊಗಳುವ ಹೊಲಬನ್ನರಿಯೆನು 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೫) 

- ನೆಲೆಯ ಕಾಣೆನು ನಿಗಮ ಶಾಸ್ತ್ರ ನವವಿಧ 

ಭಕ್ತಿಯೊಳಗೊಂದು ಬಗೆಯಾದರೂ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೫) 

- ನಿಗಮತತಿ ಕಾಣದ ಮಹಾ ಮಹಿಮನನು 

ನಮಿಪ ಬಗೆಯನಾನರಿವೆನೆಂತೈ ದೇವ 

- ಆವ ಪರಿಯಅ ನಿನ ನೊಲೆಸಿ 
(ಬೆ-೩೭-೪) 


೫೧೬ 


- ಹೂವ ತರುವರ ಮನೆಗೆ ಹುಲ್ಲ ತರುವೆ 

ಆವ ಬಗೆಯಲಿ ಸಲಹೊ ದೇವ ಚಿನ್ಮಯನೆ 

- ಹೂವ ತರುವರ ಮನೆಗೆ (ಬೆ-೪೩-ಪ) 

- ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯ ದೊರಕುವ ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭) 

- ಬಗೆಯಿ೦ದ ಜೂಜಟಿ *ೋಲಿಸಿ ರಾಯನ 

ಬಗೆದು ಕೊ೦ದವನು ಶಕುನಿಯೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 

೨೯೪೦. ಬಗೆಗೊಳಿಸು - ಬಗೆಗೊಳಿಸಿ ಪ್ರಹ್ಲಾದ 

ಪಿತನೊಡಲ ನಿನ್ನ ಕೂರುಗುರಿನಿ೦ ಬಗಿಸಿ 

ದಾತಂಗೆ ಮುಕುತಿಯನೀವೆ 

- ಆವುದೊಳ್ಳೆಯದೊ ಸಿನ್ನಂಗ 
(ಬೆ-೬೮-೧) 

೨೯೪೧. ಬಚ್ಚಲು - ಬಂದದ್ದು ಬಚ್ಚಲಗುಣಿ 

ತಿಂದದ್ದು ಮೊಲೆ ಮಾಂಸ ಇಂಥ ಅಂಧಕಗೆ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೨) 

೨೯೪೨. ಬಚ್ಚಿಡು - ಹೆಚ್ಚಿದ ತಮನೆಂಬ 

ದನುಜ ವೇದವ ಕದ್ದು ಬಚ್ಚಿಟ್ಟು ನೀರೊಳು 

ಮುಳುಗಿರಲು 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲ 
(ಸ-೧೧೦-೧ 

- ಭವಿ ಮಾಡಿದ ಲಿಂಗ ಬಚ್ಚಿಟ್ಟು ಪೂಜೆಯ 

ಗೊ೦ಂಬ ಕವಿಗಳು ಶರಣರು ಕೇಳಿ ಸಭೆಯೊಳು 

- ಶ೦ಕರನಾರಾಯಣ ಚಡು ಓ-ಗ೭೫-೧) 

- ದ್ವಾರಾವತಿಯನು ನೀರೊಳು' ಬಚ್ಚಿಟ್ಟ 

ಊರುಗಳ್ಳ ಬಂದ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೫) 

೨೯೪೩. ಬಟ್ಟ - ದೃಷ್ಟ ನೋಡು ಕಟ್ಟಕಡೆಗೆ 

ಬಟ್ಟ ಬಯಲಾಗುತಿದೆ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

೨೯೪೪. ಬಟ್ಟಲು - ಕಿಲುಬಿನಾ ಬಟ್ಟಲೊಳು 

ಹುಳಿ ಕಲಸಿ ಉಣಬಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

೨೯೪೫. ಬಟ್ಟಿ (ದಾರಿ) -. ಬಟ್ಟೆಯೊಳು ಮುಳ್ಳು 


ಲ್ಯೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹರಡಿದಗೆ ನೇತ್ರವ್ಯಾಧಿ 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೪) 

- ಪಾಪಕೆ ಹೇಸದ ಶಬರ ಬಟ್ಟೆಯನು 

ಕಾದಿರಲು, ಆ ಪಥಕೆ ಸಲೆ ವೆ ಷ್ಣವನು ಬರಲು 

- ಬ್ರಹ್ಮಅಖತವ ಮೀರಿ ಬಾಕ್ಟರು 
(ಬೆ-೨೫-೧) 

- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 

ವೈರಿಯ ಹಿರಿಯಣ್ಣನ 

- ಓಣನಯನೆ ಏಣಭೋಜಮಧ್ಯಕೆ 
(ಬೆ-೯೯-೫) 

- ನೆಟ್ಟನ ದಾರಿಯ ಬಟ್ಟೆಯೊಳಿರುತಿರೆ ಬೆಟ್ಟವ 

ಬಳಸಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 

೨೯೪೬. ಬಟ್ಟೆ (ವಸ್ತ್ರ - ಬಿಟ್ಟು ಹೋಗುವಾಗ 

ಚೋಟು ಬಟ್ಟಿ ನಿನಗೆ ಹೊಂದಲಿಲ್ಲ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

- ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟು 

ಪ್ರಾಣಬಿಟ್ಟು. ಹೋಗುವಾಗ ಗೇಣು ಬಟ್ಟೆ 

ಕಾಣಲಿಲ್ಲವೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೧) 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-ಪ) 

-. ಸಂನ್ಯಾಸಿ ಜಂಗಮ ಜೋಗಿ ಜಟ್ಟಿ 

ಮೊಂಡಬೈ ನಾನಾ ವೇಷ ಕೊಂಬುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೮) 

- ನಾಲುಕು ವೇದ ಪುರಾಣ ಶಾಸ್ತ್ರ ಪಂಚಾಂಗ 

ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ 

ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೨) 


೫೧೭ 


- ನೆಲ್ಲುಗಳ ಕುಟ್ಟಿಕೊ೦ಡು ಬಿದುರುಗಳ 

ಹೊತ್ತುಕೊಂಡು ಕೂಲಿಗಳ ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೧) 

- ಬಡಿದು ಬಡಿದುಕಬ್ಬಿಣವ ಕಾಸಿ ತುಬಾಕಿ 

ಮಾಡಿ ಹೊಡೆವ ಗುಂಡು ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

ದ ಎಲ್ಲರೂ 2. ಐ ದ್ದ ಹೊಟ್ಟೆಗಾಗಿ 
(ಬೆ-೧೩೪-೩) 

- ಕುಂಟಿ ಕೂರಿಗೆಯಿಂದೆ ಹೆಂಟೆ ಮಣ್ಣ 

ಹದಮಾಡಿ ರಂಟೆಹೊಡೆದು ಬೆಳೆಸುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

ನ ಎಲ್ಲರೂ ರಕ್ತ ಹೊಟ್ಟೆಗಾಗಿ 
(ಜಿ- ೧೩೪-೬) 

- ಕೆಟ್ಟತನದಿಂದ ಕಳ್ಳತನವನ್ನೆ ಮಾಡಿ. ಕಟ್ಟಿ 

ಹೊಡಿಸಿಕೊಂಬುವುದು ಹೊಟ್ಟಿಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-ಬ) 

- ಚಂಡಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ 

ಹಿಡಿದು ಖಂಡತುಂಡ ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 

- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜೆ ಹೊತ್ತು 

ರಾಹುತನಾಗಿ ಹೊಡೆದಾಡಿ ಸಾಯುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೫) 

೨೯೪೭ ಬಡ - ಸಂಕೀರ್ತನೆಯ ಮಾಡಿ ನೆನೆವ 

ಭಕ್ತರ ಮನೆಯ ಬಂಕದ ಬಾಗಿಲಕಾಯ್ವ 

ಬಡದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

೨೯೪೮. ಬಡತನ - ಬಹು ಬಡತನ ಬಂದಾಗ 

ನೆಂಟರ ಬಾಗಿಲ ಸೇರಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೩೨-೨) 
- ಬಡತನವು ಸಾಕೆಂದು ಸಿರಿತನವ ಬಯಸಿದರೆ 
ಪಡೆದದ್ದು ಪೂರ್ವದಲಿ ಬೆನ್ನ ಬಿಡದು 
- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 
- ಬಡತನವು ಬಂದರೆ ಬಹಳ ರಕ್ಷಿಪುದು 
- ಮರ ನುಂಗುವ ಪಕ್ಷಿ (ಬೆ-೧೬೧-೨) 
- ಅಡಿಗಡಿಗೆ ಶೋಕದಲಿ ಅವರಿವರಿಗು 
ಸುರಿದರೆ ಬಡತನವು ಬಿಟ್ಟು ಹಿ೦ಗುವುದೇನು 
ಮರುಳೆ 
- ತನ್ನ ಪ್ರಾಪ್ತಿಯ ಫಲವ (ಜೆ-೧೧೨-೨) 
೨೯೪೯. ಬಡನಡು - ಬಡನಡುವಿನ ಠಾವಿಗೆ 
ಸಿಲ್ಕಿ ಸುಖ ಪಡದಿರೆ ರಾಯನಾ ಹಿಡಿದು 
ತೋಳು ಕಟ್ಟಿದುದರಿಂದ 
- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 
೨೯೫೦. ಬಡಲಿಗ (೧?) - ಮಾಯಕಾರಗೆ 
ರೂಪ ಕಾಯ ಬಡಲಿಗ ಚೆಲ್ವ ಕಾಯಗಿರಿ 
ಪೊತ್ತವನು ಕಡು ಧರ್ಮಿಯು 
- ಮೂವರೇರಿದ ಬಂಡಿ (ಬೆ-೧೬೦-೨) 
- ಮಾಯಕಾರನು ಒಬ್ಬ ಕಾಯ ಬಡಲಿಗ 
ನೊಬ್ಬ ಕಾಯಗಿರಿವೆತ್ತವರು ಮೂವರವರು 
- ಮೂವರೇರಿದ ಬಂಡಿ (ಬೆ-೧೬೦-೨) 
೨೯೫೧. ಬಡವ - ಎಡರಿಗಾಗುವರಿಲ್ಲ ಕಡನ 
ನಂಬುವರಿಲ್ಲ ಬಡವನೆಂದು ವಸ್ತವ 
ಕೊಡುವರಿಲ್ಲ ನ 
- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) ಸ 
- ಇಷ್ಟ ಸಂಪತ್ತನ್ನು ಬಡವರಾ ಕರೆತಂದು 
ಕೊಟ್ಟು ಮಾಡಿದ ಪುಣ್ಯಫಲ ತನ್ನದೊ 
- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 
- ಬಡವನಾಗಲಿ ಅವನು ಬಲ್ಲಿದನು ಆಗಲಿ 
ಕಡು ಮೂರ್ಯ್ವ ಘೋರಪಾತಕಿಯಾಗಲಿ 
- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 
೨೯೫೨. ಬಡಿ - ಹಾಳು ಸಂಸಾರಕ್ಕೆ ಹಲವರ 
ಬಾಯ್ಗಳ ಬಡಿಯದಿರೆಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-೧) 
- ನುಸಿಯೊಂದು ರೊಟ್ಟಿಯ ಸುಡುವುದ ಕಂಡೆ 
ಆಡೊಂದು ಮದ್ದಳೆ ಬಡಿವುದ ಕಂಡೆ 


೫೧೮ 


- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೩) 

- ಬಡಿದು ಬಡಿದುಕಬ್ಬಿಣವ ಕಾಸಿ ತುಬಾಕಿ 

ಮಾಡಿ ಹೊಡೆವ ಗುಂಡು ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೩) 

೨೯೫೩. ಬಡ್ಡಿ (ಬೊಡ್ಡಿ, ಸೂಳೆ) - ಸಾರಿ 

ದೂರಿ ಹೇಳುತೇನೆ ಕೆಟ್ಟಿ ಕಂಡ್ಯ ಬಡ್ಡಿ ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-ಪ) 

೨೯೫೪. ಬಣಗು - ಅಂಗನೆ ಸತಿ ಇರಲಿಕ್ಕೆ 

ಬಣಗು ಹೆಣ್ಣುಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೧) 

- ವರ ಶಾಪವಿಲ್ಲದ ಬಣಗು ದೈವಗಳಿಗೆ 

ಶರಣೆ೦ದರೇನು ಶರಣೆನದಿದ್ದರೇನು 

ದ ಮುಟ್ಟಬಾರದವರ ಮನೆಯ 
(ಬೆ-೧೪೭-೩) 

೨೯೫೫. ಬಣ್ಣ - ಬಣ್ಣ ಸರವಲ್ಲಾಡೆ ವರ 

ರನ್ನ ನೇವಳದ ಹೊನ್ನ ಗಂಟೆಯು ಘಣ 

ಘಣರೆನಲು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

- ಹುಟ್ಟು ಬಣ್ಣ ಒಂದರೊಳಗೆ ಕಟ್ಟು ಬಣ್ಣ 

ಒಂದು ಮಾಡಿ 

- ಎರಡು ಸಾವಿರದ ಜಹ್ಟ್ಚೆಯುರಗ 
(ಸ-೪೮-೧) 

- ಸೃಷ್ಟಿಯಾರೇಳು ಬಣ್ಣ ಎಂಟು ಒ೦ಬತ್ತ 

ರೊಳಗೆ ನೆಟ್ಟನೆ ಹತ್ತು ಹನ್ನೊಂದು ಹನ್ನೆರಡು 

ತೋರುವ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

- ಹುಟ್ಟು ಬಣ್ಣ ಒಂದರೊಳಗೆ ಕಟ್ಟು ಬಣ್ಣ 

ಒಂದು ಮಾಡಿ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಕಡಗ ಕಂಕಣ ಗೀರುಗಂಧ ಮಿಗೆ ಕಡು 

ಚೆಲುವಿನ ಬಣ್ಣ ಕುಪ್ಪುಸದಿಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕೈಯ ತೋರಿದ ಬಗೆಯ (ಸ-೯೧-೨) 

- ಘಟ್ಟಿ ಹದಿಮೂರು ಹದಿನಾಲ್ಕು ಹದಿನೈದ 

ರಿ೦ದ ಕಟ್ಟಕಡೆಗೆ ನಿಂದ ಹದಿನಾರು ಬಣ್ಣ ಓಂ 

ಎಂದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

ದ ಕಟ್ಟಿ ಕುಟ್ಟಿ ಕಾಸಿ ಕರಗಿ ಮೂರು ಬಣ್ಣವ 

ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೧) 

- ಅದರ ಮೇಲೆ ಗಟ್ಟಿಯಾಗಿ ನೆಲೆಗೆ ನಿಂತವೈದು 

ಬಣ್ಣವು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಬಣ್ಣ ಬಣ್ಣದ ಪಕ್ಷಿ ಅದಕೆ ವೆಜ್ಜಗಳುಂಟು 

ಕಣ್ಣು ಮುಚ್ಚಲಿಲ್ಲ ತೆರೆಯಲಿಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 


- ತಂಡ ತಂಡದಿಂದ ಸಣ್ಣ ಬಣ್ಣ ಬಿಳಿದನುಟ್ಟು 


ಕೊಂಡು 
ಎ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 


- ಬಿಳಿದು ಪೊಂಬಟ್ಟಿ ನಾನಾ ವಿಚಿತ್ರದ ಬಣ್ಣ 


- ವಾಸುದೇವಾಯ ನಮೋ (ಬೆ-೯೦-೧೦) 
- ತನ್ನ ತಾ ಮರೆಮಾಡಿಕೊಂಡಿಪ್ಪರರಸಿಯ 
ಬಣ್ಣವ. ಕಾಯ್ದಿಹನ 

ನ ರಾಜವದಸೆ ಸುರರಾಜನ ಡಾ ೭-೩) 
- ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 
ಕೆಂಪುಬಣ್ಣಗಳಿಂದ ಚೆನ್ನಾಯಿತು 

-. ಎಂದಿದ್ದರೀ ಕೊಂಪೆ ಎನಗೆ ನಂಜಕೆ 
ಯರದು (ಬೆ-೧೦-೩) 


ರ೯೫೬. ಬಣ್ಣಗಟ್ಟು - ಹೇಯವಾದ ದೇಹವನ್ನು 


ಶ್ಲಾಘನೀಯವೆಂದು ನಾಲ್ವರೊಡನುಪಾಯದಿಂದ 
ಹೇಮದಂತೆ ಬಣ್ಣಗಟ್ಟಿ ಬಾಯಬಡಿದು ತಂದು 
ತಂದು ಕಾಯ ಕಳೆದೆನಲ್ಲದೆ 

- ಅಹಹ ಮೋಸಹೋದೆನಯ್ಯ (ಸ-೯-೧) 
೨೯೫೭. ಬಣ್ಣಗುಂದು (ಕಳೆಗುಂದು) - 
ಬಣ್ಣಗುಂದಿದ ಮೇಲೆ ಬಹುಮಾನವೆ 


೫೧೯ 


- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 
೨೯೫೮. ಬಣ್ಣಗೆಡು (ಕಳೆಗುಂದು)- ಬಣ್ಣ 
ಗೆಟ್ಟಾರಣ್ಯ ತಿರುಗುವನು ನಾನಲ್ಲ ಹೆಣ್ಣಿನಾಸೆಯ 
ಬಿಡುವ ಹನುಮನಲ್ಲವೊ ಸ್ವಾಮಿ 
- ಕಾಯೊ ಕರುಣಾಕರನೆ (ಬೆ-೫೯-೧) 
- ಬಣ್ಣಗೆಟ್ಟಿತು ವರ್ಣ ತಪ್ಪಿತು ಪ್ರಸನ್ನ ಶ್ರೀ 
ನೆಲೆಯಾದಿಕೇಶವನೆ 
- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೩) 
೨೯೫೯. ಬಣ್ಣಿಸು ಎ ಬಣ್ಣಿಸಲರಿಯೆ ನಾನಿವನ 
ಮಹಿಮೆಯ ಶ್ರೀಕೃಷ್ಣ ಎನ್ನಿರೊ 
- ವನಜ ಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 
ದ ಪುತ್ಥಳಿ ಬೊಂಬೆಯ ಚಿತ್ರದಿ ಬಣ್ಣಿಸಿ ಮುತ್ತು 
ಕೊಟ್ಟರೆ ಮಾತನಾಡೀತೆ 
- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 
ದ ಚಿನ್ಮಯನೆ ಸಕಲ ಭುವನಾಧಾರನೆಂಬುದನು 
ಬಣ್ಣಿಸಲು ಎನ್ನಳವೆ ಪನ್ನಗೇ೦ದ್ರನು ಹೊಣೆಯೆ 
- ನಿನ್ನ ಮಹ ಮಹಿಮೆಗೆ (ಬೆ-೫೦-ಅ) 
೨೯೬೦. ಬತ್ತಲು/ಬತ್ತಲೆ - ಬತ್ತಲಿಂದ 
ಬರುತಿಹರು ಬತ್ತಲಿ೦ಂದ ಹೋಗುತಿಹರು 
- ಏನು ಬರುವುದೋ ಸಂಗಡ 
(ಬೆ-೧೩೭-೩) 
- ಸುತ್ತಲವರ ಮಾತು ಕೇಳಿ ಗುತ್ತಿಯ ಎಲ್ಲಮ್ಮ 
ಗೊಲಿದು ಬತ್ತಲಿಂದ ಬಂದವಳ ನೋಡಿ 
ಎಲ್ಲರು 
- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 
- ಬತ್ತಲೆ ನಿಂದು ಹತ್ತುವೆ ಕುದುರೆ ಎಂದ 
- ನಾರಾಯಣನೆ ಈತ (ಸ-೧೩೮-೩) 
- ಚಿತ್ತಜಾತ ಕೇಳಿಯಲ್ಲಿ ಬತ್ತಲೆ ನಿಂದೆತ್ತು 
ಎಂದನೆ 
- ಬಾಲಕನೆಂಡೆತ್ತಿಕೊಂಡೆನೆ (ಸ-೧೮೩-೧) 
- ಬತ್ತಲೆ ನಿಂತವನೆಂದೆನೆ ತೇಜಿಯನೇರಿ ಒತ್ತಿ 
ಬಾಹವನೆಂದೆನೆ 
ದ ಸಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೩) 
- ಭಂಡರಂದದಿ ಬತ್ತಲೆ ಬಹುದಾವಾಟ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪುಂಡರೀಕಾಕ್ಷನ ನೆನೆ ಕಾಣೊ ಮನವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

- ರಮಣಿಯರಿಗೊಲಿದು ಬತ್ತಲೆ ನಿಂತೆ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ತ್ರಿಪರದೊಳು ಸತಿಯ ವ್ರತವಳಿದು ಬತ್ತಲೆ 

ನಿಂತು ಚಪಲತ್ವದಿಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ಅತ್ತ ಅಣ್ಣನ ಅಗ್ರಜನ ಕೈಯಿಂದ ಬತ್ತಲೆ 

ಮಾಡಿ ಸುಲಿಸಿಕೊಂಡಾತನ 

- ಬಲ್ಲವರು ನೀವು ಪೇಳರಯ್ಯ 
(ಜಿ-೧೫೦-೨) 

- ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ ಬತ್ತಲೆ 

ತಿರುಗುವಗೆ ಭಯವು ಇನ್ನುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೨) 

- ಅತ್ತಲೋ ಎತ್ತಲೋ ಎತ್ತಲೋ ಈ ಸಂಸಾರ 

ಬತ್ತಲೆಗೆ ಬತ್ತಲೆ ನಿತ್ಯವಲ್ಲ ಪರಿಮಿತಿಯಿಲ್ಲ 

- ದಾಸನಾಗೋ ಭವಪಾಶ ನೀಗೊ€ 
(ಬೆ-೨೦-೨) 

- ವೀರ ಭೈರವನಂತೆ ತಾನು ಬತ್ತಲೆಯಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೧) 

೨೯೬೧. ಬತ್ತು - ನುಡಿ ನಡೆವ ಕಾಲದಲಿ 

ದಾನಮಾಡದೆ ಇರಲು ಅಡವಿಯೊಳು ಕೆರೆ 

ತುಂಬಿ ಬತ್ತಿದಂತೆ 

- ಜಪವ ಮಾಡಿದರೇನು (ಬೆ-೧೨೩-೨) 

೨೯೬೨. ಬದುಕು (ಜೀವನ) - ಬಾಳು ಬದುಕು 

ಸಿರಿ ಇರುವಾಗ ಬ೦ಧುಬಳಗಗಳೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೧) 

೨೯೬೩. ಬದುಕು (ಜೀವಿಸು) - ಚೆನ್ನಾಗಿ 

ಬದುಕಿದೆ ಗಳಿಸಿದೆ ನಾನೆಂಬ ಹೆಮ್ಮೆ ಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೩) 

- ನೀರಜನಾಭ ನಿನ್ನ ಚರಣ ಸೇವಕರನು 

ಸೇರಿ ಬದುಕುವಂತೆ ಮಾಡೊ ಶ್ರೀಹರಿಯೇ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ಏಸುದಿನ ಬದುಕಿದರು ಸೂಸುವ ಮರಣವು 


೫೨೦ 


ಈಸಿ ದಾಟದೆ ಕಾಸು ವೀಸಕೆ ಬಾಳಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 

ದ ಜ್ಞಾನವಿಲ್ಲದೆ ನೂರುಕಾಲ ಬದುಕಲೇತಕೆ 

- ಸತ್ಯವಂತರ ಸ೦ಗವಿರಲು (ಬೆ-೧೨೪-೪) 

- ಆರು ಬಾಳಿದರೇನು ಆರು ಬದುಕಿದರೇನು 

ನಾರಾಯಣನ ಸ್ಮರಣೆ ನಮಗಿಲ್ಲದನಕ 

- ಆರು ಬಾಳದರೇನು (ಬೆ-೩೦-ಪ) 

- ಬದುಕಿದೆನು ಬದುಕಿದೆನು ಭವ ಎನಗೆ 

ಹಿಂಗಿತು 

- ಬದುಕಿದೆನು ಖದುಕಿದೆನು 
(ಸ-೧೭೧-ಪ) 

- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 

ಶ್ರೀಹರಿಯ ಅಜಸುರೇಂದ್ರಾದಿಗಳು ಆದಿವಂದಿತ 

ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

೨೯೬೪. ಬನ್ನಬಡು -. ಬನ್ನಬಟ್ಟು ಬಾಯ 

ಬಿಡುವೆ ಬರಿದೆ ಮೋಹದಿ 

-. ಏನು ಬರುವುದೋ ಸಂಗಡ 
(ಬೆ-೧೩೭-೨) 

೨೯೬೫. ಬಯ್‌ - ದೂರಿ ನಿನ್ನನು ಬಯ್ವ 

ದುಷ್ಟ ನಾನು 

-.ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

- ಅಂದು ಸಭೆಯಲಿ ಬಯ್ದವನ ತವಕದಿ 

ಕಂಧರ ಕಡಿದಾತನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ಬಾಯಿ ಕೊಬ್ಬಿನಲಿ ಬಯ್ಯುವ ಮನುಜಗೆ 

ಘಾಯವಾಗದೆ ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೪) 

೨೯೬೬. ಬಯಕೆ - ನೊಂದೆ ನಾನು 

ಪಂಚೇಂದ್ರಿಯಂಗಳ ಬಯಕೆಯಿಂದ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-ಅ) 

ದ ಏನಿದೆತ್ತಣ ಬಯಕೆ ಎಲೊ ಮಂಕುಜೀವ 

ನೀನು ಅರಿತರೆ ಪೇಳು ನಿಜವನೆನಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನಿದೆತ್ತಣ ಬಯಕೆ (ಬೆ-೧೩೬-ಪ) 

೨೯೬೭. ಬಯಲಾಗು (ವ್ಯರ್ಥವಾಗು) ಜಾ ದೃಷ್ಟ 

ನೋಡು ಕಟ್ಟಕಡೆಗೆ ಬಟ್ಟ ಬಯಲಾಗುತಿದೆ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

೨೯೬೮. ಬಯಲಾಸೆ (ವ್ಯರ್ಥವಾದ ಆಸೆ) 

ಏನು ಮಾಡಲಯ್ಯ ಬಯಲಾಸೆ ಬಿಡದು 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-ಪ) 

ದ ಬೊಮ್ಮ ಪಣೆಯಲಿ ಬರೆದ ಬರೆಹ ತಪ್ಪು 

ವುದುಂಟೆ ಸುಮ್ಮನೆ ಬಯಲಾಸೆ ವ್ಯರ್ಥಜೀವನವೆ 

- ಒಓಲ್ಲೆನೆಂದರಾಗುವುದೆ (ಬೆ-೧೧೦-೨) 

೨೯೬೯. ಬಯಲು - ಈಷಣತ್ರಯವ 

ಬಯಲಾಸೆಯಲಿ ಭ್ರಮೆಗೊಂಡು ಬೇಸರದಿ 

ಮನದಿ ನೊಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

ಡ್‌ ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ (ಬೆ-೧೪೦-೩) 

- ಭ್ರಮೆಯಿ೦ದ ಮನವೆ ನಿನಗೆ ಬಯಲಾಸೆ 

ಯೇಕೊ 

- ಒಲ್ಬೆನೆ೦ದರಾಗುವುದೆ (ಬೆ-೧೧೦-೧) 

- ಬಯಲು ಆಲಯದೊಳಗೊ ಅಲಯ 

ದೊಳಗೆ ಬಯಲೊ 

- ನೀ ಮಾಯೆಯೊಳಗೋ (ಬೆ-೪೭-೧) 

- ಬಯಲು ಆಲಯವೆರಡು ನಯನದೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೧) 

- ಇಲ್ಲದ ಬಯಲ ನಿಂದೆಯ ಪೊತ್ತು 

ಶುಕಾಮಲ್ಲರೊಡನೆ ಕಾದಿ ಮಲೆತ ಸಾಲ್ವರ 

ಕೊಂದು ಮಡದಿಗೆ ರತ್ನ ತಂದುದರಿಂದ 

- ಚೆಲ್ವ ಕಂಗಳ ಚೆಲ್ಟಕಾರ (ಸ-೯೯-೧) 

- ಪಂಚಭೂತಗಳೆಂಬ.ಬಯಲ ಜಗಲಿಯೇರಿ 

ಪ್ರಪಂಚಧರ ಚಿಹ್ಮೆಯನು ಕಾಣುವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 

(ಸ-೧೪೨-೨) 

- ತಿಳಿದು ನೋಡೆ ಕೈಗೆ ಸಿಕ್ಕಿ ಒಳಗೆ ಬಯಲ 

ತೋರುತಿಹುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 


೫೨೧ 


೨೯೭೦. ಬಯಸು -. ಸ್ತ್ರೀಯರನ್ನು ಕಂಡು 

ನೀನು ಬಯಸದಿರು ಮರುಳು ಮನವೆ 

-. ಸಾರಿ ದೂರಿ ಹೇಳುತೇನೆ (ಸ-೨೪೮-೪) 

- ಪರಬ್ರಹ್ಮ ತನ್ನೊಳಗೆ ಪರಿಪೂರ್ಣವಾಗಿರಲು 

ಪರಂಜ್ಯೋತಿ ಲಿಂಗವ ಬಯಸಿ ನೋಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

- ಸತಿಯಿದ್ದು ಪರಸತಿಯ ಬಯಸುವನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 
(ಸ-೧೨೩-೨) 

- ತನ್ನ ಗುರುಸತಿಯ ಬಯಸುವವನೇ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೩) 

- ತನ್ನಾತ್ಮ ಸುಖ ಬಯಸೆನೆಂದು ಶ್ರೀಹರಿಗೆ 

ನುಡಿದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೫) 

- ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು 

- ಡಿ೦ಂಜನೊಳು ಪ್ರಾಣವಿರಲು 
(ಬೆ-೧೧೭-೨) 

- ಹಿತವ ಬಯಸುವರಿಲ್ಲ ನೆರೆದಿದ್ದ ಸಭೆ 

ಯೊಳಗೆ 

- ವಾಸುದೇವಾಯ ನಮೋ (ಬೆ-೯೦-೩) 

- ಬೇಕು ನಿನ್ನ ಪಾದ ಭಜನೆಯೆಂದು ಬಯಸು 

ತಿಹೆನು ರಂಗ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಅ) 

- ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿ೦ಗದೆ ಶ್ರೀತುಲಸಿಯ ರಂಗಗರ್ಷಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

- ಬಾಗಿ ಪರಸತಿಯರನು ಬಯಸಿ ಕಣ್ಣಿಡುವಂತ 

ಯೋಗ ತಪ್ಪಿದರಲೆಲ್ಲ ದೇವ ಬ್ರಾಹ್ಮಣರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

- ಕಾಶಿಯಾವಾಸವನು ಬಯಸಿ ಬಹು 

ದಿನದಿ೦ದ ಆಸೆಯೊಳಗಿದ್ದೆನಯ್ಯ ಕೃಷ್ಣ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಎ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮.೨) 

- ಕಾಟಿಗೆ ಕಾಸು ಕಾಣದರು ರಾಯರ 

ಪಂಕ್ತಿಯೂಟ ಬಯಸಿದಂತೆ ನಾ ಬೇಡಿದೆ 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

- ಬಡತನವು ಸಾಕೆಂದು ಸಿರಿತನವ ಬಯಸಿದರೆ 

ಪಡೆದದ್ದು ಪೂರ್ವದಲಿ ಬೆನ್ನಬಿಡದು 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

ಬೇರೆ ಬಯಸಿದರೆ ಬರಲರಿಯದಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-) 

೨೯೭೧. ಬರ - ಆಳುವ ಅರಸಾಗಿ ನಿನಗಾವ 

ಬರವಯ್ಯ 

- ಚೀದಿಯೊಳು ಯಾತರಾ ಸನ೦ಟು ಬೇಡ 
(ಸ-೧೮೫-೨) 

೨೯೭೨. ಬರವ (ಬ್ರಹ್ಮ) - ನೀರ ಮುಳುಗಿ 

ಖಳನ ಕೊಂದು ವೇದ ತಂದು ಬರವು ದೇವಸಗಿತ್ತ 

ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೧) 

೨೯೭೩. ಬರವು - ಬರವಿದೇಶತಕೆ ನಿನ್ನ ಸ್ಥಳ 

ವೆಲ್ಲಿ ನೆಲೆಯಾಗಿ ಇರುವ ಮಂದಿರವಾವುದ 

ದನೆನಗೆ ಪೇಳೊ 

- ಲಲ್ಲಂ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

ರ್ಪಿ೩೬೪. ಬರಸೆಳೆ ತನ್ನ ಮುಂಗೋರೆಗಳ 

ಮಸೆದೊಡನೆ ರಕ್ಕಸನ ಬೆನ್ನಟ್ಟಿ ಬರಸೆಳೆದು 

ಸದೆದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೨೯೭೫. ಬರಿದು - ಕುಳ್ಳಿನಿಂದ ಕುದಿಸಿ ತಿ೦ದು 

ಕಳ್ಳ ಗಡಿಗೆ ಬರಿದು ಮಾಡೆ 

- ಕಣಿಯ ಹೇಳಖಂದೆ ನಾನು 
(ಬೆ-೭೨-೨) 

೨೯೭೬. ಬರಿದೆ (ವಿನಾಕಾರಣ) - ಬಂದಿದೆ 

ದೂರು ಬರಿದೆ ಪಾಂಡವರಿಗೆ ಕಾದಿಕೊಂದರು 

ಕೌರವರನೆಂಬಪಕೀರ್ತಿ 

- ಬಂದಿದೆ ದೂರು ಬರಿದೆ (ಬೆ-೮೬-ಪ) 


೫೨೨ 


- ಬನ್ನಬಟ್ಟು ಬಾಯಬಿಡುವೆ ಬರಿದೆ ಮೋಹದಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

- ಗರುವದ ಹೊರೆಯಿಂದ ನೀನು ಬರಿದೆ 

ಕಾಲಕಳೆದೆಯೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಮಿಕ್ಕ ನರರ ಪಾಡಿದೇನು ನೀವು ಬರಿದೆ 

ಭ್ರಾಂತರಾಗಬೇಡಿರೊ 

- ನಂಬಬೇಡಿ ಸಿರಿಯು ತನ್ನದೆ (ಬೆ-೧೧೫-) 

- ನೇಮದಿ ಉಪವಾಸ ಆ ಮಹಾ ಏಕಾದಶಿ 

ಕಾಮಜನಕನಿಗೆ ನೀನರ್ಪಿಸದೆ ಬರಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೧) 

- ಬಿತ್ತಿಬೆಳೆವೆವೆಂದು ನೀವು ವ್ಯರ್ಥ ಚಿಂತೆ 

ಮಾಡಿ ಬರಿದೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಮುಡಿವಾಳವನು ಮುಡಿವಾಳವನು 

ವನಿತೆಯರ ಸಿರಿಮುಡಿಗೆ ಮುಡಿಸಿ ಕು೦ತಳ 

ಸ್ವರೂಪವ ಕಂಡು ಬರಿದೆ ಸಂತೋಷವನು 

ಪಡುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-ಂ೧-ಒ) 

- ಬರಿದೆ ದ್ರೌಪದಿಗಾಗಿ ದುರ್ಯೋಧನ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೧) 

- ಸಿರಿಯ ಮೆಚ್ಚಿ ಮೆರೆಯದಿರು ಬರಿದೆ ಹೊತ್ತ 

ಕಳೆಯದಿರು 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೩) 

- ಮಡದಿ ಮಕ್ಕಳು ಎಂಬ ಮಾಯಾ ಸಂಸಾರಕ್ಕೆ 

ಸಡಗರವಗೊಂಡು ಬರಿದೆ ಭ್ರಮಿಸಲೇಕೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೨) 

- ಈ ದೇಹ ತಾನು ಸತ್ತ ಗಳಿಗೆ ಮುಟ್ಟಲಮ್ಮರು 

ಬರಿದೆ ನಾವು ವೃಥೆಗೆ ಸಿಕ್ಕಿದೆವೆ೦ಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಓಂದುಗೂಡಿದ ಪತ್ನಿ ಸುತರೆಲ್ಲ ವರ್ಜಿಪರು 

ನಿಂದು ಮಾತಾಡು ಬಳಲಿದೆ ಬರಿದೆ ಮರುಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಲಎಲ್ಲಂದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ದಾನವಾ೦ಂತಕ ಸಕಲ ದಿವಿಜ ಮುನಿ ವಂದಿತನೆ 

ನೀನು ಎನ್ನನು ಸಲಹದೇ ಬರಿದೆ 

ದ ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

೨೯೭೭. ಬರು - ಸುಜನರಿಗೆ ಬಂದ 

ಕಷ್ಟವಳಿಯಲೈ ನೀ ಸುರಕಾಮಧೇನು 

- ಎಷ್ಟು ಪೊಗಳಅ ನಾನು (ಸ-೫೩-ಪ) 

-. ದೃಢದೊಳಿದ್ದರು ಬವಣೆ ಬಂದೊಡನೆ 

ಕಾಡುವುವು ಒಡೆಯ ಕಂಡೂ ಕಂಡೂ ಕಾಣದಿ 

ರುವುದುಚಿತವಲ್ಲ 

-.ಏಕೆ ದಯಪಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 

- ಸಂಜೀವನವ ತಂದ ವ್ಯೋಮ ಮಾರ್ಗದಿ 

ಬಂದ ಅಂಜದ ಗುಣವಂತನೆ ಹಣುವಂತನೆ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಒ೦ದು ಬಾರಿ ಶ್ರೀಶಾ ಎಂದರೆ ಬಂದ ದುರಿತ 

ನಾಶಾ 

- ಮರೆಯದಿರು ಹರಿಯ (ಸ-೨೦೩-೩) 

- ಇಂಬಿಲ್ಲದೆ ಹೊಲೆಗೊಂಡ ಠಾವಿನಲಿ 

ಬಂದಂಥ ಡ೦ಬಕ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೩) 

-. ಮೂಗಿ೦ಂದ ಭೂಮಿಯನೆತ್ತಿದನೆ ಕಂದ 

ಕೂಗಲು ಕ೦ಬದಿ ಬ೦ದ ಕಾಣಕ್ಕ 

- ರಂಗನೆ೦ಥವನೆಂಥವನೆಲೆ ತಂಗಿ 
(ಸ-೨೨೨-೧) 

- ಮಂದಿರವದೆಲ್ಲಿ ತಾ ತಂದ ಸತಿಸುತರಾರು 

ಬಂದಂಥ ಸುಖದುಃಖವೇನು 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ಬಹು ಬಡತನ ಬಂದಾಗ ನೆಂಟರ ಬಾಗಿಲ 

ಸೇರಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-೨) 

- ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-ಪ) 

- ಕಳವಿನವರು ಬ೦ದು ಇಳೆಯ ಮೇಲೆ ನಿಂದು 


೫೨೩ 


ಬಿಳಿಗಿರಿವಾಸ ತಿರುಮಲೇಶ ಆದಿಕೇಶವ 

ತಾನೆಯೆಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

- ತ್ರೇತಾಯುಗದಿ ಬಂದು ರಾಮನೆನಿಸಿಕೊಂಡೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩ 

- ದೇವಕಿ ಬಸುರೊಳು ಬ೦ದು ಗೋಕುಲದಿ 

ಆವ ಕಾವ ಗೊಲ್ಲರ ಸಲಹಿ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೮) 

- ಅರಿಯಂತೆ ಬಂದೆನ್ನ ನಡವಳಿಯಲಿ ಶ್ವಾನ 

ದುರಿತಂಗಳೆಲ್ಲ ಕಾಡುತಿವೆ ಪರಿಹರಿಸು ಎಲೆ 

ದೇವ 

ನಾ ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೨) 

- ನಗಜೆಯಾಳ್ಬನ ಬ್ರಹ್ಮೇತಿ ಬಂದು ಕಾಡಲಾಗಿ 

ರುದ್ರಾದಿಗಳೇನ ಮಾಡುತಿರ್ದರಾ ಶೈಲದೊಳಗೆ 

ದ ಬಂ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 

- ಎಸೆವ ಯೌವನ ಬಂದು ಶಶಿಮುಖಿ 

ಯರೊಳು ಕಾಮತೃ್ಯಷೆಗೆ ನಾನೊಳಗಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 

- ಘಳಿಲನೆ ದೇವಜನರು ಬಂದು ನಿಲ್ಲಲು 

ವ್ಯಾಳೇಶನ ಸುತ್ತಿ ಸೆಳೆವ ವೇಳೆಯಲ್ಲಿ 

- ಯಾದವಗಿರಿವಾಸನಹುದೊೋ€ 
(ಸ-೨೧೯-೧) 

-ಖಳ ಹಿರಣ್ಯಕ ಬಂದು ಎದುರಾರು ತನಗೆಂದು 

ಇಳೆಯ ಕದ್ದೊಯ್ದು ಪೋಗುತಿರೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ದ್ವಾಪರಯುಗದಿ ಬಂದು ಕೃಷ್ಣನೆನಿಸಿಕೊಂಡೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಮೆದ್ದು ಹೋದ ಪಕ್ಷಿ ಬಂದು ಹದ್ದು ಹಿಡಿದು 

ಉದ್ದಕಿತ್ತಿ ಬುದ್ಧಿಹೀನನಾಗಿ ಬೆಳೆದು ಧರೆಗೆ 

ಬಿದ್ದುದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೨) 

- ಸುಟ್ಟಬಳಿಕ ಭರದಿ ಬಂದು ಮನೆ 

ಯೊಳೆಂಬರು ಪಾಷಿ ಸತ್ತ ತರುಣಿ ಕೆಟ್ಟಳೆಂದು 

ಕೊಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ತಂದೆ ಶ್ರೀ ಕಾಗಿನೆಲೆಯ ಆದಿಕೇಶವರಾಯ 

ಬಂದೆನ್ನ ಹೃದಯದಲಿ ನೆಲೆಯಾಗಿ ನಿಂತ 

- ಬದುಕಿದೆನು ಬದುಕಿದೆನು 
(ಸ-೧೭೧-೩ 

- ನಿನ್ನಾಯು ಮುಗಿಯಲು ಯಮದೂತರು 

ಬಂದು ಎಳೆಯುವರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೩) 

- ತಂತ್ರ ಮಾಡಿ ಆದಿಕೇಶವ ಶ್ರೀಹರಿಯು ತಾನೆ 

ಬಂದು 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೫) 

- ಮದಗಜ ಹರಿಯೆಂದು ಕರೆಯಲು ಒದಗಿ 

ಆ ಕ್ಷಣ ಬ೦ದು ಮುದದಿ ನಕ್ರನ ಕೊಂದು 

ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

- ಬಂದೆ ಎಂಭತ್ನಾಲ್ಕು ಲಕ್ಷ ಯೋನಿಗಳಲ್ಲಿ 

ನೊಂದೆ ಮುನ್ನೂರ ಅರುವತ್ತು ಬೇನೆಗಳಿಂದ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

ದ ಚೆಲ್ವ ಕಂಗಳ ಚೆಲ್ವಕಾರ ನೋಡ ಬಂದೆ 

ನಿನ್ನ ಬಳಿ ಸಾರ ಬಂದೆ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-ಪ) 

- ಚಕ್ರಧರ ಧುರಧೀರ ನಾರಸಿಂಹ ನಾನು 

ಬಂದೆ ನಾನು ಬಂದೆ 

- ಚೆಲ್ಟ ಕಂಗಳ ಚೆಲ್ವಕಾರ (ಸ-೯೯-ಅ) 

- ಮುಟ್ಟು ಹುಟ್ಟನೊಳು ನೆಟ್ಟನೆ ನಾ ಬಂದೆ 

ತೊಟ್ಟಿದ್ದೆನಾಗ ತೊಗಲ ಬಕ್ಕಣ 

- ಯಾತರವನೆಂದುಸುರಅ (ಸ-೨೧೮-೧) 

- ಖಳ ಸೋಮಕನ ಕೊಂದು ನೀರ ಮುಳುಗಿ 

ಬಂದೆ 

-. ಯಾದವಗಿರಿವಾಸನಹುದೋ 


೫೨೪ 


(ಸ-೨೧೯-೧) 

- ಚಕ್ರಧರ ಧುರಧೀರ ನಾರಸಿಂಹ ನಾನು 

ಬಂದೆ ನಾನು ಬಂದೆ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯₹೯-ಅ) 

- ಎ೦ಂಬತ್ತುನಾಲ್ಕು ಲಕ್ಷ ಜೀವರಾಶಿ ಯೋನಿ 

ಯೊಳು ಹಂಬಲಿಸಿ ನಾ ಬಂದೆ ವರದಾ 

ದ ಮೊರೆಹೊಕ್ಕೆ ಹರಿ ಸಮ್ಮ ಚರಣಕಮಲವ 
(ಸ-೨೧೩-೧) 

- ಚೆಲ್ವ ಕಂಗಳ ಚೆಲ್ವಕಾರ ನೋಡ ಬಂದೆ 

ನಿನ್ನ ಬಳಿ ಸಾರ ಬಂದೆ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-ಪ) 

- ಓ೦ಂಬತ್ತು ಮಾಸವು ಕಳೆದು ಗುಂಡಿ 

ಯೊಳಿಳಿದು ಈ ಕುಂಭಿನಿಗೆ ನಾ ಬಂದೆ ವರದಾ 

- ಮೊರೆಹೊಕ್ಳೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

-. ಆನೆ ಬರುತಾದೆ ನೋಡಮ್ಮ ಮದ್ದಾನೆ 

ಬರುತಾದೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಪ) 

- ಆನೆ ಬರುತಾದೆ ಎಲ್ಲರು ನೋಡಿರಿ 

ಒಂದಾನೆಯ ಕೊಂದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಅ) 

- ಆನೆ ಬರುತಾದೆ ನೋಡಮ್ಮ ಮದ್ದಾನೆ 

ಬರುತಾದೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಪ) 

- ಗರುಡವಾಹನವೇರಿ ಧಿಮಕೆಂದು ಬರುತಾನೆ 

ಸರುವ ಲೋಕ ರಕ್ಷಕನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

ದ ದಶದಿಕ್ಕಿನೊಳು ಘಂಟೆ ಫಣಿರೆಂದು ಬರುತ್ತಿದೆ 

ಕುಸುಮಶರನ ಪೆತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ಚೆಲುವರಾಯನ ರಥೋತ್ಸವದೀ ತೀರ್ಥ 

ಕೊಲಿದು ಗಂಗಾದೇವಿ ಬರುವ ಸಂಭ್ರಮವ 

- ಕೈಯ ತೋರಿದ ಬಗೆಯ (ಸ-೯೧-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮುಗುದನಾಗಿ ಮತ್ತೆ ಜನಿಸಿ ಬರುವುದು 

ಸೊಗಸು ಕಾಣುವುದೆ ಛಿ ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೨) 

- ಮುನ್ನ ಮಾಡಿದ ಪುಣ್ಯ ಬೆನ್ನತ್ತಿ ಬರುವುದು 

ಮುಂದೆ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 

ಎ ಒಂದುಕ್ಷಣ ವಾಯುಬರೆ ದುರ್ಗಂಧ 

ಹೇಸುವುದು ತಂದೆಯೊಡಲೊಳು ಮೂರು 

ಮಾಸ 

- ಮುಂದೆ ದಯಪಿರಅ ಶ್ರೀಹರಿಯೆ 
(ಸ-೨೧೪-೩) 

- ಬರುವ ಹೋಗುವರ ವಿಚಾರಿಸುತಿರುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೧) 

- ಹಿ೦ದಣದೆಲ್ಲವೂ ಬಹದೆಂಬುದಕೆ ಸಾಕ್ಷಿ 

ಇಂದು ಕಣ್ಣೆದುರೆ ಜಗದೊಳಗೆ ತೋರು 

ತಿಹುದಿಗೊ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 

- ಯಾರಿಗಾರು ಬಹರು ಸಂಗಡ ಮುಂದೆ 

ಮೀರಿ ನಡೆದ ಸಂಚಿತ ಕರ್ಮವಂತೆ ಮುಂಗಡ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-ಪ) 

- ಬಿಡದೆ ಯಮನಾಳುಗಳು ಬಾರೆಂದು 

ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 

- ಈ ಸಿರಿಯ ನ೦ಜ ಹಿಗ್ಗಲು ಬೇಡ 
(ಸ-೪೦-೨) 

- ಭೇದಿಸಿ ನೋಡುವವರುಂಟು ಬೆಂಬತ್ತಿ 

ಬಾರದಿರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-ಅ) 

- ಮಾಕಾಂತ ಕರೆಸಿದರೆ ಬಾರದಿಹ ಪೊಗರು 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-ಅ) 

- ಬಿಡದೆ ಯಮನಾಳುಗಳು ಬಾರೆಂದು 

ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 


೫೨೫ 


- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೨) 

- ಬಾರೊ ಭಾಗ್ಯದ ನಿಧಿಯೆ ದಯಾಂಬುಧಿಯೆ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-ಪ) 

- ಕಾಗಿನೆಲೆಯ ಆದಿಕೇಶವ ಹದುಳದಿಂದ 

ಬಾರೊ ಭಾಗ್ಯದ ನಿಧಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೩) 

೨೯೭೮. ಬರೆ (ಲೇಖಿಸು) - ತುಂಬಿ ಕಲೆಗಳ 

ನೊತ್ತಿ ನೊಸಲ ಬರೆಹವ ಬರೆವ ಅಂಬು 

ಜೋದ್ಭವ ನಿನ್ನ ಹೆಮ್ಮಗನೈ ದೇವ 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-೨) 

- ಮುತ್ತಿನ ರಂಗವಲ್ಲಿಯನಿಟ್ಟು ಬರೆಯುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೪) 

ದ ಬೊಮ್ಮ ಪಣೆಯಲಿ ಬರೆದ ಬರೆಹ 

ತಪ್ಪುವುದುಂಟೆ ಸುಮ್ಮನೆ ಬಯಲಾಸೆ ವ್ಯರ್ಥ 

ಜೀವನವೆ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೨) 

- ಸರಸಿಜೋದ್ಧವಗೆ ಬುದ್ಧಿಯ ಪೇಳಿ 

ಪಣೆಯಲ್ಲಿ ಬರೆದ ಅಕ್ಷರವ ತೊಡೆಯ ಲಾಪೆಯಾ 

ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ದುಂಡುನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಹಿಡಿವನು ಹೆ೦ಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

- ಸರಸಿಜೋದವನು ಪಣೆಯಲಿ ಬರೆದು 

ನಿರ್ಮಿಸಿದ ತೆರನೊಂದು ಬೇರು೦ಂಟು 

ತಾನರಿಯದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

- ಮರೆದು ಬಿಡದೆ ಹರಿಯ ನಾಮ ಬರೆದು 

ಓದಿ ಕೇಳಿದವರಿಗೆ ಕರೆದು ಕೊಡವ ಮುಕ್ತಿ 

ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೫): 

- ಬರೆದೂ ಅರಿಯದ ಲೆಕ್ಕ ಕಡೆಯಲಿ ಬಹು 

ದುಃಖ 

- ಅಹುದಾದಡಹುದೆಸ್ನಿ (ಬೆ-೧೩೨-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳ 

ವಲ್ಲದಿಹ ಸ್ಮರಣೆ ಜಿಹ್ಹೆಗೆ ಬರೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ಬರೆದ ಬರೆಹ ತೊಡೆದ ಮೇಲೆ ಕರೆದರಾಗ 

ಹೋಗಬೇಕು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಮಂಡೆ ಬೋಳು ಮಾಡಿ ನಾಮದುಂಡೆ 

ಯನ್ನು ಬರೆದು ಕೆಡಿಸಿ 

- ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೧) 

- ತೃಣವ ಹಿಡಿದು ಬರೆಯುತಿಪ್ಪ ಒಂದು 

ರೋಮ ಕೂಪದಲ್ಲಿ ಕುಣಿಕೆಯೊಳಗೆ ಜಗದ 

ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೬) 

೨೯೭೯. ಬರೆಹ - ಬರೆದ ಬರೆಹ ತೊಡೆದ 

ಮೇಲೆ ಕರೆದರಾಗ ಹೋಗಬೇಕು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

ದ ಬೊಮ್ಮ ಪಣೆಯಲಿ ಬರೆದ ಬರೆಹ 

ತಪ್ಪುವುದುಂಟೆ ಸುಮ್ಮನೆ ಬಯಲಾಸೆ 

ವ್ಯರ್ಥಜೀವನವೆ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೨) 

- ತುಂಬಿ ಕಲೆಗಳನೊತ್ತಿ ನೊಸಲ ಬರೆಹವ 

ಬರೆವ ಅಂಬುಜೋದವ ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾ£ಮಿ ಎಂತೆಂದು 
(ಬೆ-೫೮-೨) 

ದ ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 

ನೊಸಲ ಬರೆಹವ ತೊಡೆದು ತಿದ್ದಲಳವೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

ದ ಅಂಬುಜೋದ್ಭವನ ಬರೆಹವ ಮೀರಲಾರದೆ 

ನರಬೊಂಬೆ ಗರ್ಭದೊಳಿದ್ದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

೨೯೮೦. ಬಲ್‌ (ತಿಳಿ) - ಬೆಡಗ ಬಲ್ಲರೆ ಪೇಳಿ 


ಕನಕದಾಸ ಎನ್ನೊಡೆಯಾದಿಕೇಶವ ಬಲ್ಲನೀ 
ಬೆಡಗ 


೫೨೬ 


- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೩) 

- ಭುವನಕೆ ಬಲ್ಲಿದರಾಗಬೇಕಾದರೆ ಶಿವ ಶಿವ 

ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೫) 

- ಭುಜಗೇಶ್ವರ ಬಲ್ಲ ಭೂರಿಲೋಚನ ಬಲ್ಲ 

ತ್ರಿಜಗದಧಿಪತಿ ತ್ರಿವಿಕ್ರಮನೆ೦ಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೧) 

- ಲೋಕದೊಳಗೆನನ್ನು ಪೋಲ್ವ ಪಾಪಿಗಳನ್ನು 

ನೀ ಕಂಡು ಬಲ್ಲೆಯಾ ಕೃಷ್ಣ 

- ಪೂರ್ವ ಜನ್ಶ್ಯದಅ ನಾ ಮಾಡಿದಾ 
(ಬೆ-೮-೩) 

- ಶುಕಯೋಗೀಶ್ವರ ಬಲ್ಲ ಸುಗುಣಿ ನಾರದ 

ಬಲ್ಲ ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) 

- ದಿಕ್ಕಿನಲ್ಲಿ ಕಾಗೆನೆಲೆಯಾದಿಕೇಶವನ 

ಮುಕ್ಕಣ್ಣನವತಾರ ಹನುಮಂತ ಬಲ್ಲ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೫) 

- ನಾನೇನು ಬಲ್ಲೆ ನಿಮ್ಮ ಮಹಿಮೆಗಳ ಮಾಧವ 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-ಪ) 

- ನಂಬಿ ಬಿಡದುದ್ಧವನು ಬಲ್ಲ ಬೇರೆ ದುರ್ವಾಸ 

ಬಲ್ಲ ಕಂಬುಚಕ್ರಧರ ಕರ್ಮಹರ ನೆ೦ಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೪) 

- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 

ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 

- ಕಅಯೇರಿ ಬಂತು (ಬೆ-೧೩೦-೧೧) 

- ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-ಪ) 

- ಪರಬ್ರಹ್ಮನ ಬಲು ನಿಜವ ತಿಳಿಯ ಬಲ್ಲ 

ನಿರ್ವಾಣಗಲ್ಲದೆ 

-. ಆರಿಗಳವಲ್ಲಾತ್ಮು ಯೋಗಸಿದ್ಧಿ 
(ಬೆ-೧೨೬-೧) 

- ಪಕ್ಕಿಯ ಕುರುಹ ಬಲ್ಲರು ಪೇಳಿರಿ ತನ್ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಕ್ಕಳಿಗೆ ವೈರಿ ಮೂಜಗದೊಳಗೆಲ್ಲ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-ಪ) 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 

ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

- ಬಲ್ಬಂಥವಿಲ್ಲದವನ ಬಾಳ್ವೆಯೇನು 

- ಆರು ಬಾಳದರೇನು (ಬೆ-೩೦-೩) 

- ಬಲ್ಲವರು ನೀವು ಪೇಳಿರಯ್ಯ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-ಪ) 

- ಬಲ್ಲವರು ಪೇಳಿರೈ ಬಹುವಿಧದ ಚತುರತೆಯ 

ಎಲ್ಲರಿಗು ಸಮ್ಮತವು ಏಕಾ೦ತವಲ್ಲ 

- ಬಲ್ಲವರು ಪೇಳರೈ (ಬೆ-೧೬೩-) 

- ಬಲ್ಲವರು ಪೇಳಿರಿ ಲೋಕದ ಈ ಪದನು 

ಘುಲ್ಲಶರನನು ರಂಗ ಪೆತ್ತ ಮಹಿಮೆಯನು 

- ಬಲ್ಲವರು ಪೇಳರಿ (ಬೆ-೧೬೪-ಪ) 

- ಬಲ್ಲವರೆನಿಪರು ಬಲ್ಲವರರಿಯರು 

ಫುಲ್ಲಲೋಚನ ಪೂರ್ಣಬ್ರಹ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-ಪ) 


- ಬಲ್ಲಿದ ಮಲ್ಲರನೆಲ್ಲರ ಗೆಲಿದಂತ ನಲ್ಲನ 


ತಂದು ತೋರೆ ಸಖಿಯೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಅ) 

- ಬಲ್ಲಿದ ಕಾಗೆನೆಲೆಯಾದಿಕೇಶವನಿರೆ ಚಿಲ್ಲರೆ 

ದೈವದ ಹ೦ಬಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

- ಬಲ್ಲಿದನು ಕಾಗೆನೆಲೆಯಾದಿಕೇಶವ ರಾಯ 

ನಿಲ್ಲದೇ ರಕ್ಷಿಪನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೩) 

- ಬಲ್ಲಿದರಿಗೆಲ್ಲ ಬಲ್ಲಿದನೆ೦ಂಬ ಅರಿ ಹೃದಯ 

ದಲ್ಲಣನೆಂಬ ಧೈರ್ಯವು ಸಾಹಸ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

- ಬಡವನಾಗಲಿ ಅವನು ಬಲ್ಲಿದನು ಆಗಲಿ 


೫೨೭ 


ಕಡು ಮೂರ್ಯ ಘೋರಪಾತಕಿಯಾಗಲಿ 

ನಾ ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

-. ವಸಿಷ್ಠದೇವ ಬಲ್ಲ ವರವಿಭೀಷಣ ಬಲ್ಲ 

ವಿಶಿಖಶಯನ ಬಲ್ಲ ವಿದುರ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

- ಮೂವರೇರಿದ ಬಂಡಿ ಹೊರೆ ನೆರೆಯದು 

ದೇವಕೀನ೦ದನನು ತಾನೊಬ್ಬ ಬಲ್ಲ 

- ಮೂವರೇರಿದ ಬಂಡಿ (ಬೆ-೧೬೦-ಪ) 

- ಮಗುವು ಬಲ್ಲುದೆ ಇಷ್ಟು ಬೆಣ್ಣೆಯ ಕದ್ದರೆ 

ಬಿಗಿಯಬಹುದೆ ಶ್ರೀಚರಣವನು 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ವಾಗಿನಿಂದಕ್ರೂರ ಬಲ್ಲ ವಚನಿ ಶೌನಕ ಬಲ್ಲ 

ಯೋಗೀಂದ್ರ ಕಪಿ ಬಲ್ಲ ಧ್ರುವ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

- ಅಂಬರೀಷರಾಯ ಬಲ್ಲ ಆದಿ ಪುಂಡರೀಕ 

ಬಲ್ಲ ಸಂಭ್ರಮದಿ ಮನು ಬಲ್ಲ ಸಹದೇವ ಬಲ್ಲ 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) 

- ಅಜಜ್ಜಾನಾಧಿಕ ಬಲ್ಲ ಅನಲಸ್ನೇಹಿತ ಬಲ್ಲ 

ಗಜ ಚರ್ಮಾಂಬರ ಬಲ್ಲ ಗರುಡ ಬಲ್ಲ 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೧) 

- ಆ ಜಲದ ಕುಲವನೇನಾದರೂ ಬನ್ಲಿರಾ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

- ಆರು ಬಲ್ಲರು ಹರಿ ಹರರ ಮಹಿಮೆಗಳನ್ನು 

ವಾರಿಜೋದ್ಭವ ಸುರೇಂದ್ರಾದಿಗಳವಲ್ಲ 

- ಆರು ಬಲ್ಲರು ಹರಿಹರರ (ಬೆ-೮೨-ಪ) 

- ರಾಶಿ ವಿದ್ಯೆಯ ಬಲ್ಲ ರಮಣೇ ಹಂಬಲ 

ನೊಲ್ಲ ಭಾಷಿಗನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧..೩) 

- ರಂಜಿಪ ಮಣಿಯ ಸಿ೦ಹಾಸನದ ಮೇಲಿಪ್ಪ 

ಕುಂಜರವರದಾದಿಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ರುಕುಮಾಂಗದ ಬಲ್ಲ ಖಷಿ ಪರಾಶರ ಬಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಕರಕುಂಡಲಧರ ಮಹಾತ್ಮನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೨) 

- ಖಷಿವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ 

ಶಶಿಮಿತ್ರನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೩) 

- ಖಷಿವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ 

ಶಶಿಮಿತ್ರನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

- ನಾನರಿಯೆನೀ ದಂದುಗವ ನೀ ಬಲ್ಲೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ಹುಟ್ಟುವುದು ಮೊದಲಿಲ್ಲ ಸಾವುದಕೆ ಕಡೆಯಿಲ್ಲ 

ಹುಟ್ಟು ಸಾವಿನ ಹೊಲಬ ಅಜ್ಜ ಬಲ್ಲ 

- ನಾವು ಕುರುಬರು (ಬೆ-೧೫೨-೩) 

- ಹರಿದಾಸ ಕನಕನು ಹಾಕಿದ ಮುಂಡಿಗೆ ಸಿರಿ 

ಆದಿಕೇಶವನಾಣೆ ಬಲ್ಲವರು ಪೇಳಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೩) 

- ಕಾಗೆನೆಲೆಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-ಪ) 

- ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ 

ಬಲ್ಲ ಕಾಗೆನೆಲೆಯಾದಿಕೇಶವ ಕೈವಲ್ಯ ನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

ರ್ವ೯೮೧. ಬಲ (ಶಕ್ತಿ) ಎ ಚಂಚಲತ್ವ ಬಲವು 

ಫಲವು ಜಾಲ ಕೋಪ ತಾಪದಿಂದ ವಂಚನಾರ್ಥ 

ಹಲವು ಕೆಲವು ಮಿಂಚಿನಂತೆ ಸುಳಿಸುತ 

- ಅಹಹ ಮೋಸಹೋದೆನಯ್ಯ (ಸ-೯-೨) 

- ನೊಸಲಗಣ್ಣಿನ ಬಲ ನಾಲ್ಕುತೆರದಾ ಬಲ 

ತ್ರಿಶುಲ ಡಮರು ಅಗ್ನಿ ಫಣಿಯ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೧) 

- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 

ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೧) 


- ಬಲವ ನಿಲಿಸುವುದೇನು ಭಾಗ್ಯವು ಇದು 
ಯೇನು 


೫೨೮ 


- ಬಲ್ಲವರು ಪೇಳರೈ (ಬೆ-೧೬೩-೨) 

- ಲಿಂಗ ಪೂಜೆಯ ಬಲ ನಿಶ್ಚಿಂತನಾಗಿಹ 

ಬಲ ಹಿಂಗದೆ ಹರನು ಬಾಗಿಲ ಕಾಯ್ದ ಬಲವು 

- ಅವ ಬಲವಿದ್ದರೇನು (ಬೆ-೧೩೩-೪) 

- ಮನವ ಗೆಲ್ಲುವ ಬಲ ಎನಗಿಲ್ಲೊ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಮುನ್ನ ಗೆಲಿದ ಬಲ ಮುಕ್ಕಣ್ಣ ಹರನ ಬಲ 

ತನ್ನ ಲಂಕಿಣಿಯ ಕಾವಲಿನ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೩) 

- ಛಲದೊಳಗೆ ರಾವಣನೊ ಬಲದಲ್ಲಿ 

ವಾಲಿಯೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೩) 

- ಆವ ಬಲವಿದ್ದರೇನು ವಾಸುದೇವನಾ ಬಲವು 

ನಿಜವಾಗಿ ಇರದನಕ 

- ಆವ ಬಲವಿದ್ದರೇನು (ಬೆ-೧೩೩-ಪ) 

- ಈಸು ದೇವರ ಬಲಗಳಿದ್ದರೆ ಫಲವೇನು 

ವಾಸುದೇವನ ಬಲವಿಲ್ಲದವಗೆ 

- ಆವ ಬಲವಿದ್ದರೇನು (ಬೆ-೧೩೩-೫) 

೨೯೮೨. ಬಲ (ಸೈನ್ಯ) - ಕೋಪಾವೇಶದಲಿ 

ದುಃಶಾಸನನನು ಸೀಳಿ ಭೂಪರ ಬಲದೊಳಗೆ 

ಜರೆಜರೆದು ಕರೆದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭. ೨) 

- ಗಿಳಿ ನವಿಲು ಕೋಗಿಲೆ ವಸ೦ತ ಭ್ರಮರಂಗಳ 

ಬಲದೊಡನೆ ಮದನ ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ (ಬೆ-೯.೧) 

- ಹನುವೊಂದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೩) 

೨೯೮೩. ಬಲಮಾಡು - ಬಲಮಾಡಿ ಬಲಗೆ 

ಇಂದುರುಹಿದೆ 

- ಚೆಲ್ವ ಕಂಗಳ ಚೆಲ್ರಕಾರ (ಸ-೯೯-೩) 

೨೯೮೪. ಬಲವಂತ - ಅ೦ಜನೆಯಾತ್ಮಜ 

ಅಗಣಿತ ಬಲವಂತ ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಂಜನಾಭನ ದೂತ ಕರುಣಿಸೊ ಬಲವಂತ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೧) 

- ಜಲಧಿಯನು ಪೀರ್ದ ಮಹಾಬಲದ 

ಬಲವಂತನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೨೯೮೫. ಬಲಿ (ಬೆಳೆ, ಬಲಿಷ್ಟವಾಗು) - ಬಲಿದ 

ಕಾಳಿಂಗನನು ತುಳಿದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೨) 

- ಬಲಿದ ಚರ್ಮ ರಕ್ತ ಹೊತ್ತು ತಿರುಗುವ 

ಶುದ್ಧ ಹೊಲೆಯಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೪) 

- ಎಲುವುಗಳು ತೊಲೆ ಜಂತೆ ನರಗಳವು 

ಬಿಗಿದಂತೆ ಬಲಿದ ಚರ್ಮವು ಮೇಲು 

ಹೊದಿಕೆಯಂತೆ 

- ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೧) 

- ಸಾಧಿಸುವಸಮು ಚಕ್ರವ್ಯೂಹವನೆ ಬಲಿದು 

ರಿಪು ಸಾಧಕರ ಷಡುರಥರ ಕೈಲಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

೨೯೮೬. ಬಲಿ/ಬಲೀಂದ್ರ - ಬಲಿ ನಂಬಿ 

ಪಾತಾಳ ಲೋಕಕರಸಾದನದೆ ಕುಲದ ಪ್ರಕ್ಲಾದನು 

ನಿಜವ ಕಂಡ 

- ನ೦ಬು ನಾರಾಯಣನ (ಬೆ-೫೩-೧) 

- ಬಲಿ ಚಕ್ರವರ್ತಿ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲ 

ಕಾಯ್ದಚ್ಯುತನು ಅನುಗಾಲದಿ 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

- ಅಂಜನಾಸೂನು ಫಣಿಪತಿ ಗರುಡ ಪ್ರಹ್ಲಾದ 

ಕುಂಜರಾಧಿಪ ಬಲಿ ವಿಭೀಷಣ ಧ್ರುವ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) 

- ಶುಕಯೋಗೀಶ್ವರ ಬಲ್ಲ ಸುಗುಣಿ ನಾರದ 

ಬಲ್ಲ ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೨) 

- ಹರಿನಿನ್ನ ಪಾದವು ಪವಿತ್ರತರವೆಂಬುದಕೆ 


೫೨೯ 


ಧರಣಿ ಬಲಿ ವಿಧಿ ಭವಾಹ್ಲಾದ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಬಲು ಬೇಡಿದುದನೀವ ಬಲಿಚಕ್ರವರ್ತಿಯಲ್ಲ 

ನಲಿನಲಿದು ಅರ್ಪಿಸಲು ವಿದುರನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ತಪದೊಳಗೆ ವ್ಯಾಸನೋ ಕೃಪೆಯಲಿ 

ಬಲೀ೦ದ್ರನೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೧) 

ದ ಬಲಿಯಧ್ವರದ ಸಾಲೆಗೊಂದು ವೇಷವ 

ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಆಡಿದ ಮಾತಿಗೆ ಬಲಿ ನೀಡಲಾಗಿ ಕೆಟ್ಟ 

-ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಆ ಮಹಾಸಿರಿಯ ಗರ್ವದಿ ಮುಂದರಿಯದೆ 

ಭೂಮಿಯನು ಬಲಿ ತಾನಾಳುತಿರೆ 

ಎ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೫) 

- ಚಿಟಿಚಿಟಿ ಚಿಟರೆನ್ನಲು ಉಗುರಲಿ ಸೀಳಿ 

ಪುಟನೆಗೆದ ಪದದಲಿ ಬಲಿಯ ತಲೆಯನು ಮೆಟ್ಟಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಬಲಿಯ ದಾನವ ಬೇಡಲೆಂದು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ದಾನಮುಖದಲಿ ಬಲಿಯ ಬೇಡಿ ಭುವನ 

ವನೊಂದು ಪದದಿ ಅಳೆದವನಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೧) 

- ಮೋಸದಿ ಬಲಿಯ ದಾನವ ಬೇಡಿ ಅನುದಿನ 

ಬೇಸರಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ಅಸಮ ಪಟುಬಲಿಯ ಕಾಳೆಗದಿ ನುಂಗಿದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪಾದ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೫) 

- ವಾಮನನಾಗಿ ನಿಸ್ಸೀಮ ಬಲಿಯ ಕೈಯ 

ಭೂಮಿಯನಳಕೊಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೫) 

- ವನಜಾಕ್ಷಿ ಸಿರಿಯರಸು ಬಲಿಯ ಬೇಡಿದನಂತೆ 

- ಆರಿಗಾದರು ಪೂರ್ವಕರ್ಮ ಚಡದು 
(ಬೆ-೧೦೮-೩) 

- ಬೆಡಗಿಲಿ ಮುಗಿಲಿಗೆ ಬೆಳೆದು ಬಲಿಯನು 

ಅಡಿಯಿಂದ ಪಾತಾಳಕೊತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೫) 

- ಬಲುಸುರರೊಡನೆ ಹೋರಿದ ಬಲಿಯು 

ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಬಲಿಯೊಳು ದಾನವ ಬೇಡಿದನೆ ಕ್ಹಾತ್ರಕುಲವ 

ಬಿಡದೆ ಕ್ಷಯ ಮಾಡಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 

೨೯೮೭. ಬಲಿಗೊಳ್‌ (ಬಲಿಯನ್ನು ಪಡೆ) - 

ಕೊಂಬುಹೋತು ಕುರಿ ಕೋಣನ ಬಲಿಗೊಂಬ 

ಡೊಂಬೆ ದೈವಗಳನು ಭಜಿಸದಿರು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

೨೯೮೮. ಬಲಿಸು ಕ್ಷೋಣಿಂತೊಳು 

ಕನಕದಾಸನ ನೆರಳು ಅನಕ ಏನು ಬಲಿಸಿದೆಯೊ 

ಔಷಧಿಯ ಕುಣುಕ 

-. ಕದರಮಂ೦ಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

- ಅಕ್ಕರದಿ ಪಿಂಡಾಂಡಗಳ ಕಟ್ಟಿ ಬಲಿಸುವ 

ಮಕರಾಂಕನೆಂಬವನು ನಿನ್ನ ಕಿರುಮಗ ದೇವ 

- ಜಗದ೦ತರ್ಯಾಮಿ ಐಎಂತೆಂದು 
(ಬೆ-೫೮-೩) 

೨೯೮೯. ಬಲು - ಶ್ವಾನಗಿಂತಲು ಬಲು ಮಾನ 

ಗೆಟ್ಟು ನಾ ದೀನನಾಗಿ ಮನೆಮನೆಗಳ ತಿರುಗಿ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಅಲ್ಲ 


೫೩೦ 


(ಸ-೨೩೧-೨) 

- ರಾಗ ರಂಗು ಬಲು ಭಕ್ತಿಭಾವದೊಳು ಬೀಗಿ 

ಚೆನ್ನಕೇಶವನನು ನೆನೆಯದೆ 

- ವ್ಯರ್ಥವಾಯಿತಲ್ಲ ಜನ್ಯು ಸಾರ್ಥಕಾಗಅಲ್ಲ 
(ಸ-೨೩೧-೩) 

- ಎಲುವ ಗಳುವಂ ಮಾಡಿ ಬಲುನರಗಳಂ 

ಬಿಗಿದು ಚೆಲುವ ತೊಗಲಂ೦ ಪೊದಿಸಿ ಮಲ 

ಮಾಂಸವಂ ತುಂಬಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಮೂಢ ಮೂರ್ಹ್ಪರ ಸಂಗ ಬಲು ಭ೦ಗ 

ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಮರುಳ ಪಾಮರ ಸಂಗ ಬಲು ಭಂಗ ಎಲೆ 

ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ಅಲ್ಲಿದ್ದ ದನುಜರ ಹೊಡೆದು ಬಲು 

ಹಂತಕಾರಿ ಮಾಡಿದೆ ಶೌರಿ ಒಡೆಯಗೆ 

ವಾರ್ತೆಯ ಪೇಳಿ 

- ಎಷ್ಟು ಪೊಗಳಅ ನಾನು (ಸ-೫೩-೨) 


_--ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಕ್ಕಿ ಬಲು 


ಕಟ್ಟಳೆಯ ಕಾಣಿಸಿದರಯ್ಯ ಹರಿಯೆ 

- ಮುಂದೆ ದಯವಿರಅ ಶ್ರೀಹರಿಯ 
(ಸ-೨೧೪-೧) 

ದ ಹೆಜ್ಜೆಗೆ ಸಾವಿರ ಹೊನ್ನನಿತ್ತರೂ ಬೇಡ ಬಲು 

ದುರ್ಜನರ ಸ೦ಗ ಬಲು ಭ೦ಗ ಹರಿಯೆ 

- ಅರಿತು ನಡೆಯಅಬೇಕು (ಸ-೭-೧) 

-. ವ್ಯಾಸನ ಜನನಿಯ ವಾಸನೆ ತಾಳ್ಡನು 

ದೇಶದೊಳಗೆ ಬಲು ಪೆಸರುಳ್ಳವನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ಅರ್ಥದಾಸೆಯಲಿ ಪೃಥ್ವಿಯೊಳಗೆ ಸುತ್ತಿ 

ಮತ್ತನಾಗಿ ಬಲು ಕೃತ್ಯಗಳನು ಮಾಡಿ 

ದ ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-ಅ) 

- ಕಾಗಿನೆಲೆಯ ಆದಿಕೇಶವನ ಅಂಫ್ರಿ 

ನೆನೆಯದಿಹ ಭಾಗವತರ ಸಂಗ ಬಲು ಭ೦ಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ತಿಯಿಂ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 

- ಅರಿತು ನಡೆಯಅಬೇಕು (ಸ-೭-೨) 

- ಬಲು ಬೇಡಿದುದನೀವ ಬಲಿಚಕ್ರವರ್ತಿಯಲ್ಲ 

ನಲಿನಲಿದು ಅರ್ಪಿಸಲು ವಿದುರನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಬಲು ತುಡುಗ ಬಲು ತುಡುಗ ಬಿಡು ಎನ್ನ 

ಸೆರಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

- ಬಲು ಕಳ್ಳ ನಿನ್ನ ಮಗ ತಾಟಕನಿವ ಬಲು 

ಕದ್ದ ನವನೀತವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧) 

- ಬಲು ಸುರರೊಡನೆ ಹೋರಿದ ಬಲಿಯು 

ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಬಲು ಬೇಡೆ ಕೊಡದಿರುವ ಲೋಭಿಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೩ 

- ಹೊಟ್ಟೆ ಬಲು ಕೆಟ್ಟದೆ೦ದು ಎಷ್ಟು ಕಷ್ಟಪಟ್ಟು 

ಪ್ರಾಣಬಿಟ್ಟು ಹೋಗುವಾಗ ಗೇಣು ಬಟ್ಟೆ 

ಕಾಣಲಿಲ್ಲವೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೧) 

- ಪರಬ್ರಹ್ಮನ ಬಲು ನಿಜವ ತಿಳಿಯ ಬಲ್ಲ 

ನಿರ್ವಾಣಗಲ್ಲದೆ 

-. ಆರಿಗಳವಲ್ಲಾತ್ಮು ಯೋಗಸಿದ್ಧಿ 
(ಬೆ-೧೨೬-೧) 

- ಎಲವುಗಳ ಗಳುಮಾಡಿ ಬಲು ನರಂಗಳ 

ಬಿಗಿದು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 

ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 


೫೩೧ 


ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

ದ ಭಿನ್ನಭೇದಗಳೆಂಬ ಬಲು ಸಂಶಯ ಕಳೆದು 

ತನ್ನೊಳಗೆ ತಾ ತಿಳಿದು ತಾರಕಬ್ರಹ್ಮವ 

- ಆರಿಗಳವಲ್ಲಾತ್ಯು ಯೋಗಸಿದ್ಧಿ 
(ಬೆ-೧೨೬-೨) 

- ಕುಲಛಲಂಗಳ ಬಿಟ್ಟು ಬಲು ಪಾಶಗಳ ತರಿದು 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಶಪಥದಲಿ ರಣದೊಳರಸನ ಹಿಡಿವನೆಂದು 

ಬಲು ತಪಸಿಗಳ ಕಳುಹಿ ತತ್ತ್ವ ಬೋಧಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೫) 

- ಮೀಸಲೂಳಿಗವನು ಮಾಡದೆ ಈ ಪರಿಕ್ಷೇಶ 

ದಿಂದಲಿ ಬಲು ಗಾಸಿಯಾದೆನಯ್ಯ 

- ಕಾಡುವ ದುರಿತಗಳ ನೀ ಖಡಿಸೆ೦ದು 
(ಬೆ-೬೦-೨) 

- ಬಲು ಕಳ್ಳ ನಿನ್ನ ಮಗ ತಾಟಕನಿವ ಬಲು 

ಕದ್ದ ನವನೀತವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧) 

- ವ್ಯಾಸನ ಜನನಿಯ ವಾಸರೂಪ ತಾಳ್ಜನು 

ದೇಶದೊಳಗೆ ಬಲು... ಉಳ್ಳವನು 

- ಸೀತಾಪತಿ ರಘುನಾಥ (ಬೆ-೧೦೦-೧) 

ದ ಮನೆಮಕ್ಕಳಿವರೆನ್ನ ತನುವಿಗೊಡೆಯರೆಂದು 

ಘನವಾಗಿ ಬಲುನಂಬು ನೆಚ್ಚುತಿಹರು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೨) 

- ದಾಂಟುವುದು ಅಸದಳವೊ ಎರಡೊಂದು 

ಬಲೆಗಳಲಿ ಕಂಟಕದಿ ಬಲು ತಾಪದಿಂದ 

ಬಳಲುವರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

೨೯೯೦. ಬಲುಗಡಿಯ (ಪರಾಕ್ರಮಿ) - 

ಮಡದಿಯ ಮನೆಯ ಅರ್ಭಕನಾಗಿ 

ಬಲುಗಡಿಯ ದಾನವನ ಕೊ೦ದನ ಸೂನು 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

೨೯೯೧. ಬಲುಭುಜ (ಬಹಳ ಭುಜಗಳನ್ನು 

ಉಳ್ಳವನು) - ಬಲುಭುಜನ ಬಾಣಾಸುರನ 

ಗೃಹದ್ವಾರವನು ಬಳಸಿ ಕಾಯ್ದನು ಹರನು ವರವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತಾನಿತ್ತು 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

೨೯೯೨. ಬಲುಹು - ಬಲುಹಿನಲಿ ವಾಲಿಯೋ 

ಚೆಲುವಿಕೆಗೆ ಕಾಮನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ಬಲುಹುಳ್ಳ ಭಕ್ತ ಮುನಿ ಸಂನ್ಯಾಸಿ ಯೋಗಿ 


ಗಳು ಸುಲಿಸಿಕೊ೦ಡರು ಕೆಲರು ಸಿಕ್ಕಿದರು ಸೆರೆಯ: 


- ಪಥ ನಡೆಯದಯ್ಯ (ಬೆ-೯.೧) 

- ಭೂಕಾಂತೆಯ ಸೊಸೆಯರನೆತ್ತಿ ಬಲುಹಿಂದೆ 

ನೂಕಿ ತಂದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 


೨೯೯೩. ಬಲೆ -. ವತಾಂತು. ಪಾಶದ 


ಬಲೆಯೊಳಗೆ ಸಿಲ್ಕಿರುವಂಥ ಕಾಯಪಂಚೇಂ೦ದ್ರಿ 


ಯಗಳು ನಿನ್ನವು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ದಾಂಟುವುದು ಅಸದಳವೊ ಎರಡೊಂದು 

ಬಲೆಗಳಲಿ ಕಂಟಕದಿ ಬಲು ತಾಪದಿಂದ 

ಬಳಲುವರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಬಲೆಯ ಬೀಸಿದರು ಸಿಕ್ಕದು ಆ ಮೃಗ 

ಜಲದೊಳು ತಾ ನಿಲ್ಲದು 

- ಕೆ೦ಪುಮೂಗಿನ ಪಕ್ಷಿ (ಸ-೮೮-೨) 

೨೯೯೪. ಬವಣೆ -. ದೃಢದೊಳಿದ್ದರು ಬವಣೆ 

ಬಂದೊಡನೆ ಕಾಡುವುವು ಒಡೆಯ ಕಂಡೂ 

ಕಂಡೂ ಕಾಣದಿರುವುದುಚಿತವಲ್ಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನ 

ಮೂರ್ತಿ (ಸ-೫೫-೧) 

೨೯೯೫. ಬಸವಳಿ (ಆಯಾಸಗೊಳ್ಳು) ನ 

ವ್ಯಾಧಿರೂಪಗಳಿಂದ ಪೀಡಿಸುತ ತನುವ 

ತೊತ್ತುಳಿಗೈದು ನೆಲಕಿಕ್ಕಿ ತೀಡಿ ಬಸವಳಿದ ಬಳಿಕ 

- ಅಣುಮಹತ್ತಾದ ದೇವ (ಬೆ-೭೧-೧) 

- ಪೊಸ ಶಾಸ್ತ್ರಕ್ರಮ ಕೂಗೆ ಜಾರ ತಸ್ಕರ ತತಿಯು 

ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

೨೯೯೬. ಬಸುರು - ನಳಿನಜಾಂಡವೊಂದ 


೫೩೨ 


ರೊಳಗೆ ಭುವನ ಪದಿನಾಲ್ಕು ಬಸುರೊಳಗೆ 

ಇಂತು ತಮ್ಮ ಸುಳಿ ನಾಭಿಕಮಲ ಮಧ್ಯದಿ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

- ದೇವಕಿ ಬಸುರೊಳು ಬಂದು ಕೂಟರಣದ 

ಆವ ಕಾವ ಗೊಲ್ಲರ ಸಲಹಿ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲ 
(ಸ-೧೧೦-೮) 

- ಸುರರ ವಾದ್ಯದ ಪೆಸರವನ ಬಸುರಲಿ ಬಂದ 

ಉರಗನತ್ತೆಯ ಮಗನ 

- ಏಣನಯನೆ ಏಣಭೋಜಜಮಧ್ಯಳೆ 
(ಬೆ-೯೯-೪) 

- ರೇಣುಕೆಯ ಬಸುರಿನಲಿ ಜನಿಸಿ ಪಿತನಾಜ್ಞೆ 

ಯನು ಮಾಣಬಾರದು ಎಂಬ ಮತವ ಹಿಡಿದು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ತಂದೆ ತಾಯ ಬಸುರಿನಲಿ ಬಂದೆನಂದಿ 

ಗಿ೦ದಿಗೂ 

-. ಒಲ್ಲೆನೆಂದರಾಗುವುದೆ (ಬೆ-೧೧೦-೧) 

- ಬಯಲು ಆಲಯದೊಳಗೊ ಅಲಯ 

ದೊಳಗೆ ಬಯಲೊ 

- ನೀ ಮಾಯೆಯೊಳಗೋ (ಬೆ-೪೭-೧) 

ರ್ವೀ೯ಓ ಬಹುದು - ನರರಂಗಕೆ ಬಹುದು 

ರಕ್ಷಣ ಮಾಡುವ ಕಾಶಿಪೀತಾ೦ಬರ ಮಕರ 

ಕುಂಡಲಾಭರಣನ ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ಹಾವ ಹಿಡಿಯಲುಬಹುದು ಹರಣ 

ನೀಡಲುಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಪರರ ಸೇರಲುಬಹುದು ಪತಿತರಲ್ಲಿರ 

ಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

- ಭಂಡರಂದದಿ ಬತ್ತಲೆ ಬಹುದಾವಾಟ 

ಪುಂಡರೀಕಾಕ್ಷನ ನೆನೆ ಕಾಣೊ ಮನವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

- ಮಾನದಲಿ ಮನವ ತಗ್ಗಿಸಲುಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೩) 


ಲ್ಯೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪಾವಕನ ಜ್ವಾಲೆಯೊಳು ಹೊಕ್ಕು ಹೊರಡಲು 

ಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

- ತೀವಿರ್ದ ಮಡುವ ಧುಮುಕಲುಬಹುದು 

ಗರಳವನು ಸೇವಿಸಬಹುದು ಜಠರದಿ 

- ವಾಸುದೇವಾಯ ನಮೋ (ಬೆ-೯೦-೨) 

- ಹಾವ ಹಿಡಿಯಲುಬಹುದು ಹರಣ 

ನೀಡಲುಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಈ ಶರೀರದೊಳಗಿಪ್ಪ ಕೇಶಗಳೆಲ್ಲವ ಬೇಸರದೆ 

ಎಣಿಸಿ ಹೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

- ತೀವಿರ್ದ ಮಡುವ ಧುಮುಕಲುಬಹುದು 

ಗರಳವನು ಸೇವಿಸಬಹುದು ಜಠರದಿ 

- ವಾಸುದೇವಾಯ ನಮೋ (ಬೆ-೯೦-೨) 

ನ ಹತ್ತರೊಳು ಬಿದ್ದಿರ್ದ ಸರ್ಪ ಸಾಯಲಿ 

ಬಹುದೆ ತತ್ತ ಎಬಾಹಿರರಾದಿರೈ 

- ವಾಸುದೇವಾಯ ನಮೋ (ಬೆ-೯೦-೪) 

೨೯೯೮. ಬಹುಮಾನ - ಬಂ೦ಂದೊಂದು 

ತಿಂಗಳೊಳು ಬಹುಮಾನ ನಡತೆಗಳು 

- ಮಾವನ ಮನೆಯೊಳಗೆ (ಬೆ-೧೪೬-೪) 

- ಬಣ್ಣಗುಂದಿದ ಮೇಲೆ ಬಹುಮಾನವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

೨೯೯೯. ಬಹುಮೂತ್ರ - ಉಸಿರಲೇಕಿನ್ನು 

ಸ್ವಾಮಿದ್ರೋಹಿಗೆ ಬಹುಮೂತ್ರ 

- ಧರ್ಮವೆಂದೆಸನಿಪ ಮಾರ್ಗವನು ಏಟ್ಟು 
(ಸ-೧೨೪-೩) 

೩೦೦೦. ಬಹುವರ (9) - ಮೃಗ ಚಕ್ರವರ್ತಿ 

ಬಹುವರನಾಗಿ ಪೋಗುತ್ತಿರೆ ಮಿಗೆ ಸತಿಸುತ 

ರೇನ ಮಾಡುತಿರ್ದರು 

- ಬಂ೦ಧುಗಳಧಗಾರಿದ್ದರೇನು 
(ಸ-೧೭೩-೩) 

೩೦೦೧. ಬಳಲಿಸು - ಭಂಡುಕೃತ್ಯ ಮಾಡಿ ನಮ್ಮ 

ಬಳಲಿಸಿ ಕಳಿಸಿದನು ನೋಡು 

ದಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 

೩೦೦೨. ಬಳಲು - ತಿಳಿದು ನಾಲ್ಕು ದಿಕ್ಕಿನಲ್ಲಿ 


೧೧ 


ಹೊಳೆದು ಎಂಟು ದಿಕ್ಕ ತೋರಿ ಬಳಸಿ ಸುತ 


0 


೫೩೩ 


ತಿರುಗುತಿಹುದು ಬಳಲಿ ಬಳಲದೆ 

-. ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ಕಳವಳಿಸಿ ನೂರೆಂಟು ಹಲುಬಿ ಬಳಲಲು 

ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

ನ ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಳಲಲಿಲ್ಲ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೪) 

-. ಪ್ರಾಚೀನಕರ್ಮವಿದು ಬಿಡಲರಿಯದು 

ಯೋಚನೆಯ ಮಾಡಿ ಬಳಲುವುದೇಕೊ 

ಮನುಜ 

- ಪ್ರಾಚೀನ ಕರ್ಮವಿದು (ಬೆ-೧೦೭-ಪ) 

- ದಾಂಟುವುದು ಅಸದಳವೊ ಎರಡೊಂದು 

ಬಲೆಗಳಲಿ ಕಂಟಕದಿ ಬಲು ತಾಪದಿಂದ 

ಬಳಲುವರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

- ಭೂಮಿಗಳ್ಳನ ಕೊಂದು ಬಳಲಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

ಎ ಏದರಾಲಸ್ಯಮೇಳೇಳು ಮಾಧವನೆ 

ಕಲುಬಗಿರಿಯಲ್ಲಿ ಬಳಲಿ ಪವಡಿಸಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ತಿಳಿದು ನೋಡು ಇತ್ತ ಕೆಳಗೆ ಪಾದ ಮೇಲೆ 

ಮಸ್ತಕವು ತೊಳಲಿ ಕಾಣೆ ವೇದವೆಂದು ಬಳಲಿ 

ಬಳಲದೆ 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-ಲ) 

ಎ ಯಮದೂತರುದ್ಧತ ಕಣ್ಗಳನು ಕಂಡು 

ಮನದಲ್ಲಿ ಭೀತಿಯಲಿ ಬಹಳ ಬಳಲಿ 

- ಅಣುಮತ್ತಾದ ದೇವ (ಬೆ-೭೧-೩) 

- ಹೊಳಲು ತುಂಬುವ ತೆರದಿ ಎಳೆದೆಳೆದು 

ಪಾಪಾತ್ಮ ಬಳಲಿ ಇಳೆಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಹಸಿದು ಬಳಲಿದಾಗ ಹಗೆಯ ಕೈಗೆ ಸಿಕ್ಕಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ಒ೦ದುಗೂಡಿದ ಪತ್ನಿ ಸುತರೆಲ್ಲ ವರ್ಜಿಪರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಿಂದು ಮಾತಾಡು ಬಳಲಿದೆ ಬರಿದೆ ಮರುಳೆ 

- ಲಲ್ಲಂದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ಸಾಕು ಸಾಕು ಮನುಜ ಸೇವೆಮಾಡಿ ಬೆಂದು 

ಬಳಲಿದೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಅ) 

- ಮಡದಿಯನು ಕದ್ದು ಪೋದಸುರನಾ 

ಶಿರವರಿದು ಬಿಡದೆ ಸಾಸಿರ ಗೋಪರೊಡನೆ 

ಬಳಲಿದೆಯೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

೩೦೦೩. ಬಳಸು - ತಿಳಿದು ನಾಲ್ಕು ದಿಕ್ಕಿನಲ್ಲಿ 

ಹೊಳೆದು ಎಂಟು ದಿಕ್ಕ ತೋರಿ ಬಳಸಿ ಸುತ್ತ 

ತಿರುಗುತಿಹುದು ಬಳಲಿ ಬಳಲದೆ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ನೆಟ್ಟನ ದಾರಿಯ ಬಟ್ಟೆಯೊಳಿರುತಿರೆ ಬೆಟ್ಟವ 

ಬಳಸಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 

- ಬಲುಭುಜನ ಬಾಣಾಸುರನ ಗೃಹದ್ವಾರವನು 

ಬಳಸಿ ಕಾಯ್ದನು ಹರನು ವರವ ತಾನಿತ್ತು 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

೩೦೦೪. ಬಳೆ (ಗುಡಿಸು) - ಚಿತ್ರದ ಚಾವಡಿ 

ರಜವನು ಬಳೆವೆ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೪) 

೩೦೦೫. ಬಳೆ (ಮುಂಗೈನ ಆಭರಣ) - ವೀರ 

ಫಲ್ಗುಣನಂತೆ ಕೈಯೊಳಗೆ ಬಳೆಯಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೪) 

- ಬಳೆಯ ಕೊಟ್ಟೇನೆಂದು ಬಲು ಮಾತಿ ನಿಂದಲಿ 

ತಂದ 

- ಎಂಥ ಟವಳಗಾರನಮ್ಮ (ಸ-೪೩-೩) 

೩೦೦೬. ಬಳ್ಳಿ - ಮೂರು ಮೊಳದಾ ಬಳ್ಳಿಗೆ 

ಆರು ಮೊಳದ ಕಾಯಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

೩೦೦೭. ಬಾಂಧವ - ನೀನಾವ ಬಾಂಧವನೊ 


೫೩೪ 


ನಿಖಳ ಯಾದವರೊಳಗೆ ಮಾನಭಿಮಾನ 

ಇನಿತಿಲ್ಲ ನಿನ್ನೊಳಗೆ 

- ನೀನಾವ ಬಾಂಧವನೊ (ಬೆ-೭೮-ಪ) 

ದ ಮುಟ್ಟಲಮ್ಮರು ಎನ್ನ ಸತಿ ಸುತರು 

ಬಾಂಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮.೧) 

- ದುರ್ಗಂಧ ಪೆಣ್ಣಿಗೆ ಚಂದನ ಕಂಪನಿತ್ತಂಥ 

ಬಾಂಧವರೊಳಗಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೧) 

೩೦೦೮. ಬಾಗು - ಭಾಗವತರ ಪಾದಕೊಂದಿನ 

ಬಾಗಿ ನಡೆಯಲಿಲ್ಲ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಅಲ್ಲ 
(ಸ-೨೩೧-೩) 

- ಬಾಗಿ ಪರಸತಿಯರನು ಬಯಸಿ ಕಣ್ಣಿಡುವಂತ 

ಯೋಗ ತಪ್ಪಿದರಲೆಲ್ಲ ದೇವ ಬ್ರಾಹ್ಮಣರೆ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

- ಹಿಂದೆ ಮುಂದೆ ಹಸ್ತ ಮುಚ್ಚಿಕೊಂಡು ತಲೆಯ 

ಬಾಗಿ ಕೇಳೆ 

ಹಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

ದ ನಿಚ್ಚಣಿಕೆ ದೋಟಿಗೆ ನಿಲುಕದ ಹಣ್ಣಿನ ವೃಕ್ಷ 

ನಿಚ್ಚನಿಚ್ಚವು ಬಾಗಿ ಫಲವಾದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

೩೦೦೯. ಬಾಚು - ಹಾಸು ಮಂಚದ 

ಹಾಸಿಗೆಯಲಿ ತೋಷದಿಂದ ಬಾಚಿ ಸೆಳೆದು 

- ಬಾಲಕನೆಂಡಿತ್ತಿಕೊಂಡೆನೆ (ಸ-೧೮೩-೩) 

- ಮಂಡೆ ಬಾಚಿ ತುರುಬಿಟ್ಟಿವೆ ಮಸ್ತಕದಲ್ಲಿ 

ನ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 

೩೦೧೦. ಬಾಡ - ವರ ಬಾಡ ಬಂಕಾಪುರದ 

ಆದಿಕೇಶವನ ಕುರಿತು ತಿಳಿಯೊ ಹಳೆಗನ್ನಡದ 

ಸೊಬಗ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಾಡದಾದಿ ಪ್ರಸನ್ನ ಕೇಶವನೆ ಎನಗಾದ 

ದುರ್ಮತಿಯ ಪರಿಹರಿಸು ಎಲೆ ದೇವ 

ಎ ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ನಮ್ಮ ತಂದೆ ಬಾಡದ ಆದಿಕೇಶವನ 

ಸ್ಮರಣೆಯ ಬಿಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೫) 

- ಭೇದವು ಲಯವಾಗದನಕ ಬಾಡದ 

ಆದಿಕೇಶವ ನಿಮ್ಮ ನೆಲೆಗಾಣದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೩) 

- ಸಾಸಿರನಾಮದೊಡೆಯ ಕೃಷ್ಣ ಬಾಡದಾದಿ 

ಕೇಶವನ ಭಕುತಿಯೊಂದಿದ್ದರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸನಿರ್ಷಾತಿ) 

- ಶೇಷನನ್ನು ಪೂಜಿಸೆಂದ ಶ್ರೀಶ ಬಾಡದ 

ಆದಿಕೇಶವ 

- ಬಾಲಕನೆಂದೆತ್ತಿಕೊ೦ಡೆನೆ (ಸ-೧೮೩-೩) 

- ಎನ್ನ ಕಾಯೋ ಇಂದಿರಾಪ್ರಿಯ ಬಾಡದಾದಿ 

ಕೇಶವ ರಾಯ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಧೀರ ಕರ್ತನಾದ ಬಾಡದಾದಿಕೇಶವೇಶ 

ಸರ್ವಸಾರಿದೆ ಸಲಹೊ ಎನ್ನುದ್ಧಾರಿ ಮುದ್ದು 

ಕೃಷ್ಣ ನಿನ್ನ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೩) 

- ನಾಡಾಡಿ ದೈವಗಳೆಲ್ಲ ನಮ್ಮ ಬಾಡದಾದಿ 

ಕೇಶವನೊಬ್ಬನೆ ಬಲ್ಲ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೫) 

- ಬಿನ್ನಹವನು ಕೇಳು ನೆರೆಗೂಡಿ ಸುಖಬಾಳು 

ಚೆನ್ನ ಬಾಡದ ಆದಿಕೇಶವ ದಯಾಳು 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೩) 

- ಕಾಗಿನೆಲೆಯ ಕನಕದಾಸ ಹೇಳಿದಂಥ 

ಮುಂಡಿಗೆಯ ಮಿಗೆ ಒಳ ಹೊರಗೆಲ್ಲ ಬಲ್ಲ 

ಬಾಡದಾದಿಕೇಶವರಾಯ 


೫೩೫ 


- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೬) 

- ಮರಕತನಗರಿಯ ಬಾಡ ಬಂಕಾಪುರದರಸು 

ಭಕ್ತರಕ್ಷಕ ಆದಿಕೇಶವನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಬಾಡದಾದಿಕೇಶವನೆ ಅನಾಥ ಬಂಧುವೆ 

ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 

ಮುಕುತಿಯನೊದಗಿಸಯ್ಯ 

- ಅಣುಮತ್ತಾದ ದೇವ (ಬೆ-೭೧-೩) 

ಎ ದೈತ್ಯಮರ್ದನ ಬಾಡದಾದಿಕೇಶವ ನಿನ್ನ 

ಕೀರ್ತನೆಗೈವರ ಸ್ತುತಿಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

- ಕಲಿ ಬಾಡದಾದಿಕೇಶವರಾಯ ಚಕ್ರದಲಿ 

ತಲೆಗಳನು ಚೆಂಡಾಡಿಸುವ ಕಾಣೊ ಬೇಡ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೩) 

- ಓಡೆಯ ಬಾಡದಾದಿಕೇಶವನಡಿಗಳನ್ನು ಸರಿಸಿ 

ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

ದ ಕ್ಷಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿಯ 


ಧ್ಯಾನಿಪಗೆ ಸದ್ಗತಿಯಿರದೆ ಹೋಹುದೆ 


- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೫) 

ದ ಹೊಕ್ಕುಳ ಹೂವಿನ ಬಾಡದಾದಿಕೇಶವನ 

ಮೊರೆ ಹೊಕ್ಕೆನಿಂದು ಕಾಯ್ದುಕೊಳ್ಳೂ ದೇವಾಧಿ 

ದೇವೋತ್ತಮನೆ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ಭವರೋಗದ ವೈದ್ಯ ಬಾಡದಾದಿಕೇಶವನ 

ವಿವರವರಿತು ಭಾವಿಸಿ ಭಕ್ತಜನರು 

- ಶಂಕರನಾರಾಯಣ ಚಡು 
(ಬೆ-೧೭೫-೯) 

- ಭೇದದಿ ವಿಶ್ವವ ಗೆಲಿದವನೆ ಬಾಡದಾದಿಕೇಶವ 

ನಮಗೊಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩) 

- ಸಾಧಿಸಿ ಸಕಲವ ತಿಳಿದವನೆ ಬಾಡದಾದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೇಶವ ಭಕ್ತಿಗೊಲಿದವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 

- ಮೇದಿನಿಯ ತಾಳ್ಪ ಕೂರ್ಮಾವತಾರನೆ 

ಬಾಡದಾದಿಕೇಶವರಾಯ ಬೆನ್ನಲೆತ್ತಿಕೊಂಡು 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೩) 

ದ ಕ್ಷಿತಿಯೊಳು ರಾವುತನಾದ ಬಾಡದಾದಿ 

ಕೇಶವನ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಸಾಸಿರ ನಾಮದೊಡೆಯ ಬಾಡದಾದಿ 

ಕೇಶವನ ಬೇಸರದೆ ಹೆಗಲ ಮೇಲಿಟ್ಟುಕೊಂಡು 

- ಪ್ರಾಚೀನ ಕಮ೯ವಿದು (ಬೆ-೧೦೭-೩) 

- ಬೇಡಿಕೊಂಬೆನೊ ನಿನ್ನ ಭಕ್ತರ ಸೇವೆಯ 

ಬಾಡದಾದಿಕೇಶವ ಭಕ್ತವತ್ಸಲ 

- ಕಾಡುವ ದುರಿತಗಳ ಸೀ ಅಡಿಸೆ೦ದು 
(ಬೆ-೬೦-೩) 

- ಬೇಡ ಬೇಡಾ ಎಲೆಲೆ ದುರಿತಗಳಿರಾ ನಮ್ಮ 

ಬಾಡದಧಿಪನ ಕಿ೦ಕರನ ಕೂಡ ತೊಡರು 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-ಪ) 

ದ ಮಂದರೋದ್ಧರ ಮಧುಸೂದನ ಮಾಧವ 

ಗೋವಿಂದ ರಕ್ಷಿಸು ಬಾಡದಾದಿಕೇಶವ ರಾಯ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ಎಂಥ ಕೀರುತಿ ಪೊತ್ತುವೆರಡು ಪಾದ 

ಶ್ರೀಕಾಂತ ಬಾಡದ ರಂಗ ಕರುಣಿ ದೇವೋತ್ತುಂಗ 

- ಎಂಥ ಕೀರುತಿ ಪೊತ್ತು ವೆರಡು ಪಾದ 

(ಬೆ-೮೩-ಪ) 

- ನೆರೆ ಮಹಾಮೂರ್ತಿಯೊಡೆಯ ಪರಮ 

ಬಾಡದಾದಿಕೇಶವ(ನ) 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಭವ ಭಯ ವಿನಾಶ ಭೋ ಭಕ್ತವಿಲಾಸ 

ಭೋ ಪಾಪವಿನಾಶ ಭೋ ಬಾಡದ ರಂಗೇಶ 

ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 


೫೩೬ 


ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಚ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ಮಂದೆಗಾಯ್ದವನ ಮನ್ಮಥನ ಪೆತ್ತವನ ತಂದೆ 

ಶ್ರೀ ಬಾಡದಾದಿಕೇಶವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೫) 

- ಮರೆದು ಬಿಡದೆ ಹರಿಯ ನಾಮ ಬರೆದು 

ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ 

ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೫) 

- ಕಪ್ಪೆ ತತ್ಕೈಯೆಂದು ಕುಣಿವುದ ಕಂಡೆ 

ಬಾಡದಾದಿಕೇಶವನ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೩) 

- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-ಪ) 

- ಪೇಳಲೆನ್ನಳವೆ ಬಾಡದಾದಿ ಕೇಶವನೊಲ 

ವಿನಾಳು ಸಂಗಡ ಬರಲು ಆವ ಭಯವಿಲ್ಲ 

- ಪಥ ನಡೆಯದಯ್ಯ (ಬೆ-೯.೩) 

- ಈ ಪರಿಯಲಿ ಬಹು ಜನಿಸಿದೆ ಭಲೆ ಭಾಪುರೆ 

ಬಾಡದೊಳ್‌ ನೆಲಸಿದೆ 

- ನಿನಗಿಂತ ಕು೦ದೇನೊ (ಬೆ-೮೭-೫) 

೩೦೧೧. ಬಾಣ (ಒಬ್ಬ ರಾಕ್ಷಸ) - ಮುಂಗೈಯ 

ಶಕ್ತಿ ಸಾವಿರ ತೋಳ ಬಾಣನ ತುಂಗವಿಕ್ರಮ 

ಕೃಷ್ಣ ತೋಳ ಖಂಡಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಛಲದಂಕನೆಂಬುದಕೆ ಬಾಣನು ಹಿರಣ್ಯಕನು 

ಜಲಧಿ ದಶಮುಖ ಕಾರ್ತವೀರ್ಯ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಬಲುಭುಜನ ಬಾಣಾಸುರನ ಗೃಹದ್ವಾರವನು 

ಬಳಸಿ ಕಾಯ್ದನು ಹರನು ವರವ ತಾನಿತ್ತು 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

೩೦೧೨. ಬಾಣ (ಶರ) - ಕ್ರೂರವಾದ 

ಫಣೆಪಬಾಣ ಭೋರ್ಗುಡಿಸುತಿರಲು ಜಗಕೆ 

- ಈತನೀಗ ವಾಸುದೇವನು (ಬೆ-೭೫-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅರ್ಜುನನ ಶಿರವ ಕಾಯಲು ಬಾಣದಿಂದ 

ರಥವ ಗುಜ್ಜೆಯಲೂರಿ ನೆಲಕೊತ್ತಿದ ಪಾದ 

- ಲ೦ಥ ಕೀರುತಿ ಪೊತ್ತುವೆರಡು- ಪಾದ 
(ಬೆ-೮೩-೧) 

- ಮರಳಿ ಬಾಣವ ತೊಡೆನು ಎ೦ದು ಮಾತೆಗೆ 

ಕರ್ಣ ಭರವಸೆಯನಿತ್ತು ಸಂಗ್ರಾಮದೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ತೊಟ್ಟ ಬಾಣವ ತೊಡಲೊಲ್ಲದೆ ತಾಯಿಗೆ 

ಕೊಟ್ಟ ಭಾಷೆಗೆ ಐವರ ಕೊಲ್ಲದೆ 

- ಬಂದಿದೆ ದೂರು ಏರಿದೆ (ಬೆ-೮೬-೪) 

- ತರಣಿಸುತನ ಬಾಣವೆರಗದಂದದಿ ರಥವ 

ಧರೆಗೆ ಒತ್ತಿದ ದೇವನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 

ಕೆಡಹಿಸಿದ ಬಳಿಕವಗೆ ಸ್ಥಿರಪಟ್ಟ ಕಟ್ಟುವುದು 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೨) 

- ತ್ರಾಣದಲಿ ಭೀಮನೋ ಬಾಣದೊಳು 

ರಾಮನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

- ಹರಿದು ಬಾಣವ ತೊಟ್ಟು ದಶರಥನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

೩೦೧೩. ಬಾಣಸಿಗ (ಅಡಿಗೆಯವ) - ಶೂರ 

ಭೀಮನು ಬಾಣಸಿಗನಾದನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೪) 

೩೦೧೪. ಬಾದರಾಯಣ (ವೇದವ್ಯಾಸ) - 

ವೇದಶಾಸ್ತ್ರಗಳನು ಮೋದದಿಂದ ಓದದೆ 

ಬಾದರಾಯಣ ಕೃತ ಭಾಗವತ ಕೇಳದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೯) 

- ಬಾದರಾಯಣನೇ ಕಥಾಪ್ರಸಂಗಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೨) 

೩೦೧೫. ಬಾಧಿಸು - ಬಾಧಿಸುವಾ ಯಮನ 

ಬಾಧೆ ಬಿಡಿಸು ಮಾಧವಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨) 

- ತಂದೆತಾಯನು ಬೈದು ಬಾಧಿಸುವವನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೧) 


೫೩೭ 


- ಎಸೆವ ಕಾಳಿಂಗನ*ಕ್ರೆದನೆ ಬಾಧಿಸುವರ 

ಯಮಪುರಸಟ್ಟಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೩) 

- ಕತ್ತಲೆಯಲಿ ಪೋಗಿ ಕುತ್ತಿದ್ದವನ ಮೈಯ 

ಸುತ್ತಿ ಬಾಧಿಸುತಿಪ್ಪನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ತಾಮಸದ ಖಳ ತನ್ನ ತನುಜನನು 

ಮಧಿಸುತಿರೆ. ರಾಮನನು ತೋರೆಂದು 

ಬಾಧಿಸುತಿರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ಬಾಧಿಸಿ ಪರರರ್ಥವ ದೋಚುವವಗೆ 

ವ್ಯಾಧಿಯು ಕಾಡದೆ ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೫) 

೩೦೧೬. ಬಾಧೆ - ಒಂದು ಕ್ಷಣವೂ ಯಮನ 

ಬಾಧೆ ತಾಳಲಾರೆ ಹಿ೦ದಿಟ್ಟುಕೋ ಮುರಾರೆ 

- ಮುಂದೆ ದಯವಿರಲಅ ಶ್ರೀಹರಿಯ 
(ಸ-೨೧೪-೩) 

- ಬಾಧಿಸುವಾ ಯಮನ ಬಾಧೆ ಬಿಡಿಸು 

ಮಾಧವಾ 

- ಈಶ ನಿನ್ನ ಚರಣ ಭಜನೆ 
(ಬೆ-೬೫-೨) 

- ಒಂದು ಕ್ಷಣ ಯಮನ ಬಾಧೆಯ ತಾಳಲಾರೆನೈ 

ಇಂಬಿಟ್ಟುಕೊಳು ಮುರಾರಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಜವನ ಬಾಧೆಯನ್ನು ಬಿಡಿಸು ತವೆ ತ್ರಿವಿಕ್ರಮಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 

- ಕಲಿಗೆ ಬೆದರುವರಲ್ಲ ಕಾಲನ ಬಾಧೆಗಳಿಲ್ಲ 

ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

ದ ಬ್ರಹ್ಮ ಅಖತವ ಮೀರಿ ಬಾಳ್ಟರು 
(ಬೆ-೨೫-೫) 

- ನೊಂದೆನಾ ಪಂಚೇದ್ರಿಯಗಳ ಬಾಧೆಗಳಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಎಣ್ಣೆಗೊಪ್ಪರಿಗೆಯೊಳು ಬಿದ್ದು ಸ್ತುತಿಸಿದನಲ್ಲ 

ಚಿಣ್ಣ ಪಿತನಾ ಬಾಧೆಗೊದರಿದವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೧) 

೩೦೧೭. ಬಾಂತತ್‌/ಬಾಯಿ' - ಹಾಳು 

ಸಂಸಾರಕ್ಕೆ ಹಲವರ ಬಾಯ್ಗಳ ಬಡಿಯ 

ದಿರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೧) 

- ಬಾಯಿ ನಾರಿದ ಮೇಲೆ ಏಕಾಂತವೆ 

- ಬಾಯ ನಾರಿದ ಮೇಲೆ (ಬೆ-೧೪೨-ಪ) 

- ಬಾಯೊಳಗಿಹಳ ಗಂಡನ ನಿಜ ತಮ್ಮನ 

ತಾಯ ಪಿತನ ಮಡದಿಯ ಧರಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಭೂಮಿಗಳ್ಳನ ಕೊಂದು ಬಳಲಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಭಕ್ತರ ಬಾಯೊಳು ನೆನೆವ ಹಣ್ಣು 

ದ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೧) 

- ನಾಯ ಬಾಯ ಅರಿವೆಯಂತೆ ನಾನಾ 

ಕೋಟಲೆಯಲಿ ಬಿದ್ದು ಬಾಯ ಬಾಯ ಬಿಡುತಲಿ 

ಸಾವುದೇನೊ ನೀ ನೋವುದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ನುಡಿಯುತಲುಂಬುದು ನಡುನೆತಿಯಲಿ 

ಬಾಯಿ ಷಿ 

- ಮರ ನುಂಗುವ ಪಕ್ಷಿ (ಬೆ-೧೬೧-೨) 

- ನಾರಿಯರ ಚೆಲ್ವಿಕೆಯ ನೋಡಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆಠರೆದಿ 
(ಬೆ-೧೫೫-೩) 

- ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ನಿಗಮಜೋರಕನ ಕೊಲಲು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 


೫೩೮ 


(ಬೆ-೧೫೫-೧) 

ಎ ಬನ್ನಬಟ್ಟು ಬಾಯಬಿಡುವೆ ಬರಿದೆ ಮೋಹದಿ 

- ಏಸು ಬರುವುದೋ ಸಂಗಡ 
(ಬೆ-೧೩೭-೨) 

- ಬಲಿಯ ದಾನವ ಬೇಡಲೆಂದು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಛಲದಿಂದ ಕ್ಷತ್ರಿಯರ ಕೊಲಲು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಆನೆ ಮೊಸಳೆಗೆ ಸಿಲುಕಿ ಅರೆಬಾಯ 

ಬಿಡುತಿರಲು ಮೌನದಲಿ ಬಂದು ಕಾಯ್ದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಉರ್ವಿಯಲಿ ಕಮಲಗಳು ಬಾಯ್ದೆರೆಯೆ 

- ಪೂಸರನ ಜನಕನೇ (ಬೆ-೧೬೮-೧) 

- ಏನು ಕಾರಣ ಬಾಯ ತೆರೆದಿ ಪೇಳೆಲೊ 

ದಾನವಾಂತಕ ಅಹೋಬಲ ನಾರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-ಪ) 

- ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೊ ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಒಡಲ ಆಸೆಗಾಗಿ ನೊಣವು ಕೊಡದ 

ಜೇನಿನಲ್ಲಿ ಬಿದ್ದು ತೊಡಕಿದಂತೆ ಪಾಶದಲ್ಲಿ ಬಿದ್ದು 

ಬಾಯ ಬಿಡುತಲಿಹೆನು 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೩) 

- ಕುಲಸತಿಯ ಅರಸಿ ಕಾಣದೆ ತೆರೆದೆಯೋ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಕಾಕು ಇಂದ್ರಿಯಗಳೆಂಬ ಕಟುಕರಿಗೆ ನಾ 

ಸಿಲುಕಿ ಮೇಕೆಯಂದದಿ ಬಾಯ ಬಿಡುತಿಪೆನು 

- ಕಡಹಾಯಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೧) 

- ತೃಣಕೆ ಬಾಯಿತ್ತನ ಮೇಲೇರಿ ಬಪ್ಪನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ತರಣಿತನಯನ ಸುತನ ಬಾಯೊಳು ಅನೃತವ 

ಭರದಿಂದ ನುಡಿಸಿದನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ತೊಡೆದನವರ ಬಾಯನು ಬೆಣ್ಣೆಗಳಿಂದ 

ತುಡುಕುತನಗಳೊಳಿತೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೫) 

- ಬಾಯ ಸವಿಯನುಂಡು ಕಡೆಗೆ ನಾಯ ಸಾವು 

ಸಾಯೊ ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

೩೦೧೮. ಬಾಯಬಡಿ - ಹೇಯವಾದ ದೇಹ 

ವನ್ನು ಶ್ಲಾಘನೀಯವೆಂದು ನಾಲ್ವರೊಡನು 

ಪಾಯದಿಂದ ಹೇಮದಂತೆ ಬಣ್ಣಗಟ್ಟಿ ಬಾಯ 

ಬಡಿದು ತಂದು ತಂದು ಕಾಯ ಕಳೆದೆನಲ್ಲದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-೧) 

೩೦೧೯. ಬಾಯಾರು - ಆದಿ ಗುರುವರಿಯದೆ 

ಅತ್ತಲಿತ್ತಲು ತೊಳಲಿ ವೇದಶಾಸ್ತವನೋದಿ 

ಬಾಯಾರಲು 

- ಜಪವ ಮಾಡಿದರೇನು (ಬೆ-೧೨೩-೧) 

೩೦೨೦. ಬಾಯಿಕೊಬ್ಬು - ಬಾಯಿ ಕೊಬ್ಬಿನಲಿ 

ಬಯ್ಯುವ ಮನುಜಗೆ ಘಾಯವಾಗದೆ ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೪) 

೩೦೨೧. ಬಾಯ್ದೆರೆ - ಕಳ್ಳಕೂಗನೆ ಕೂಗಿ 

ಬೊಗಳಿ ಬಾಯ್ದೆರೆವಂಥ ಕಳ್ಳರಿಗೆ ತಾ ವೀರ 

ಸ್ವರ್ಗ ದೊರಕುವುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೩೦೨೨. ಬಾಯ್ದಡುಕ - ಬಾಯ್ದಡುಕರು ಇದ್ದಲ್ಲಿ 

ವಸ್ತಿ ಬಿಡಾರವ ಮಾಡಬಾರದು 

- ವರಕವಿಗಳ ಮುಂಡೆ ನರಕವಿಗಳ ವಿದ್ಯೆ 
(ಸ-೨೩೨-೪) 

೩೦೨೩. ಬಾರಿ - ಒಂದು ಬಾರಿ ಶ್ರೀಶಾ 

ಎಂದರೆ ಬಂದ ದುರಿತ ನಾಶಾ 


೫೩೯ 


- ಮರೆಯದಿರು ಹರಿಯ (ಸ-೨೦೩-೩) 

- ಚೆಂದ ಆದಿಕೇಶವನ್ನ ಒಂದು ಬಾರಿ ನೆನೆಯ 

ದವಗೆ 

ನ ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೩) 

- ಬಾರಿಬಾರಿಗೆ ಸತ್ತು ಹುಟ್ಟುವನೆಂದೆನೆ 

ಆದಿಕೇಶವ ಹತ್ತವತಾರದ ಹರಿಯೆಂದೆನಲ್ಲದೆ 

ದ ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೩) 

- ನೂರು ಬಾರಿ ಶರಣು ಮಾಡಿ ನೀರ 

ಮುಣುಗಲೇಕೆ ಪರನಾರಿಯರ ನೋಟಕೆ 

ಗುರಿಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಮೀಸಲಾಗಿ ಮಿಂದು ಜಪ ತಪ ಹೋಮ 

ನೇಮಗಳ ಏಸು ಬಾರಿ ಮಾಡಿದರೂ ಫಲ 

ವೇನೊ ಅದು ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಅಂದಿಗೊ ಇಂದಿಗೊ ಒಮ್ಮೆ ಸಿರಿ ಕಮಲೇಶ 

ನನ್ನು ಒ೦ದು ಬಾರಿ ಅರುಹಿಂದ ನೆನೆಯಲಿಲ್ಲ 

ಮನ ತಣಿಯಲಿಲ್ಲ 

- ದಾಸನಾಗೋ ಛಭವಪಾಶ ನೀಗೋ 
(ಬೆ-೨೦-೪) 

- ಎಷ್ಟೋ ಬಾರಿಯು ನಾ ಬೇಡವೆಂದರು 

ಕೇಳ ದುಷ್ಪ ಮಕ್ಕಳ ಕೂಡ ಒಡನಾಟವ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 


(ಬೆ-೧೦೫-೩) 
೩೦೨೪. ಬಾಲ (ಶಿಶು/ಹುಡುಗ) - ನೀಲ 
ದುಡುಗೆಯುಟ್ಟ ಬಾಲನೆ ಬಾರೆಂದು 


ಪಾಲುಣಿಸುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 
ನಗುವಳು (ಸ-೧೯೫-೧) 

- ಬಾಲ ಹನುಮನಿರಲಿಕ್ಕೆ ಹುಲು ಕಪಿಗಳೇಕೆ 
- ಮರೆಯದಿರು ಮರೆಯದಿರು (ಬೆ-೩೬-೨) 
- ಲೋಲಕಮಲನಾಭನಾದರೆ ಆಕೆ ಬಾಲ 
ಕಮಲಮುಖಿಯಾದಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗಾನರಸಲೋಲ ಆಗಮಶೀಲ ಭಕ್ತಪರಿಪಾಲ 

ಗೋಪಾಲಬಾಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

- ಸವಿದು ಬೇರನು ಬಾಲಗೊಲಿದನ ಅವನಿ 

ಕುಬ್ಬನ ಕೊಡಲಿ ಪಿಡಿದನ 

- ಇಂದು ಸೀ ಕರೆದುತಾರೆ (ಬೆ-೯೨-೨) 

೩೦೨೫. ಬಾಲ (ಎಳೆಯ, ಚಿಕ್ಕ) - ಲೋಲಕ 

ಮಲನಾಭನಾದರೆ ಆಕೆ ಬಾಲಕಮಲಮುಖಿ 

ಯಾದಳಯ್ಯ 

- ನಿನಗಿಂತ ಕು೦ದೇನೊ (ಬೆ-೮೭-.೨) 

೩೦೨೬. ಬಾಲಕ - ಬಾಲಕನ ವಂದರಿಸಿ ಬಹು 

ಭಾಗ್ಯವಂತನೆನಿಸಿ ಎಲ್ಲರೊಳು ಸಲಿಗೆ ನಿಲಿಸಿ 

ದಳೊ ನಿಮ್ಮರಸಿ 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೧) 

- ಬಾಲಕನೆಂದೆತ್ತಿಕೊಂಡೆನೆ ಗೋಪಾಲಕೃಷ್ಣನ 

ಬಾಲಕನೆಂದೆತ್ತಿಕೊಂಡೆನೆ 

- ಬಾಲನ್ಶನೆಂದೆತ್ತಿಕೊಂಡೆನೆ (ಸ-೧೮೩-ಪ) 

- ಬಾಲಕನೆಂದೆತ್ತಿಕೊಂಡರೆ ವಾರೆ ಮಾಡಿ 

ಮೋರೆ ನೋಡಿ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 

- ಬಾಲಕ ತನ್ನ ತಾಯ್ತಂದೆಯೊಳ್‌ ಮುನಿದು 

ಹಲಕಾಲ ವನದೊಳು ತಪವನು ಮಾಡಲು 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೩) 

- ಬಾಲಕನ ನುಡಿ ಕೇಳಿ ಖಳನ ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಬಾಲಕನಾಗಿವಳುದ್ದಕೆ ನೆಗೆವನೆ ಜೋಲುವ 

ತೊಗಲಿಗಾಗಿ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೪) 

ದ ನೀಲಮೇಘಶ್ಯಾಮ ಮೆಚ್ಚಿ ಬಾಲಕನಿಗೆ 

ಮೇಲಾದ ಪದವಿಯನು ಕೊಡಲಿಲ್ಲವೆ 

- ಬ್ರಹ್ಮ ಅಖತವ ಮೀರಿ ಬಾಳ್ಟರು 
(ಬೆ-೨೫-೩) 

- ವರ ವೃಕೋದರ ಧರ್ಮನಂದನರನ 

ಗಲಿಸಿಯೆ ಗುರುಸುತನ ಕೈಲಿ ಬಾಲಕರ 

ಕೊಲ್ಲಿಸಿದೆ 


೫೪೦ 


- ನೀನಾವ ಬಾ೦ಧವನೊ (ಬೆ-೭೮-೯) 

೩೦೨೭. ಬಾಲಕೃಷ್ಣ - ಚೆನ್ನ ಬಾಲಕೃಷ್ಣನೆಂಬ 

ಕನ್ನೆಗೊನೆ ಬಾಳೆಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-ಅ) 

೩೦೨೮. ಬಾಲತನ - ಬಾಲತನದಲಿ ಬಹಳ 

ಅಸುರರನು ಸೀಳಿದನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

೩೦೨೯. ಬಾಲತ್ವ - ಬಾಲತ್ವದಲಿ ಬಲು 

ಲೀಲೆಯಿ೦ದಲಿ ನಾನು ಕಾಲವ ಕಳೆದೆನಲ್ಲ 

- ಶ್ರೀರಾಮನ ಪೂಜಸಲಲ್ಲ (ಸ-೨೩೮-೧) 

೩೦೩೦. ಬಾಲೆ - ಬಿಡುಗಣ್ಣಬಾಲೆ ತನ್ನೊಡೆಯನ 

ನುಡಿ ಕೇಳಿ ದೃಢದಿ೦ದ ನಡೆದು ಬಂದು 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೩) 

- ಶಶಿಮೊಗದ ನಸುನಗೆಯ ಬಾಲೆ ಎಸೆವ 

ಕರ್ಣದಿ ಮುತ್ತಿನೋಲೆ 

- ವರವ ಕೊಡು ಎನಗೆ ವಾದ್ದೇವಿ (ಬಿ-೨.೧) 

ದ ಉತ್ಕಚದ ಬಾಲೆಯ ಕಡುಲಜ್ಜಿ ಸಭೆಯೊಳಗೆ 

ವಿಸ್ತರಿಸಿ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಬೊಗಸೆಗಂಗಳ ಬಾಲೆಯರ ತಂದಾತನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಪಗಡಿ ಕುಚದ ಬಾಲೆಯರು ಘುಗಡಿ 

ಹಾಕಿರೆನ್ನ ಮುಂದೆ 

- ಸೈಯೇ ಇದು ಸೈೈೆಯೇ ಗೋಪಿ 
(ಬೆ-೧೦೪-೯) 

೩೦೩೧. ಬಾಲೇಂದುಮುಖ - ಬಾಲೇಂದು 

ಮುಖದ ಮರಿಯಾನೆ ಕದ್ದು ಪಾಲನ್ನು ಕುಡಿದ 

ಮರಿಯಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೩) 

೩೦೩೨. ಬಾಲ್ಯ - ನೀಲವರ್ಣದ ಲೋಲ 

ಕಾಲನವರಿಗೆ ಶೂಲ ಬಾಲ್ಕದಿ ಯಶೋದೆಯ 

ಹಾಲ ಸವಿದ ಗೋಪಾಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 


ಸ್ಕಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದೇವಕೀ ದೇವಿಯುದರದಿ ಜನಿಸಿ ಬಾಲ್ಯದಲಿ 

ಓವಿ ಮೊಲೆಯೂಡಿದವಳಸುವ ಸೆಳೆದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

೩೦೩೩. ಬಾವಿ- ಕಂದನ ತಾಯಿಯು 

ಆಡಿಸುತಿರೆ ಪೋಗಿ ಕಂದ ಬಾವಿಯ ಕಂಡು 

ನೋಡುತಿರೆ 

ದ ನನ್ನಿಂದ ನಾನೇ ಜನಿಸಿ ಬಂ೦ದೆನೆ 
(ಬೆ-೫೪-೩) 


೩೦೩೪. ಬಾಸೆ (ಹೊಕ್ಕುಳ ಮೇಲಿನ ತೆಳು 


ಕೂದಲ ಸಾಲು) - ದಿಟ್ಟ ಶೇಷನ ನೀ ತುಳಿದರೆ 


ಆಕೆ ಕಟ್ಟಿ ಬಾಸೆಗೆ ಶೇಷನ ನಿಲಿಸಿಹಳಯ್ಯ 
- ನಿನಗಿ೦ತ ಕುಂದೇನೊ (ಬೆ-೮೭-೩) 


೩೦೩೫. ಬಾಹಿರ (ಯೋಗ್ಯನಲ್ಲದವನು) - 


ಹತ್ತರೊಳು ಬಿದ್ದಿರ್ದ ಸರ್ಪ ಸಾಯಲಿಬಹುದೆ 

ತತ್ತ ಎಬೌಹಿರರಾದಿರೈ 

- ವಾಸುದೇವಾಯ ನಮೋ (ಬೆ-೯೦-೪) 

೩೦೩೬. ಬಾಳ್‌/ಬಾಳು (ಜೀವನ ನಡೆಸು) - 

ಮಾಂಸವಿಕಾರವಾದ ಕುಚವ ಕನಕಕಲಶ 

ಸಾರವೆಂದು ನರಕರೂಪಿನ ನಾರಿಯರಿಗೆ 

ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 

ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) ಹ 

- ಅನ್ನ ವಸ್ತ್ರಗಳಿ೦ದ ಚೆನ್ನಾಗಿ ಬಾಳುವರು 

ಭಿನ್ನ ತಂತ್ರವಮಾಡಿ ಕೆಡಿಸುತಿಹರು 

ದ ಕಅಯೇರಿ ಬಂತು (ಬೆ-೧೩೦-೭) 

- ಬಾಳುತಿಪ್ಪ ಕುರಿಯ ಕೋಣವ ಬೀಳುಬೀಳು 

ಕೊರಳ ಕೊಯ್ದಿ 

- ಕಣಿಯ ಹೇಳಬಂದೆ ನಾನು 
'(ಬೆ-೭೨-೩) 

- ಮಾನಹೀನನಾಗಿ ಬಾಳ್ವ ಮನುಜನೇತಕೆ 

ಪ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೩) 

ದ ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು 

ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಭಜಿಸಿ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 


೫೪೧ 


(ಬೆ-೨೫-ಪ) 

- ದೋಷವೆಂದರೆ ನುಡಿ ಕೇಳದೆ ಸಂತೋಷ 

ವೆಂದರೆ ನೋಡಿ ಬಾಳದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

- ಕರ್ತು ಕಾಗೆನೆಲೆಯಾದಿಕೇಶವ 

ನಾರಾಯಣನ ಅರ್ಥಿಯಿ೦ದ ಭಜಿಸಿ ನೀವು 

ಸುಖದಿ ಬಾಳಿರೊ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಸ್ತ್ರೀಯರ ಗೆದ್ದು ಬಾಳಿರಿಯೆಂದು ನಾ ಬೇಡಿ 

ಕೊಂಬೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಜ್ಜೆ 

ಹಿರಣ್ಯಕನ ಸೀಳಿದನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೧) 

ದ ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 

ಹಿರಣ್ಯನ ಸೀಳಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೧) 

- ಆರು ಬಾಳಿದರೇನು ಆರು ಬದುಕಿದರೇನು 

ನಾರಾಯಣನ ಸ್ಮರಣೆ ನಮಗಿಲ್ಲದನಕ 

- ಆರು ಬಾಳದರೇನು (ಬೆ-೩೦-ಪ) 

- ಏಸುದಿನ ಬದುಕಿದರು ಸೂಸುವ ಮರಣವು 

ಈಸಿ ದಾಟದೆ ಕಾಸು ವೀಸಕೆ ಬಾಳಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 

- ಹಲವು ಹ೦ಬಲಿಸಿ ದಿನವ ಕಳೆದು ಉಳಿದು 

ಬಾಳುವಗೆ 

ದ ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೨) 

- ರೂಢಿಯೊಳು ಬಾಳುವರ ಸಹಿಸದನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಚ್ಚೆನಯ್ಯ 
(ಸ-೧೨೩-೧) 

೩೦೩೭. ಬಾಳು/ಬಾಳುವೆ/ಬಾಳ್ಟೆ (ಜೀವನ) - 


" ಕರಿಕೆಯಿಲ್ಲದ ಬಾಳು ಕರಿವರದನ ದಯೆ ಕೇಳು 


- ಅಹುದಾದಡಹುಡೆನ್ನಿ (ಬೆ-೧೩೨-೧) 
- ಬಾಯ ಸವಿಯನುಂಡು ಕಡೆಗೆ ನಾಯ ಸಾವು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸಾಯೊ ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 
- ಬಾಳು ಬದುಕು ಸಿರಿ ಇರುವಾಗ 
ಬಂಧುಬಳಗಗಳೆಚ್ಚರಿಕೆ 

- ಮಾಡು ದಾನ ಧಮ೯ (ಸ-೨೦೪-೧) 
- ಬಲ್ಬಂಥವಿಲ್ಲದವನ ಬಾಳ್ವೆಯೇನು 

- ಆರು ಬಾಳದರೇನು (ಬೆ-೩೦-೩) 


- ಭಂಡ ಬಾಳು ಇದು ರಂಡೆಗಂಡ ಕಂಡ್ಯ 


ಯಮನ ಬಾಧೆ ಠೊಣ್ಯ 

- ಅ ನಿನ್ನ ಮೋರೆ ಮೇಲೆ (ಸ-೧೦೦-೨) 

- ಅಹ ಬುದ್ಧಿಯಾಗಿ ಭಜಿಸುವ ಬಾಳುವೆಗೆ 

ಸಮೃದ್ಧಿ ಯಾಗಿ ಸರ್ವಸಿದ್ಧಿಯ ಕೊಡಲಾಗಿ 

- ಇದ್ದೀಯಾ ಶ್ರೀ ಹರಿ ನೀನೊಅದು 

ಬಂದಿದ್ದೀಯಾ (ಸ-೩.೨-೧) 

೩೦೩೮. ಬಾಳೆ - ಚೆನ್ನ ಬಾಲಕೃಷ್ಣನೆಂಬ 

ಕನ್ನೆಗೊನೆ ಬಾಳೆಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-ಅ) 

- ಬಾಳೆಹಣ್ಣಿಗೆ ಕೊಡಲಿ ಬೇಕೆ ದಮ್ಮಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

೩೦೩೯. ಬಿಂಕ - ಶಂಕರನಾರಾಯಣ ಬಿಡು 

ಬಿಡು ಬಿ೦ಕವೇತಕೋ ಸಾಕು 

- ಶ೦ಕರ ನಾರಾಯಣ ಚಡು 
(ಬೆ-೧೭೫-ಪ) 

೩೦೪೦. ಬಿಂಬಮುಖಿ (ಚಂದ್ರಮುಖಿ) - 

ಏಣನಯನೆ ಏಣಭೋಜಮಧ್ಯಳೆ ತೋರೆ 

ಏಣಾಂಕ ಬಿಂಬಮುಖಿ 

- ಏಣನಯನೆ ಏಣ ಭೋಜಮಧ್ಯಳೆ 
(ಬೆ-೯೯-ಅ) 

೩೦೪೧. ಬಿಕ್ಕಳಿಕೆ ದ ಬಿಕ್ಕಳಿಕಿಕ್ಕಿದ ವ್ಯಾಧಿ ಯಮ 

ಪುರಕದು ಹಾದಿ 

- ಅಹುದಾದಡಹುಡೆನ್ನಿ (ಬೆ-೧೩೨-೨) 

೩೦೪೨. ಬಿಗರು - ವೃಷಭವನು ಒದ್ದವಗೆ 

ಬಿಗರುವಾತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

೩೦೪೩. ಬಿಚ್ಚು - ಪುಸ್ತಕವ ಬಿಚ್ಚಿ ಪೌರಾಣ 


೫೪೨ 


ಶಾಸ್ತ್ರಂಗಳ ಎಸ್ತರಿಸಿ ಹರಿಯ ಕಲ್ಯಾಣ ಗುಣ 

ಚರಿತೆಯನು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಜುಟ್ಟ ಬಿಚ್ಚಿ ಮಂಚದ ನನುಲಿಗೆ ಬಿಗಿದು 

ಕಟ್ಟಿದ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

-. ಓರೆಗೆ ಹೆ೦ಗಳು ನಾವು ಸೀರೆ ಬಿಚ್ಚಿ ದಡ 

ದಲ್ಲಿಟ್ಟು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಳಲಲಿಲ್ಲ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

- ಕಂಜಲೋಚನೆ ಕುಚದ ಗಂಟು ಕಡೆಗೆ 

ಬಿಚ್ಚೆಂದ ನೋಡು 

ದ ಸೈಯೇ ಇದು ಸ್ಥೆ ಸೈೆಯೇ ಗೋಪಿ 
(ಬೆ-೧೦೪-೧) 

೩೦೪೪. ಬಿಟ್ಟ (ವಿಠಲ) - ದುಷ್ಟರನೆಲ್ಲ 

ಅಳಿದಿಹನೆ ನಮ್ಮ ಬಿಟ್ಟಾದಿಕೇಶವರಾಯ ಕಾಣಕ್ಕ 

- ರಂಗನೆಂಥವನೆಂ೦ಥವನೆಲೆ ತಂಗಿ 
(ಸ-೨೨೨-೩) 

೩೦೪೫. ಬಿಟ್ಟಕೂಳು (ಎ೦ಜಲು)- 

ಅಷ್ಟೈಶ್ವರ್ಯದ ಮೃಷ್ಟಾನ್ನವಿರುತಿರೆ ಬಿಟ್ಟಕೂಳನು 

ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 

೩೦೪೬. ಬಿಡಾರ - ಬಾಯ್ಬಡುಕರು ಇದ್ದಲ್ಲಿ. 

ವಸ್ತಿ ಬಿಡಾರವ ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೪) 

೩೦೪೭. ಬಿಡಿಸು -. ಗೊಲ್ಲತನವ ಬಿಡಿಸಿ 

ಗೋಗಾವ ಡಿಂಬ್ದರಿಸಿ ಉಳ್ಳ ತಸ್ಕರ ಬುದ್ಧಿ 

ಕಡೆಗೆ ಇರಿಸಿ 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೧) 

- ಕೆಸರ ಚೊಗೆಯಂಬಿಡಿಸಿ ಗುಂಜ ಸರವಂ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತೆಗಿಸಿ ಬಿಸರುಹ ಮಣಿಮಾಲೆ ಕಡೆಗೆ ಇಡಿಸಿ 

- ಯಾಕೆಲೊ ರಂಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೨) 

- ನಾಡದೇವತೆಗಳ ಸೆರೆಗಳ ಬಿಡಿಸಿ ಕ್ರೀಡೆ 

ಯಾಯಿತು ನಿಮ್ಮ ದಯದಿಂದಲಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

- ಸಂತಸದಿಂದ ಇರು ಎಂದು ಚಿಂತೆ ಬಿಡಿಸಿ 

ಸಲೆ ಸಲಹಿದ 

- ಒಡವೆ ಹೋಯಿತು ಮನ ಧೃಡವಾಯತು 
(ಸ-೬೯-೫) 

- ಈ ಜಗದೊಳು ಪಂಡಿತರಿದ ಬಿಡಿಸಿ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-ಅ) 

- ಸಂದ ವಯಸನು ತಿಳಿದು ಕುಂದುತಿದೆ ಎನ್ನ 

ಮನದಂಧಕಾರವ ಬಿಡಿಸಿ ಹೊಂದಿಸು ಜ್ಞಾನ 

ವನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

- ಪಂಚಬಾಣನ ಪಡೆದ ನೆಲೆಯ ಆದಿಕೇಶವ 

ಈ ಪ್ರಪ೦ಚವನು ಬಿಡಿಸೆನ್ನ ವರದಾ 

- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೮) 

- ಬಾಧಿಸುವಾ ಯಮನ ಬಾಧೆ ಬಿಡಿಸು 

ಮಾಧವಾ | 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨) 

- ಸುರರ ಸೆರೆಯನು ಬಿಡಿಸಿ ಬಂದೆನೆಂಬಾ 

ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನು ಮರೆತೆ 
(ಬೆ-೬೭-೧) 

- ಪಂಕಜಾಕ್ಷ ನೀನು ಎನ್ನ ಮಂಕುಬುದ್ಧಿ ಬಿಡಿಸಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೨) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳ 

ವಲ್ಲದಿಹ ಸ್ಮರಣೆ ಜಿಹ್ವೆಗೆ ಬರೆದೆಯೋ ಹರಿಯೆ 


೫೪೩ 


- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 
- ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ಎಷ್ಟುವೆ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 
- ಮೃತ್ಯುವಂತೆಳೆವನನು ಬಿಡಿಸಬಾರದೆ ತಾಯೆ 
- ವಾಸುದೇವಾಯ ನಮೋ (ಬೆ-೯೦-೪) 
- ಮದವೆಲ್ಲ ಬಿಡಿಸಿ ಸನ್ನದು ರೂಪವನು 
ಧರಿಸಿ ಹೃದಯದಲಿ ನೀನಿದ್ದೆ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 
- ಮೊನೆಗಾರ ಧಣಿಯೆಂಬ ಧೈರ್ಯವ ಬಿಡಿಸಿ 
ಸೇವಕನ ಮಾಡಿಸಿದೆಯೊ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 
- ಮೊರೆಯ ಇಡುವೆನಯ್ಯ ನಿನಗೆ ಸೆರೆಯ 
ಬಿಡಿಸು ಭವದ ಎನಗೆ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 
- ಅಗಜನಂದು ತನ್ನ ಒಡಲೊಳಗಿಟ್ಟು 
ಮೂರ್ಬೊಗಸೆ ಮಾಡಿದ ಮುನಿಯ ಬಿಡಿಸಲಿಲ್ಲ 
- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 
- ಜವನ ಬಾಧೆಯನ್ನು ಬಿಡಿಸು ತವೆ ತ್ರಿವಿಕ್ರಮಾ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 
- ಇಂದು ಭವದ ಬಂಧ ಬಿಡಿಸು ತಂದೆ 
ಗೋವಿಂದಾ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೩) 
- ಎನ್ನ ಹೀನಬುದ್ಧಿ ಬಿಡಿಸೊ ಮುನ್ನ 
ಜನಾರ್ದನಾ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೧) 
- ಹಾನಿಯಿಲ್ಲದ ಪದವಿಯನು ಕೊಟ್ಟು ಧ್ರುವಗೆ 
ಕಡುದೀನತ್ವವನು ಬಿಡಿಸಿದೆ 
- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 
- ಹೋದ ಜೀವನಕೆ ವೈದ್ಯ ಸ್ಮರಣೆಯನ್ನಿಟ್ಟು 
ವಾದಗುಣ ಬಿಡಿಸಿ ದಾಸನ ಮಾಡಿಕೊಂಡೆಯೊ 
- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 
- ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆ 
ಯೊಳಗೆ ನುಡಿಸು ಶ್ರೀಮಹಾನುಭಾವನಾದ 
ದಾಮೋದರಾ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 
- ಕಂಡು ಬಿಡಿಸಿಕೊಂಬರಾರೊ ಕೀರ್ತಿಯಪ 
ಕೀರ್ತಿಯೆರಡೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಕಾಡುವ ದುರಿತಗಳ ನೀ ಬಿಡಿಸೆಂದು ಬೇಡಿ 

ಕೊಂಬೆನೊ ನಾ ನಿನ್ನ 

- ಕಾಡುವ ದುರಿತಗಳ ನೀ ಅಡಿಸೆ೦ದು 
(ಬೆ-೬೦-ಪ) 

- ಕಾಗೆನೆಲೆಯಾದಿಕೇಶವ ಬಿಡಿಸು ಈ ಭಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೫) 

ಎ ಗಕ್ಕನೆ ಯಮನ ದೂತರು ಎಳೆದೊಯ್ವಾಗ 

ಶಕ್ತಿಯರು ಬಿಡಿಸಿಕೊ೦ಬರೇನೊ ಮರುಳೆ 

- ದಾನ ಧರ್ಮವ ಮಾಡಿ ಸುಖಯಾಗು 

(ಬೆ-೧೩೯-೧) 

- ತ್ವಕ್ಕು ಮೊದಲಾದ ಪಂಚೇಂದ್ರಿಯದೊಳು 

ಸಿಲುಕಿ ಕಕ್ಕುಲತೆಗೊಂಬುದಿದ ನೀನು ಬಿಡಿಸೈಯ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೫) 

- ದುರ್ವಿಷಯ ಯೋಚನಯ ಬಿಡಿಸು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ದೊರೆತನವ ಬಿಡಿಸಿ ಸುಸ್ಲಿರ ಮಾರ್ಗ 

ತೋರಿಸಿದೆ ನರಮಾತ್ರದವನೆನದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೩೦೪೮. ಬಿಡು - ದಶಕಂಠನನುಜನು 

ಜಾನಕಿಯ ಬಿಡಹೇಳೆ ಅಸುರ ಕೋಪವ ತಾಳಿ 

ಅಟ್ಟಲಾಗ 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೪) 

- ಉತ್ತಮ ಅಉಮ ಎಂಬ ಓಂಕಾರ ಬೀಜಾಕ್ಷರ 

ಚಿತ್ತದಲಿ ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 


- ಕೊಲ್ಲಬಾರದೆನುತ ಹೇಳಿ ಮನೆಯ ಬಿಟ್ಟು 


ಹೊರಗಟ್ಟಿದ 


- ಒಡವೆ ಹೋಯಿತು ಮನ ಧೃಡವಾಯಿತು 


(ಸ-೬೯-೪) 

- ದುಷ್ಟ್ಪರನೆಲ್ಲ ಅಳಿದಿಹನೆ ನಮ್ಮ ಬಿಟ್ಟ 
ಆದಿಕೇಶವರಾಯ ಕಾಣಕ್ಕ 

ದ ರಂಗನೆಂಥವನೆಂಥವಣೆಲೆ ತಂಗಿ 


೫೪೪ 


(ಸ-೨೨೨-೩) 

- ಕಾನನದೊಳು ಕಣ್ಣುಮುಚ್ಚಿ ಬಿಟ್ಟಿಹರೊ 

- ಅರಿತು ಭಜಿಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 

- ಬಿಟ್ಟು ಪ್ರಾಣವು ಪೋಗೆ ಪೆಣನೆಂದು ಮೂಲೆ 

ಯೊಳು ಶಟ್ಟಿ ಕುಳ್ಳಿರಿಸಿ ಹೊಟ್ಟೆಯ ಹೊಯ್ದು 

ಕೊಂಡಳುತ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

- ಉಟ್ಟದ್ದು ಬಿಟ್ಟು ತಾ ನಿಂತಿಹನೆ ರಂಗ ದಿಟ್ಟಾದ 

ಕುದುರೆಯನೇರಿದನೆ 

- ರಂಗನೆಂಥವನೆಂಥವನೆಲೆ ತ೦ಗಿ 
(ಸ-೨೨೨-೩) 

- ಉಂಟು ಸೌಭಾಗ್ಯವೆಂಬ ಧೈರ್ಯವ ಬಿಟ್ಟು 

ವೈಕುಂಠವಾಸಿಯ ಭಜಿಸೊ ತುಂಟ ಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೧) 

ದಾ ಬೊಮ್ಮ ಮಾಡಿದ ತನುಬಿಟ್ಟು ವಿಶ್ವಕರ್ಮನು 

ಮಾಡಿದ ಬೊಂಬೆಯನಿಟ್ಟು 

- ಎಲ್ಲ ನೋಡಿದರಲ್ಲಿ ರಾಮ (ಸ-೫೧-೪) 

- ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು 

ಕರ್ಮವೆಂದಿನಿಪ ಕಾನನವ ಪೊಕ್ಕು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಲು 
(ಸ-೧೨೩-೩) 

- ಗೆಜ್ಜೆಯ ಕಟ್ಟಿ ಆಡೊ ಲಜ್ಜೆಯ ಬಿಟ್ಟು ಪಾಡೊ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 
(ಸ-೨೫೯-೨) 

- ತಂತ್ರವನ್ನು ಹೇಳಿ ಜ್ಞಾನ ಮಾರ್ಗವನ್ನು 

ಬಿಟ್ಟುಕೊಟ್ಟು 

ನ ಬಿ ತತ ಮನ ಧೃಡವಾಯಖತು 
(ಸ-೬೯-೫) 

- ಕಠಿಣ ನಿಲುವನು ಬಿಡದ ತರಳ ನಿನ್ನಯ 

ಗುಣವ ಪಠಿಸಲೈೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ವಿಷಯದೊಳಗೆ ಕ್ಷೇಶಬಟ್ಟು ವಿಷಯದಿಚ್ಛೆ 

ಬಿಡದ ಮನಕೆ 

-' ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಗುವಿನ ಮರುಳಿದು ಬಿಡದಲ್ಲ 
-. ಮಗುವಿನ ಮರುಇದು ಜಡದಲ್ಲ 
(ಸ-೧೯೮-ಪ) 
- ಏನು ಪೇಳಲೇನು ಎನಗೆ ಹೀನ ಬಿಡದು 
ಮುನ್ನ 
- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೨) 
- ಚಂದದಲಿ ತಾಯಿ ಮಗುವಿಗೆ ಮೊಲೆಯ 
ಹಾಲುಣಿಸುವಂದದಲಿ ಉಣಿಸಿದಲ್ಲದೆ ಬಿಡದು 
ಮರೆಯದಿರಿ. 
- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೫) 
- ಬಿಡದೆ ಯಮನಾಳುಗಳು ಬಾರೆಂದು 
ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 
ಜೀವನವೆ 
- ಈ ಸಿರಿಯ ಸಂಖ ಹಿಗ್ಗಲು ಬೇಡ 
(ಸ-೪೦-೨) 
- ಹಿಡಿದರೋಡುವ ಕಳ್ಳ ಬಿಡದೆ ಕದ್ದುಕೊಂಡು 
ಹೋದ 
- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-ಅ) 
- ಒಲಿದು ರಕ್ಷಿಸು ನಾಗವೈರಿವಾಹನನೆ ನಳಿನ 
ಲೋಚನನೆ ನೀನೆನ್ನ ಬಿಡದೆ 
-. ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 
'-. ನಮ್ಮ ತಂದೆ ಬಾಡದ ಆದಿಕೇಶವನ 
ಸ್ಮರಣೆಯ ಬಿಡಬಾರದು 
- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-೫) 
- ಕಂತುಪಿತಕನಕ ಆದಿಕೇಶವನ ಎಂತಾದರೂ 
ನೀ ಬಿಡಬೇಡ ಮನವೆ 
- ರಾಮ ನಾಮವ ನೆನೆ ಮನವೆ 
(ಸ-೨೨೬-೩) 
- ಕೊಡಲು ನೀನಾರು ಬಿಡಲು ನೀನಾರು 
- ಕೊಡಲು ನೀನಾರು (ಸ-೯೨-ಪ) 
- ಆದಿಕೇಶವನ್ನ ಮುಟ್ಟಿ ಭಜಿಸಿ ಕಡೆಗೆ ಬಿಡುವರೆ 
ಆತ್ಮ 
- ಯಾರಿಗಾರು ಬಹರು ಸಂಗಡ 


೫೪೫ 


(ಸ-೨೨೧-೩) 

- ಮೇಳದವರ ಬಿಟ್ಟು ಮೇರೆದಪ್ಪುವರಯ್ಯ 

- ಜೀದಿಯೊಳು ಯಾತರಾ ನಂಟು ಬೇಡ 
(ಸ-೧೮೫-೨) 

೩೦೪೯. ಬಿಡುಗಣ್ಣು (ತೆರೆದ ಕಣ್ಣು) - 

ಬಿಡುಗಣ್ಣಬಾಲೆ ತನ್ನೊಡೆಯನ ನುಡಿ ಕೇಳಿ 

ದೃಢದಿಂದ ನಡೆದುಬಂದು 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೩) 

೩೦೫೦. ಬಿಡೆಯ (ಸಂಕೋಚ) - ಬಿಡೆಯ 

ಎಲ್ಲದೆ ಸಭಾ ಮಧ್ಯದಲಿ ಹೆಂಡತಿಯ ತೊಡೆಯ 

ಮೇಲ್ಮ್ಭುಳ್ಳಿರಿಸಿಕೊಂಡಿರ್ಪ ಹಿರಿಯತನ 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೫) 

೩೦೫೧. ಬಿತ್ತು - ಬಿತ್ತಿಬೆಳೆವೆವೆ೦ದು ನೀವು 

ವ್ಯರ್ಥ ಚಿ೦ತೆ ಮಾಡಿ ಬರಿದೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಬೀಜ ಮೂರನು ಬಿತ್ತಿ ಸಾಜ ಬೀಜವ 

ತೋರಿರಿ 

- ಚೀಜ ಮೂರನು ಚತ್ತಿ (ಬೆ-೧೬೨-ಪ) 

- ಶೇಷಗಿರಿಯ ಮೇಲೆ ಸವುತೆಯ ಬಿತ್ತಿ 

ದೇವಗಿರಿಯ ಮೇಲೆ ಅವತಾರವಿಕ್ಕಿ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 

- ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೧) 

- ಬಿತ್ತಲಿಲ್ಲ ಬೆಳೆಯಲಿಲ್ಲ ನೆಟ್ಟು ನೀರ ತೋರಲಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೨) 

- ಸುಟ್ಟ ಬೀಜವ ಬಿತ್ತಿ ಬೆಳೆಯಲಾರದ ಕಾಯಿ 

ಬೆಟ್ಟದಿ ಸಾರವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

೩೦೫೨. ಬಿದುರು - ನೆಲ್ಲುಗಳ ಕುಟ್ಟಿಕೊಂಡು 

ಬಿದುರುಗಳ ಹೊತ್ತುಕೊಂಡು ಕೂಲಿಗಳ 

ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೩೪-೧) 
೩೦೫೩. ಬಿನುಗು (ಕ್ಷುದ್ರ - ಬಿನುಗು ದೈವಗಳು 
ನಿನಗೆಣೆಯಿಲ್ಲವೆಂಬ ಸಿರಿಯೆ 
- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೪) 
- ಬಿನುಗು ಮಾರ್ಗವನ್ನು ಹಿಡಿದು ಜುಣುಗ 
ಬೇಡಿರೊ 
- ಕಣಿಯ ಹೇಳಬಂದೆ ನಾನು (ಬೆ-೭೨-ಅ) 
- ಚೆನ್ನ ಆದಿಕೇಶವನಿರೆ ಬಿನುಗುದೈವಗಳೇಕೆ 
- ಮರೆಯದಿರು ಮರೆಯದಿರು (ಬೆ-೩೬-೩) 
- ಘನವಾದ ಇಂದ್ರಜಾಲದ ಮಾಯೆಯೆನ್ನುತ 
ಬಿನುಗು ಸಂಸಾರದ ಮಮತೆಯ ಬಿಡುತ 
- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 
- ಹಸ್ತದಿ೦ ಹಣ ಭತ್ತ ಹಚ್ಚಡಂಗಳ ಕೊಟ್ಟು 
ಕುಸ್ತರಿಸಿ ಬಿನುಗು ಚಾರಿತ್ರ್ಯಗಳ ಲಾಲಿಸುತ 
- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 
೩೦೫೪. ಬಿನ್ನಣ - ಬಿನ್ನಣ ಮಾತುಗಳು ಮತ್ತು 
ಘನ್ನ ಮತ್ಸರ ಕ್ರೋಧಗಳು ಅನ್ಯಾಯದಿಂದಲಿ 
ಅರ್ಥವ ಗಳಿಸುವರು 
- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೩) 
೩೦೫೫. ಬಿನ್ನಹ - ಬಿನ್ನಹವನು ಕೇಳು ನೆರೆ 
ಗೂಡಿ ಸುಖಬಾಳು ಚೆನ್ನ ಬಾಡದ ಆದಿಕೇಶವ 
ದಯಾಳು 
- ಯಾಕೆಲೊೆ ರಂಗ ಸನಿನಗಿ೦ತ ನಟನೆಯ 
ಮಾತು (ಸ-೨೧೬-೩) 
- ಸಿರಿಯ ಮದವೆ ಮುಕುಂದ ನಿನ್ನ ಚರಣ 
ಸೇವಕನ ಬಿನ್ನಹ ಪರಾಕೆಲೊ ದೇವ 
- ಸಿರಿಯ ಮದವೆ ಮುಕುಂದ 
(ಬೆ-೬೯-ಪ) 
೩೦೫೬. ಬಿನ್ನೈಸು - ನಿಮಗೆ ಬಿನ್ನೈಪೆನು 
ನಯವ ಕೊಟ್ಟ ಮನೋಹರುಷದಿ ನಮಗಿತ್ತ 
ವೈಭವವ 
- ಕೈಯ ತೋರಿದ ಬಗೆಯ (ಸ-೯೧-೩) 
೩೦೫೭. ಬಿರಿ - ಬಿರಿದ ಕೆ೦ಂಜಾಜಿಯ ನಾಗ 
ಸಂಪಿಗೆ ಕಸ್ತುರಿ ಕ್ರಮುಕದೆಸಳು ಮುಡಿವಾಳವನು 
- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 


೫೪೬ 


(ಬೆ-೧೧-೩) 

೩೦೫೮. ಬಿರುದು - ಈರೈದು ತಾಳಿಗಳಿತ್ತು 

ಬಿರುದಿನ ಕಪ್ಪೆಂಟಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 

- ಊದುವ ಕಾಳೆಯದನರ್ಥಕವಾದಲ್ಲಿ 

ನುಡಿಸುವ ಬಿರುದು ಒಟಿಂಗ೧ಗಲ್ಲದೆ 

- ನಿನ್ನ ನಾಮ ವಾಲ್ಯೋಕಿಯನುದ್ಳರಿಸಿದೆ 
(ಸ-೧೪೫-೩) 

ದ ಕ್ಷಮಿಸುವುದೆನ್ನ ತಪ್ಪುಗಳ ಸ್ವಾಮಿ ಕ್ಷಮಿಸುವುದು 

ದಾಸೋಹಂ ಬಿರುದಿನೊಳು 

ಸ ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಪ) 

- ಬಿರುದುಳ್ಳವನು ನೀನು ಮೊರೆಹೊಕ್ಕೆನೈ ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 

- ಪರಮಪಾವನನೆಂಬ ಬಿರುದುಳ್ಳ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

- ಮೀಸಲಳಿಯದ ಪುಷ್ಪಮಾಲೆ ಧರಿಸಿ 

ಜಗದೀಶನೆಂಬ ಬಿರುದ ಪೊಗಳಿಸಿಕೊಳುತಿಪ್ಪೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ಯಂತ್ರವಾಹಕನೆಂಬ ಬಿರುದು ಸಲುವುದು 

ನಿನಗೆ ಕಂತುಪಿತ ಕಾಗೆನೆಲೆಯಾದಿಕೇಶವನೆ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೫) 

- ಭಕುತವತ್ಸಲನೆಂಬ ಬಿರುದು ಬೇಕಾದಡೆ 

ಶಕುತ ಸುಮ್ಮನೆ ಕಾಯೊ ಸುಲಭದಿಂದ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ಮಲೆವ ದುಷ್ಕತವೆಂಬ ಗಜಕೆ ಕೇಸರಿಯೆಂಬ 

ಛಲ ಬಿರುದು ತಾಳ ದೇವರ ದೇವ ನೀನೆನ್ನ 

- ಕಡಹಾಯಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೨) 

- ಕಾಳೆಗದೊಳೆದುರಿಲ್ಲ ಸುರವೃಂದದೊಳಗೆ 

ಕಟ್ಟಾಳು ಮನ್ಮಥನು ಈ ಚಲದಂಕ ಬಿರುದು 

- ಪಥ ನಡೆಯದಯ್ಯ (ಬೆ-೯-೩) 

೩೦೫೯. ಬಿಲು/ಬಿಲ್ಲು - ಜಲನಿಧಿಗೆ ಬಿಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹೂಡಿದನೆ ಕಾಮಕೊಲಿದು ಗೊಲ್ಲತಿ ಯೊಳಾಡಿ 

ದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 

- ನೀರ ಮಸ್ತಕದಲ್ಲಿ ಧರಿಸಿದನ ಕರಎಲ್ಲ ನಾರಿ 

ಯೊಳು ನಾರಾಯಣಾಸ್ತವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ತವಕದಿಂದಲಿ ಓಡಿದ ಭೂಭುಜರ ಕಡಿದ 

ಶಿವನ ಬಿಲ್ಲನು ಮುರಿದು 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಕೈತಪ್ಪಿ ಬಿದ್ದರೆ ಕದಿರಿಗೆ ಬಿಲ್ಲಾದೆ ಮತ್ತೆ ದೇವರ 

ಗುಡಿಗೆ ದೀಪವೇ ನಾನಾದೆ 

- ಕಾಯೊ ಎನ್ನನು ದೇವ (ಸ-೮೨-೨) 

೩೦೬೦. ಬಿಲುವಿದ್ಯೆ - ಬಿಲುವಿದ್ಯೈೆಯಲಿ 

ಪರಶುರಾಮನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೩) 

೩೦೬೧. ಬಿಲ್ಲೆ - ತೊಗಲ ಬಿಲ್ಲೆ ಕೊರಳಲಿ 

ಕಟ್ಟಕೊ೦ಡು ಹಗಲು ಇರುಳು ಅನ್ನಪಾನಕೆ 

ಹೋಗದೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

೩೦೬೨. ಬಿಸಜಸಂಭವ (ಬ್ರಹ್ಫ - ರಸಪೂರಿತ 


ಶ್ರುತಿ ಮಸುಳಿಸದಲೆ ತಂದೆ ಬಿಸಜಸಂಭವನಯ್ಯ 


ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧) 

೩೦೬೩. ಬಿಸಜಾಕ್ಷ/ಬಿಸರುಹಾಕ್ಷ (ಕೃಷ್ಣ 


ಬಿಸಜಾಕ್ಷ ಕಾಗೆನೆಲೆಯಾದಿಕೇಶವನ ದಿವ್ಯ 


ನಾಮಂಗಳಂ ಬಿಡದೆ 

ನ ಅಭ್ಯಾಸವನು ಮಾಡಬೇಕು 
(ಬೆ-೩೮-೫) 

- ಬಿಸಜಾಕ್ಷನ ನಾಮವ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-ಒ೧-೧) 


ಇ ಉಸುರಲೆನ್ನಳವಲ್ಲ ಬೆಸನಿತ್ತು ಸಲಹೆನ್ನ 


ಬಿಸರುಹಾಕ್ಷನೆ ಕಂಚಿ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೪) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 


೫೪೭ 


ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

೩೦೬೪. ಬಿಸಜಾಕ್ಷಿ - ನಸುನಗುವ ಪಲ್ಲ 

ಗುಣಶೀಲೆ ದೇವಿ ಬಿಸಜಾಕ್ಷಿ ಎನ್ನ ಹೃದಯ 

ದೊಳು ನಿಂದವಳೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೧) 

೩೦೬೫. ಬಿಸರುಹ - ಕೆಸರ ಚೊಗೆಯಂಬಿಡಿಸಿ 

ಗುಂಜ ಸರವಂ ತೆಗಿಸಿ ಬಿಸರುಹ ಮಣಿಮಾಲೆ 

ಕಡೆಗೆ ಇಡಿಸಿ 

- ಯಾಕೆಲೊ ರಂಗ ನಿನಗಿ೦ತ ಸಟನೆಯ 

ಮಾತು (ಸ-೨೧೬-೨) 

೩೦೬೬. ಬಿಸಿಗದಿರ (ಸೂರ್ಯ) - ಬಿಸಿಗದಿರ 

ಪೂರ್ವಾಚಲವನಡರಿ ಬಂದ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

೩೦೬೭. ಬಿಸಿಲು - ಘನ ಸತ್ತಿಗೆಯಂದು 

ಬಿಸಿಲು ಇಂದು 

- ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬.೩) 

೩೦೬೮. ಬಿಸುಡು - ಅರ್ಧದೇಹನ ಕೈಯ 

ತಲೆಯ ಕಪಟದಿಂದ ಕದ್ದು ಬಿಸುಟ ಕಳ್ಳ ಕೋ 

ಎನ್ನಿರೊ 

- ಕೋಕೋ ಕೋ ಎನ್ನಿರೊ 
(ಬೆ-೧೦೧-೧) 

- ಕಟ್ಟಾಳು ಭೀಮಸೇನನು ರಣದಿ ಗದೆಯಿಂದೆ 

ಕುಟ್ಟಿ ಬಿಸುಟಲಿ ನಿನ್ನ ತೊಡೆಗಳೆರಡನು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಮಗನ ನೆವದಿ ಕಾಳೆಗವ ಬಿಸುಟು ಸುರನಗರಿ 

ಗೈದಿದನು ವೈರಾಗ್ಯದಿಂದ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

- ತೂಂತಿಕೊಂಡೆನ್ನ ಬೆನ್ನಲೊಸ ರುವ 

ರೋಹಿತಕೆ ಅಂತ್ಯಮುಖ ಗ್ರಹಗಳನು ಕಳಚಿ 

ಬಿಸುಟೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೨) 

- ಪೊಡವಿಪಾಲಕರ.ವಂಶವನು ಒಬ್ಬನೆ ಕಡಿದು 

ಕೊಡಲಿಯನು ಬಿಸುಟಿ ಮಲಗಿದ ಭಾವವೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 

ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರೊ 

- ಆರು ಸಂಗಡ ಬಾಹೋರಿಲ್ಲ (ಬೆ-೧೫-೩) 

- ಅಂತರಂಗದೊಳಗೆ ಅಷ್ಟ ಜ್ಯೋತಿಯನಿಟ್ಟು 

ದಂತಿ ಎ೦ಟನು ಹಿಡಿದು ತರಿದು ಬಿಸುಟು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಊಟ್ಟಿದ್ದ ವಸ್ತ್ರ ಬಿಸುಡುತಿದೆ ತನ್ನ ದಿಟ್ಟ 

ತೇಜಿಯನೇರಿ ನೆಲಿಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೩) 

೩೦೬೯. ಬಿಳಿಗಿರಿವಾಸ - ಕಳವಿನವರು ಬಂದು 

ಇಳೆಯ ಮೇಲೆ ನಿಂದು ಬಿಳಿಗಿರಿವಾಸ 

ತಿರುಮಲೇಶ ಆದಿಕೇಶವ ತಾನೆಯೆಂದು 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೭) 

೩೦೭೩೦. ಬಿಳಿದು - ತಂಡ ತಂಡದಿಂದ ಸಣ್ಣ 

ಬಣ್ಣ ಬಿಳಿದನುಟ್ಟುಕೊಂಡು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 

- ಬಿಳಿದು ಪೊಂಬಟ್ಟೆ ನಾನಾ ವಿಚಿತ್ರದ ಬಣ್ಣ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಬೀಜ ಕರಿದಕೆ ಕಲು ಬೀಜ ಬಿಳಿದಕೆ ಮೋರೆ 

- ಜೀಜ ಮೂರನು ಚತ್ತಿ (ಬೆ-೧೬೨-೧) 

೩೦೭೧. ಬಿಳುಪು - ಕಪ್ಪು ಬಿಳುಪು ಕೆಂಪು 

ವರ್ಣದ ಪದಕ ಒ೦ದಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

೩೦೭೨. ಬೀಗ - ನಗರಾಜ ವೈರಿಯ ಮಗನ 

ಬೀಗನ ನಗವ ಬೆನ್ನಲಿ ಪೊತ್ತು ಜಗವನಾಳು 

ವವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೨) 

- ಭೂರಮಣಿಯನೊತ್ತಿ ಅಡಿಗೆ ಬೀಗನ 

ಶಿರವನ್ನು ಕಾಯ್ದ ಶ್ರೀರಮಣ ಆದಿಕೇಶವನನ್ನು 

ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೩) 


೫೪೮ 


- ಭಾವ ಮೈದುನ ಬಾರೊ ಮಾವ ಬೀಗನ 

ಅನುಜ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೨) 

- ಪಿತನು ಸಾಗರರಾಜ ಹಿತದಕ್ಕ ಶ್ರೀದೇವಿ 

ಅತಿ ಬೀಗನಾದವ ನಾರಾಯಣ 

- ಆರು ಸಮಯಕ್ಕೊದಗಲಅಲ್ಲ (ಬೆ-೩೨-೩) 

೩೦೭೩. ಬೀಗು - ರಾಗ ರಂಗು ಬಲು 

ಭಕ್ತಿಭಾವದೊಳು ಬೀಗಿ ಚೆನ್ನಕೇಶವನನು 

ನೆನೆಯದೆ 

ದ ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಅಲ್ಲ 
(ಸ-೨೩೧-೩) 

೩೦೭೪. ಬೀಜ - ಕಣ್ಣೇ ಕಾಮನ ಬೀಜ ಈ 

ಕಣ್ಣಿಂದಲೆ ನೋಡು ಮೋಕ್ಷಸಾಮ್ರಾಜ್ಯ 

- ಲಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೧) 

- ಸುಟ್ಟ ಬೀಜವ ಬಿತ್ತಿ ಬೆಳೆಯಲಾರದ ಕಾಯಿ 

ಬೆಟ್ಟದಿ ಸಾರವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

- ಬೀಜ ಮೂರನು ಬಿತ್ತಿ ಸಾಜ ಬೀಜವ 

ತೋರಿರಿ 

- ಚೀಜ ಮೂರನು ಚತ್ತಿ (ಬೆ-೧೬೨-ಪ) 

- ಬೀಜ ಕರಿದಕೆ ಕಲು ಬೀಜ ಬಿಳಿದಕೆ ಮೋರೆ 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

- ಬೀಜ ಮತ್ತೊಂದಕ್ಕೆ ಹದಿನೆಂಟು ಕಣ್ಣು 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

- ಸಕಲ ಜೀವರಾಶಿಗಳ ಕಲ್ಪಿಸುವ ಬೀಜ ಸುಖ 

ದಿಂದ ಮಾಯಾಂಗನೆಯರೊಡಲೊಳು 

- ಜಗದ೦ತರ್ಯಾಮಿ ಎಂತೆ೦ದು 
(ಬೆ-೫೮-೩) 

- ಘೋರ ಸಂಸಾರ ತನುವೆಂದು ತನ್ನಲಿ 

ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 

೩೦೭೫. ಬೀಜಾಕ್ಟರ (ಮಂತ್ರದ ಮೂಲಾಕ್ಷರ) 

- ಉತ್ತಮ ಅಉಮವ ಎಂಬ ಓಂಕಾರ ಬೀಜಾಕ್ಷರ 

ಚಿತ್ತದಲಿ ಗ್ರಹಿಸು ನೀ ಬಿಡಬೇಡ ಬಿಟ್ಟು ಕೆಡಬೇಡ 

- ದಾಸನಾಗೋ ಭವಪಾಶ ಸನೀಗೋ 
(ಬೆ-೨೦-೨) 

- ಬೀಜಾಕ್ಷರದ ಕೀರ್ತನೆಗೈಯ್ದು ಇನಕೋಟಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತೇಜನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

೩೦೭೬. ಬೀಡು - ನಾಡ ನಾನಾ 

ತಪೋಧನರು ತತ್ಕಾಲದಲಿ ಬೀಡ ಹೊರವಂಟು 

ನಡೆದುದು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

- ಬಪ್ಪುವ ಎ೦ಟನೆಯ ನಾಮದ ಪೆಸರಿನೊಳ್‌ 

ಇಪ್ಪ ಕಡೆಯ ಬೀಡಲಿ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೨) 

೩೦೭೭. ಬೀದಿ - ಬೀದಿಯೊಳು ಯಾತರಾ 

ನಂಟು ಬೇಡ ದಮ್ಮಯ್ಯ 

- ಚೀದಿಯೊಳು ಯಾತರಾ ಸ೦ಟು ಬೇಡ 
(ಸ-೧೮೫-ಪ) 

- ಕೊಂಡಾಡದಿರು ಬೀದಿಗೂಳುಂಬ ದೈವಗಳ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಪರಶು ನೇವಾಳಂ೦ಂಗಳಿರುತಿರೆ ಬೀದಿಯ 

ಬರಿಗಲ್ಲ ತೊಳೆಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

- ತಲೆ ಹುಳಿತ ನಾಯಂತೆ ಹಲವು ಬೀದಿಯ 

` ತಿರುಗಿ ಗೆಲವಿನಿಂದಲಿ ಮೂಲ ಮಲವನಳಿಯದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

೩೦೭೮. ಬೀಯಗ (ವಿವಾಹದ ಮೂಲಕ 

ನೆಂಟನಾದವನು) - ತನ್ನಯ ಬೀಯಗನ 

ತಲೆಯನ್ನು ಕಾಯಿದಂಥ ರಾಯನ ಕರೆದು 

ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

೩೦೭೯. ಬೀರ್‌ - ತಾಕೋ ಎಂದು ಒದರಿ 

ಬಗೆದು ಬೀರ್ದಾ 

- ನಾರಾಯಣನೆ ಈತ (ಸ-೧೩೮-೧) 

೩೦೮೦. ಬೀರ (ಕುರುಬರ ದೇವರು) - ನಾವು 

ಕುರುಬರು ನಮ್ಮ ದೇವರು ಬೀರಯ್ಯ 

- ಸಾವು ಕುರುಬರು (ಬೆ-೧೫೨-ಪ) 

೩೦೮೧. ಬೀಸಣಿಗೆ - ವಿನತೆಯಾತ್ಮಜ ಪಕ್ಷದ 


೫೪೯ 


ನಿಲನಿರೆ ಬೇರೆ ಬೀಸಣಿಗೆಯಿನ್ನೇಂ ಬೀಸಲಿ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೩) 

೩೦೮೨. ಬೀಸು - ಬಲೆಯ ಬೀಸಿದರು ಸಿಕ್ಕದು 

ಆ ಮೃಗಜಲದೊಳು ತಾ ನಿಲ್ಲದು 

- ಕೆ೦ಪು ಮೂಗಿನ ಪಕ್ಷಿ (ಸ-೮೮-೨) 

ದ ವಿನತೆಯಾತ್ಮಜ ಪಕ್ಷದನಿಲನಿರೆ ಬೇರೆ 

ಬೀಸಣಿಗೆಯಿನ್ನೇಂ ಬೀಸಲಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೩) 

- ಆಲವಟ್ಟಗೆ ಚಾಮರವ ಬೀಸುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೨) 

೩೦೮೩. ಬೀಳ್‌/ಬೀಳು - ಚೇತನವು ಕುಂದಿ 

ನಾಲಗೆ ಬೀಳ್ವ ಸಮಯದಲಿ ಏತರಾಸೆಯು 

- ಅಣುಮಹತ್ತಾದ ದೇವ (ಬೆ-೭೧-೩) 

- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 

ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 

- ಕಅಯೇರಿ ಬಂತು (ಬೆ-೧೩೦-೯) 

- ಸತ್ತವನಂತೆ ಬಿದ್ದಿಹುದಾವ ನೀತಿ 

ಪುರುಷೋತ್ತಮನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ಹತ್ತರೊಳು ಬಿದ್ದಿರ್ದ ಸರ್ಪ ಸಾಯಲಿ 

ಬಹುದೆ ತತ್ತ ಎಬಾಹಿರರಾದಿರೈ 

- ವಾಸುದೇವಾಯ ನಮೋ (ಬೆ-೯೦-೪) 

- ಬೀಳಬೇಡಿ ನರಕಕೆಂದು ಹೇಳಬಂದೆನೊ 

- ಕಣಿಯ ಹೇಳಬಂದೆ ನಾನು (ಬೆ-೭೨-೩) 

- ಮಿಳಿತ ಮಾನಿಸ ಪಿಂಡ ಪೂರ್ವಕರ್ಮ 

ದಿಂದ ನೆಲಕೆ ಬೀಳಲು ಅದು ಸಲಹಿ ರಕ್ಷಿಪುದೆ 

- ಮಗನಿಂದೆ ಗತಿಯು೦ಟೆ (ಬೆ-೧೪೫-೨) 

-. ಸುರವಾದ್ಯ ಮೊಳಗಲಂಬುಜಷಂಡ 

ಬೀಳ್ದಂದದಲಿ 

- ಪೂಸರನ ಜನಕನೇ (ಬೆ-೧೬೮-೨) 

- ಪರಬಲವ ನೋಡಿದರೆ ಉರಿದುರಿದು ಬೀಳ್ವ 

ಮನ ಸೆರೆಹಾಕಿ ನಿಲಿಸಿದೆಯೊ ಹರಿಯೆ _ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

ದ ಜ್ಯೋತಿರ್ಮಯವಾದ ದೀಪದ ಬೆಳಕಿಗೆ 

ತಾನು ಕಾತರಿಸಿ ಬೀಳ್ವ ಪತಂಗದಂದದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೧) 

_- ಅಂದವಹ ಸಂಪಿಗೆಯ ಅರಳ ಪರಿಮಳ 

ವುಂಡು ಮುಂದುವರಿಯದೆ ಬೀಳ್ವ ಮಧುಪ 

ನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

- ಕ್ರೂರ ಶಾಸ್ತ್ರವನೋದಿ ಕುರಿ ಕೋಣವನೆ 

ಕಡಿದು ಘೋರ ನರಕದಿ ಬೀಳುವುದನು 

ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಜಿ-೨೧- -೫) 

ದ ಅಬ್ಭಿಯೊಳಗೆ ಬಿದ್ದು ನಾನು ಒದ್ದು 

ಕೊಂಬೆನಯ್ಯ ಭವದಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೦) 

- ಬಂಧದೊಳಗೇ ಬಿದ್ದು ಹರಿಯನೇ 

ನೆನೆಯುತಿರೆ ಬೆ೦ದುಹೋಗುವುವು ದುರಿತಂ 

ಗಳೆಲ್ಲ 

- ನೇಮ ವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೩) 

- ಎಣ್ಣೆಗೊಪ್ಪರಿಗೆಯೊಳು ಬಿದ್ದು ಸ್ತುತಿಸಿದನಲ್ಲ 

ಚಿಣ್ಣ ಪಿತನಾ ಬಾಧೆಗೊದರಿದವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೧) 

- ಮಸ್ತಕ ಬಂದು ಪಾದಕ್ಕೆ ಬಿದ್ದು ಮುಕ್ಕಿ 

ಯಾವುದು ನೀವು ತಿಳಿದು ಹೇಳಿರಣ್ಣ 

- ಶಂಕರನಾರಾಯಣ ಚಡು (ಬೆ-೧೭೫-೭) 

- ಹೇಸಿಕೆಯ ಸಂಸಾರಸಾಗರದೊಳಗೆ ಬಿದ್ದು 

ಘಾಸಿಪಡಲಾರೆನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಹಳ್ಳದ ತಡೆಯಲಿದ್ದ ಸುಳ್ಳರೆಲ್ಲ ಕೂಡಿಬಿದ್ದು 

ಬೆಳ್ಳನೆ ಬೆಳತನಕ ನೀರ ತರುವರೆಲ್ಲರು 

- ಕಣಿಯ ಹೇಳಬಂದೆ ನಾನು (ಬೆ-೭೨-೨) 

- ನಾಯ ಬಾಯ ಅರಿವೆಯಂತೆ ನಾನಾ 

ಕೋಟಲೆಯಲಿ ಬಿದ್ದು ಬಾಯ ಬಾಯ ಬಿಡುತಲಿ 

ಸಾವುದೇನೊ ನೀ ನೋವುದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಒಡಲ ಆಸೆಗಾಗಿ ನೊಣವು ಕೊಡದ 

ಜೇನಿನಲ್ಲಿ ಬಿದ್ದು ತೊಡಕಿದಂತೆ ಪಾಶದಲ್ಲಿ ಬಿದ್ದು 


೫೫೦ 


ಬಾಯ ಬಿಡುತಲಿಹೆನು 

_ ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ಆಸೆಯ ಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 

ದೋಷಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 

- ಹೇಗೆ ನೀ ದಾಸನಾದೆ (ಬೆ-೨೨-೧) 

ದ ಹನುವೊಂದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೩) 

- ನಲಿದು ಉಂಬಾಗ ಹನಿ ನೆಲಕೆ ಬಿದ್ದುದ 

ಕೂಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಮೊಲೆ ಬಿದ್ದ ಹೆಣ್ಣಿನೊಳು ಮೋಹಕ್ಕೆ 

ಸೊಗಸಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

- ಬೆಲೆಬಿದ್ದ ಸರಕಿನೊಳು ಲಾಭವುಂಟೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

- ವಸುಧೆಯೊಳು ಕಲ್ಲಾಗಿ ಬಿದ್ದ ಸತಿಯಳ 

ಕಾಯ್ದೆ ಶಿಶುವು ಪ್ರಹ್ಲಾದಗೊಲಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ದೇವರಿಲ್ಲದ ಗುಡಿಯು ಹಾಳು 

ಬಿದ್ದಂಗಡಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಥಟ್ಟನೆ ಏಳಲು ಜುಟ್ಟ ಕಿತ್ತಿ ನೆಲಕೆ ಬಿದ್ದ 

ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ಹೊಳಲು ತುಂಬುವ ತೆರದಿ ಎಳೆದೆಳೆದು 

ಪಾಪಾತ್ಮ ಬಳಲಿ ಇಳೆಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಓಡೆಯ ಬಾಡದಾದಿಕೇಶವನಡಿಗಳನ್ನು ಸರಿಸಿ 

ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

- ಮೆದ್ದು ಹೋದ ಪಕ್ಷಿ ಬ೦ದು ಹದ್ದು ಹಿಡಿದು 

ಉದ್ದಕೆತ್ತಿ ಬುದ್ಧಿಹೀನನಾಗಿ ಬೆಳೆದು ಧರೆಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಿದ್ದುದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

- ಹನಿ ನೆಲಕೆ ಬಿದ್ದುದು ಕೂಡಿ ಅಳೆಯೆ 

ಕ್ಷೀರಾ೦ಂಬುಧಿಗೆ ಇಮ್ಮಿಗಿಲೊ 

- ಮುಂದೆ ದಯವಿರಅ ಕ್ರೀಹರಿಯೆ 
(ಸ-೨೧೪-೪) 

- ಹರಿಯ ನಿಂದಿಸಿ ಹರ ಘನನೆಂದು ನರಕಕ್ಕೆ 

ಬೀಳಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸಬಲ 

- ರಣದಲ್ಲಿ ತಲೆಹೊಯ್ದು ರುಂಡವು ಬೀಳಲು 

ಹೆಣನೆದ್ದು ಕುಣಿದಾಡಿತು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೩) 

-. ಬೆರೆತನ್ಯಜಾತಿಯ ಪರನಾರಿಯ ಕೂಡಿ 

ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 

'- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೩) 

೩೦೮೪. ಬುಗುಡಿ - ಬುಗುಡಿಯ ಕೊಟ್ಟೇ 

ನೆಂದು ರಗಡು ಕಿವಿಹಿಂಡಿ ತಂದ 

- ಎ೦ಥ ಟವಳಗಾರನಮ್ಮ (ಸ-೪೩-೬) 

೩೦೮೫. ಬುಡುಬುಡಿಸು - ಗಡಗಡನೆ 

ನಡುನಡುಗೆ ಬುಡುಬುಡಿಸಿ ಸಭೆ ಬೆದರೆ 

- ಕಂಡೆ ನಾ ತ೦ಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

೩೦೮೬. ಬುದ್ಧ - ಮಂಗಳಂ ಬುದ್ಧ ಕಲ್ಕಿಗೆ 

ಬ್ರಹ್ಮ ರುದ್ರೇಂದ್ರ ವಂದಿತಗೆ ಮಧುವೈರಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಘೋರತನವೆತ್ತ ತ್ರಿಮರದ ಕೀಲ ಪರಿದ 

ಮದನಾರಿಸಖ ಬುದ್ಧನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೩೦೮೭. ಬುದ್ಧಿ - ದೂರೋ ಬುದ್ಧಿ ಮಾಡ 

ಬೇಡ ಕೈಯೊಳಿಕೊ ಕಡ್ಡಿ ನಿನ್ನ ಕೈಯೊಳಿಕೊ 

ಕಡ್ಡಿ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೨ಅ) 

- ಗೊಲ್ಲತನವ ಬಿಡಿಸಿ ಗೋಗಾವ ಡಿಂಬ್ದರಿಸಿ 

ಉಳ್ಳ ತಸ್ಕರ ಬುದ್ಧಿ ಕಡೆಗೆ ಇರಿಸಿ 


೫೫೧ 


-. ಯಾಕೆಲೊ ರಂಗ ಸಿನಗಿ೦ತ ಸಟನೆಯ 

ಮಾತು (ಸ-೨೧೬-೧) 

- ಓ೦ದೊಂದು ಪರಿ ಬುದ್ಧಿಯ ಹೇಳಿ ಹಿರಣ್ಯಕ 

ಕಂದನ ನಿರ್ಬಂಧಿಸುತಿರಲು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೦) 

- ಎನ್ನ ಹೀನಬುದ್ಧಿ ಬಿಡಿಸೊ ಮುನ್ನ 

ಜನಾರ್ದನಾ ಏ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೧) 

- ನಯನ ಬುದ್ಧಿಯೊಳಗೊ ಬುದ್ಧಿ ನಯನದ 

ಒಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೧) 

ದ ಜಿಹ್ವೆ ಬುದ್ಧಿಯ ಒಳಗೊ ಬುದ್ಧಿ ಜಿಹ್ವೆಯ 

ಒಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೨) 

- ಪಂಕಜಾಕ್ಷ ನೀನು ಎನ್ನ ಮಂಕುಬುದ್ಧಿ ಬಿಡಿಸಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೨) 

- ಸರಸಿಜೋದ್ಧವಗೆ ಬುದ್ಧಿಯ ಪೇಳಿ ಪಣೆ 

ಯಲ್ಲಿ ಬರೆದ ಅಕ್ಷರವ ತೊಡೆಯಲಾಪೆಯಾ 

ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ಸಿಕ್ಕಿದ ಕಳವು ಸಹಿತವಾಗಿ ತಂದರೆ ತಕ್ಕ 

ಬುದ್ಧಿಯ ಹೇಳುವೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೯) 

- ನರಿಯ ಬುದ್ಧಿಯಲಿ ನಡೆದುಕೊಂಡರು ಇಲ್ಲ 

ಅರಿಯದೆ ಹಲವ ಹಂ೦ಬಲಿಸಿದರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

ದ ವಿದ್ಯೆಯಲಿ ಸುರಗುರುವೊ ಬುದ್ಧಿಯಲಿ 

ಮನುಮುನಿಯೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

- ಅಡಿಯ ಅಗಸನು ಎ೦ಬ ಎನಗೊಂದು 

ದೃಢಬುದ್ಧಿಯು ಇಲ್ಲದೆ 

- ಕಾಡುವ ದುರಿತಗಳ ನೀ ಅಡಿಸೆ೦ದು 
(ಬೆ-೬೦-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಯನ ಬುದ್ಧಿಗಳೆರಡು ನಿನ್ನೊಳಗೊ 

ಹರಿಯೆ 

- ನೀ ಮಾಯೆಯೊಳಗೋ (ಬೆ-೪೭-೧) 

- ಜಿಹ್ವೆ ಬುದ್ಧಿಗಳೆರಡು ನಿನ್ನೊಳಗೊ ಹರಿಯೆ 

- ನೀ ಮಾಯೆಯೊಳಗೋ (ಬೆ-೪೭-೨) 

ಎ ಸಿದ್ಧಿಯಲಿ ಕಪಿಲನೋ ಬುದ್ಧಿಗೆ 

ವಿನಾಯಕನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೩೦೮೮. ಬುದ್ಧಿಶೂನ್ಯ/ಬುದ್ಧಿಹೀನ ದ 

ಬುದ್ಧಿಶೂನ್ಯನಾಗಿ ನಾನು ಕದ್ದ ಕಳ್ಳನಾದೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೪) 

- ಮೆದ್ದು ಹೋದ ಪಕ್ಷಿ ಬಂದು ಹದ್ದು ಹಿಡಿದು 

ಉದ್ದಕಿತ್ತಿ ಬುದ್ಧಿಹೀನನಾಗಿ ಬೆಳೆದು ಧರೆಗೆ 

ಬಿದ್ದುದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

೩೦೮೯. ಬುಧ - ಧರೆ ಮಿತ್ರ ಬುಧ ಜನರ 

ಅಗ್ನಿಸಾಕ್ಷಿಯ ಮಾಡಿ ಕರವಿಡಿದು ಧಾರೆಯ 

ನೆರೆಸಿಕೊಂಡ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 

೩೦೯೦. ಬುರುಡೆ - ಚಿಕ್ಕದು ಮೊದಲು ನಾ 

ಸಾಸೂವೆ ಕಾಂಯಾಾದೆ ಚಿಕ್ಕ ಚಿನ್ಮಯಗೆ 

ಬುರುಡೆಯಾದೆ 

- ಕಾಯೊ ಎನ್ನನು ದೇವ (ಸ-೮೨-೩) 

೩೦೯೧. ಬುವಿ - ಶಿವ ಮಹಾದೇವನೆಂದರೆ 

ಹರಿಯು ದೈವ ಬುವಿಯೊಳು ಇವರಿಬ್ಬರು 

ಕರ್ತರೆ 

- ಶಂಕರನಾರಾಯಣ ಅಡು (ಬೆ-೧೭೫-೯) 

೩೦೯೨. ಬೂದಿ - ಕಾಡು ಸುಡುವುದ ಕಂಡೆ 

ಬೂದಿಯ ಕಾಣಲಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೧ 

-. ಹಾದಿಗಾಣದೆ ತೊಲಗಿ ಪೋಪೆನೆಂದರೆ 

ಭಾವ ಬೂದಿಯೊಳಗಾಡಿ ಮುಳುಗಾಡುತಿಹೆನೊ 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೩) 


೫೫೨ 


ದ ವೇದಮುಖದಣ್ಣನಿರೆ ಉರಿನಯನದಿಂದ 

ಸ್ಮರನು ಬೂದಿಯಾದಾಗ ಲೆಕ್ಕಿಸಲಿಲ್ಲವೇಕೆ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

೩೦೯೩. ಬೃಂದಾರಕ (ದೇವತೆ) - ಇಂದಿರಾ 

ದೇವಿಯು ಅರಿಯಲಾರಳು ದೇವ ಬೃಂದಾರಕ 

ರೆಲ್ಲ ನಿಂದು ಯೋಚಿಪರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

೩೦೯೪. ಬೃಂದಾವನ - ಯಾದವರಾಯ 

ಬೃ೦ದಾವನದೊಳು ವೇಣು ನಾದವ ಮಾಡುತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-ಪ) 

೩೦೯೫. ಬೃಹಸ್ಪತಿ - ವಾಗೀಶ ಬೃಹಸ್ಪತಿ 

ಹಜಾರದೊಳು ತಲೆದೂಗಿ ಶ್ರುತಿ ಶಾಸ್ತ್ರದಲಿ 

ಸ್ತುತಿಸಿಹರು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೭ಬ) 

- ನೋಡಿದಾಗಲೆ ಬೃಹಸ್ಪತಿ ಸತಿಗೆ ಅಳುಪಿದನ 

ಸೂಡಿದಾತನ ಸ್ನೇಹವನು ಮಾಡಿಕೊಂಡಿರ್ಪೆ 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೩) 

೩೦೯೬. ಬೆಂಗೊಳ್ಳು (ಬೆನ್ನಟ್ಟು) - ಬೆ೦ಗೊಂಡು 

ಪೋಗಿ ಅವನಂಗವ ಸೀಳಿ ವೇದಂಗಳ 

ತಂದವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

೩೦೯೭. ಬೆಂಡಾಗು - ನರರ ಕೊಂಡಾಡಿ 

ನಾಲಗೆಯೊಣಗಿ ಅತಿಯಾಗಿ ನರನರಳಿ 

ಬೆಂಡಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೫) 

೩೦೯೮. ಜೆಂಬತ್ತು - ಭೇದಿಸಿ ನೋಡುವವ 

ರುಂಟು ಬೆಂಬತ್ತಿ ಬಾರದಿರಯ್ಯ 

-. ಚೀದಿಯೊಳು ಯಾತರಾ ನಂಟು ಬೇಡ 
(ಸ-೧೮೫-ಅ) 

೩೦೯೯. ಬೆಂಬಲ - ಡಂಭವ ಮಾಡಿಕೊಂಡು 

ತುಂಬ ಪಾಪವೊಳಗೆ ಹ೦ಬಲಿಸಿದರಿನ್ನು 

ಬೆ೦ಬಲಕಾರುಂಟು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹೇಗೆ ನೀ ದಾಸನಾದೆ (ಬೆ-೨೨-೧೮) 

- ಧುರದೊಳು ತನಗೆ ಬೆ೦ಬಲ ಮಾಡಿಕೊಂಡು 

ಭೂವರಗೆ ತಾನೊಲಿದನ 

- ರಾಜವದನೆ ಸುರರಾಜನ (ಬೆ-೯೭-೨) 

೩೧೦೦. ಬೆಂಬಿಡು - ಬೆಂಬಿಡದೆ ದೈತ್ಯರನು 

ಕೊಂದ ಗುಣ ಸಂಪನ್ನ ಸುಂದರ ಕೃಷ್ಣಪೆ೦ಬ 

ಮದ ಸೊಕ್ಕಿದಾನೆ 

- ಆನೆ ಡೆ ನೋಡಮ್ಮ 
(ಸ-೧೫-೩) 

೩೧೦೧. ಬೆಕ್ಕಸಬೆರಗಾಗು - ಪಕ್ಷಿವಾಹನನ 

ಗುಣ ಲೆಕ್ಕಿಸಿ ಪೊಗಳದೆ ಬೆಕ್ಕಸ ಬೆರಗಾಗಿ ಅಕ್ಕಿಗೆ 

ತಿರುಗುವವ 

- ಹೇಗೆ ನೀ ದಾಸನಾದೆ (ಬೆ-೨೨-೨೦) 

೩೧೦೨. ಬೆಟ್ಟ - ಸುಟ್ಟ ಬೀಜವ ಬಿತ್ತಿ 

ಬೆಳೆಯಲಾರದ ಕಾಯಿ ಬೆಟ್ಟದಿ ಸಾರವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

- ಬೆಟ್ಟ ನೀನು ಪೊತ್ತರೆ ಕುಚದ ಬೆಟ್ಟಗಳೆರಡನು 

ತಾ ಪೊತ್ತಳೊ 

- ನಿನಗಿಂತ ಕು೦ದೇನೊ (ಬೆ-೮೭-೩) 

- ನೆಟ್ಟನ ದಾರಿಯ ಬಟ್ಟೆಯೊಳಿರುತಿರೆ ಬೆಟ್ಟವ 
ಳಸಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೧) 

- ತಮನೊಡನೆ ಹೋರಿ ಬೆಟ್ಟವನು ಬೆನ್ನಲಿ 

ಪೊತ್ತು ರಮಣಿ ಧರೆಯನು ತಂದ ಆಯಾಸವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ಕಟ್ಟಾಳು ಕಡುಜಾಣನಾಗಿ ಪಟ್ಟಿದರಿಲ್ಲ 

ಬೆಟ್ಟಗಳನು ಕಿತ್ತಿ ಇಟ್ಟರಿಲ್ಲ 

ಸ ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ಬೆಟ್ಟದಾ ತುದಿಯಲ್ಲಿ ಬೆಳೆದ ವೃಕ್ಷಂಗಳಿಗೆ 

ಕಟ್ಟೆಕಟ್ಟುತ ನೀರ ಹೊಯ್ತರಾರು 

- ತಬ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

ದ ಬೆಟ್ಟದಾತ್ಮಜೆ ಬೆನಕ ಪೆಸರ್ಗೊಂ೦ಡು ತನ 

ನಾಮ ಗುಟ್ಟಿನಲಿ ನೆನೆಸಿದುದಾವನು 

- ಆತನೇ ಪರಮಾತ್ಯ ಪರತತ್ತ್ವ 
(ಬೆ-೭೪-೨) 


೫೫೩ 


-ಆ ಬೆಟ್ಟದಂತೊಟ್ಟಿರ್ದ ವಸ್ತರಾಶಿಗಳೆಲ್ಲ 

ನ ವಾಸುದೇವಾಯ. ನಮೋ ಔ್ರ- ೯೦-೧೧) 

೩೧೦೩. ಬೆಡಗು (ಅ೦ದ) - ನಡು 

ಬೆರಳುಂಗುರದಿಂದ ಕೈಯ ಬೆಡಗ ನೋಡಿದ 

ಜನರಿಗೆ ಪುಟ್ಟಿತಾನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

೩೧೦೪. ಬೆಡಗು (ಒಗಟು) - ಬೆಡಗ ಬಲ್ಲರೆ 

ಪೇಳಿ ಕನಕದಾಸ ಎನ್ನೊಡೆಯಾದಿಕೇಶವ 

ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ಸುಂಗಿತು 
(ಬೆ-೧೫೮-೩) 

- ಕಾಗೆನೆಲೆಯಾದಿಕೇಶವ ಬಲ್ಲನೀ ಬೆಡಗ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-ಪ) 

೩೧೦೫. ಬೆಡಗು (ಚಮತ್ಕಾರ) - ಹೊಳೆಯ 

ಒರತೆಯಲಿ ಮಳಲು ಚೆಲ್ಲಿದಂತೆ ಕೆಳದಿಯರ 

ಕೂಡಾಡಿ ಕಲಿತೆಯೊ ಬೆಡಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

- ಭಾಗವತರ ಬೆಡಗಿದು ಬೆಳುದಿಂಗಳಾಯಿ 

ತಮ್ಮ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೩) 

- ಧೂಳಿಗೆ ಹಾರುವ ಮಣ್ಣ ಮೇಲೆ ಮುದ್ದೆಯ 

ಕಲಸಿ ಲೋಲನಾಗಿದು ಸೊಬಗಾದ ಬೆಡಗು 

- ಚೀಜ ಮೂರನು ತತ್ತಿ (ಬೆ-೧೬೨-೨) 

- ಬೆಡಗಿಲಿ ಮುಗಿಲಿಗೆ ಬೆಳೆದು ಬಲಿಯನು 

ಅಡಿಯಿಂದ ಪಾತಾಳಕೊತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೫) 

- ಹುಡುಗ ಹಾರುವನಾಗಿ ನಮ್ಮ ರಂಗ 

ಬೆಡಗಿಲಿ ಮುಗಿಲಿಗೆ ಬೆಳೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೫) 

೩೧೦೬. ಬೆಣ್ಣೆ - ಸವರಿ ದಶಶಿರ ಬೆಣ್ಣೆ ಕದ್ದನ 

ಯುವತಿಯರ ವ್ರಶಗೆಡಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಶಿಶುವಿಂಗೆ ಪ ಪಾಲ್ಚೆಣ್ಣೆ ನಡೆಸಬೇಕು 


- ಏನು ಇಲ್ಲದ ಎರಡು ದಿನದ ಸಂಸಾರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೧೪-೧) 

- ನೆರೆಯಾದಿಕೇಶವನು ತಾ ಬೆಣ್ಣೆಗಳ್ಳನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೫) 

- ಮಗುವು ಬಲ್ಲುದೆ ಇಷ್ಟು ಬೆಣ್ಣೆಯ ಕದ್ದರೆ 

ಬಿಗಿಯಬಹುದೆ ಶ್ರೀಚರಣವನು 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ಕಾರಣಾತ್ಮಕ ಕಾಗೆನೆಲೆಯಾದಿಕೇಶವ ಕ್ಷೀರ 

ಬೆಣ್ಣೆಯ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ಹಣ್ಣುಹ೦ಪಲ ಕಂಡು ಬಿಡದ ಮಕ್ಕಳು ಇಂಥ 

ಬೆಣ್ಣೆಯ ಬಿಡುವರೇನೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೬) 

- ಕಟ್ಟಿದ ನೆಲುವಿನ ಬೆಣ್ಣೆಯನೀವೆನು ಬಿಟ್ಟು 

ಕಳುಹಿರಮ್ಮ ಆದಿಕೇಶವನ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೩) 

- ಕಾಸಿದ್ದ ಹಾಲನ್ನು ಕಾವಡಿಯೊಳು ಹೆಪ್ಪಿಟ್ಟು 

ಲೇಸಾಗಿ ಕಡೆದು ಹೊಸಬೆಣ್ಣೆ ಕೊಡುವೆ 

- ಏಳು ನಾರಾಯಣ (ಸ-೫೯-೧) 

- ತೊಡೆದನವರ ಬಾಯನು ಬೆಣ್ಣೆಗಳಿ೦ದ 

ತುಡುಕುತನಗಳೊಳಿತೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೫) 

೩೧೦೭. ಬೆತ್ತ - ದುಂಡುನಾಮವ ಬರೆದು 

ಭಂಡತನದಿ ಜಗದಿ ದಂಡಿಗೆ ಬೆತ್ತ ಪಿಡಿವನು 

ಹೆಂಡಿರ ಕಾಯ್ದ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

೩೧೦೮. ಬೆದರು - ಬೆದರಬೇಡೆನುತ ಅಭಯ 

ವನಿತ್ತು ಮುದದಿಂದ ಸುಧೆಯೊಳಗೆ ಬಂದು 

ಜನಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಇರಿತಕೆ ಬೆದರುವ ಮದಕರಿ ಮರಿಯೆಂಬ 

ಕೋಡಗಮರಿ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 


೫೫೪ 


- ಮಂಡಲಪತಿಯು ಶೋಧಿಸಿ ಹಿಡಿದೆಳತಂದು 

ಭಂಡುಮಾಡಲು ಬೆದರುವಳೆ ಕೇಳೆಲೊ ಹರಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

- ಕಲಿಗೆ ಬೆದರುವರಲ್ಲ ಕಾಲನ ಬಾಧೆಗಳಿಲ್ಲ 

ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

ದ ಬ್ರಹ್ಮಅಖತವ ಮೀಂ ಖಾಶ್ಟರು 
(ಬೆ-೨೫-೫) 

- ಗಡಗಡನೆ ನಡುನಡುಗೆ ಬುಡುಬುಡಿಸಿ ಸಭೆ 

ಬೆದರೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

- ಘೋರ ದುರಿತಗಳ ಬೆದರಿಸಿ ಓಡಿಸುವುದು 

- ನಾರಾಯಣಿನು ಮನವೆ (ಬೆ-೧೪೧-ಪ) 

೩೧೦೯. ಬೆನಕ - ಬೆಟ್ಟದಾತ್ಮಜೆ ಬೆನಕ 

ಪೆಸರ್ಗೊಂಡು ತನ ನಾಮ ಗುಟ್ಟಿನಲಿ ನೆನೆಸಿದು 

ದಾವನು 

- ಆತನೇ ಪರಮಾತ್ಮ ಪರತತ್ತ್ವ 
(ಬೆ-೭೪-೨) 

೩೧೧೦. ಜೆನ್ನಕೊಡು (ಭಾರವನ್ನು ಹೊರು) 

- ಉರಗನಂದದಿ ಮಂಚವಾಗುವನು ನಾನಲ್ಲ 

ಗರುಡನಂದದಿ ಬೆನ್ನಕೊಡುವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೩) 

೩೧೧೧. ಬೆನ್ನಟ್ಟು - ಅಸುರ ಬೆನ್ನಟ್ಟಿ ಬರೆ 

ಪಶುಪತಿಯ ರಕ್ಷಿಸಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ತನ್ನ ಮುಂಗೋರೆಗಳ ಮಸೆದೊಡನೆ ರಕ್ಕಸನ 

ಬೆನ್ನಟ್ಟಿ ಬರಸೆಳೆದು ಸದೆದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ದಂತಿ ಮದವೇರಿ ಬೆನ್ನಟ್ಟದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

೩೧೧೨. ಬೆನ್ನಬಿಡು (ಹಿ೦ಬಾಲಿಸದಿರು) - 

ಬಡತನವು ಸಾಕೆಂದು ಸಿರಿತನವ ಬಯಸಿದರೆ 

ಪಡೆದದ್ದು ಪೂರ್ವದಲಿ ಜೆನ್ನಬಿಡದು 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

೩೧೧೩. ಬೆನ್ನು - ಮುನ್ನ ಮಾಡಿದ ಪುಣ್ಯ 

ಬೆನ್ನತ್ತಿ ಬರುವುದು ಮುಂದೆ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬೆನ್ನಿನಲಿ ವಸುನಿಕರ ಸ್ಮರನು ಲಿಂಗದಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩) 

- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯ್ತಂದೆ ಅತ್ತು 

ಕರೆದುಳಿವರು ಮತ್ತೆ ಬೆನ್ನಲೆ ಬಾಹರೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ಸೂಜಿಯ ಬೆನ್ನಲಿ ರಾಜಿಪ ತೆರದಿ ಸಹಾಜರ 

ಒಳಗಿಪ್ಪೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

- ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಧರೆಯ ಬೆನ್ನಲಿ ಶಿರವ ಮಡಗಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ತೂಂತಿಕೊಂಡೆನ್ನ ಬೆನ್ನಲೊಸರುವ 

ರೋಹಿತಕೆ ಅ೦ತ್ಯಮುಖ ಗ್ರಹಗಳನು ಕಳಚಿ 

ಬಿಸುಟೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೨) 

- ತಮನೊಡನೆ ಹೋರಿ ಬೆಟ್ಟವನು ಬೆನ್ನಲಿ 

ಪೊತ್ತು ರಮಣಿ ಧರೆಯನು ತಂದ ಆಯಾಸವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ಮೇದಿನಿಯ ತಾಳ್ಪ ಕೂರ್ಮಾವತಾರನೆ 

ಬಾಡದಾದಿಕೇಶವರಾಯ ಬೆನ್ನಲೆತ್ತಿಕೊಂಡು 

- ಕಡಹಾಂಸೊ ಕಮಲಲಲೋಚನನೊಲ್ಸೆ 
(ಬೆ-೬೨-೩) 

- ನಗರಾಜ ವೈರಿಯ ಮಗನ ಬೀಗನ ನಗವ 

ಬೆನ್ನಲಿ ಪೊತ್ತು ಜಗವನಾಳುವವನ 

- ಕರೆತಾರೆ ಕಾಮಿಸಿಕಮಲಅಖಪಿತನ 
(ಬೆ-೯೩-೨) 

- ಕುಟ್ಟಿಕೊಳ್ಳದಿರಿ ಜಟ್ಟಿ ಗುಂಡಿನಲಿ ಚಿಟ್ಟಿಕೊಳ್ಳ 

ದಿರಿ ಬೆನ್ನಲಿ ಸಿಡಿಯನು 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೩) 

- ಸುಮತವನು ಬೆನ್ನಲ್ಲಿ ಸಲೆ ಆತು ರಕ್ಷಿಸಿದೆ 


೫೫೫ 


ಕಮಠ ಮೂರುತಿ ನಿನಗೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಮತ್ಸ್ಯಾವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳು ತಾಳಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೧) 

- ನೀರ ಪೊಕ್ಕವನೆಂದೆನೆ ಬೆನ್ನಿನ ಮೇಲೆ ಭಾರ 

ತಾಳ್ದವನೆಂದೆನೆ 

ಎ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೧) 

೩೧೧೪. ಬೆನ್ಷತ್ತು (ಬೆನ್ನು ಹತ್ತು - ಮುನ್ನ 

ಮಾಡಿದ ಪುಣ್ಯ ಬೆನ್ನತ್ತಿ ಬರುವುದು ಮುಂದೆ 

ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 

೩೧೧೫. ಬೆಮೆಗೊಳು (ಬ್ರಾಂತನಾಗು) - 

ಧಿಮಿಧಿಮಿ ಗಣಗಣವೆಂಬ ಗಂಟೆಯ ರವಕೆ 

ಬೆಮೆಗೊಳುತಿರುವಾ ಹರಿಣನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೪) 

೩೧೧೬. ಬೆರಗು - ಅಷ್ಟಮದದಿಂದ ಮೆರೆವ 

ವಗೆ ಬೆರಗಿನ ರೋಗ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೪) 

೩೧೧೭ ಬೆರಣಿ - ಬೆಳ್ಳಕ್ಕಿ ಬೆರಣಿಯ ಮಾಳ್ಪುದ 

ಕಂಡೆ ನರೆ ಸೂಳೆಗೆಯ್ವುದ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೨) 

೩೧೧೮. ಬೆರಸು - ತನ್ನ ಬಳಗವೆರಸಿ ಉಣ್ಣದ 

ಭಾಗ್ಯವೇತಕೆ 

ದ ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೩) 

- ಕುಸುಮಸೌರಭವ ಎಡೆವೆರಸಿ ಮಾರುತ 

ತೀಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಸೂತಕಾಬ್ಲಿಯಲಿ ನವಮಾಸ ತುಂಬಿರೆ ತನ್ನ 

ಮಾತೆಯುದರದಿ ಬಂದು ಬೆರಸಿ ಬೆಳೆದು 

- ತಾನಾರು ದೇಹವಾರು (ಬೆ-೧೪-೨) 

- ಕೃತಕಮಯ ಪಣ್ಯಾಂಗನೆಯರರ್ತಿಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮನೋರಥ ಸಿದ್ಧಿಯಲಿ ನಿರೀಕ್ಷಿಪೆನೆಂದು ಕುಜನ 

ಸಮ್ಮತವೆರಸಿ 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೪) 

- ಭೂತಳವೆರಸಿ ರಸಾತಳಕೊಯ್ದನ ಪಾತಾಳ 

ದೊಳು ಕಂಡೆ ಗೋವಿಂದ 

-. ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೩) 

೩೧೧೯. ಬೆರಳು - ನಡು ಬೆರಳುಂಗುರದಿಂದ 

ಕೈಯ ಬೆಡಗ ನೋಡಿದ ಜನರಿಗೆ ಪುಟ್ಟಿತಾನಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

-._ಪೊಡವಿಯ ಈರಡಿ ಮಾಡಿದ ದೇವನ 

ಕುಡಿಬೆರಳನೆ ಕರದಲಿ ಪಿಡಿದು 

- ಮಗ ನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ಗರಳಕಂಧರನು ಬೆರಳೆತ್ತಿ ಪೊಗಳಲು ತರಳ 

ಗೊಲಿದು ನಿಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೪) 

- ಬೆರೆಯದಿರು ಬೆರೆಯದಿರು ಎಲೆ ಮಾನವಾ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-ಪ) 

ಎ ಬೆರೆತನ್ಯಜಾತಿಯ ಪರನಾರಿಯ ಕೂಡಿ 

ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೩) 

೩೧೨೦. ಬೆರೆ - ಇಳೆಯೊಳು ಸುರಾಸುರ 

ರೈತಂದು ಬೆರೆಯಲು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೩೧೨೧. ಬೆರೆತುಕೊಳ್ಳು - ಬೆರೆತುಕೊಂಡಿರಲು 

ಸಜ್ಜನರ ಗೆಳೆತನವಿಲ್ಲ ಪರಮಹಂಸನೆ ಹರಿಸೊ 

ಇಂಥ ಕೊರತೆಗಳೆಲ್ಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೨) 

- ಗುರುಹಿರಿಯರ ಕಂಡು ಸರಿಸಮಾನದಿ ನಾನು 

ಬೆರೆದುಕೊಂಡಿದ್ದೆನೋ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೫) 

- ಬೆಲೆಬಿದ್ದ ಸರಕಿನೊಳು ಲಾಭವುಂಟೆ 


೫೫೬ 


- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

೩೧೨೨. ಬೆಲ್ಲ - ಬೆಲ್ಲವು ಕರದೊಳಗಿರುತಿರೆ 

ಕಾಡಿನ ಕಲ್ಲನು ಕಡಿಯಲಿನ್ನೇಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೩) 

೩೧೨೩. ಬೆಸ - ಹೊತ್ತಾರೆಯೊ ಬೈಗಿನೊಳೊ 

ಆಗಲೊ ಈಗಲೊ ಕಾಯ ನಿತ್ಯ ಸ್ಥಿರವೆಂದು 

ನಂಬಬೇಡ ನಿನಗೆ ಡಂಬ ಬೆಸ 

- ದಾಸನಾಗೋ ಛಭವಪಾಶ ನೀಗೋ 
(ಬೆ-೨೦-೨) 

೩೧೨೪. ಬೆಸನ - ಉಸುರಲೆನ್ನಳವಲ್ಲ ಬೆಸನಿತ್ತು 

ಸಲಹೆನ್ನ ಬಿಸರುಹಾಕ್ಷನೆ ಕಂಚಿ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೪) 

೩೧೨೫. ಬೆಸಸು - ಅತಿಬೇಗ ಚಲಿಸೆಂದು 

ಬೆಸಸಲಾ ಮುನಿಯಿಂದ ಗತಿಗೆಟ್ಟು ಉರಗ 

ನಾಗಿರ್ದ ಪರಿಯರಿತು 

- ನೋಡಿ ಮರುಳಾಗದಿರು 
(ಬೆ-೧೨೭-೧) 

೩೧೨೬. ಬೆಳಕು ಜ್ಯೋತಿರ್ಮಯವಾದ 

ದೀಪದ ಬೆಳಕಿಗೆ ತಾನು ಕಾತರಿಸಿ ಬೀಳ್ವ ಪತಂಗ 

ದಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೧) 

೩೧೨೭. ಬೆಳಗು (ಬೆಳಗಿಸು) - ಭಾಗವತ 

ಜನ ನಿವಹ ಸುಮನಸ ಸುದತಿಯರು 

ರತ್ನದಾರತಿಯಂ ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 

- ಶತ ಸಾಹಸ್ರ ಲಕ್ಷ ಪಣತೆಯ ಗೋಘೃತ 

ದೀಪ ಬೆಳಗಲಚ್ಯುತ ನಿಳಯದಿ 

ನ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಎಂಜಲ ಹರಿವಾಣಗಳ ಬೆಳಗುವೆ ನಾನು 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೩) 

೩೧೨೮. ಬೆಳಗು (ಹಗಲು) - ಕತಲೆಕಾಳ 

ಬೆಳಗಮಾಡಿ ಹೊತ್ತುಗಳೆವರೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏಳು ಶ್ರೀಗಿರಿಗೊಡೆಯ ಶ್ರೀ ವೆಂಕಟೇಶ 
ಏಳಯ್ಯ ಬೆಳಗಾಯಿತು 

- ಏಳು ನಾರಾಯಣ (ಸ-೫೯-ಪ) 

- ಹುಣ್ಣಿವೆ ಮುಂದಿನ ಬೆಳಗಲಿ ಬಾಹೋದು 
ತಣ್ಣನ ಹೊತ್ತಲಿ ತವಕಗೊಂಬುವುದು 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೧) 


೩೧೨೯. ಬೆಳಗು (ಹೊಳೆ) - ಅಂದು ಕೌಸಲ್ಯ 


ಗರ್ಭ ಚ೦ದ್ರಮನಾಗಿ ಬೆಳಗಿ ಕೊಂದೆ ರಾವಣ 

ಕುಂಭಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಹರಗೆ ನಯನವಾಗಿ ಮಕುಟವ ಬೆಳಗುವನ 

ತರುಣಿಯ್ಯೈವರ ಲಜ್ಜೆ ಕಾಯ್ದವನ 

- ನೆನೆಯ ಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

೩೧೩೦. ಬೆಳಿಸು (ಬೆಳೆಸು) - ಕುಲಹೀನರಾ 

ಕೂಡೆ ಸ್ನೇಹ ಬೆಳಿಪನ ಸ೦ಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೩ 

೩೧೩೧. ಬೆಳು (ಬೆಳಗು, ಹಗಲು) - ಹಳ್ಳದ 

ತಡೆಯಲಿದ್ದ ಸುಳ್ಳರೆಲ್ಲ ಕೂಡಿಬಿದ್ದು ಬೆಳ್ಳನೆ 

ಬೆಳತನಕ ನೀರ ತರುವರೆಲ್ಲರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೨) 

೩೧೩೨. ಬೆಳುದಿಂಗಳು - ಉತ್ತರದಿಶೆಯೊಳು 

ಬೆಳುದಿ೦ಗಳಾಯಿತಮ್ಮ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೨) 

- ಭಾಗವತರ ಬೆಡಗಿದು ಬೆಳುದಿ೦ಂಗಳಾಯಿ 

ತಮ್ಮ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೩) 


೩೧೩೩. ಬೆಳೆ (ಸಸ್ಯಗಳನ್ನು ಬೆಳೆಸು) - ಬಿತ್ತಿ 


ಬೆಳೆವೆವೆಂದು ನೀವು ವ್ಯರ್ಥ ಚಿಂತೆ ಮಾಡಿ 

ಬರಿದೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಬೆಟ್ಟದಾ ತುದಿಯಲ್ಲಿ ಬೆಳೆದ ವೃಕ್ಷಂಗಳಿಗೆ 


೫೫೭ 


ಕಟ್ಟಿಕಟ್ಟುತ ನೀರ ಹೊಯ್ತರಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

೩೧೩೪. ಬೆಳೆ (ವೃದ್ಧಿಯಾಗು) - ಸೂತಕಾಬ್ಧಿ 

ಯಲಿ ನವಮಾಸ ” ಖಂಬಿರೆ ತನ್ನ ಮಾತೆ 

ಯುದರದಿ ಬಂದು ಬೆರಸಿ ಬೆಳೆದು. 

- ತಾನಾರು ದೇಹವಾರು (ಬೆ-೧೪-೨) 

- ಸೆಳೆಯುತಿದ್ದನು ಖಳನು ಬೆಳೆಯುತಿದ್ದುವು 

ಸೀರೆ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಹೇವವಿಲ್ಲದ ಹೆಣ್ಣು ಗಜುಗುಬೆಳೆದಾ ಕಣ್ಣು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಹುಡುಗ ಹಾರುವನಾಗಿ ನಮ್ಮ ರಂಗ 

ಬೆಡಗಿಲಿ ಮುಗಿಲಿಗೆ ಬೆಳೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೫) 

- ಬೆಡಗಿಲಿ ಮುಗಿಲಿಗೆ ಬೆಳೆದು ಬಲಿಯನು 

ಅಡಿಯಿಂದ ಪಾತಾಳಕೊತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೫) 

- ಸತ್ತು ಹುಟ್ಟಲಿಲ್ಲವೆಂದು ಅತ್ತ ನೋಡಿ ಇತ್ತ 

ತಿರುಗಿ” ತತ್ತಿಯೊಳಗೆ ಬೆಳೆದವೆಲ್ಲ ಸತ್ತವೆನ್ನುತ 

- ಎರಡು “ಸಾವಿರದ ಜಹ್ಟೆಯುರಗ 
(ಸ-೪೮-೪) 

- ಅಕಳಂಕ ಶ್ರೀಹರಿ ಭಕುತಿಗೆ ಮನ ಬೆಳೆದು 

ರುಕುಮಿಣಿಯರಸ ಕೈವಶವಾದನೆನಗೆ 

- ಬದುಕಿದೆನು ಬದುಕಿದೆನು 
(ಸ-೧೭೧-೨) 

- ಓಂಕಾರದೊಳಗೆ ಪಟ್ಟಿ ಓಂಕಾರದೊಳಗೆ 

ಬೆಳೆದು ಓಂಕಾರದೀ ಜಗವ ಎತ್ತಿ ಮೆರೆವುದೋಂ 

ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

- ಕುಂಟಿ ಕೂರಿಗೆಯಿಂದೆ ಹೆಂಟೆ ಮಣ್ಣ ಹದ 

ಮಾಡಿ ರಂಟೆಹೊಡೆದು ಬೆಳೆಸುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೬) 


` ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕುಂಟಿ ಕೂರಿಗೆಯಿಂದೆ ಹೆಂಟೆ ಮಣ್ಣ 

ಹದಮಾಡಿ ರಂಟಿೆಹೊಡೆದು ಬೆಳೆಸುವುದು 

ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 

೩೧೩೫. ಬೆಳ್ಳಕ್ಕಿ - ಬೆಳ್ಳಕ್ಕಿ ಬೆರಣಿಯ ಮಾಳ್ಪುದ 

ಕಂಡೆ ನರೆ ಸೂಳೆಗೆಯ್ವುದ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೨) 

- ಕಳ್ಳರಿಗೆ ಕಳ್ಳನ೦ತೆ ಬೆಳ್ಳಕ್ಕಿಯಂದದಿ ಡಂಬ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-ಪ) 

೩೧೩೬. ಬೆಳ್ಳಿ ದ ಬೆಳ್ಳಿಕಣ್ಣಿನವರು ತಿಳಿಯ 

ಲಾರದ ಮಾತು ಬಲ್ಲ ಆದಿಕೇಶವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೫) 

-. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ 

ಹೊದ್ದುಕೊಂಡು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

ದ ಧಾತುಗೆಟ್ಟು ಬೆಳ್ಳಿ ಬಂಗಾರದಲಿ ಮೆರೆವ 

ಧೂರ್ತೆಯರ ನೋಡುವೀ ಚಕ್ಷುರಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೧) 

೩೧೩೭. ಬೇ (ಸುಡು, ಬೇಯಿಸು) - ಬೇವ 

ಕಿಚ್ಚನು ಹಿಡಿದು ನುಂಗಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

೩೧೩೮. ಬೇಗ/ಬೇಗದಿ/ಬೇಗನೆ - ಅತಿಬೇಗ 

ಚಲಿಸೆಂದು ಬೆಸಸಲಾ ಮುನಿಯಿಂದ ಗತಿಗೆಟು 

ಉರಗನಾಗಿರ್ದ ಪರಿಯರಿತು ಜು 

- ನೋಡಿ ಮರುಳಾಗದಿರು (ಬೆ-೧೨೭-೧) 

- ಭರದಿಂದ ಭೃಗುಮುನಿ ಬಂದು ಕೋಷಿಸೆ 

ಬೇಗ ಚರಣವನೊತ್ತಿದನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಮಾತು ಕದ್ದವನ ಕುಕ್ಷಿಯ ಸೀಳಿದವನ ಮಾತೆಗೆ 

ಮಾತು ಕೊಟ್ಟವನ ಮಾವನ ಬೇಗ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬ್ಲ ೩-೩) 

- ಕಮಲವನು ಕರದಲ್ಲಿ ಪಿಡಿದವನ ಬೇಗದಲಿ 


೫೫೮ 


- ಕಾವನಯ್ಯನ ಕಳುಹು (ಬೆ-೧೫೩-೨) 
- ಬಂದು ಬೇಗದಿ ಬಿಗಿದಪ್ಪದಿರಲು ಆ ಕಂದನ 
ತಪ್ಪೋ ಮಾತೆಯ ತಪ್ಪೋ ಪರಮಾತ್ಮ 

- ನನ್ನಿಂದ ನಾನೇ ಜನಿಸಿ ಬಂದೆನೆ 


(ಬೆ-೫೪-೩) 
- ಆಗಮವ ತಂದಿಹನೆ ರಂಗ ಬೇಗದಿ ಗಿರಿಯ 
ಪೊತ್ತಿಹನೆ 
- ರಂಗನೆಂಥವನೆಂ೦ಥವನೆಲೆ ತ೦ಗಿ 
(ಸ-೨೨೨-೧) 
- ಕಡಲ ಬೇಗನೆ ಹಾರಿ ಶ್ರೀರಾಮರ ಮಡದಿ 
ಗುಂಗುರವ ಕೊಟ್ಟು 


- ಎಷ್ಟು ಪೊಗಳಅ ನಾನು (ಸ-೫೩-೨) 

೩೧೩೯. ಬೇಡು - ಬೇಡಲು ಗುಂಡಿಗೆ ಸೀಳಿ 

ಕರ್ಣನು ಕೆಟ್ಟ 

-ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಉರಿ ಹಸ್ತವ ಬೇಡಿ ಭಸ್ಮಾಸುರ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 

- ಬೇಡಿದರು ಕೊಡದಿರುವ ಕಡುಲೋಭಿಯ 

ಸಂಗ 

ದ ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಬೇಡದಿರು ಕೈಯ ಹಿಂದೆಗೆವ ಲೋಭಿಯನು 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಬೇಡಿಕೊಂಬೆನೊ ನಿನ್ನ ಭಕ್ತರ ಸೇವೆಯ 

ಬಾಡದಾದಿಕೇಶವ ಭಕ್ತವತ್ಸಲ 

- ಕಾಡುವ ದುರಿತಗಳ ನೀ ಅಡಿಸೆ೦ಂದು 
(ಬೆ-೬೦-೩) 

-. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟುಮಾತ್ರ 

ಬೇಡಿಕೊಂಬೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 

- ಪ್ರಾಣವನು ಪರರು ಬೇಡಿದರೆತ್ತಿ ಕೊಡ 

ಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

- ಬಲು ಬೇಡೆ ಕೊಡದಿರುವ ಲೋಭಿಸಂಗ 

- ದುರ್ಜನರ ಸಂಗವನು ಎ೦ದಿಗೊಲ್ಲೆನು 
(ಬೆ-೧೧೯-೩) 

- ಬಲು ಬೇಡಿದುದನೀವ ಬಲಿಚಕ್ರವರ್ತಿಯಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಲಿನಲಿದು ಅರ್ಪಿಸಲು ವಿದುರನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಬಲಿಯ ದಾನವ ಬೇಡಲೆಂದು ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

ಎ ಬಲಿಯದ್ದರದ ಸಾಲೆಗೊಂದು ವೇಷವ 

ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಬಲಿಯೊಳು ದಾನವ ಬೇಡಿದನೆ ಕ್ಹಾತ್ರಕುಲವ 

ಬಿಡದೆ ಕ್ಷಯ ಮಾಡಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೨) 

ದ ಸ್ತ್ರೀಯರ ಗೆದ್ದು ಬಾಳಿರಿಯೆಂದು ನಾ 

ಬೇಡಿಕೊಂಬೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ವನಜಾಕ್ಷಿ. ಸಿರಿಯರಸು ಬಲಿಯ ಬೇಡಿದ 

ನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೩) 

- ಮೋಸದಿ ಬಲಿಯ ದಾನವ ಬೇಡಿ ಅನುದಿನ 

ಬೇಸರಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

- ಇಷ್ಟು ಬೇಡಿಕೊಂಬೆ ನಾನು ಶ್ರೀಕೃಷ್ಣನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೩) 

- ಹೊಂದಿ ಹರಿಯ ಧ್ಯಾನವನು ಮಾಡಿ 

ವಿವೇಕದಿ ಮುಕುಂದನಿಂದ ಮುಕುತಿಯ ಬೇಡು 

ಕಾಣೊ ನೀ ನೋಡು ಕಾಣೊ 

- ದಾಸನಾಗೋ ಭವಪಾಶ ಸೀಗೋ 
(ಬೆ-೨೦-೪) 

- ಕುಂಭಿನಿ ದಾನವ ಬೇಡಿದನೆ ಕ್ಷಾತ್ರರೆಂಬ 

ವರನು ಹತಮಾಡಿದನೆ 

- ಗೋವಿಂದ ಹರಿ ಗೋವಿಂದ (ಬೆ-೫೬-೨) 


೫೫೯ 


- ಕಾಟಿಗೆ ಕಾಸು ಕಾಣದರು ರಾಯರ 

ಪಂಕ್ತಿಯೂಟ ಬಯಸಿದಂತೆ ನಾ ಬೇಡಿದೆ 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

- ಕಾಡುವ ದುರಿತಗಳ ನೀ ಬಿಡಿಸೆಂದು ಬೇಡಿ 

ಕೊಂಜಬೆನೊ ನಾ ನಿನ್ನ 

- ಕಾಡುವ ದುರಿತಗಳ ನೀ ಅಖಡಿಸೆಂದು 
(ಬೆ-೬೦-ಪ) 

- ಕಣ್ಣನಿರಿದು ದಾನವ ಬೇಡಿದವನ ಅಣ್ಣಗಳ 

ಕಂಗಳ ಕಾಲಿಲೊತ್ತಿದನ 

- ಕರೆತಾರೆ ಕಾಮಿನಿ ಕಮಲಖಜಪಿತನ 
(ಬೆ-೯೩-೪) 

- ದಾನಮುಖದಲಿ ಬಲಿಯ ಬೇಡಿ ಭುವನವ 

ನೊಂದು ಪದದಿ ಅಳೆದವನಾವನು 

- ಆತನೇ ಪರಮಾತ್ಯ ಪರತತ್ತ್ವ 
(ಬೆ-೭೪-೧) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 

ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

ದ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೨) 

೩೧೪೦. ಬೇತಾಳ - ಹೇಳುವೆ ಕೇಳೆ ಅಮ್ಮ 

ಇವಳು ಬೇತಾಳನಂತಿರುತಿಹಳು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೪) 

೩೧೪೧. ಬೇಧ - ಭೇದವೆಣಿಸಿ ಬಲು ಕ್ಷುದ್ರವ 

ಕಲಿತರೆ ಮೋದವೆಂದಿಗೂ ಆದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೫) 

೩೧೪೨. ಬೇನೆ - ಬಂದೆ ಎಂಭತ್ನಾಲ್ಕು ಲಕ್ಷ 

ಯೋನಿಗಳಲ್ಲಿ ನೊಂದೆ ಮುನ್ನೂರ ಅರುವತ್ತು 

ಬೇನೆಗಳಿಂದ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

- ಹೊತ್ತು ನವಮಾಸ ಪರ್ಯಂತ ಗರ್ಭ 

ದೊಳು ಅತ್ಯಂತ ನೋವು ಬೇನೆಗಳಿಂದಲಿ 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೧) 

೩೧೪೩. ಬೇಯ್‌ - ಬೆಂದ ಸಂಸಾರವೆಂಬ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೫೬೦ 


ಬಂಧನದೊಳಗೆ ಸಿಲುಕಿಕೊಂಡು 

- ದಾಸ ಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೩ 

- ಬೆಂದವು ಭವ ಪಾಶಾ ಅವಗೆಂದಿಗಿಲ್ಲ ಕ್ಷೇಶಾ 

- ಮರೆಯದಿರು ಹರಿಯ (ಸ-೨೦೩-೩) 

- ಬೇಯದಿರುವ ಹಸಿಯ ಬಿಂದಿಗೆ ತೋಯ 

ಹಿಂಗುವಂತೆ ಸಾಕ್ಷಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಮಂದರಗಿರಿಯನುಗುರಲೆತ್ತಿದವನ ಬೆಂದು 

ಹೋದಾವೆಂದ ಗೋವ ಕಾಯ್ದವನ 

- ಕರೆ ತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೫) 

- ಸಾಕು ಸಾಕು ಮನುಜ ಸೇವೆಮಾಡಿ ಬೆಂದು 

ಬಳಲಿದೆನು 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-ಅ) 

- ಬಂದು ಬಂದು ಭ್ರಮೆಗೊಂಡು ಮಾಯಾ 

ಮೋಹಕೆ ಸಿಕ್ಕಿ ನೊಂದು ಬೆ೦ದು ಒಂದರಿಂದ 

ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ 

- ದಾಸನಾಗೋ ಭವಪಾಶ ಸೀಗೋ 
(ಬೆ-೨೦-೪) 

- ಬಂಧದೊಳಗೇ ಬಿದ್ದು ಹರಿಯನೇ 

ನೆನೆಯುತಿರೆ ಬೆಂದುಹೋಗುವುವು ದುರಿತಂ 

ಗಳೆಲ್ಲ 

- ನೇಮವಿಲ್ಲದ ಹೋಮವೇತಕಯ್ಯ 
(ಜಿ-೧೭-೩) 

೩೧೪೪. ಬೇರು - ಕಿವಿಯೇ ಕರ್ಮ ಕುಠಾರ 

ಒಳಗಿವಿಯಲ್ಲಿ ಕಾಣೊ ನಾದದ ಬೇರ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೩) 

ಪ ರಂಜಕದ ಬೇರಿಗೆ. ರಾಗ ಮೂವತ್ತರಡು 

- ಚೀಜ ಮೂರನು ಚತ್ತಿ (ಬೆ- ೧೬೨- -೧) 

- ಸವಿದು ಬೇರನು ಬಾಲಗೊಲಿದನ ಅವನಿ 

ಕುಬ್ಬನ ಕೊಡಲಿ ಪಿಡಿದನ 


- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಮಣ್ಣನಗಿದು ಬೇರ ಮೆದ್ದವನೆಂದೆನೆ ರಕ್ಕಸ 

ರೊಳು ಹೋರಾಡಿದವನೆಂದು ಹೊಗಳಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

೩೧೪೫. ಬೇಲಾಪುರ/ಬೇಲೂರು - ಪನ್ನಗ 

ಶಯನ ಬೇಲಾಪುರದರಸನು ತನ್ನ ನೆನೆವ ಭಕ್ತನ 

- ರಾಜವದನೆ ಸುರರಾಜನ (ಬೆ-೯೭-೩) 

- ಬೇಲೂರು ಪುರವಾಸ ನೆಲೆಯ ಆದಿಕೇಶವನ 

ಆಳಾಗು ಎಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೭) 

೩೧೪೬. ಬೇವು - ಮತ್ತೆ ಬೇವಿನುಡುಗೆಯುಟ್ಟು 

ಮುಕ್ತಿ ತಾವು ಪಡೆವೆವು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

- ಚಿಗುರೆಲೆ ಬೇವಿನ ಸೊಪ್ಪು ನಾರ ಸೀರೆ 

ಬಗೆಬಗೆಯಿಂದ ಶೃ೦ಗಾರ ಮಾಡಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

೩೧೪೭. ಬೇಸರ (ಬೇಜಾರು) - ಈಷಣ 

ತ್ರಯವ ಬಯಲಾಸೆಯಲಿ ಭ್ರಮೆಗೊಂಡು 

ಬೇಸರದಿ ಮನದಿ ನೊಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

೩೧೪೮. ಬೇಸರಿಸು (ಬೇಜಾರುಪಟ್ಟುಕೊಳ್ಳು) 

- ಕಾಸಿಗಾಸೆಯ ಪಟ್ಟು ಸಹಸ್ರ ಲಕ್ಷದ ಪುಸಿಯ 

ಬೇಸರಿಸದೆ ಬೊಗಳಿದೆ ವರದಾ 

ದ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಮೋಸದಿ ಬಲಿಯ ದಾನವ ಬೇಡಿ ಅನುದಿನ 

ಬೇಸರಿಸಿದ ಕಳ್ಳ ಕೋ ಎನ್ನಿರೊ 

-ಕೋಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಬೇಸರಿಯದೆ ನಿನ್ನ ಹೃದಯಾಬ್ಬದೊಳ 

ಗಿಡುವ ದಾಸರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಅ) 

೩೧೪೯. ಬೇಸರು- ಈ ಶರೀರದೊಳಗಿಪ್ಪ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೇಶಗಳೆಲ್ಲವ ಬೇಸರದೆ ಎಣಿಸಿ ಹೇಳಲು 

ಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

- ಬೇಸರದೆ ಕೌರವನ ಕೊಂದ ಪಾಂಡವರ 

ಸಂತೋಷದಲಿ ಪಕ್ಷಿಕರ ಮಾಡಿಕೊಂಡಿರ್ಪೆ 

ಎ ಆವುದೊಳ್ಳೆಯದೊ ನಿನ್ನ೦ಗ (ಬೆ-೬೮-೪) 

- ವಾಸುದೇವ ಎಂಬ ವಾಕ್ಯವನು ಪಠಿಸುವ 

ಬೇಸರದೆ ಶ್ರೀಹರಿಯ ಧ್ಯಾನದೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 

- ಸಾಸಿರ ನಾಮದೊಡೆಯ ಬಾಡದಾದಿ 

ಕೇಶವನ ಬೇಸರದೆ ಹೆಗಲ ಮೇಲಿಟ್ಟುಕೊಂಡು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ಈ ಶರೀರದೊಳಗಿಪ್ಪ ಕೇಶಗಳೆಲ್ಲವ ಬೇಸರದೆ 

ಎಣಿಸಿ ಹೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

೩೧೫೦. ಬೇಳುವೆ - ಬೇಳುವೆಯ ಮಾತಾಡಿ 

ಗಾಳ ಹಾಕದಿರಯ್ಯ 

- ಜೀದಿಯೊಳು ಯಾತರಾ ನಂಟು ಬೇಡ 
(ಸ-೧೮೫-೨) 

೩೧೫೧. ಬೈ/ಬೈಯು - ತಾ ಪರರನು ಬೈದು 

ಪಾತಕಕೆ ಮುನ್ನೊಳಗಾಗಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 

- ಗುರು ದೈವ ಹಿರಿಯರನು ಬೈಯುವನೆ ನಿಷ್ಠ 

- ಸಹಖವಿದು ಈ ನುಡಿಯು 
(ಬೆ-೧೪೯-೩ 

- ತಂದೆತಾಯನು ಬೈದು ಬಾಧಿಸುವವನ ಸಂಗ 

- ದುರ್ಜನರ ಸ೦ಗವನು ಎಂದಿಗೊಲ್ಲೆನು 
(ಬೆ-೧೧೯-೧) 

- ತಂದೆಯ ಮುಂದೆ ಮಗನನು ಬೈದು 

ಭ೦ಜಿಸಲು 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೧) 

೩೧೫೨. ಬೈಗು (ಬೆಳಕು, ನಸುಕು) - ಸಂಜೆ 

ಬೈಗಿನಲ್ಲಿ ಕರೆಯುವ ಸತಿಯರ ಅಂಜಿಸಿದ ಕಳ್ಳ 

ಕೋ ಎನ್ನಿರೊ 

- ಕೋ ಕೊ ಕೋ ಎನ್ನಿರೊ 
(ಬೆ-೧೦೧-೨) 


೫೬೧ 


- ಹೊತ್ತಾರೆಯೊ ಬೈಗಿನೊಳೊ ಆಗಲೊ 

ಈಗಲೊ ಕಾಯ ನಿತ್ಯ ಸ್ಥಿರವೆಂದು ನಂಬಬೇಡ 

ನಿನಗೆ ಡಂಬ ಬೆಸ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

೩೧೫೩. ಬೈರಾಗಿ (ವಿರಾಗಿ) ಸಂನ್ಯಾಸಿ 

ಜಂಗಮ ಜೋಗಿ ಜಟ್ಟಿ ಮೊಂಡಬೈರಾಗಿ ನಾನಾ 

ವೇಷ ಕೊಂಬುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೮) 

೩೧೫೪. ಬೊಂಬೆ - ಬೊಮ್ಮ ಮಾಡಿದ ತನು 

ಬಿಟ್ಟು ವಿಶ್ವಕರ್ಮನು ಮಾಡಿದ ಬೊಂಬೆಯನಿಟ್ಟು 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೪) 

- ತನು ನಿತ್ಯವಲ್ಲದಾ ಬೊಂಬೆ ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

- ಕೀಲು ಜಡಿದ ಮರದ ಬೊಂಬೆ 

ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೩) 

- ಜೊಂಪುಮದನನ ಪೂರ್ಣ ಶಕ್ತಿ ಬೊಂಬೆ 

ಒಳ್ಳೆ ಸಂಪಿಗೆಯ ಮುಡಿಗಿಟ್ಟ ಶಾರದಾಂಬೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೨) 

- ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆ 

ಯಿದು 

ದಾ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೩) 

ದ ಅಸ್ಥಿಪಂಜರದ ನರಗಳ ತೊಗಲ ಹೊದಿಕೆಯ 

ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯು 

- ತಾನಾರು ದೇಹವಾರು (ಬೆ-೧೪-೧) 

- ನರ ಬೊಂಬೆಗಳ ಮಾಡಿ ಕುಣಿಸುವೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು 

ಬೊಂಬೆಗಳನು ಮಾಡಿ ಭವದಿಂದಲಿ 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-೨) 

೩೧೫೫. ಬೊಂಬೆಯಾಟ - ಬೊಂಬೆಯಾಟ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವನಾಡಿಸಿದ ಮಹಾಭಾರತವ ಅಂ೦ಬುಜಭವಾದಿ 
ಯಾದವರು ಶಕ್ಷಿಸಲು 
- ಬೊ೦ಬೆಯಾಟವನಾಡಿಸಿದ (ಬೆ-೭೯-ಪ) 


೩೧೫೬. ಬೊಕ್ಕಣ (ಚೀಲ) - ಮುಟ್ಟು 


ಹುಟ್ಟಿನೊಳು ನೆಟ್ಟನೆ ನಾ ಬಂದೆ ತೊಟ್ಟಿದ್ದೆನಾಗ 
ತೊಗಲ ಬೊಕ್ಕಣ 

- ಏತರವನೆ೦ದು ಪೇಳಅ (ಬೆ-೧೨೨-೧) 
೩೧೫೭. ಬೊಕ್ಕಣ (ಕ೦ಬಿ, ಕಡಿವಾಣ)- 


ಕುದುರೆ ಮೇಲಿನ ಪಲ್ಲಣವೆ ಇಲ್ಲ ಬಾಯಿಗಿಟ್ಟ 


ಬೊಕ್ಕಣವೆ? ಹೋಗೆನುತಾನೆ 

- ಎಂಥ ಟವಳಗಾರನಮ್ಮ (ಸ-೪೩-೧) 

೩೧೫೮. ಬೊಕ್ಕಸ - ತಳುವದೀ ವಸ್ತ್ರಗಳ 

ಕಳುಹು ಬೊಕ್ಕಸಕೆನಲು ನಳಿನಾಕ್ಷಿ ತಿಳಿದಕಾಗ 

ಎ ಸಾರರ ಎಟಿ ನಮೋ (ಚಿ. ೯೦-೧೦) 

೩೧೫೯. ಬೊಗಸೆ 

ಒಡಲೊಳಗಿಟ್ಟು ಮೂರ್ಬೊಗಸೆ 

ಮುನಿಯ ಬಿಡಿಸಲಿಲ್ಲ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 

೩೧೬೦. ಬೊಗಸೆಗಂಗಳು (ವಿಶಾಲವಾದ 

ಕಣ್ಣುಗಳು) - ಬೊಗಸೆಗಂಗಳ ಬಾಲೆಯರ 

ತಂದಾತನ ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಕಳ್ಳಕೂಗನೆ ಕೂಗಿ ಬೊಗಳಿ ಬಾಯ್ದೆರೆವಂಥ 

ಕಳ್ಳರಿಗೆ ತಾ ವೀರಸ್ಪರ್ಗ ದೊರಕುವುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೩೧೬೧. ಬೊಗಳು - ಕಾಸಿಗಾಸೆಯ ಪಟ್ಟು 

ಸಹಸ್ರ ಲಕ್ಷದ ಪುಸಿಯ ಬೇಸರಿಸದೆ ಬೊಗಳಿದೆ 

ವರದಾ 

ದ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

೩೧೬.೨. ಬೊಟ್ಟು - ಗಂಧ ಕಸ್ತೂರಿ ಬೊಟ್ಟು 

ಗಮಕದಿಂದಲಿ ಇಟ್ಟು ಗೊಂದಲ ಗಡಿಬಿಡಿ 

ಸುರಲೋಕ ಅಮ್ಮಮ್ಮ 

- ಆನೆ ಬರುತಾದ ನೋಡಮ್ಮ 
(ಸ-೧೫-೩) 

೩೧೬೩. ಬೊಪ್ಪ - ಅಪ್ಪನ ಮಿತ್ರನ ಮಗನೆಂಬ 


ಮಾಡಿದ 


- ಅಗಜನಂದು ತನ್ನ 


೫೬೨ 


ಬೊಮ್ಮನ ಬೊಪ್ಪನ ತೋರೆನಗೆ 

- ಏಣನಯನೆ ಏಣಭೋಜಖಮಧ್ಯಭಳೆ 
(ಬೆ-೯೯-೨) 

೩೧೬೪. ಬೊಬ್ಬುಳಿ (ಗುಳ್ಳೆ) - ಜಲದ 

ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

೩೧೬೫. ಬೊಬ್ಬೆ - ಕೊಟ್ಟಿಗೆ ಸುಡುತದೇಳೇ 

ಳೆಂದು ದಿಟ್ಟ ಬೊಬ್ಬೆಯಿಡಲು ಕೇಳಿ 

- ಸೈಯೇ ಇದು ಸ್ಕೆ ಸೈಯೇ ಗೋಪಿ 
(ಬೆ-೧೦೪-೨) 

೩೧೬೬. ಬೊಮ್ಮ (ಬ್ರಹ) - ಬೊಮ್ಮ ಮಾಡಿದ 

ತನುಬಿಟ್ಟು ವಿಶ್ವಕರ್ಮನು ಮಾಡಿದ ಬೊಂಬೆ 

ಯನಿಟ್ಟು 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೪) 

ದ ಬೊಮ್ಮ ಪಣೆಯಲಿ ಬರೆದ ಬರೆಹ 

ತಪ್ಪುವುದುಂಟೆ ಸುಮ್ಮನೆ ಬಯಲಾಸೆ ವ್ಯರ್ಥ 

ಜೀವನವೆ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೨) 

- ಹಮ್ಮಿದ ಮುದ್ರೆಕವಾಟವ ತೆಗೆವೆನೆ ಬೊಮ್ಮ 

ಜಟ್ಟಿಗನಲ್ಲವೆ 


- ನೆರೆದು ಗೋಪಿಯರೆಲ್ಲರು 


(ಬೆ-೧೦೩-೨) 
-. ಅಪ್ಪನ ಮಿತ್ರನ ಮಗನೆಂಬ ಬೊಮ್ಮನ 
ಬೊಪ್ಪನ ತೋರೆನಗೆ 
- ಏಣನಯನೆ ಏಣಭೋಜಮಧ್ಯಭಳೆ 
ಬೆ-೯೯-೨) 
- ಶ್ರುತ ಪಾಠ ವಿಬುಧರೊಳು ಬೊಮ್ಮನೋ 
- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 
- ಸೃಷ್ಟಿಸುವ ಬೊಮ್ಮಗೆ ಶಿರಹೋಯಿತಂತೆ 
- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೨) 
೩೧೬೭. ಬೋಡು - ರೂಢಿಯೊಳತಿ ಸೇವಕ 
ನಾದ ಗರುಡನಿಗೆ ಬೋಡು ಮರದ ಮೇಲೆ 
ಪ್ರಾಪ್ತಿಯಾಯಿತು 
- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 
೩೧೬೮. ಬೋಧಿಸು - ಶಪಥದಲಿ ರಣದೊಳ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರಸನ ಹಿಡಿವನೆಂದು ಬಲು ತಪಸಿಗಳ ಕಳುಹಿ 

ತತ್ತ ಬೋಧಿಸಿ 

-.ನೀನಾವ ಬಾ೦ಧವನೊ (ಬೆ-೭೮-೫) 

- ತತ್ತ್ವವನರಿತು ಸುತತ್ತ್ವವ ಬೋಧಿಸಿ ಉತ್ತರ 

ವಿತ್ತವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ಹೀನ ಮನುಜನಿಗೆ ಜ್ಞಾನವ ಬೋಧಿಸೆ ಹೀನ 

ವಿಷಯ ಅಳಿದ್ದೋದೀತೆ ಹ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೩೧೬೯. ಬೋಧೆ - ಬೋಧೆ ಹೇಳುವ 

ಹರಿದಾಸರ ಪಾದ ತೀರ್ಥ ಪ್ರಸಾದವನುಣಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

೩೧೭೦. ಬೋವ (ಸಾರಥಿ) - ಮಾವ ಕಂಸನ 

ಕೊಂದು ಮನುಜ ವೇಷದಲಿ ಗಾಂಡೀವಿಯಾ 

ರಥದ ಬಂಡಿಯ ಬೋವನಾದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

೩೧೭೧. ಬೋಳ್ಳಸು - ತುರು ಹಿ೦ಂಡುಗಳ 

ತರತರದಲಿ ತನ್ನ ಕರದಿ೦ ಬೋಳ್ಳೈಸಿ ಸಂತೈಸುತ 

- ಯಾದವರಾಯ ಬೃಂದಾವನದೊಳು 
(ಸ-೨೨೦-೩) 

೩೧೭೨೨. ಬೌದ್ಧ (ಬುದ್ಧ) - ನರಪತಿಯ ಯದು 

ವೀರ ಬೌದ್ಧನ ತುರಗವೇರಿದ ಆದಿಕೇಶವನ 

- ಇಂದು ಸೀ ಕರೆದುತಾರೆ (ಬೆ-೯೨-೩) 

೩೧೭೩. ಬೌದ್ಧ (ಬುದ್ಧನ ಧರ್ಮಕ್ಕೆ ಸೇರಿದ) 

- ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 

ಬೌದ್ಧ ಚಾರ್ವಾಕ ಮಾಯ್ಲಳ ಜರಿದಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

- ನುತ ಬೌದ್ಧ ರೂಪದಿ ಬಹು ಭ೦ಗಪಡಿಸಿದ 

ರತಿಪತಿಪಿತನೆಂಬ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

೩೧೭೪. ಬ್ರಹ್ಮ - ಹಮ್ಮನಾಡಿ ಮುನ್ನ ಬ್ರಹ್ಮ 

ತಾ ಕೆಟ್ಟ 

-ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

- ನಾಡಿ ಹಲವು ಕಟ್ಟದನಕ ಬ್ರಹ್ಮನಾಡಿಯೊಳು 

ಪೊಕ್ಕು ಮುಳುಗಾಡದನಕ 

- ಸದರವಲ್ಲವೊ ನಿಜಯೋಗ 


೫೬೩ 


(ಸ-೨೪೩-೨) 

- ಮುಂದುದರದಿ ಎಷ್ಟು ಹರ ಬ್ರಹ್ಮ ಸಹಿತು 

ದರದಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ರಂಗನ೦ಂತರಂಗ ಹಲವಂ೦ಂಗ ತಿಳಿಯದು 

ಬ್ರಹ್ಮಾದಿಗಳಿಗೆ 

- ರಂಗನೆಂಥವನೆ೦ಥವನೆಲೆ ತಂಗಿ 
(ಸ-೨೨೨-ಪ) 

- ತತ್ತಿಯಾದ ಬ್ರಹ್ಮನೀಗೆ ದಿಕ್ಕು ಅಖಿಲಾಂಡ 

ವೆಲ್ಲ ಹೆತ್ತ ತಂದೆಗಾದವನೆ ನಿತ್ಯವುಳ್ಳವ 

-. ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೪) 

- ಹರ ಬ್ರಹ್ಮರು ನಲಿದಾಡುತಿರೆ ತುಂಬುರು 

ನಾರದರು ಪಾಡುತಿರೆ 

-.ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

- ಬ್ರಹ್ಮ ಕಪಾಲವ ಧರೆಗಿಳುಹಿದನ ತಮ್ಮ 

ಅಣ್ಣರನು ಕಡಿದಾಡಿಸಿದವನ 

- ಕರೆತಾರೆ ಕಾಮಿನಿಕಮಲಖಜಪಿತನ 
(ಬೆ-೯೩-೧) 

- ಸುಳಿದ ವಿಷ್ಣು ಬ್ರಹ್ಮನೆಂಬ ಹಣೆಯ ಕಣ್ಣ 

ರುದ್ರನೆಂಬ ಮಣೆಯಗಾರರೆಪ್ಪತ್ತೇಳು ಕೋಟಿ 

ಸಂಖ್ಯೆಯು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 

- ಜತೆ ಅಳಿಯರು ಬ್ರಹ್ಮ ಮನ್ಮಥರಿವರಿರಲು 

ಕ್ಷಿತಿಯೊಳಗೆ ಶಶಿ ತಾನು ಹತವಹ ಸಮಯದಲಿ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೩) 

- ಏಕೋದೇವನದ್ವಿತೀಯ ಬ್ರಹ್ಮ ನೀನೆಂಬುದಕೆ 

ಏಕಾರ್ಣವದಲಿದ್ದ ವಟಪತ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಮಂಗಳಂ೦ ಬುದ್ಧ ಕಲ್ಕಿಗೆ ಬ್ರಹ್ಮ ರುದ್ರೇಂದ್ರ 

ವ೦ಂದಿತಗೆ ಮಧುವೈರಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

-. ಹೆಮ್ಮಕ್ಕಳನು ಕರೆದು ಬ೦ಧಿಸಿ ಒಯ್ಯಲು 

ಬ್ರಹ್ಮ ಜಟ್ಟಿಗನ ಶಿರ ಹರಿದೆ ನರಹರಿಯೆ 

- ಸಾಲದೆ ನಿನದೊ೦ದು ದಿವ್ಯನಾಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೭೪-೩) 

- ಮುದದಿ ಬ್ರಹ್ಮನ ಕಪಾಲವ ಸಿದ್ಧಗೊಳಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೩) 

- ಕಂಠ ಪಿಡಿದ ಬ್ರಹ್ಮನ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

- ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ 

ಹಿಡಿದು ಸಾರಿಸಾರಿ ಮುಕ್ತಿಯನ್ನು ಶಮನದಿಂದ 

ಮತ್ತೆ ಸುಮನದಿಂದ 

- ದಾಸನಾಗೋ ಭಛವಪಾಶ ನೀಗೋ 
(ಬೆ-೨೦-೫) 

- ಬಲ್ಲವರೆನಿಪರು ಬಲ್ಲವರರಿಯರು 

ಫುಲ್ಲಲೋಚನ ಪೂರ್ಣಬ್ರಹ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-ಪ) 

- ಭಿನ್ನಭೇದಗಳೆ೦ಬ ಬಲು ಸಂಶಯ ಕಳೆದು 

ತನ್ನೊಳಗೆ ತಾ ತಿಳಿದು ತಾರಕಬ್ರಹ್ಮವ 

- ಆರಿಗಳವಲ್ಲಾತ್ಮ ಯೋಗನಸಿದ್ಧಿ 
(ಬೆ-೧೨೬-೨) 

- ಈ ತೆರದಿ ಹರ ಬ್ರಹ್ಮರೆಷ್ಟು 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೩ 

೩೧೭೫. ಬ್ರಹ್ಮಚಾರಿ - ಕ್ಷಮೆಯನಳೆಯೆ 

ಬ್ರಹ್ಮಚಾರಿಯಾದೆ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೩೧೭೬. ಬ್ರಹ್ಮಲಿಖಿತ (ಹಣೆಯ ಬರಹ) - 

ಬ್ರಹ್ಮಲಿಖಿತವ ಮೀರಿ ಬಾಳ್ಬರು೦ಟು ನಿರ್ಮಳದಿ 

ವೈಷ್ಣವರ ಮನಮುಟ್ಟಿ ಭಜಿಸಿ 

- ಬ್ರಹ್ಮಅಖತವ ಮೀರಿ ಬಾಕ್ಚರು 
(ಬೆ-೨೫-ಪ) 

೩೧೭೭. ಬ್ರಹ್ಮಹತ್ಯೆ - ಮಾನ ಮರುಳಾದವನ 

ಮರ್ದಿಸಿದ ಬ್ರಹ್ಮಹತ್ಯೆ ಮಹಿಗೆ ಇಳುಹಿದ 

ನಾವನು 

- ಆತನೇ ಪರಮಾತ್ಮ ಪರತತ್ತ್ವ 
(ಬೆ-೭೪-೧) 

೩೧೭೮. ಬ್ರಹ್ಮಾಂಡ ಎ ಬ್ರಹ್ಮಾಂಡ ಕೋಟ 

ತಿಮಿರವ ಗೆಲುವವನ ಒಮ್ಮೆ ನೆನೆಯಲು ಪ್ರಸನ್ನ 

ನಾದವನ 


೫೬೪ 


- ನೆನೆಯಬಾರದೆ ಮನವೆ ಪರಮ ಪಾವನನ 
(ಸ-೧೫೨-೨) 

- ಕಮಲ ಬ್ರಹ್ಮಾಂಡ ಕೋಟಿ ಒಡಲೊಳು 

ತಾಳ್ಪಂಥ ರಮಾಧವ ನಿಮಗೆ ನೀರೊಳಗೆ ವಾಸ 

ವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಅ) 

- ಕಮಲದಲಿ ಬ್ರಹ್ಮಾಂಡ ತೋರಿದೆ ಕಮಲಧರ 

ನೀನೆಂದು 

- ಭವಭಯವಿನಾಶ ಭೋ (ಬೆ-೪೧-೩) 

- ಕ್ಷೋಣಿಯೊಳು ಕ್ಷೀಣ ದೈವ ಬ್ರಹ್ಮಾಂಡ 

ಕೋಟಿಗಳು ದಾನವಾರಿಯ ದಾಸಗಳವಡವು 

ನಾನರಿವೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೨) 

- ಸಂದೇಹವ ಮಾಡದಿರು ಅರಿವು ಎಂಬ 

ದೀಪ ಹಿಡಿದು ಇಂದು ಕಾಣೊ ದೇಹದಲಿ 

ಪಿ೦ಡಾ೦ಡ ಹಾಗೆ ಬ್ರಹ್ಮಾಂಡ 

- ದಾಸನಾಗೋ ಭವಪಾಶ ಸನೀಗೋ 
(ಬೆ-೨೦-೪) 

- ಪೂಸರನ ಜನಕನೇ ಶತಕೋಟಿತರಣಿ ಪ್ರಕಾಶ 

ಅಗಣಿತಕೋಟಿಬ್ರಹ್ಮಾಂಡನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

- ಭಾನು ಮೊದಲಾದಖಿಳ ಬ್ರಹ್ಮಾಂಡಗಳಿ 

ಗೊಂದು ಪಾದ ಹೊದಿಸಿದನಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೧) 

೩೧೭೯. ಬ್ರಹ್ಮೇತಿ - ನಗಜೆಯಾಳ್ಚನ ಬ್ರಹ್ಮೇತಿ 

ಬಂದು ಕಾಡಲಾಗಿ ರುದ್ರಾದಿಗಳೇನ ಮಾಡು 

ತಿರ್ದರಾ ಶೈಲದೊಳಗೆ 

ಎ ಬಂಧುಗಳದಾರಿಗಾರಿದ್ದರೇನು 
(ಸ-೧೭೬೩-೧) 

೩೧೮೦. ಬ್ರಾಹ್ಮಣ - ವಾವೆ ವರಸೆಯು ತಪ್ಪಿ 

ವೈರಿವರ್ಗವು ಹೆಚ್ಚಿ ದೇವಬ್ರಾಹ್ಮಣ ಗುರು 

ಹಿರಿಯರನ್ನು ಜರೆದು 

- ಕಅಯೇರಿ ಬಂತು (ಬೆ-೧೩೦-೨) 

- ಕಾಲಕರ್ಮದೊಳುಪೇಕ್ಷೆಯ ಮಾಡಿ ಹರಿ 

ಭಕುತಿ ಶೀಲರಹಿತ ಬ್ರಾಹ್ಮಣನಾಗಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಕುಬ್ಬ ಬ್ರಾಹ್ಮಣನಾಗಿ ಕುಂಭಿನಿ ಈರಡಿ ಮಾಡಿ 

ಹೆಜ್ಜೆಯೊಳಡಗಿಟ್ಟ ಹೆಚ್ಚಿನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

- ಬಾಗಿ ಪರಸತಿಯರನು ಬಯಸಿ ಕಣ್ಣಿಡು 

ವಂತ ಯೋಗ ತಪ್ಪಿದರಲೆಲ್ಲ ದೇವ ಬ್ರಾಹ್ಮಣರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 

(ಬೆ-೧೩೮-೨) 


ಭ 


೩೧೮೧. ಭಂಗ - ಮೂಢ ಮೂರ್ವರ ಸಂಗ 

ಬಲು ಭಂಗ ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಮರುಳ ಪಾಮರ ಸಂಗ ಬಲು ಭಂಗ ಎಲೆ 

ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

- ಕಾಗಿನೆಲೆಯ ಆದಿಕೇಶವನ ಅಂಫ್ರಿ 

ನೆನೆಯದಿಹ ಭಾಗವತರ ಸಂಗ ಬಲು ಭಂಗ 

ಎಲೊ ರಂಗ 

ದ ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

ದ ಹೆಜ್ಜೆಗೆ ಸಾವಿರ ಹೊನ್ನನಿತ್ತರೂ ಬೇಡ ಬಲು 

ದುರ್ಜನರ ಸ೦ಗ ಬಲು ಭ೦ಗ ಹರಿಯೆ 

- ಅರಿತು ನಡೆಯಅಬೇಕು (ಸ-೭-೧) 

- ರಂಗರೂಪವ ತೋರಿ ಭ೦ಗ ಭವಗಳನಳಿದು 

ಡಂಗುರವ ಹೊಯ್ಯೊ ನಿನ್ನ ಡಿಂಗರಿಗನೆಂದು 

- ಹೂವ ತರುವರ ಮನೆಗೆ (ಬೆ-೪೩-೧) 

- ನಿಂದಕರ ಸಂಗ ಬಹು ಭಂಗ ರಂಗ 

- ದುರ್ಜನರ ಸ೦ಗವನು ಎಂದಿಗೊಲ್ಗೆನು 
(ಬೆ-೧೧೯-೧) 

- ಪರಮಪಾಮರಸಂಗ ಬಹುಭಂಗ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೪) 

- ಕಾಗೆನೆಲೆಯಾದಿಕೇಶವ ಬಿಡಿಸು ಈ ಭ೦ಗ 


೫೬೫ 


- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೫) 

- ಮಂಗಳ ಮಹಿಮ ಭುಜಂಗಶಯನ ನಾರಿ 

ಭಂಗವ ಕಾಯ್ದವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಗೋವಿಂದ ಗೋವಿಂದ ಎನ್ನಲರಿಯದೆ 

ವೃಥಾ ನೋವಿಂದ ಭಂಗವ ಪಡುವುದುಚಿತವೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಪ) 

- ವಿನಯವಾಗಿಹ ಸಂಗದೊಳು ಭ೦ಂಗವುಂಟೆ 

- ಸಾಧು ಸಣ್ಣನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-೩) 

- ಲೀಲಾ ಸಾದೃಶ್ಯವ ತೋರುತ ಲಿಂಗಭ೦ಗಿ 

ವಿಲ್ಲದ ದೇಹ ಹಾರುತ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 

- ಲೋಲಾಕ್ಷಿಯ ಮಾನಭಂಗಕ್ಕೊದಗಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

೩೧೮೨. ಭಂಗಪಡಿಸು - ನುತ ಬೌದ್ಧ ರೂಪದಿ 

ಬಹು ಭಂಗಪಡಿಸಿದ ರತಿಪತಿಪಿತನೆಂಬ 

ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

೩೧೮೩. ಭಂಗಿ (ಗಾ೦ಂಜಾ) - ಜ೦ಂಗಮ 


'ಸ್ಥಾವರದ ಹೊಲಬನರಿಯದ ಇಂಥ ಭಂಗಿ 


ಮುಕ್ಕುಗಳಲ್ಲ ಲಿಂಗವಂತರಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

೩೧೮೪. ಭಂಗಿಸು - ಹತಮಾಡಿ ಸತ್ಯಕ್ಕೆ ನಿಂತು 

ನಗವ ಹೊತ್ತು ಪತಿವ್ರತೆಯರ ಭಂಗಿಸಿ 

- ಹರಿಮುಖ ಹರಿವಾಣಿ (ಬೆ-೯೮-೩) 

೨ ಜಂಗಮಸ್ಕಾವರಕಾಧಾರವಾಗಿಹಳು 

ಭಂಗಿಸುತ ಜನರ ಕರ್ಮವ ಕಳೆವಳು 

- ಜಗದ೦ತರ್ಯಾ ಮಿ ಎಂತೆಂದು 
(ಬೆ-೫೮-೪) 

೩೧೮೫. ಭಂಜನ (ನಾಶಮಾಡುವವನು) - 

ಧೂರ್ತಭ೦ಜನ ಕಾಗೆನೆಲೆಯಾದಿಕೇಶವನ 

ಸಂಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಂಸಾರವೆ೦ಬ ಸಾಗರವನು 
(ಬೆ-೧೮-೩) 

೩೧೮೬. ಭಂಜಿಸು - ತಂದೆಯ ಮುಂದೆ 

ಮಗನನು ಬೈದು ಭ೦ಜಿಸಲು 

- ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೧) 


- ಭಂಜಿಸಿದವರಿಗೆ ಭಯವ ತೋರುವ ಮುತ್ತು 


- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

೩೧೮೭. ಭಂಡ - ಕಂಡ ಕಂಡವರನು ಕೂಡಿ 

ಭ೦ಡಜನ್ಮ ಹೊರೆಯುವವಗೆ 

- ದಾಸ ಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೧) 

- ಬಿಡದೆ ಯಮನಾಳುಗಳು ಬಾರೆಂದು 

ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 

- ಈ ಸಿರಿಯ ನ೦ಚ ಹಿಗ್ಗಲು ಬೇಡ 
(ಸ-೪೦-೨) 

- ಕರೆಬರಲರಿಯದ ಗಂಡ ಅವ ನಾಚಿಕೆ ಭಂಡ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

ದ ಭಂಡರಂದದಿ ಬತ್ತಲೆ ಬಹುದಾವಾಟ 

ಪುಂಡರೀಕಾಕ್ಷನ ನೆನೆ ಕಾಣೊ ಮನವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

೩೧೮೮. ಭಂಡತನ/ಭಂಡಾಟ - ದುಂಡು 

ನಾಮವ ಬರೆದು ಭಂ೦ಡತನದಿ ಜಗದಿ ದಂಡಿಗೆ 

ಬೆತ್ತ ಪಿಡಿವನು ಹೆಂಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

- ಭಂಡತನದಲಿ ನಿಂತು ತ್ರಿಪುರರ ಹೆಂಡಿರನೆಲ್ಲ 

ಕೆಡಿಸ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೯) 

- ಕಂಡಕಂಡಲ್ಲಿ ಕುಂಡೆಯ ಬಿಟುಗೊಂಡು 

ಭಂಡತನದಲಿ ನಿಂತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೯) 

ಎ ಗ೦ಡನುಳ್ಳವಳ ಜೊತೆ ಭ೦ಡಾಟವ್ಯಾಕಯ್ಯ 

ದ ಜೀದಿಯೊಳು ಯಾತರಾ ನಂಟು ಟಾ 
(ಸ-೧೮೫-೧) 


೫೬೬ 


೩೧೮೯. ಭಂಡು - ಭಂಡುಕೃತ್ಯ ಮಾಡಿ ನಮ್ಮ 

ಬಳಲಿಸಿ ಕಳಿಸಿದನು ನೋಡು 

ದ ಸ್ಫೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 

೩೧೯೦. ಭಂಡುಮಾಡು (ಅಪಮಾನ ಮಾಡು) 

- ಮಂಡಲಪತಿಯು ಶೋಧಿಸಿ ಹಿಡಿದೆಳತಂದು 

ಭಂಡುಮಾಡಲು ಬೆದರುವಳೆ ಕೇಳೆಲೊ ಹರಿ 

-. ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

೩೧೯೧. ಭಕುತ/ಭಕ್ತ - ಪನ್ನಗ ಶಯನನ 

ಉನ್ನಂತ ಮಹಿಮನ ಸನ್ನುತ ಭಕುತರ 

ಸಲಹುವನ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) 

ದ ಶುಕಯೋಗೀಶ್ವರ ಬಲ್ಲ ಸುಗುಣಿ ನಾರದ 

ಬಲ್ಲ ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) 

- ಸುಲಭ ಭಕುತರ ಕಾಯ್ದನೆಂಬುದಕ್ಕೆಲೊ ದೇವ 

ಫಲುಗುಣನು ವಿದುರ ಅಕ್ರೂರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಸಂತತವು ಭಕ್ತ ಸಂಸಾರವನು ಪೊರೆವ 

ವೇದಾಂತನುತ ಕಾಗೆನೆಲೆಯಾದಿಕೇಶವ ರಾಯ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೫) 

- ಲೋಕದೊಳು ಕಾಗೆನೆಲೆಯಾದಿಕೇಶವ ಭಕ್ತ 

ಸಾಕಾರನೆಂಬುದಕೆ ಸಕಲ ಭುವನವೆ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಭವ ಭಯ ವಿನಾಶ ಭೋ ಭಕ್ತವಿಲಾಸ 

ಭೋ ಪಾಪವಿನಾಶ ಭೋ ಬಾಡದ `ರಂಗೇಶ 

ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

- ಮರಕತನಗರಿಯ ಬಾಡ ಬಂಕಾಪುರದರಸು 

ಭಕ್ತರಕ್ಷಕ ಆದಿಕೇಶವನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಭಕುತರೊಳು ಘಂಟಕರ್ಣನು ಜಯ 

ಸುವರ್ಣಕ ಪುತ್ರ 

- ಸಿಂಗರದ ಸಿರಿಧರನೆ (ಬೆ-೧೬೭-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅತಿ ಭಕುತರಿಗೆ ಮೆಚ್ಚಿ ಗತಿಮೋಕ್ಷವಿತ್ತನು 

ಮತಿಭ್ರಷ್ಟ ಅಜಮಿಳನ ಉದ್ಭಾರಮಾಡಿದ 

- ನ೦ಬು ನಾರಾಯಣನ (ಬೆ-೫೩-೩) 

- ಪ್ರಕಟಿತಾ ಶುಕ್ರವಾರದೊಳು ತನ್ನ ಭಕುತ 

ರಿಗುತ್ಸಾಹ ಸಂಧ್ಯಕಾಲದೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

- ಆದಿಕೇಶವ(ನ) ಭಕ್ತ ಅವ ಜೀವನ್ಮುಕ್ತ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

- ಭವರೋಗದ ವೈದ್ಯ ಬಾಡದಾದಿಕೇಶವನ 

ವಿವರವರಿತು ಭಾವಿಸಿ ಭಕ್ತಜನರು 

- ಶಂಕರನಾರಾಯಣ ಚಡು 
(ಬೆ-೧೭೫-೯) 

- ಬಲುಹುಳ್ಳ ಭಕ್ತ ಮುನಿ ಸಂನ್ಯಾಸಿ ಯೋಗಿ 

ಗಳು ಸುಲಿಸಿಕೊಂಡರು ಕೆಲರು ಸಿಕ್ಕಿದರು ಸೆರೆಯ 

- ಪಥ ನಡೆಯದಯ್ಯ (ಬೆ-೯.೧) 

- ಪನ್ನಗಶಯನ ಬೇಲಾಪುರದರಸನು ತನ್ನ 

ನೆನೆವ ಭಕ್ತನ 

- ರಾಜವದನೆ ಸುರರಾಜನ (ಬೆ-೯೭-೩) 

- ಸುರನದಿಯ ಸುತನು ಪಾ೦ಂಡವರಿಗಾಪ್ತನು 

ನಿನಗೆ ಪರಮ ಭಕ್ತನು ಸ್ವ ಇಚ್ಛಾಮರಣಿಯು 

- ನೀನಾವ ಬಾ೦ಧವನೊ (ಬೆ-೭೮-೨) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 

(ಬೆ-೧೦೯-೨) 

- ಲೋಲ ಆದಿಕೇಶವನ ಭಕ್ತನಾಗೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೩) 

- ಭಕ್ತರ ಬಾಯೊಳು ನೆನೆವ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೧) 

- ಬೇಡಿಕೊಂಬೆನೊ ನಿನ್ನ ಭಕ್ತರ ಸೇವೆಯ 

ಬಾಡದಾದಿಕೇಶವ ಭಕ್ತವತ್ಸಲ 

- ಕಾಡುವ ದುರಿತಗಳ ನೀ ಚಡಿಸೆ೦ದು 
(ಬೆ-೬೦-೩) 

- ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ 

ಮನೆಯ ಬಂಕದ ಬಾಗಿಲಕಾಯ್ವ ಬಡದಾಸ 

ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 


೫೬೭ 


- ಕೇಶವ ನಾರಾಯಣ ಮಾಧವ ಗೋವಿಂದ 

ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೧) 

- ನಂಬು ನಾರಾಯಣನ ನಂಬೊ ನರಹರಿಯ 

ನಂಬಿದಾ ಭಕ್ತರ ಕುಟುಂಬ ಸಾರಥಿಯ 

- ನ೦ಬು ಸಾರಾಯಣನ -(ಬೆ-೫೩-ಪ) 

- ಅಪರಿಮಿತ ಭಕ್ತರನು ನೋಡಬೇಕೆಂದೆನುತ 

ಸುಪವಿತ್ರತನದಿ ಮಲಗಿದ ಭಾವವೋ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ಲೀಲೆಯಿ೦ದಲಿ ಭಕ್ತರನು ಸಲಹುತಿಹನ 

- ಕಾವನಯ್ಯನ ಕಳುಹು (ಜೆ-೧೫೩-೩) 

- ಓಲಿದು ಭಕ್ತರನು ಪಾಲಿಪ ಕಾಗೆನೆಲೆಯಾದಿ 

ಕೇಶವ ಜಗದೊಡೆಯ 

- ಪೂಸರನ ಜನಕನೇ (ಬೆ-೧೬೮-೫) 

- ಕಂತುಪಿತ ತಿರುವೆಂಗಳೇಶ ತಿರುಮಲೆ 

ಯೊಳಗೆ ಚಿಂತಿಸುವ ಭಕ್ತರನು ಪಾಲಿಸುತಲಿ 

- ನೋಡಯ್ಯ ನಿನ್ನ ದಾಸರ (ಜಿ-೮೫-೧೧) 

- ಸುಜನ ಭಕ್ತರೆಲ್ಲ ಕೊಳ್ಳ ಬನ್ನಿರಿ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀ 

ಹರೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

- ಆತ್ಮನು ಕಾಗೆನೆಲೆಯಾದಿಕೇಶವನೊಲಿದ 

ಭಕ್ತರಿಗೆ ಕುಲವಾವುದು ಹೇಳಿರಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೩) 

೩೧೯೨. ಭಕುತವತ್ಸಲ (ಭಕ್ತವತ್ಸಲ) - 

ಭಕುತವತ್ಸಲನೆಂಬ ಬಿರುದು ಬೇಕಾದಡೆ ಶಕುತ 

ಸುಮ್ಮನೆ ಕಾಯೊ ಸುಲಭದಿಂದ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

೩೧೯೩ ಭಕುತಿ/ಭಕ್ತಿ - ಎ೦ತಹುದೊ ನಿನ್ನಯ 

ಭಕುತಿ ಎನಗೆ ಶ್ರೀಕಾ೦ತ ನಿನ್ನಯ ಒಲುಮೆ 

ಯಿಲ್ಲದ ಮೂಢಾತ್ಮನಿಗೆ 

- ಎಂತಹುದೊ ನಿನ್ನಯ ಭಕುತಿ 
(ಸ-೪೧-ಪ) 

- ನಡತೆ ಹೀನನಾದರೇನಯ್ಯ ಜಗದೊಡೆಯನ 

ಭಕುತಿ ಇದ್ದರೆ ಸಾಲದೆ 


ಕನಕದಾಸರ ಕೀರ್ತನೆಗಳ ಶಬ್ದ ಎ 


- ನಡತೆ ಹೀನನಾದರೇನಯ್ಯ 
(ಸ-೧೨೭-ಪ) 

- ಅಧಿಕವಾದ ಇನ್ನೊಂದೇನನುಸುರುವೆನು ನಾ 
ಮುನ್ನ ಸಂಪಾದಿಸುವ ಭಕುತಿ ಇನ್ನೆಂತಿಹುದೊ 
ದೇವ 

- ಎ೦ತಹುದೊ ನಿನ್ನಯ ಭಕುತಿ (ಸ-೪೧-೨) 
- ಜ್ಞಾನಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೦) 


- ಗುರುವಿನ ವಾಕ್ಕದಿ ಭಕ್ತಿ ಇಹಪರಕದು ಮುಕ್ತಿ 


- ಅಹುದಾದಡಹುದೆನ್ನಿ (ಬೆ-೧೩೨-೧) 


- ಪೃಥ್ವಿಯೊಳು ಕಾಗೆನೆಲೆಯಾದಿಕೇಶವ ನಿನ್ನ 


ಭಕ್ತಿಯಿಲ್ಲದ ನರಗೆ ಮುಕ್ತಿಯಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ಕುರಿಕೋಣ ನೈವೇದ್ಯ ಧೂಪ ದೀಪಗಳಿಂದ 

ಪರಮ ಭಕ್ತಿಯ ಮಾಡಿ ಪೂಜಿಸುವರಯ್ಯ 

- ಕಅಯೇರಿ ಬಂತು (ಬೆ-೧೩೦-೧೦) 

- ಅಕಳಂಕ ಶ್ರೀಹರಿ ಭಕುತಿಗೆ ಮನ ಬೆಳೆದು 

ರುಕುಮಿಣಿಯರಸ ಕೈವಶವಾದನೆನಗೆ 

- ಬದುಕಿದೆನು ಬದುಕಿದೆನು (ಸ-೧೭೧-೨) 

ದ ವೇದಶಾಸ್ತ್ರ ಶಬ್ದ ತರ್ಕ ಮೀಮಾಂಸೆಗಳ 

ಓದಿದವನಲ್ಲ"! ನಿನ್ನಯ ಭಕುತಿಗೆ 

- ಎ೦ಂತಹುದೊ "ನಿನ್ನ ಯ ಭಕುತಿ 
(ಸ-೪೧-೨) 

- ಸಾಸಿರನಾಮದೊಡೆಯ ಕೃಷ್ಣ ಬಾಡದಾದಿ 

ಕೇಶವನ ಭಕುತಿಯೊಂದಿದ್ದ ರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೩) 

ದ ಕಾಲಕರ್ಮದೊಳುಪೇಕ್ಷೆಯ ಮಾಡಿ ಹರಿ 

ಭಕುತಿ ಶೀಲರಹಿತ ಬ್ರಾಹ್ಮಣನಾಗಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

- ಭಕುತಿಯಿಂದ ನಮೊ ಎಂಬೆ ದಶ ಅವತಾರದ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಮೇಲನರಿತು ವಿಷ್ಣುಭಕುತಿಯ ಮಾಳ್ಪ 

ಚಾಂಡಾಲರ ಮನೆಯ ಬಾಗಿಲ ಕಾಯಿಸೆನ್ನನು 

- ದೇಶಾಧಿಪತಿ ನರಹರಿಯೆ (ಬೆ-೨೧- ೨೪) 

- ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು 

ಬಭಜಿಸೆ ಸಡಗರದಿ ಕಂಬದಿಂದೊಡೆದ 


ಪ್ರಯೋಗ ಕೋಶ 


೫೬೮ 


ನರಹರಿಯೆ 

- ಬಾಗಿಲನು ತೆರೆದು 
(ಬೆ-೪೬-೨) 

- ಆವನಿದನುದಯಕಾಲದಲೆದ್ದು ಭಕುತಿಯಲಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಭಾವವಿಲ್ಲದ ಭಕುತಿಯದು ಕುಹಕ ಯುಕುತಿ 

- ಅಹುದಾದರಹುದೆನ್ನಿ (ಬೆ-೧೩೧-೧) 

ಎಳ್ಳು ಕಾಳಿನಷ್ಟು ಭಕುತಿಯೆನ್ನೊಳಗಿಲ್ಲ 

- ಲಳ್ಯು ಕಾಳನಷ್ಟು ಭಕ್ತಿ (ಬೆ-೧೨-ಪ) 

ಎ ನೆಲೆಯ ಕಾಣೆನು ನಿಗಮ ಶಾಸ್ತ್ರ ನವವಿಧ 

ಭಕ್ತಿಯೊಳಗೊಂದು ಬಗೆಯಾದಯಾು 

- ಆವ ಪರಿಯಆ ಸಿನ್ನ ನೊಅಸಿ 
(ಬೆ-೩೭-೫) 

- ಉನ್ನತ ಕಾಗೆನೆಲೆ ಆದಿಕೇಶವನ ಅನುದಿನ 

ನೆನೆವುದು ಭಕ್ತಿಗಾಗಿ ಪರಮುಕ್ತಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೯) 

- ಬಲಿ ಚಕ್ರವರ್ತಿ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲ 

ಕಾಯ್ದಚ್ಯುತನು ಅನುಗಾಲದಿ 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

- ಶಕ್ತಿಯಲಿ ಹನುಮನೋ ಭಕ್ತಿಗೆ ವಿಭೀಷಣನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ಸಾಧಿಸಿ ಸಕಲವ ತಿಳಿದವನೆ ಬಾಡದಾದಿ 

ಕೇಶವ ಭಕ್ತಿಗೊಲಿದವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 

೩೧೯೪. ಭಕ್ತಪರಿಪಾಲ - ಗಾನರಸಲೋಲ 

ಆಗಮಶೀಲ ಭಕ್ತಪರಿಪಾಲ ಗೋಪಾಲಬಾಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

೩೧೯೫. ಭಕ್ತವತ್ತಲ - ಸಮಯಾಸಮಯ 

ವು೦ಟೆ ಭಕ್ತವತ್ನಲ ನಿನಗೆ ಕಮಲಾಕ್ಷ ಕಾಗೆನೆಲೆ 

ಯಾದಿಕೇಶವನೆ 

- ಬಾಗಿಲನು ತೆರೆದು 
(ಬೆ-೪೬-೩) 

- ಬೇಡಿಕೊಂಬೆನೊ ನಿನ್ನ ಭಕ್ತರ ಸೇವೆಯ 

ಬಾಡದಾದಿಕೇಶವ ಭಕ್ತವತ್ಸಲ 

- ಕಾಡುವ ದುರಿತಗಳ ನೀ ಅಡಿಸೆಂದು 


ಸೇವೆಯನು 


ಸೇವೆಯನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೬೦-೩) 
೩೧೯೬. ಭಕ್ತಿಹೀನ - ಭಕ್ತಿಹೀನರ ಮನೆಯ 
ಪಟ್ಟ ಸುಪ್ಪತ್ತಿಗೆಗಿ೦ತ ಭಕ್ತರ ಮನೆಯ ಕಡೆಬಾಗಿಲ 
ಕಾಯುವುದು ಲೇಸು 
- ಅರಿತು ನಡೆಯಅ ಬೇಕು (ಸ-೭-೨) 
೩೧೯೭ ಭಕ್ಷಿ ಸು - ಭರದಿ ಭಕ್ಷಿಸುವನ ಶಿರದಲಿ 
ನಟಿಸಿದ ವರಕಾಗೆನೆಲೆಯಾದಿಕೇಶವ ರಾಯಗೆ 
- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೩) 
- ಎ೦ಟುಹತ್ತರ ಅನ್ನವನು ಭಕ್ತಿಸುವುದು 
- ಮರ ನುಂಗುವ ಪಕ್ಷಿ (ಬೆ-೧೬೧-೧) 
- ಮನಸಿಜನರಿಯ ತಂದೆಯ ಭಕ್ಷಿಪನ ಪೊತ್ತನ 
ಶ್ರೀರಾಮನೆನ್ನಿರಿ 
- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 
- ವಿರಿಂಚಿವಾಹನವಂತೆ ಕಮಲ ಭಕ್ಷಿಪನಂತೆ 
- ಆರಿಗಾದರು ಪೂರ್ವಕರ್ಮಚಟಡದು 
(ಬೆ-೧೦೮-೫) 
- ಹರಿಯ ಹೊದ್ದಿಹನಂತೆ ಹಾವ ಭಕ್ಷಿಪನಂತೆ 
- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೫) 
೩೧೯೮. ಭಕ್ಷ್ಯ - ಸ್ವಾದು ಕಲ್ಪಿತವಾದ ಭಕ್ಷ್ಯ 
ಭೋಜ್ಯಗಳನು ಆದರದಿಂದಮೃತವನುಣಲು 
ನಾನೊಲ್ಲೆ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 
೩೧೯೯. ಭಜಕ (ಭಜಿಸುವವನು) - ಭೂಸುರ 
ಪ್ರಿಯಭಜಕ ಪೋಷಕನೆ ರಕ್ಷಿಪುದು ಕೇಶವ 
ನೃಸಿ೦ಹರೊಲಿದು 
- ವಾಸುಡೇವಾಯ ನಮೋ (ಬೆ-೯೦-ಪ) 
- ಭುಜ ಚಕ್ರಧರ ಸಾತ್ತ್ವಿಕರ ಪಾದಾಂಬುಜ 
ರಜ ಭಜಕರ ಭಜಕನೆಂದೆನಿಸೆನ್ನ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 
| ದ್ವಾಪರಯುಗದಲಿ ಭೀಮಸೇನನೆನಿಸಿ 
ಶ್ರೀಪತಿಯ ಪಾದ ಕಡುಭಜಕನಾಗಿ 
- ಪರಮ ಪದವಿಯನೀವ ಗುರು ಮುಖ್ಯ 
ಪ್ರಾಣನ (ಬೆ-೭. ೨) 
-ಮ ಸ್ತವನೆಲ್ಲ ಸಜ್ಜನರಿಗೊರೆದಗೆ ಮುದ್ದು 
ಶ್ರೀ ಆದಿಕೇಶವನ ಭಜಕನಿಗೆ 


೫೬೯ 


- ಜಯಮಂಗಲಂ ಸಿತ್ಯ (ಬೆ-೧೭೧-) 

- ಭುಜ ಚಕ್ರಧರ ಸಾತ್ತ್ವಿಕರ ಪಾದಾ೦ಬುಜ 

ರಜ ಭಜಕರ ಭಜಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ಅಜಪಿತ ಕಾಗೆನೆಲೆಯಾದಿಕೇಶವನೆ ತ್ರಿಜಗ 

ವಲ್ಲಭ ತಾನು ಭಜಕರ ವಶವಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

- ಸಾಧುಸ೦ಗ ಕೊಟ್ಟು ನಿನ್ನ ಪಾದಭಜಕನೆನಿಸು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೭) 

- ವಿಜಯ ನಿಮ್ಮಯ ಪದ ಭಜಕರಿಗೆ ಕೊಡಲಿ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೧). 

೩೨೦೦. ಭಜನೆ - ಬೇಕು ನಿನ್ನ ಪಾದ 

ಭಜನೆಯೆಂದು ಬಯಸುತಿಹೆನು ರಂಗ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಅ) 

- ಈಶ ನಿನ್ನ ಚರಣ ಭಜನೆ ಆಶೆಯಿಂದ 

ಮಾಡುವೆನು ೪ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

- ಭಾನುಪ್ರಕಾಶನ ಭಜನೆಯ ಮಾಡದ ಹೀನಗೆ 

ಮುಕುತಿಯು ದೊರಕೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೩೨೦೧. ಭಜರೇ - ಭಜರೇ ಹನುಮಂತಂ 

ಮಾನಸ ಭಜರೇ ಹನುಮಂತಂ 

- ಭಜರೇ ಹನುಮಂ೦ತ೦ ಮಾನಸ 
(ಸ-೧೯೦-ಪ) 

೩೨೦೨. ಭಜಿಸು - ಒಲಿದು ಭಜಿಪರ ಭವ 

ತರಿದು ಕಾಯುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

- ಪರಬ್ರಹ್ಮ ಕಾಗಿನೆಲೆಯ ಆದಿಕೇಶವನ 

ಮರೆಯದೆ ಭಜಿಪರ ಕಾಯುವವನ 

- ಸೆನೆಯ ಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ಅರಿತು ಭಜಿಪರ್ಯಾರಯ್ಯ ರಂಗಯ್ಯ ನಿನ್ನ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-ಪ) 

- ಆದಿಕೇಶವನ್ನ ಮುಟ್ಟಿ ಭಜಿಸಿ ಕಡೆಗೆ ಬಿಡುವರೆ 

ಆತ್ಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಕಂದರ್ಪಪಿತ ಸೊಂಡೆಕೊಪ್ಪದ ಆದಿಕೇಶವನ 

ಮುಂದರಿತು ಭಜಿಸಿ ಮುಕ್ತಿಯ ಪಡೆಯಿರಣ್ಣ 

- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೫) 

- ವಾಸುದೇವನ ಭಜಿಸೊ ಒರಟು ಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-ಅ) 

- ರಂಗನ ಭಜಿಸೊ ಕೃಷ್ಣನ ಭಜಿಸೊ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 
(ಸ-೨೫೯-ಅ) 

- ರಂಗನ ಭಜಿಸೊ ಕೃಷ್ಣನ ಭಜಿಸೊ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-ಅ) 

- ಹಿಂಗದೆ ಮನದಣಿಯ ರಂಗನ ಭಜಿಸೊ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-ಪ) 

- ಉಂಟು ಸೌಭಾಗ್ಯವೆಂಬ ಧೈರ್ಯವ ಬಿಟ್ಟು 

ವೈಕು೦ಠವಾಸಿಯ ಭಜಿಸೊ ತುಂಟ ಜೀವನವೆ 

- ಈ ಸಿರಿಯ ನಂಚ ಹಿಗ್ಗಲು ಬೇಡ 
(ಸ-೪೦-೧) 

- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನಂಫ್ರಿ 

ಮುಟ್ಟಿ ಮನದಲಿ ಭಜಿಸೊ ಭ್ರಷ್ಟಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 

- ಭಾಳಾಕ್ಷ ಮುಂತಾಗಿ ಭಜಿಪ ದೇವರ ಮನೆಯ 

ಆಳಿನ ಆಳಿನ ಆಳಿನಡಿದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

- ಭಜಿಸಿ ಬದುಕೆಲೊ ಮನುಜ ಮನಮುಟ 

ಶ್ರೀಹರಿಯ ಅಜಸುರೇಂದ್ರಾದಿಗಳು ಆದಿವಂದಿತ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

- ಭೋಗಿಶಯನನ ಪಾದ ರಾಗದಿ ಭಜಿಸದೆ 

ಕಾಗೆನೆಲೆಯಾದಿಕೇಶವನ ದಾಸ ನೀನು 

- ಹೇಗೆ ನೀ ದಾಸನಾದೆ (ಬೆ-೨೨-೨೧) 


೫೭೦ 


- ನಿಜವಾದ ಸಿ೦ಹ ನೀನಾದರೆ ನಿನ್ನ ಭಜಿಸಿ 

ಸಿ೦ಂಹಮಧ್ಯೆಯಾಗಿಪ್ಪಳಯ್ಯ 

- ನಿನಗಿಂತ ಕು೦ದೇನೊ (ಬೆ-೮೭-೪) 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ ಧರೆಯೊಳಗುಳ್ಳ ಮಾನವರೆಲ್ಲ 

ಭಜಿಸಿರೊ 

- ಪರಮ ಪದವಿಯಸೀವ ಗುರು ಮುಖ್ಯ 

ಪ್ರಾಣನ (ಬೆ-೭.ಪ) 

- ಪರಮಾತ್ಮ ಕಾಗೆನೆಲೆಯಾದಿಕೇಶವ ರಾಯ 

ಪರಹಿತಕೆ ಸಖನೆಂದು ಭಜಿಸೆಲೈ ಮನುಜಾ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು 

ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಭಜಿಸಿ 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-ಪ) 

- ಬಿಡದೆ ಶ್ರೀನಾಥ ಆದಿಕೇಶವನ ಭಜಿಸಿರೊ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-೩) 

- ಶ್ರೀಪತಿ ಕಾಗೆನೆಲೆಯಾದಿಕೇಶವ ಚರಣ ಈ 

ಪರಿಯಲಿ ಭಜಿಸಿ ಸುಖಿಯಾಗೊ ಮನವೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

೩೨೦೩. ಭಟ - ಚ೦ಡಭಟರೆಲ್ಲ ಮುಂದೆ ಕತ್ತಿ 

ಹರಿಗೆಯ ಪಿಡಿದು ಖಂಡತುಂಡ ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 

೩೨೦೪. ಭತ್ತ - ಹಸ್ತದಿಂ ಹಣ ಭತ್ತ 

ಹಚ್ಚಡ೦ಗಳ ಕೊಟ್ಟು ಕುಸ್ತರಿಸಿ ಬಿನುಗು ಚಾರಿತ್ರ್ಯ 

ಗಳ ಲಾಲಿಸುತ 

ಎ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

೩೨೦೫. ಭಯ - ಭಂಜಿಸಿದವರಿಗೆ ಭಯವ 

ತೋರುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

- ಜನರೆಲ್ಲ ಯದುಶೈಲೋತ್ಸವವ ಕೇಳಿ ಘನ 

ಕಾಲದೇಶದಜಿತ ಭಯವ 

- ಕೈಯ ತ್ರೋರಿದ ಬಗೆಯ (ಸ-೯೧-೩) 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 

ಭೀಮರಾಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಭೀಮನೆಂಬುವರಿಗೆ ಯಾತರ ಭಯವಿಲ 
(ಸ-೧೯೩-ಪ) ಜೆ 

- ಭವ ಭಯ ವಿನಾಶ ಭೋ ಭಕ್ತವಿಲಾಸ 

ಭೋ ಪಾಪವಿನಾಶ ಭೋ ಬಾಡದ ರಂಗೇಶ 

ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

ದ ಪೇಳಲೆನ್ನಳವೆ ಬಾಡದಾದಿ ಕೇಶವನೊಲವಿ 

ನಾಳು ಸಂಗಡ ಬರಲು ಆವ ಭಯವಿಲ್ಲ 

- ಪಥ ನಡೆಯದಯ್ಯ (ಬೆ-೯_೩) 

- ಪೊಸ ಶಾಸ್ತ್ರಕ್ರಮ ಕೂಗೆ ಜಾರ ತಸ್ಕರ ತತಿಯು 

ಬಸವಳಿದು ಭಯದಿ ಪೋಗೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ನಿತ್ಯ ಅನ್ನದಾನವಿರಲು ಭಯವು ಏತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-ಪ) 

ಎ ಸತ್ಯವ್ರತವುಳ್ಳವಗೆ ಮೃತ್ಯುವಿನ ಭಯವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೧) 

- ಅಶನವ ತೊರೆದ ಯೋಗಿಗೆ ಭಯವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೪) 

- ಕನಸಿನಲಿ ಕಾಂಬುದೇನು ಕಂಡರೆ ಭಯವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

- ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ ಬತ್ತಲೆ 

ತಿರುಗುವಗೆ ಭಯವು ಇನ್ನುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೨) 

- ತೀಡಯ್ಯ ಭವಭಯದ ಪಾತಕಂಗಳ 

ದಾನವಾಡ ಗುಡ್ಡದ ತಿರುಮಲೇಶ ಸರ್ವೇಶ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

- ಸುತ್ತ ಕತ್ತಲೆ ಚಿ೦ತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯ ದೊರಕುವ ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭) 

೩೨೦೬. ಭರ - ಭರದಿ ಕಾಗಿನೆಲೆಯ 

ಆದಿಕೇಶವನೆಂದ 

- ನಾರಾಯಣನೆ ಶತ (ಸ-೧೩೮-೩) 

- ಸುಟ್ಟಬಳಿಕ ಭರದಿ ಬಂದು ಮನೆ 

ಯೊಳೆಂಬರು ಪಾಹಿ ಸತ್ತ ತರುಣಿ ಕೆಟ್ಟಳೆಂದು 


೫೭೧ 


ಕೊಂಬರು ಆತ್ಮ 

-. ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಭರದಿ ಹಾರೈಸುತಿಹರು ಜಲಕ್ರೀಡೆಗೇಳಯ್ಯ 

ಸ್ಮರನ ಪಿತನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೨) 

- ಭರದಿ ಭಕ್ಷಿಸುವನ ಶಿರದಲಿ ನಟಸಿದ 

ವರಕಾಗೆನೆಲೆಯಾದಿಕೇಶವ ರಾಯಗೆ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-೩) 

- ಸೀತೆಯನು ಕದ್ದು ಒಯ್ದವನ ಕೊಲ್ಲುವ 

ಭರದಿ ಭೂತಳದ ಕಪಿಗಳನು ಕೂಡಿಕೊಂಡು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಭರದಿಂದ ಭೃಗುಮುನಿ ಬಂದು ಕೋಪಿಸೆ 

ಬೇಗ ಚರಣವನೊತ್ತಿದನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಭರದಿಂದ ಬಂದು ಯಶೋದೆಗೆ ಚಾಡಿಯ 

ಅರುಹಿದರತಿ ವೇಗದಿ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

- ತರಣಿತನಯನ ಸುತನ ಬಾಯೊಳು ಅನೃತವ 

ಭರದಿಂದ ನುಡಿಸಿದನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ವಾತಜಾತನು ಆಗಿ ಖ್ಯಾತಿಯಲಿ ಮೆರೆದಗೆ 

ಸೇತುವೆಯ ಭರದಿಂದ ಲಂ೦ಘಿಸಿದಗೆ 

- ಜಯ ಮಂಗಲಂ ಸಿತ್ಯ (ಬೆ-೧೭೧-೧) 

- ಸೀತೆಯನು ವಂದಿಸುತೆ ಉಂಗುರವನಿತ್ತವಗೆ 

ದೈತ್ಯಪುರವನು ಭರದಲುರಿಸಿದವಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-೧) 

೨೧, ಭರದ್ವಾಜ (ಒಬ್ಬ ಯಷಿ) - 

ಮೂಜಗದ ವ್ಯವಹಾರಿ ಮುಂಕೊಂಡು 

ಭರದ್ವಾಜ ರೋಮಶ ಅತ್ತಿ ಗಾರ್ಗೇಯ 

- ತಂಗದಿರನ ನಿಮಿಷ ತಾರಕೆಗಳು 
(ಬೆ-೧೬೯-೬) 

೩೨೦೮. ಭರಮ (ಬ್ರಹ್ಮ ದ ಡೊಳ್ಳಿನ ಮೇಲ್‌ 

ಕೈಯ ಭರಮಪ್ಪ ಹಾಕ್ಯಾನು ತಾಳವ ಶಿವನಪ್ಪ 

ತಟ್ಟಾನ್ಮಾ 

- ದೇವಿ ನಮ್ಮ ದೇವರು ಬ೦ದರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೭೭-೧೧) 
೩೨೦೯. ಭರವಸೆ - ಮರಳಿ ಬಾಣವ ತೊಡೆನು 
ಎಂದು ಮಾತೆಗೆ ಕರ್ಣ ಭರವಸೆಯನಿತ್ತು 
ಸಂಗ್ರಾಮದೊಳಗೆ 
- ನೀನಾವ ಬಾ೦ಧವನೊ (ಬೆ-೭೮-೬) 
೩೨೧೦. ಭಲ್ಲೆ - ಖುಲ್ಲ ಮನುಜರನು 
ಕೊಲ್ಬಬೇಕೆನುತಲಿ ಭಲ್ಲೆ ಹಿಡಿದು ತುರಗವನೇರಿ 
- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 
೩೨೧೧. ಭವ (ಪ್ರಪಂಚ)- ಬೆ೦ಂದವು ಭವ 
ಪಾಶಾ ಅವಗೆಂದಿಗಿಲ್ಲ ಕ್ಷೇಶಾ 
_- ಮರೆಯದಿರು ಹರಿಯ (ಸ-೨೦೩-೩) 
- ಬದುಕಿದೆನು ಬದುಕಿದೆನು ಭವ ಎನಗೆ 
ಹಿಂಗಿತು 
- ಬದುಕಿದೆನು ಬದುಕಿದೆನು (ಸ-೧೭೧-ಪ) 
- ಒಲಿದು ಭಜಿಪರ ಭವ ತರಿದು ಕಾಯುವ 
ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 
- ಭವ ಭಯ ವಿನಾಶ ಭೋ ಭಕ್ತವಿಲಾಸ 
ಭೋ ಪಾಪವಿನಾಶ ಭೋ ಬಾಡದ ರಂಗೇಶ 
ಭೋ 
- ಭವಭಯವಿನಾಶ ಭೋ (ಬೆ-೪೧-ಪ) 
- ತೀಡಯ್ಯ ಭವಭಯದ ಪಾತಕಂಗಳ 
ದಾನವಾಡ ಗುಡ್ಡದ ತಿರುಮಲೇಶ ಸರ್ವೇಶ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 
- ಹರಿ ನಿನ್ನ ಪಾದವು ಪವಿತ್ರತರವೆಂಬುದಕೆ 
ಧರಣಿ ಬಲಿ ವಿಧಿ ಭವಾಹ್ಲಾದ ಹೊಣೆಯೊ 
- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 
ದ ಅಬ್ಬಿಯೊಳಗೆ ಬಿದ್ದು ನಾನು ಒದ್ದುಕೊಂಬೆ 
ನಯ್ಯ ಭವದಿ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೦) 
- ಮಾಯದೊಳು ಸಿಲುಕಿ ಬಲುಕಾಲದಿಂದ 
ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 
ಭವದಿ ಮಮತೆ ಇಟ್ಟು 
- ದಾಸನಾಗೋ ಭವಪಾಶ ನೀಗೊ€ 
(ಬೆ-೨೦-೩) 
- ಪೂರ್ವಜನ್ಮದಲಿ ನಾ ಮಾಡಿದಾ ಭವದಿಂದ 
ಉರ್ವಿಯೊಳು ಜನಿಸಿದೆನೊ ಕೃಷ್ಣಾ 


೫೭೨ 


ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-ರ_ಪ) 

ಹ್‌ ಎ೦ಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು 

ಬೊಂಬೆಗಳನು ಮಾಡಿ ಭವದಿಂದಲಿ 

- ಜಗದ೦ತಯಾರ5`ಮಿ ಎಂತೆಂದು 
(ಬೆ-೫೮-೨) 

- ರಂಗರೂಪವ ತೋರಿ ಭ೦ಗ ಭವಗಳನಳಿದು 

ಡಂಗುರವ ಹೊಯ್ಯೊ ನಿನ್ನ ಡಿಂಗರಿಗನೆಂದು 

- ಹೂವ ತರುವರ ಮನೆಗೆ (ಬೆ-೪೩-೧) 

- ಇಂದು ಭವದ ಬಂಧ ಬಿಡಿಸು ತಂದೆ 

ಗೋವಿಂದಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೩) 

- ಹಂಬಲಿಸಿ ಭವದ ಸುಖ ಮೆಚ್ಚಿದಾತನ 

ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೨) 

- ಮೊರೆಯ ಇಡುವೆನಯ್ಯ ನಿನಗೆ ಸೆರೆಯ 

ಬಿಡಿಸು ಭವದ ಎನಗೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

೩೨೧೨. ಭವ (ಈಶ್ವರ) - ಅರವಿ೦ದನಾಭ 

ಸಿರಿವಿಧಿಭವಾದಿಗಳೊಡೆಯ ಹಿರಿದಾಗಿ ಕೋಳಿ 

ಕೂಗಿತೇಳಯ್ಯ ಹರಿಯೇ 

- ಏಳು ನಾರಾಯಣ (ಸ-೫೯-೨) 

೩೨೧೩. ಭವದೂರ (ಪ್ರಪಂಚದ ಕೋಟಲೆಗೆ 

ಸಿಲುಕದವನು) - ಘೋರಸಂಸಾರ ಭವದೂರ 

ಯಷಿಜನ ಮನೋಹಾರಸಾಕಾರ ಸಿರಿಧರ 

ರೂಪನೆ ನಮೋ 

- ನಾರಾಯಣಾ ನಮೋ (ಬೆ-೫೧-ಅ) 

೩೨೧೪. ಭವನಾಶ (ಸ೦ಸಾರ ಬ೦ಧನವನ್ನು 

ನಾಶಮಾಡುವವನು) - ಶ್ರೀನಾಥ ಭವನಾಶ 

ಪೇಳೋ ಪೇಳಿಲ್ಲೇತಕೆ ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಕೇಶವ ನಾರಾಯಣ ಮಾಧವ ಗೋವಿಂದ 

ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

೩೨೧೫. ಭವನಾಶಿ (ಸಂಸಾರ ಬ೦ಧನವನ್ನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾಶಮಾಡುವವಳು) - ದೋಷನಾಶೆ ಕೃಷ್ಣವೇಣಿ 


ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ 


ಯಮುನೆ ವಾಸದಲ್ಲಿ ಉಪವಾಸದಲ್ಲಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೩೨೧೬. ಭವಪಾಶ (ಸಂಸಾರದ ಬಂಧನ) - 

ದಾಸನಾಗೋ ಭವಪಾಶ ನೀಗೋ ವಿಶೇಷ 

ನಾಗೋ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಪ) 

೩೨೧೭. ಭವಭಂಗ - ಹೇಗೆ ನೀ ದಾಸನಾದೆ 

ಹೀಗೆ ಸಂಸಾರದೊಳು ಮಂಗನಂತೆ ಭವ 

ಭಂಗವ ಪಡುವವ 

- ಹೇಗೆ ನೀ ದಾಸನಾದೆ (ಬೆ-೨೨-ಅ) 

೩೨೧೮. ಭವಭಯಹರ - ಭವಭಯಹರ 

ಕಾಗಿನೆಲೆಯ ಆದಿಕೇಶವಗೆ ನಮೊ ನಮೋ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

೩೨೧೯. ಭವರೋಗ (ಇಹ ಲೋಕದ 

ಕಷ್ಟಗಳು) - ಭವರೋಗದ ವೈದ್ಯ ಬಾಡದಾದಿ 

ಕೇಶವನ ವಿವರವರಿತು ಭಾವಿಸಿ ಭಕ್ತಜನರು 

- ಶಂಕರನಾರಾಯಣ ಚಡು (ಬೆ-೧೭೫-೯) 


೩೨೨೦. ಭವಿ - ಭವಿ ಮಾಡಿದ ಲಿಂಗ ಬಚ್ಚಿಟ್ಟು 


ಪೂಜೆಯಗೊಂಬ ಕವಿಗಳು ಶರಣರು ಕೇಳಿ 

ಸಭೆಯೊಳು 

- ಶಂಕರನಾರಾಯಣ ಜಚಡು 
(ಬೆ-೧೭೫-೧) 

ದ ಶಿವಖ್ಯಾತನಾದರೆ ಕೈಲಾಸವಿರಬೇಕು ಭವಿ 

ತಂದ ಧರೆಯೊಳು ಇರಬಹುದೆ 

- ಶ೦ಕರ ನಾರಾಯಣ ಚಡು 
(ಬೆ-೧೭೫-೧) 

೩೨೨೧. ಭಸಿತ (ವಿಭೂತಿ) - ಜವಾಜಿ 

ಕತ್ತುರಿಯಂದು ಭಸಿತ ಧೂಳಿಯಿಂದು 

ದ ಎನ್ನ ಕ೦ದ ಹಳ್ಳಿಯ ಹನುಮಾ 
(ಬೆ-೬.೨) 

ಒಪ 00ಿ, ಭಸ್ಮಾಸುರ ದ 

ಭಸ್ಮಾಸುರ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪- ೧) 

೩.೨೨೩. ಪಾಡ್‌ ತತ್ವಭಾಂಡವ ತೊಳೆಯ 


ಉರಿ ಹಸ್ತವ ಬೇಡಿ 


೫೭೩ 


ಬೇಕಣ್ಣ ಸತ್ಯಾತ್ಮನಾಗಿ ಅರ್ತಿ ಅಕ್ಕಿಂತು 

ಮಧಿಸಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

೩೨೨೪. ಭಾಗವತ - ಭಾಗವತರ ಪಾದ 

ಕೊಂದಿನ ಬಾಗಿ ನಡೆಯಲಿಲ್ಲ 

ಎ ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಅಲ್ಲ 
(ಸ-೨೩೧-೩) 

- ಕಾಗಿನೆಲೆಯ ಆದಿಕೇಶವನ ಅಂ೦ಪ್ರಿ 

ನೆನೆಯದಿಹ ಭಾಗವತರ ಸಂಗ ಬಲು ಭ೦ಗ 

ಎಲೊ ರಂಗ 

- ಸಣ್ಣನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-ಜ 

- ಭಾಗವತ ಗೀತ ನೃತ್ಯಗಳ ಕೇಳದೇಕಾದಶಿ 

ವ್ರತ ಜಾಗರದಲಿ ನೀ ನಿಡು ನಿದ್ರೆಗೈವೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಭಾಗವತ ಜನ ನಿವಹ ಸುಮನಸ 

ಸುದತಿಯರು ರತ್ನದಾರತಿಯಂ ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 

- ಮೂಗುಹಿಡಿಯುತೆ ನೀರೊಳಗೆ ಮುಳುಗಿ 


ಜಪಮಾಡಿ ಭಾಗವತ ಶಾಸ್ತ್ರಾದಿಗಳನೆ ಓದಿ 


- ತೀರ್ಥ ಪಿಡಿದವರು. ತಿರುನಾಮಧಾರಿಗಳೆ 
(ಬೆ-೧೩೮-೨) 

ದ ವೇದಶಾಸ್ತ್ರಗಳನು ಮೋದದಿಂದ ಓದದೆ 

ಬಾದರಾಯಣ ಕೃತ ಭಾಗವತ ಕೇಳದೆ 

- ಹೇಗೆ ನೀ ಭಾಸನಕದಿ (ಬೆ-೨೨-೯) 

- ಭಾಗವತರ ಸಮ್ಮೇಳವ ಕಂಡೆ ಕಾಗೆನೆಲೆಯಾದಿ 

ಕೇಶವ ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೫) 

- ಭಾಗವತರ ಬೆಡಗಿದು ಬೆಳುದಿ೦ಗಳಾಯಿ 

ತಮ್ಮ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೩) 

- ಶೇಷಶಯನ ನಿನ್ನ ಭಾಗವತರ ಸಹವಾಸ 

ದೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಪ) 

- ಆತನ ಪಾಡುವೆ ಅನವರತ ಪ್ರೀತಿಯಿಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಭಾಗವತರ ಸಲಹುವ ದೇವನೆಂದು 

- ಆತನ ಪಾಡುವೆ ಅನವರತ (ಬೆ-೭೦-ಪ) 

- ಜನ್ಮ ಸಾರ್ಥಕವಿರದವರು ಭಾಗವತರಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-ಪ) 

೩೨೨೫. ಭಾಗವತಪ್ರಿಯ - ಭೋಗೀಶಯನ 

ಶ್ರೀ ಲಕ್ಷ್ಮೀಕಾಂತನೆ ಭಾಗವತಪ್ರಿಯ 

- ನಾನಿಮ್ಮ ದಾಸರ ದಾಸ (ಸ-೧೩೪-೫) 

೩೨೨೬. ಭಾಗೀರಥಿ - ಭಾಗೀರಥಿಯ ತಂದೆ 

ಬಹು ದೈತ್ಯರ ಕೊಂದೆ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

- ಪರಮ ಕಲ್ಯಾಣಿ ಸುರನದಿಯು ಯಮುನೆ 

ಗೌತಮಿಯು ವರ ಕೃಷ್ಣವೇಣಿ ಭಾಗೀರಥಿ 

ಯರೈತಂದು 

- ಪೂಸರನ ಜನಕನೇ (ಬೆ-೧೬೮-೨) 

೩೨೨೭. ಭಾಗ್ಯ - ಮೂಗ್ರಾಮ ಮುರಿದು 

ವಾಜಿಯನೇರಿದಾತನು ಸಾಗ್ರದಿ೦ದಿಳೆಯ ಭಾಗ್ಯ 

ಹಿಂಗಿಸಿದ 

- ಈತನೇನೆ ನಿನ್ನ ಮಗನು (ಸ-೩೮-೩) 

- ಬಾರೊ ಭಾಗ್ಯದ ನಿಧಿಯೆ ದಯಾಂಬುಧಿಯೆ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-ಪ) 

- ಕಾಗಿನೆಲೆಯ ಆದಿಕೇಶವ ಹದುಳದಿಂದ 

ಬಾರೊ ಭಾಗ್ಯದ ನಿಧಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೩) 

ಎ ಯೋಗ್ಯದಿಂದ ಬಳಪತಿತನವನಿಗೆ ಭಾಗ್ಯ 

ವನಿತ್ತ ಕಾಗಿನೆಲೆಯಾದಿಕೇಶವ 

- ಶಃತನೇನೆ ನಿನ್ನ ಮಗನು (ಸ-೩೮-೩) 

ದ ನೀಲಮೇಘಶ್ಯಾಮ ಭಾಗ್ಯಪುರದಲಿ ನಿಂದ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

- ಸಾಧನಸಿರಿಯ ಸಂಪತ್ತು ಭಾಗ್ಯವನೀವ ಆ 

ದಯಾನಿಧಿ ಲಕ್ಷ್ಮಿ ನಿನ್ನ ಸತಿಯು ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೧) 

- ಉಗ್ರಾಹಿ ಅಹೋಬಲಪತಿರಾಜ ಕನಕಗೆ 

ಭಾಗ್ಯವನೀವ ಕಾಗೆನೆಲೆಯಾದಿಕೇಶವನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಬಲವ ನಿಲಿಸುವುದೇನು ಭಾಗ್ಯವು ಇದು 


೫೭೪ 


ಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

- ತನ್ನ ಬಳಗವೆರಸಿ ಉಣ್ಣದ ಭಾಗ್ಯವೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೩) 

- ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡಿತುಂಬ ಭಾಗ್ಯವಿಲ್ಲ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೧) 

- ಭಾಗ್ಯದಲಿ ದಶರಥನೊ ಹೇಳೊ ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

೩೨೨೮. ಭಾಗ್ಯದಾತ - ನಿತ್ಯನೇಮವು ನಿಂತಿತು 

ಹೋಯಿತಲ್ಪ ಜಾತಿಗೈಶ್ಚರ್ಯ ಭೋಗಭಾಗ್ಯದಾತ 

ರಾದವರಿಗೆ ಧಾರಣೆ ಪಾರಣೆ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

೩೨೨೯. ಭಾಗ್ಯವಂತ - ಬಾಲಕನ ವಂದರಿಸಿ 

ಬಹು ಭಾಗ್ಯವಂ೦ತನೆನಿಸಿ ಎಲ್ಲರೊಳು ಸಲಿಗೆ 

ನಿಲಿಸಿದಳೊ ನಿಮ್ಮರಸಿ 

- ಯಾಕೆಲೊ ರಂಗ ಸನಿನಗಿ೦ತ ನಟನೆಯ 

ಮಾತು (ಸ-೨೧೬-೧) 

೩೨೩೦. ಭಾನು (ಸೂರ್ಯ) - ಭಾನು 

ಮೊದಲಾದಖಿಳ ಬ್ರಹ್ಮಾಂಡಗಳಿಗೊಂದು ಪಾದ 

ಹೊದಿಸಿದನಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೧) 

- ನೆಗ್ಗಿದುವು ನಿಜ ಕುಲಾದ್ರಿಗಳಲಿ ಭಾನುವಿನ 

ಕಿರಣ ನುಗ್ಗಿ ಪೃಥ್ವಿಯೊಳು ಪಸರಿಸಿತು 

- ತಂ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೩೨೩೧. ಭಾನುಪ್ರಕಾಶ - ಭಾನುಪ್ರಕಾಶನ 

ಭಜನೆಯ ಮಾಡದ ಹೀನಗೆ ಮುಕುತಿಯು 

ದೊರಕೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೩೨೩೨. ಭಾನುಮತಿ (ದುರ್ಯೋಧನನ ಪತ್ನಿ) 

-ಉತ್ತಮಳಲಾ ಭಾನುಮತಿ ನೀನು ನಗೆಹೆಣ್ಣೆ 

ಇತ್ತ ದಯೆಮಾಡಿ ನೋಡಿ 

- ವಾಸುದೇವಾಯ ನಮೋ (ಬೆ-೯೦-೪) 

೩೨೩೩. ಭಾನುಸುತ (ಕರ್ಣ) - ಆನೆವಾಹನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹಿತನ ತಾಯನಳೆದವನು ಭಾನುಸುತಗೆ ಶಾಪ 

ವನಿತ್ತು ಜರೆದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

೩೨೩೪. ಭಾಷುರೆ - ಈ ಪರಿಯಲಿ ಬಹು 

ಜನಿಸಿದೆ ಭಲೆ ಭಾಪುರೆ ಬಾಡದೊಳ್‌ ನೆಲಸಿದೆ 

- ನಿನಗಿ೦ತ ಕು೦ದೇನೊ (ಬೆ-೮೭-೫) 

೩೨೩೫. ಭಾಮೆ/ಭಾವೆ (ಹೆಂಗಸು) - ಕಾಮಿನಿ 

ಸತಿಯ ಕಂದನ ತಮ್ಮಗೊಲಿದನ ಭಾಮೆ ನೀ 

ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೨) . 

- ಭಾವೆಯ ತಂದ ಮನೆಯಲಿ ಜೀವಿಪುದ 

ಕಿಂತ ಸಾವುದೇ ಲೇಸು ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೧) 

೩೨೩೬. ಭಾರ್ಗವ (ಪರಶುರಾಮ) - 

ತಾಮಸವಿಲ್ಲದೆ ಕ್ಷತ್ರಿಯರ ಸಂಹರಿಸಿದ ರಾಮ 

ಭಾರ್ಗವನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಕಲ್ಲಲ್ಲಲ್ಲ 
(ಸ-೧೧೦-೬) 

- ಮಂಗಳಂ ಭಾರ್ಗವ ಶ್ರೀರಾಮ ಕೃಷ್ಣನಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಕಾಲಿನಿಂದಲಿ ಪಡೆದು ಗಂಗೆಯ ಕಾಲಿ 

ನಿಂದಲಿ ನಡೆದ ಭಾರ್ಗವ 

- ಇಂದು ನೀ ಕರೆದುತಾರೆ (ಬೆ-೯೨-೧) 

೩೨೩೭. ಭಾವ (ಭಾವನೆ) - ಹಾದಿಗಾಣದೆ 

ತೊಲಗಿ ಪೋಪೆನೆಂದರೆ ಭಾವ ಬೂದಿಯೊಳ 

ಗಾಡಿ ಮುಳುಗಾಡುತಿಹೆನೊ 

- ಕಡಹಾಂುಸೊ ಕಮಲಲಲೋಚನನೊಲ್ಸೆ 
(ಬೆ-೬೨-೩) 

- ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ 

ಕೋರೆದಾಡೆಯನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧-೧) 

- ಭಾವವಿಲ್ಲದ ಭಕುತಿಯದು ಕುಹಕ ಯುಕುತಿ 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಬೇಕಾದ ಸುರನರರ ಪಾಲಿಸಲು ಬೇಕೆನುತ 

ಆ ಕರುಣದಿಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

-ನಾಲ್ಕು ಯುಗವಾದಲ್ಲಿ ಕಡೆಯ ತುರಗವನೇರಿ 

ಸಾಕಾರವಾಗಿ ಮಲಗಿದ ಭಾವವೊ 


ಲ್ಯೋ 


೫೭೫ 


- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಪೊಡವಿಪಾಲಕರ ವಂಶವನು ಒಬ್ಬನೆ ಕಡಿದು 

ಕೊಡಲಿಯನು ಬಿಸುಟಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ತ್ರಿಮರದೊಳು ಸತಿಯ ವ್ರತವಳಿದು ಬತ್ತಲೆ 

ನಿಂತು ಚಪಲತ್ವದಿಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ಸತಿಯು ಸುತರು ಪುತ್ರಿ ಮಿತ್ರರತಿಶಯದೊಳು 

ತಂದೆ ತಾಯಿ ಅತಿವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

-. ಕಬ್ಬುಬಿಲ್ಲನ ಪಿತನ ಏಕಾಂತ ಭಾವದಿ 

ನೆರೆನಂಬು ಎಚ್ಚರಿಕೆ 

'_ಮಾಡು'ದಾನ ಧರ್ಮ (ಸ-೨೦೪-೫) 

- ರಾಗ ರಂಗು ಬಲು ಭಕ್ತಿಭಾವದೊಳು ಬೀಗಿ 

ಚೆನ್ನಕೇಶವನನು ನೆನೆಯದೆ 

ದ ವ್ಯರ್ಥವಾಯಿತಲ್ಲ ಜನ್ನು ಸಾರ್ಥಕಾಗಲಲ್ಲ 
(ಸ-೨೩೧-೩) 

- ಪಾಡುವ ಪದ್ಯಗಳಲಿ ಭಾವವಾಗಿರುವ 

ನೋಡುವ ನೋಟಗಳ ನೋವು ಗಹಿಸುವ 

- ಕೊಡಲು ನೀನಾರು (ಸ-೯೨-೨) 

- ಅಪರಿಮಿತ ಭಕ್ತರನು ನೋಡಬೇಕೆಂದೆನುತ 

ಸುಪವಿತ್ರತನದಿ ಮಲಗಿದ ಭಾವವೋ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ಸುತರಿಲ್ಲದವರಿಗೆ ಗತಿಯಿಲ್ಲವೆಂಬುದು 

ಕೃತಕಶಾಸ್ತ್ರ ಲೌಕಿಕ ಭಾವಕೆ 

* ಮಗನಂದೆ ಗತಿಯುಂಟಿ (ಬೆ-೧೪೫-೫) 

- ಭಾವದುಭಯಾರ್ಥವಿದು ಎಲ್ಲರಿಗೆ 

ಸಮ್ಮತವಾದುದೀ ನಾಮ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-ಪ) 

- ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬುಂಟು ವೈಕು೦ಠಪುರದೊಳಗೆ ಅಯ್ಯ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 

೩೨೩೮. ಭಾವಮೈದುನ (ಸೋದರಿಯ ಗಂಡ) 

- ಭಾವ ಮೈದುನ ಬಾರೊ ಮಾವ ಬೀಗನ 

ಅನುಜ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೨) 

- ಅಂಧನೃಪಾಲನ ಕ೦ದಗಳೆಲ್ಲರ ಕೊಂದೈವರ 

ಭಾವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ಆ ವಿಧದೊಳವರ ಸುರಲೋಕದೊಳು 

ನೆಲೆಗೊಳಿಸಿ ಭಾವಮೈದುನರೈವರನು ರಕ್ಷಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

೩೨೩೯. ಭಾವಶುದ್ಧಿ ನಾ ಭಾವಶುದ್ಧಿಯಲಿ 

ಹೇಳುವನೊ ಕೇಳುವನವನಘಾವಳಿಯ 

ಪರಿಹರಿಸಿ 

- ವಾಸುದೇವಾಯ ನಮೋ (ಬೆ-೯೦-೧೪) 

೩೨೪೦. ಭಾವಿ - ತುಂಗಭದ್ರೆ ಇರಲಿಕ್ಕೆ ಭಾವಿ 

ಕೆರೆಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೧) 

೩೨೪೧. ಭಾವಿಸು - ವಸುಧದೆಯೊಳಗೆ 

ನಾನೊಬ್ಬಳೆ ಪಡೆದೆನೆ ನಿಮ್ಮ ಹಸುಮಗುವೆಂದು 

ಭಾವಿಸಬಾರದೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

- ಸೋದರತ್ತೆಯ ಸೊಸೆಯ ಮಗ ನಿನಗೆ 

ಭಾವಿಸಲು ಸೋದರಳಿಯನು ಮೂರು ಲೋಕ 

ವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

- ಭವರೋಗದ ವೈದ್ಯ ಬಾಡದಾದಿಕೇಶವನ 

ವಿವರವರಿತು ಭಾವಿಸಿ ಭಕ್ತಜನರು 

- ಶ೦ಕರ ನಾರಾಯಣ ಜಡು 
(ಬೆ-೧೭೫-೯) 

೩೨೪೨. ಭಾಷಣ - ದೇಶದೊಳು ವಂಶಕಂಟಕ 

ರೆನಿಸಿದವರೊಳಗೆ ಭಾಷಣವ ಮಾಡಬಪುದೆ 

ಪ್ರಾಜ್ಞರು ರ 

- ಆವುದೊಳ್ಳೆಯದೊ ಸಿನ್ನಂಗ 
(ಬೆ-೬೮-೪) 

೩೨೪೩. ಭಾಷಿಗ (ವಿದ್ಯಾಧಿಪತಿ) - ರಾಶಿ 

ವಿದ್ಯೆಯ ಬಲ್ಲ ರಮಣೀ ಹಂಬಲನೊಲ್ಲ 

ಭಾಷಿಗನಿವನಾರಮ್ಮ 


೫೭೬ 


- ನಮ್ಮಮ್ಮ ಶಾರದೆ (ಬೆ-೧.೩) 

೩೨೪೪. ಭಾಷೆ - ಕೊಟ್ಟು ಭಾಷೆಯ ತಪ್ಪಿದವಗೆ 

ಉಪಜಿಹ್ವೆ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೪) 

- ಭಾಷೆ ಕೊಟ್ಟ ಬಳಿಕ ನಿಜವಿರಲು ಬೇಕು 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೧) 

- ದೇವಿ ಕೇಳೆನ್ನ ಭಾಷೆಯ ಮುಂದೆ ಅರ್ಜುನಗೆ 

ನಾವೆ ಸಾರಥಿಯಾಗಿ ಸಲಹುವೆವು 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಮೊದಲ ಭಾಷೆಯನು ದಿವಿಜರಿಗಿತ್ತೆ 

ವೇಗದಲಿ ಚದುರ ಕಲ್ಕ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ತೊಟ್ಟ. ಬಾಣವ ತೊಡಲೊಲ್ಲದೆ ತಾಯಿಗೆ 

ಕೊಟ್ಟ ಭಾಷೆಗೆ ಐವರ ಕೊಲ್ಲದೆ 

- ಬಂದಿದೆ ದೂರು ಖರಿದೆ (ಬೆ-೮೬-೪) 

- ವೇಷಭಾಷೆಯ ಕಲಿತು ಗೋಸನಿಯ ಶಡೆಗಿಟ್ಟು 

ಆಸೆಯನು ತೊರೆಯದೆ ತಪವ ಮಾಡಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

೩೨೪೫. ಭಾಳಾಕ್ಷ (ಈಶ್ವರ) - ಭಾಳಾಕ್ಷ 

ಮುಂತಾಗಿ ಭಜಿಪ ದೇವರ ಮನೆಯ ಆಳಿನ 

ಆಳಿನ ಆಳಿನಡಿದಾಸ ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೧) 

೩೨೪೬. ಭೀತ - ಭೀತನಾಗಿ ಓಡಿಬರುವ 

ಬಂಟನೇತಕೆ 

ದ ಸತ್ಯವ೦ತರ ಸ೦ಂಗವಿರಲು 
(ಬೆ-೧೨೪-೨) 

೩೨೪೭ ಭೀತಿ - ಯಮದೂರತರುದ್ಧತ ಕಣ್ಗಳನು 

ಕಂಡು ಮನದಲ್ಲಿ ಭೀತಿಯಲಿ ಬಹಳ ಬಳಲಿ 

- ಅಣುಮಹತ್ತಾದ ದೇವ (ಬೆ-೭೧-೩) 

೩೨೪೮. ಭೀತಿಗೊಳ್‌ (ಹೆದರು) - ಅಸಮಾನ 

ಬಂದಾಗ ಅತಿ ಭೀತಿಗೊಂಡಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

೩೨೪೯. ಭೀಮ/ಭೀಮರಾಯ/ಭೀಮಸೇನ - 

ಶೂರ ಭೀಮನು ಬಾಣಸಿಗನಾದನಂತೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೪) 

- ತ್ರಾಣದಲಿ ಭೀಮನೋ ಬಾಣದೊಳು 

ರಾಮನೋ 

- ಬೆರೆಯದಿರು ಖೆರೆಯದಿರು (ಬೆ-೧೪೩-೪) 

ದ ಅ೦ಜನೆಯಾತ್ಮಜ ಅಗಣಿತ ಬಲವಂತ 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೧) 

- ಕಂಜನಾಭನ ದೂತ ಕರುಣಿಸೊ ಬಲವಂತ 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಬ ಎ 
(ಸ-೧೯೩-೧) 

- ಕಟ್ಟಿದ ಪೂಮಾಲೆ ಕಸ್ತೂರಿ ನಾಮದ ಭೀಮ 

ರಾಯ 

- ೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) _ 

- ಕಲಿ ಭೀಮಸೇನನ ನುಡಿಕೇಳಿ ಪೊರಮಟ್ಟು 

ಕುಲವ ಕೊಂದವನು ಕೌರವನೋ ಪಾಂಡವರೂ 

- ಬಂದಿದೆ ದೂರು ಖರಿದೆ (ಬೆ-೮೬-೬) 

- ಕುಶಲತನದಲಿ ಕೌರವಾದಿಗಳ ಸಂಹರಿಸಿದ 

ಸಹಾಯ ವೀರ ಶ್ರೀ ಭೀಮಸೇನನನಿಗೆ 

- ಜಯಮಂಗಲಂ ಸಿತ್ಯ (ಬೆ-೧೭೧-) 

- ಕಟ್ಟಾಳು ಭೀಮಸೇನನು ರಣದಿ ಗದೆಯಿಂದೆ 

ಕುಟ್ಟ ಬಿಸುಟಲಿ ನಿನ್ನ ತೊಡೆಗಳೆರಡನು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ದ್ವಾಪರಯುಗದಲಿ ಭೀಮಸೇನನೆನಿಸಿ 

ಶ್ರೀಪತಿಯ ಪಾದ ಕಡುಭಜಕನಾಗಿ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭..೨) 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 

ಭೀಮರಾಯ 

'- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-ಪ) 

- (ಕೀಚಕನು) ಮರುತಸುತ ಭೀಮನಿಂದಿರು 

ಳೊಳಗೆ ಹತನಾದ ನರಗುರಿಯೆ ನಿನ್ನ ಪಾಡೇನು 

ಧರೆಯೊಳಗೆ 

- ನೋಡಿ ಮರುಳಾಗದಿರು (ಬೆ-೧೨೭-೩) 


೫೭೭ 


- ಸುಕೃತಿವಂತನು ಯಮನ ತನಯ 

ಭೀಮಾರ್ಜುನರು 

- ಸಿ೦ಗರದ ಸಿರಿಧರನೆ (ಬೆ-೧೬೭೨) 

- ಪೊಂಬಟ್ಟೆ ಪೀತಾ೦ಬರವನುಟ್ಟು ಮೆರೆವಂಥ 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

- ಸೂರಿವೆಗ್ಗಳತನ ಕಿತ್ತು ಈಡಾಡಿದ ಭೀಮ 

ರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

- ರಾಮರಾಯರಿಗೆ ನೀ ಪ್ರೇಮದ ಬಂಟನು 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

-. ಛಪ್ಪನ್ನ ದೇಶಕ್ಕೆ ಒಪ್ಪುವ ಕಾಗಿನೆಲೆಯ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೫) 

-. ತಪ್ಪದೆ ಕನಕಗೆ ವರಗಳ ಕೊಡುವಂಥ 

ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೫) 

- ವಾರಿಧಿಯನು ದಾಟ ಸೀತೆಗುಂಗುರವಿತ್ತ 

ಭೀಮರಾಯ | 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

- ಕಾಮಿತ ಫಲವಿತ್ತು ಕರುಣದಿ ಸಲಹಯ್ಯ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

- ಕಾಮಿತ ಫಲಗಳ ಕೊಟ್ಟು ನೀ ಸಲಹಯ್ಯ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-ಅ) 

೩೨೫೦. ಭೀಷ್ಮ - ಕಲಿಗಳೊಳು ಭೀಷ್ಮ 

ದ್ರೋಣಾಚಾರ್ಯ ಫಲ್ಗುಣನೊ 

- ಮೆರೆಯದಿರು ಮೆರೆಯದಿರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೪೮-೨) 
- ಕಲಿಗಳೊಳು ದ್ರೋಣ ಫಲುಗುಣ ಭೀಷ್ಮ 
ನಾನಲ್ಲ ನಳಿನಮುಖಿ ದ್ರೌಪದಿಯಹಲ್ಕೆಯಲ್ಲವೊ 
ಸ್ವಾಮಿ 
_- ಕಾಯೊ ಕರುಣಾಕರನೆ (ಬೆ-೫೯-೨) 
- ಅತಿಕ್ಷೇಶಗೊಳುತಿಹರು ವಿದುರ ಭೀಷ್ಮಾದಿ 
ಗಳು 
- ವಾಸುದೇವಾಯ ನಮೋ (ಬೆ-೯೦-೩) 
- ಹರುಷಪಟ್ಟರು ಮನದಿ ವಿದುರ ಭೀಷ್ಮಾದಿ 
ಗಳು 
- ವಾಸುದೇವಾಯ ನಮೋ (ಬೆ-೯೦-೧೩) 
- ಸರಳಮಂಚದ ಮೇಲೆ ಮಲಗಿ ಪ್ರಾಣವ 
ಬಿಟ್ಟುಕುರುಪನ ಕೊಂದವ ಬೀಷ್ಮನೊ 
ಪಾಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೨) 
೩೨೫೧. ಭುಂಜಿಸು - ನಾಲಗೆಯೆರಡರವನ 
ಭುಂಜಿಸುವನ ಮೇಲೇರಿ ಬಹನ ತಂದೆಯು 
ಇಹ ಗಿರಿಯನು 
- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 
೩೨೫೨. ಭುಗಿಲು - ಧೂಮಜ್ವಾಲೆಗಳೊಡನೆ 
ಭುಗಿಭುಗಿಲು ಛಿಟಿಲೆನುತ ಆ ಮಹಾ ರಕ್ಕಸನ 
ಪೊಡೆಯ ಸೀಳಿ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 
೩೨೫೩. ಭುಜ - ಸ್ಕಂಧದಲಿ ಅತಿಥಿಗಳು 
ವಿದ್ಯಾತತಿಗಳು ಮಹಾ ಚಂದದರಸುಗಳು ಭುಜ 
ತೋಳಿನಲ್ಲಿ 
- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 
- ಭುಜ ಚಕ್ರಧರ ಸಾತ್ತ್ವಿಕರ ಪಾದಾಂಬುಜ 
ರಜ ಭಜಕರ ಭಜಕನೆಂದೆನಿಸೆನ್ನ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 
- ಕುಗ್ಗಿದುವು ಕುಮುದ ಕುಂದ ಚಕೋರಾದಿ 
ಗಳು ಭುಜ ಹಿಗ್ಗಿದುವು ಚಕ್ರವಾಕಾಕಾಶದಲಿ 
ನೆರೆದು 
- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 
- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 
ಮೆರೆವ ಘನ ಸಿಂಹ ಮೃಗ ಗಜಗಳಿಂದೊಪ್ಪುವ 


೫೭೮ 


- ಪಥ ನಡೆಯದಯ್ಯ (ಬೆ-೯೨೨) 

- ಹರನ ಕರುಣದ ಬಲವು ಸುರರ ಗೆಲಿದಾ 

ಬಲವು ಪರಮಶಕ್ತಿಯ ತನ್ನ ಭುಜದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೨) 

೩೨೫೪. ಭುಜಂಗಶಯನ (ವಷ್ಟು - ಮಂಗಳ 

ಮಹಿಮ ಭುಜ೦ಗಶಯನ ಕಾಳಿ೦ಗಮರ್ದನ 

ದೇವೋತ್ತುಂಗ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 

- ಮಂಗಳ ಮಹಿಮ ಭುಜ೦ಗಶಯನ ನಾರಿ 

ಭಂಗವ ಕಾಯ್ದವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

೩೨೫೫. ಭುಜಗಧರ (ಈಶ್ವರ) - ಭುಜಗಧರನ 

ಕೈಯ ಆಯುಧವನು ತಂದನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

೩೨೫೬. ಭುಜಗೇಶ್ವರ (ಆದಿಶೇಷ) - 

ಭುಜಗೇಶ್ವರ ಬಲ್ಲ ಭೂರಿಲೋಚನ ಬಲ್ಲ ತ್ರಿಜಗ 

ದಧಿಪತಿ ತ್ರಿವಿಕ್ರಮನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೧) 

೩೨೫೭. ಭುಜಬಲ - ಮಾರಣ ಕ್ರತು 

ಸಂಪೂರಣ ಕಂಸ ಸಂಹಾರಣ ಭುಜಬಲ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) ವ 

- ಭುಜಬಲದಿಂದ ಭೂಪಾಲರ ಗೆಲಿದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

೩೨೫೮. ಭುವನ -ನಳಿನಜಾಂಡವೊಂದ 

ರೊಳಗೆ ಭುವನ ಪದಿನಾಲ್ಕು ಬಸುರೊಳಗೆ 

ಇಂತು ತಮ್ಮ ಸುಳಿ ನಾಭಿಕಮಲ ಮಧ್ಯದಿ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

- ಮುಕುಟ ಮಂಡೆಯಲಿ ಧ್ರುವಲೋಕ 

ಭುವನಾವಳಿಯು ನಿಖಿಲ ಶ್ರುತಿ ನವರತುನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಿಟಿಲದಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಸಾವಿರ ತೋಳವನ ಸರಸದಿಂದಲಿ ಕಡಿದ 

ಭುವನ ರಕ್ಷಕನಾದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ಈರೇಳು ಭುವನಗಳ ಉದರದೊಳಿಟ್ಟನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ಈ ಭುವನವೆಲ್ಲವು ಚೆಲುವ ನಾಭಿಯಲ್ಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ಈರೇಳು ಭುವನ ತನ್ನುದರದೊಳಿಟ್ಟನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-ಪ) 

- ಚಿನ್ಮಯನೆ ಸಕಲ ಭುವನಾಧಾರನೆಂಬುದನು 

ಬಣ್ಣಿಸಲು ಎನ್ನಳವೆ ಪನ್ನಗೇ೦ದ್ರನು ಹೊಣೆಯೆ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-ಅ) 

- ನೀವು ಭುವನ ಪದವಿಯನು ಪಡೆಯ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೫) 

- ದಾನಮುಖದಲಿ ಬಲಿಯ ಬೇಡಿ ಭುವನ 

ವನೊಂದು ಪದದಿ ಅಳೆದವನಾವನು 

- ಆತನೇ ಪರಮಾತ್ಯ ಪರತತ್ತ್ವ 
(ಬೆ-೭೪-೧) 


- ಲೋಕದೊಳು ಕಾಗೆನೆಲೆಯಾದಿಕೇಶವ ಭಕ್ತ 


ಸಾಕಾರನೆಂಬುದಕೆ ಸಕಲ ಭುವನವೆ ಹೊಣೆಯೊ 
- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಭುವನಕೆ ಬಲ್ಲಿದರಾಗಬೇಕಾದರೆ ಶಿವ ಶಿವ 
ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೫) 

- ಈತನೀಗ ವಾಸುದೇವ ಈ ಸಮಸ್ತ ಭುವನ 
ದೊಡೆಯ 

- ಈತನೀಗ ವಾಸುದೇವನು (ಬೆ-೭೫-ಅ) 
- ಈರೇಳು ಭುವನದೊಳು ಇರುವ ಮೂರುತಿ 


೫೭೯ 


ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

ಓಒ೨೫೯. ಭೂ - ಭೂರಮಣಿಯರನೊತ್ತಿ ಅಡಿಗೆ 

ಬೀಗನ ಶಿರವನ್ನು ಕಾಯ್ದ ಶ್ರೀರಮಣ ಆದಿ 

ಕೇಶವನನ್ನು ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೩) 

- ನೀ ದಯಾಪಾತ್ರನೆಂಬುದ ಕೇಳಿ ನಾನರಿತೆ 

ಭೂಧರೆಯ ಸುರರ ನೀ ಸಲಹಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

೩೨೬೦. ಭೂಕಾಂತೆ (ಬೂದೇವಿ) 

ಭೂಕಾಂತೆಯ ಸೊಸೆಯರನೆತ್ತಿ ಬಲುಹಿಂದೆ 

ನೂಕಿ ತಂದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

೩೨೬೧. ಭೂತ - ಸೇತುವೆಯ ಶಟ್ಟಿ ಶರನಿಧಿ 

ದಾಟಿ ಬರಲಾಗ ಭೂತಗಣ ಸಂತತಿಯು 

ನಡುನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಭೂರಿ ಭೂತಗಳೆ ಭೂಸತಿಯಕಾಂತನ 

ನಾಮಧಾರಿಗಳ ತೊಡರು ನಿಮಗಳವಡದು 

ನಾನರಿವೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೧) 

೩೨೬೨. ಭೂತಳ - ನೀತಿಯ ತಪ್ಪಿ ನೀನಿರುವೆ 

ಭೂತಳ ಭೋಗ ಸ್ಥಿರವೆ 

- ಹಿ೦ಗದೆ ರೇ ರಂಗನ ಭಜಸೊ 
(ಸ-೨೫೯-೧) 

- ಭೂತಳವೆರಸಿ ರಸಾತಳಕೊಯ್ದನ ಪಾತಾಳ 

ದೊಳು ಕಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೩) 

- ಭೂತಳಕೆ ಬ೦ದು ಹದನೇನ ತೀರಿಸಿಕೊಂಡೆ 

- ಲಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಸೀತೆಯನು ಕದ್ದು ಒಯ್ದವನ ಕೊಲ್ಲುವ 

ಭರದಿ ಭೂತಳದ. ಕಪಿಗಳನು ಕೂಡಿಕೊಂಡು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಭೂತಳದೊಳಿದ್ದ ಮನು ಮುನಿ ನಿರ್ಜರವ್ರಾತ 

ವಾಣೀಶನೊಡನೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೩೨೬೩. ಭೂದಾನ - ಕ್ಲೋಣಿಗೆರಗಿಸಿ 

ಕಾರ್ತವೀರ್ಯಾರ್ಜುನನ ಮಡುಹಿ ಜಾಣತನ 

ದಲ್ಲಿ ಭೂದಾನಗಳ ಭೂಸುರರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

೩೨೬೪. ಭೂದೇವಿ - ಶ್ರೀದೇವಿ ಭೂದೇವಿ 

ಮಾತೆಯರು ತಾವಿರಲು ಯಾದವರಾಯ 

ಮೋಹದ ತಂದೆಯು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

ದ ಚಿನ್ನಗಣ್ಣವನೆಂಬನೊರ್ವ ಖಳ ಭೂದೇವಿ 

ಕನ್ನಿಕೆಯನೊಯ್ಯುತಿರೆ ಕನಲಿ ಮನದಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ಭೇದವಿಲ್ಲದೆ ಸಕಲ ಜೀವರನು ಪೊತ್ತಿಹಳು 

ಭೂದೇವಿಯೆಂಬಾಕೆ ನಿನ್ನ ಅರ್ಧಾ೦ಗಿಯು 

- ಜಗದ೦ತರ್ಯಾ೯ಮಿ ಎಂತೆಂದು 
(ಬೆ-೫೮-೧) 

೩೨೬೫. ಭೂಧರ (ನಾರಾಯಣ) - ಕಾರ್ಯ 

ಗಳಿವೆ ಭೂಧರನೆ ಒಲಿದುಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೩೨೬೬. ಭೂನಾಗ (ಎರೆಹುಳು) - ಗಾಣದ 

ತುದಿಯೊಳಿರ್ಪ ಭೂನಾಗನ ಕಂಡು ಪ್ರಾಣಾಹುತಿ 

ಯೆಂದು ಸವಿವ ಮೀನಂತೆ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೩) 
ಪ೬೭. ಭೂಪ/ಭೂಪತಿ/ಭೂಪಾಲ - 

ಪೊಡವಿಯ ಕೊಟ್ಟರೆ ಅಳೆಯುತಿದೆ ತನ್ನ 

ಕೊಡಲಿಯೊಳು ಭೂಪರ ಕಡಿಯುತಿದೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೨) 

- ಚಿತ್ತಜಾರಿ ಕೊಲ್ಲಲಂಬರೀಷ ಭೂಪೋತಮನ 

ಕಾಯ್ದೆ ಶ್ರೀ ನಾರಾಯಣಾ ಇ 

- ನಾರಾಯಣಾ ನಮೋ (ಬೆ-೫೧-೧) 

- ಕೋಪಾವೇಶದಲಿ ದುಃಶಾಸನನನು ಸೀಳಿ 

ಭೂಪರ ಬಲದೊಳಗೆ ಜರೆಜರೆದು ಕರೆದವನ 


೫೮೦ 


-. ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.. ೨) 

- ಧರಣೆಯ ಮುನ್ನಾಳ್ಬ ನಹುಷ ಸಗರರೆನಿಪ 

ಭೂಪತಿಗಳು ಸಿರಿಯ ಜಯಿಸಲಿಲ್ಲ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಭುಜಬಲದಿಂದ ಭೂಶಾಲರ ಗೆಲಿದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

೩೨೬೮. ಭೂಪಾಳಿ (ಒ೦ದು ರಾಗ) - ತಾಲ 

ದಂಡಿಗೆ ಪಿಡಿದು ತುಂಬುರು ನಾರದರು 

ಭೂಪಾಳಿ ದೇಶಾಕ್ಷಿ ನಾರಾಯಣಿ ಗುಜ್ಜರಿ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೩೨೬೯. ಭೂಭಾರ (ಭೂಮಿಯಲ್ಲಿ ದುಷ್ಟಶಕ್ತಿಗಳ 

ವಿಜೃಂಭಣೆ) - ಪೇರಣಪುರಪತಿ ಸಿರಿ 

ಭೂಭಾರೋತ್ತಾರಣ ಗುಣನಿಧಿ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೮) 

೩೨೭೦. ಭೂಭುಜ (ಕ್ಷತ್ರಿಯ) - ತವಕದಿಂದಲಿ 

ಓಡಿದ ಭೂಭುಜರ ಕಡಿದ ಶಿವನ ಬಿಲ್ಲನು 

ಮುರಿದು 

- ಇಂದು ನೀ ಕರೆದುತಾರೆ (ಬೆ-೯೨-೨) 

೩೨೭೧. ಭೂಮಂಡಲ - ಪಂಚತ್ರಿಂಶತ್ಕೋಟಿ 

ಭೂಮಂ೦ಡಲದೊಳೆನ್ನಂಥ ಪಂಚಪಾತಕನುಂಟೆ 

ವರದಾ 


೨ ಮೊರೆಹೊಕ್ಕೆ ಹರಿ ನಿಮ್ಮ ಚರಣ ಕಮಲವ 


(ಸ-೨೧೩-೭) 
೩೨೭೨. ಭೂಮಿ - ಭೂಮಿ ನೆಗಹುದ ಬಲ್ಲ 
ಪುಟ್ಟ ಮಗು ಪ್ರಹ್ಲಾದಗೊಲಿದನಲ್ಲ 
- ನಾರಾಯಣನೆ ಈತ (ಸ-೧೩೮-೨) 
- ಎರಡು ಪದ ಭೂಮಿ ತಾನೊಲ್ಲ 
- ನಾರಾಯಣನೆ ಈತ (ಸ-೧೩೮-೨) 
- ದಾಡೇಲಿ ದೂಡಿ ಭೂಮಿ ತಂದ 
- ನಾರಾಯಣನೆ ಶತ (ಸ-೧೩೮-೩) 
-. ಮೂಗಿಂದ ಭೂಮಿಯನೆತ್ತಿದನೆ ಕಂದ 
ಕೂಗಲು ಕಂಬದಿ ಬಂದ ಕಾಣಕ್ಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಂಗನೆ೦ಥವನೆ೦ಥವನೆಲೆ ತಂಗಿ 
(ಸ-.೨೨೨-೧) ಕ್ವ 

- ಆ ಮಹಾಸಿರಿಯ ಗರ್ವದಿ ಮುಂದರಿಯ 

ಭೂಮಿಯನು ಬಲಿ ತಾನಾಳುತಿರೆ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

ದ ಶ್ರುತಿಯನುದ್ಧರಿಸಿ ಭೂಮಿಯ ಪೊತ್ತು 

ಅಡವಿಯ ಪಥದೊಳು ತಿರುಗಿದನ 

- ಹರಿಮುಖ ಹರಿವಾಣಿ (ಬೆ-೯೮-೩) 

-. ಚಿನ್ನದ ಕಣ್ಣನ ಕೊಂದು ಭೂಮಿಯ 

ವನ್ನಜಸ೦ಭವನಿಗಿತ್ತಾನ್ಕಾ 8 

- ದೇವಿ ನಮ್ಮ ದೇವರು ಬ೦ದರು 
(ಬಿ-ಒ೬-೩) 

- ಆವಿನ ಕಳ್ಳನ ಕೊ೦ದು ಭೂಮಿಯ ಅವನಿಯ 

ಸುರರಿಗಿತ್ತಾನ್ಮ್ಯಾ 

ದ ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೬) 

- ಭೂಮಿಯನು ಮೂರಡಿಯ ಮಾಡಿದೆನೆಂಬ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೩) 

- ಹಸನಾದ ಭೂಮಿಯನು ಧಾರೆಯೆರೆಯಲು 

ಬೇಕು 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೧) | 

- ಪಾತಾಳಕಿಳಿದು ಭೂಮಿಯನೊಯ್ದವನ 

ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೩) 

- ವಾಮನನಾಗಿ ನಿಸ್ಸೀಮ ಬಲಿಯ ಕೈಯ 

ಭೂಮಿಯನಳಕೊಂಡೆ ಗೋವಿ೦ದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೫) 

ದ ಮನ್ನಿಸಲೈದಿ ಅರ್ಭಕನ ಅಡಿಯಿಟ್ಟಳೆಯೆ 

ಭೂಮಿಯನು ಕ್ಷತ್ರಿಯರ ಶಿರವ ತಡೆಗಡೆಯೆ 

- ಪೂಸರನ ಜನಕನೇ (ಬೆ-೧೬೮-೫) 

- ಸಾಯಕವದು ತೀವುದಿ ಬರುತಿರೆ ಕಂಡು 

ಮಾಯಾಪತಿಯು ಭೂಮಿಯರನೊತ್ತಿ 


೫೮೧ 


- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಹುಟ್ಟದಾ ಯೋನಿಗಳಿಲ್ಲ ಮೆಟ್ಟದಾ ಭೂಮಿ 

ಗಳಿಲ್ಲ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

- ಭೂಮಿಗಳ್ಳನ ಕೊಂದು ಬಳಲಿ ತೆರೆದೆಯೊ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೧) 

- ಸುಲಿದು ಚರ್ಮವ ಹಾಸಿದರೆ ಭೂಮಿಗೈದು 

ಮಡಿ ನೆಲೆಯಾವುದೀ ದೇಹಕೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಮಲೆತು ಮಾವನ ಕೊಂದು ನಿಂದೆ ಇಂಥ 

ಇಳಿಯಬಾರದ ಭೂಮಿಗಿಳಿದ ನಾರಸಿಂಹ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

೩೨೭೩. ಭೂರಮಣ - ಯಮಳರನು ಪಡೆದ 

ತಾಯಿಗೆ ಸಹೋದರನು ಭೂರಮಣರೊಳಗ 

ಗ್ಗಳನು ಅತಿ ಧೈರ್ಯನು 

- ನೀನಾವ ಬಾ೦ಧವನೊ (ಬೆ-೭೮-೭) 

೩೨೭೪. ಭೂರಿ - ಭೂರಿ ಭೂತಗಳೆ 

ಭೂಸತಿಯಕಾಂತನ ನಾಮಧಾರಿಗಳ ತೊಡರು 

ನಿಮಗಳವಡದು ನಾನರಿವೆ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೧) 

- ಭೂರಿ ವಾರ್ತಿಯ ಪಡೆದೆ .... ವರ 

ಕಾಗೆನೆಲೆಯಾದಿಕೇಶವನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

೩೨೭೫. ಭೂರಿಲೋಚನ (ಇಂದ್ರ) - 

ಭುಜಗೇಶ್ವರ ಬಲ್ಲ ಭೂರಿಲೋಚನ ಬಲ್ಲ ತ್ರಿಜಗ 

ದಧಿಪತಿ ತ್ರಿವಿಕ್ರಮನೆಂಬುದನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೧) 

೩೨೭೬. ಭೂವರ - ಧುರದೊಳು ತನಗೆ 

ಬೆಂಬಲ ವರಾಡಿಕೊಂಡು ಬಭೂವರಗೆ 

ತಾನೊಲಿದನ 

- ರಾಜವದನೆ ಸುರರಾಜನ (ಬೆ-೯೭-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೨೭೭. ಭೂವಲಯ - ಭೂವಲಯದೊಳು 

ಕೀರ್ತಿಪಡೆದು ಸಲಹಿದ ನಮ್ಮ ದೇವ ವರ 

ಕಾಗೆನೆಲೆಯಾದಿಕೇಶವ ರಾಯ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

೩೨೭೮. ಭೂಷಣ (ಆಭರಣ) - ಪೊಡವಿ 

ಭಾರವ ಹೊತ್ತು ಮೃಡಗೆ ಭೂಷಣನಾಗಿ 

ಹೆಡೆಯೊಳಗೆ ಮಾಣಿಕೃವಿರಿಸಿಕೊ೦ಡು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

೩೨೭೯. ಭೂಸತಿ (ಭೂದೇವಿ) - ಭೂರಿ 

ಭೂತಗಳೆ ಭೂಸತಿಯಕಾ೦ತನ ನಾಮಧಾರಿಗಳ 

ತೊಡರು ನಿಮಗಳವಡದು ನಾನರಿವೆ 

- ಬೇಡ ದೇಡ ಏಲೆಲೆ ದುರಿತಗಳರ 
(ಬೆ-೨೯-೧) 

೩೨೮೦. ಭೂಸುರ (ಬ್ರಾಹ್ಮಣ) - ಸೃಷ್ಟಿಯೊಳು 

ಭೂಸುರರ ಪೊರೆ ಜಗಜಟ್ಟ ಆದಿಕೇಶವ ರಾಯ 

ನಂತೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೩ 

- ಧರೆಯ ಈರಡಿ ಮಾಡಿದನೆ ಭೂಸುರರಿಗೆ 

ದಾನವ ನೀಡಿದನೆ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೨) 

- ಭೂಸುರಪ್ರಿಯಭಜಕ ಪೋಷಕನೆ ರಕ್ಷಿಪುದು 

ಕೇಶವನ್ಯಸಿ೦ಹರೊಲಿದು 

- ವಾಸುದೇವಾಯ ನಮೋ (ಬೆ-೯೦-ಪ) 

- ಕ್ಷೋಣಿಗೆರಗಿಸಿ ಕಾರ್ತವೀರ್ಯಾರ್ಜುನನ 

ಮಡುಹಿ ಜಾಣತನದಲ್ಲಿ ಭೂದಾನಗಳ 

ಭೂಸುರರ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಪಶುವಿನ ಮಾಂಸದೊಳುತ್ಪತ್ತಿ ಕ್ಷೀರವ 

ವಸುಧೆಯೊಳಗೆ ಭೂಸುರರುಣ್ಣರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

೩೨೮೧. ಭೂಸುರಪ್ರಿಯ - ಭೂಸುರಪ್ರಿಯ 

ಕಾಗಿನೆಲೆಯಾದಿಕೇಶವನ ಮೀಸಲಿನ ಪಾದ 

ಭಜನೆ ಕಡುಲೇಸು ಮನವೆ 

- ಅರಿತು ನಡೆಯಅಬೇಕು (ಸ-೭-೩) 


೫೮೨ 


೩೨೮೨. ಭೂಸುರಸ್ವ (ಬ್ರಾಹ್ಮಣರ ಸ್ವತ್ತು) - 

ಭೂಸುರಸ್ವವ ಹ್ರಾಸ ಮಾಡಿದ ಫಲ ಏಸೇಸು 

ಜನುಮಕು ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 

೩೨೮೩. ಭೃಂಗಿ- ತಾಳದಂಡಿಗೆ ಭೃ೦ಗಿಮೇಳ 

ಗಳ ಕೂಡಿ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೨) 

೩೨೮೪. ಭೃಗು (ಒಬ್ಬ ಯಷಿ) - ಪೌಂಡ್ರಿಕನು 

ವಾಲ್ಮೀಕಿ ಭೃಗು ಕಶ್ಯಪ ವಸಿಷ್ಠ ಮುನಿ ನಿಕರವಿದೆ 

ರಕ್ಷಿಸುವುದೆನುತ 

- ಪೂಸರನ ಜನಕನೇ (ಬೆ-೧೬೮-೪) 

- ನ್ಯಾಯದಲಿ ವಿಕ್ರಮನೊ ಉಪಾಯದಲಿ ಭೃಗು 

ಯಷಿಯೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

- ನಳಿನಾಕ್ಷ ಸತ್ತ್ವಗುಣ ನಿನಗೆ ಉಂಟೆಂಬುದಕೆ 

ಸಲಿಲಜೋದ್ಭವ ಭೃಗುಮುನೀಂದ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಭರದಿಂದ ಭೃಗುಮುನಿ ಬಂದು ಕೋಪಿಸೆ 

ಬೇಗ ಚರಣವನೊತ್ತಿದನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಭೋಜ ವರಭೃಗು ಕಪಿಲ ಮಾರಹರ 

ಗೌತಮಜಾನುಜ ಖಷಿ ಕೌಶಿಕ ವಸಿಷ್ಠ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

೩೨೮೫. ಭೃತ್ಯ - ಸೊಕ್ಕಿನಡೆಯುವ ಭೃತ್ಯ ಅವ 

ಕ್ರೂರ ಕೃತ್ಯ 

- ಅಹುದಾದರಹುದೆಸ್ನಿ (ಬೆ-೧೩೧-೩) 

- ನಕುಲ ಸಹದೇವಕರು ಬ೦ದರೇಳೈ ಭೃತ್ಯ 

ನಿಕರಕೊಲಿದು ಉಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಭೃತ್ಯನಂತೆ ಹಲ್ಲ ತೆರೆದು ಕೆಲಸ ಮಾಡಿ 

ದಣಿಯುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತ 

ಒಲಿದು ಚೆನ್ನ ಆದಿಕೇಶವನೊಳು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೩) 

೩೨೮೬. ಭೇದ - ಮೂತೆರದ ಭೇದಗಳ ಕಡಿದು 

ಕಣ್ಣಿಯ ಮಾಡಿ ಚಿತ್‌ಲಿಂಗಕಗ್ಗವಣಿ ತಂದವರ 

ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

- ಭೇದವು ಲಯವಾಗದನಕ ಬಾಡದ 

ಆದಿಕೇಶವ ನಿಮ್ಮ ನೆಲೆಗಾಣದನಕ 

- ಸದರವಲ್ಲವೊ ನಿಜಯೋಗ (ಸ-೨೪೩-೩) 

- ಆದರಿಸು ನಿನ್ನ ಲೆಂಕನ ಪ್ರತಿಲೆ೦ಂಕನ ಭೇದ 

ವೇತಕೆ ನಿನ್ನ ದಾಸ ನಾನು 

ದ ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದ 
(ಸ-೧೪೫-೩) 

- ಭೇದದಿ ವಿಶ್ವವ ಗೆಲಿದವನೆ ಬಾಡದಾದಿಕೇಶವ 

ನಮಗೊಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩) 

-. ಕವುರವ ಪಾಂಡವರೊಳು ಭೇದವನಿಕ್ಕಿ 

ಫವುಜೊಡ್ಡಿ ಕುರುಕ್ಷೇತ್ರದಲಿ ಕಾದುತ 

- ಬಂದಿದೆ ದೂರು ಖರಿದೆ (ಬೆ-೮೬-೭) 

- ಭೇದವಿಲ್ಲದೆ ಸಕಲ ಜೀವರನು ಪೊತ್ತಿಹಳು 

ಭೂದೇವಿಯೆಂಬಾಕೆ ನಿನ್ನ ಅರ್ಧಾಂಗಿಯು 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-೧) 

ದ ಮೂಲಕವತಾರಕ್ಕೆ ಭೇದವು ಮುಖ್ಯ ಶೀಲ 

ಪಂಡಿತರೊಳಗೆ ಅತಿ ವಾದವು 

- ಅ೦ಂಧ೦ತಮಸು ಇನ್ನಾರಿಗೆ 
(ಬೆ-೮೯-೨) 

- ಎನ್ನ ಭೇದಮಾಡಿ ನೋಡದಿರು ಅಧೋಕ್ಷಜಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೭) 

ದ ಭಿನ್ನಭೇದಗಳೆಂಬ ಬಲು ಸಂಶಯ ಕಳೆದು 

ತನ್ನೊಳಗೆ ತಾ ತಿಳಿದು ತಾರಕಬ್ರಹ್ಮವ 

ಎ ಆರಿಗಳವಲ್ಲಾತ್ಯು ಯೋಗಣಸಿದ್ಧಿ 
(ಬೆ-೧೨೬-೨) 

೩೨೮೭. ಭೇದವಾದಿ - ಹಾದಿಯನು ಕಾಣ 

ದಂತಿರುತಿರ್ದ ಹಲವೆಂಟು ವಾದ ತರ್ಕ 

ದೊಳಿದ್ದ ಭೇದವಾದಿಗಳು 

- ಜಪವ ಮಾಡಿದರೇನು (ಬೆ-೧೨೩-೧) 


೫೮೩ 


೩೨೮೮. ಭೇದಿಸು - ಭೇದಿಸಿ ನೋಡುವವ 

ರುಂಟು ಬೆಂಬತ್ತಿ ಬಾರದಿರಯ್ಯ 

- ಚೀದಿಯೊಳು ಯಾತರಾ ಸನ೦ಟು ಬೇಡ 
(ಸ-೧೮೫-೨) 

- ಆದಿಕುಂಭ ಕಾಣದನಕ ಅಲ್ಲಿ ಸಾಧಿಸಿ ಭೇದಿಸಿ 

ಸವಿಯುಣ್ಣದನಕ 

- ಸದರವಲ್ಲವೊ ಸಿಜಯೋಗ 
(ಸ-೨೪೩-೩) 

೩೨೮೯. ಭೇರಿ - ಆಂತರ್ಯದ ಸಂತತ ಭೇರಿ 

ಶಬ್ದವ ಕೇಳಿ ಅಂತರಾತ್ಮ ಲಿ೦ಗವ ಪೂಜಿಪರ 

ತೋರು 

- ನಿಜವರಿತು ಆ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

-ಸ್ವಾರಿ ಹೊರಟರೆ ಛತ್ರ ಭೇರಿಯು ನಗಾರಿಗಳು 

ಭೋರೆಂಬ ಪೊಂಗಹಳೆ ಹರಿಯೆ 

- ಹರಿ ಸಿನ್ನ ಪರಮಾರ್ಥ (ಬೆ-೧೭೩-೫) 

೩೨೯೦. ಭೈರವ - ಧಾರಿಣಿ ಹಲ್ಲಲಿ 

ಎಳೆಯುತಿದೆ ದೊಡ್ಡ ಭೈರವಾಕಾರದಿ ಕೂಗುತಿದೆ 

- ಮಗುವಿನ ಮರುಇದು ಚಡದಲ್ಲ 
(ಸ-೧೯೮-೧) 

- ಮಿಕ್ಕ ಮಾರಿ ಮಸಣಿ ಚೌಡಿ ಭೈರವದೇವ 

- ಕಣಿಯ ಹೇಳಬಖಂದಡೆ ನಾನು (ಬೆ-೭೨-೧) 

- ವೀರ ಭೈರವನಂತೆ ತಾನು ಬತ್ತಲೆಯಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೧) 

೩೨೯೧. ಭೋ - ಭವ ಭಯ ವಿನಾಶ ಭೋ 

ಭಕ್ತವಿಲಾಸ ಭೋ ಪಾಪವಿನಾಶ ಭೋ ಬಾಡದ 

ರಂಗೇಶ ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

೩೨೯೨. ಭೋಗ - ಇಹದ ಭೋಗ ನಿತ್ಯವೆಂದು 

ಮೆರೆದೆ ನಿನ್ನ ನೆನೆಯದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-ಅ) 

- ಸರಸವಿಲ್ಲದ ಸತಿಯ ಭೋಗ ತನುರೋಗ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

- ನೀತಿಯ ತಪ್ಪಿ ನೀನಿರುವೆ ಭೂತಳ ಭೋಗ 

ಸ್ಲಿರವೆ 

- ಹಿ೦ಗಡೆ ಮನದಣಿಯ ರಂಗನ ಭಜಸೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೫೯-೧) 
- ಮಡದಿಯರ ಭೋಗಕ್ಕೆ ಸುರಪತಿಯೊ ನೀನು 
- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 
- ತ್ಯಾಗದಲಿ ಕರ್ಣನೋ ಭೋಗದಲಿ 
ಸುರಪನೋ 
- ಮೆರೆಯದಿರು ಮೆರೆಯದಿರು (ಬೆ-೧೪೮-೩) 
೩೨೯೩ ಭೋಗಿ - ಅನ್ನ ವಸ್ತ್ರ ಭೋಗಿಯಾಗಿ 
ತನ್ನ ಸುಖವ ಕಾಣಲಿಲ್ಲ 
- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೨) 
೩೨೯೪. ಭೋಗಿಭೂಷಣ (ಶಿವ) - ನಾಗ 
ಶಯನನ ಮೂರುತಿ ಕಂಡೆ ಭೋಗಿಭೂಷಣ 
ಶಿವನನು ಕಂಡೆ 
- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 
- ಭೋಗಿಶಯನನು ಆಗಿ ಭೋಗಿಭೂಷಣ 
ನಾಗಿ ವಾಗೀಶನಾಗಿ ಸ್ಥಿತಿಲಯಗಳಿಂಗೆ 
- ಆರು ಬಲ್ಲರು ಹರಿಹರರ (ಬೆ-೮೨-೩) 
೩೨೯೫. ಭೋಗಿಶಯನ/ಭೋಗೀಶಯನ 
(ಎಷ್ಟು - ಭೋಗಿಶಯನನ ಪಾದ ರಾಗದಿ 
ಭಜಿಸದೆ ಕಾಗೆನೆಲೆಯಾದಿಕೇಶವನ ದಾಸ ನೀನು 
- ಹೇಗೆ ನೀ ದಾಸನಾದೆ (ಬೆ-೨೨-೨೧) 
- ಭೋಗಿಶಯನನು ಆಗಿ ಭೋಗಿಭೂಷಣ 
ನಾಗಿ ವಾಗೀಶನಾಗಿ ಸ್ಥಿತಿಲಯಗಳಿಂಗೆ 
- ಆರು ಬಲ್ಲರು ಹರಿಹರರ (ಬೆ-೮೨-೩) 
- ಭೋಗೀಶಯನ ಶ್ರೀ ಲಕ್ಷ್ಮೀಕಾ೦ಂತನೆ 
ಭಾಗವತಪ್ರಿಯ 
- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 
೩೨೯೬. ಭೋಗಿಸು - ಪುಂಡರಾ ಪಾಂಡು 
ನಂದನರು ಮತ್ತದರೊಳು ಕ೦ಂಡೋರ್ವಳೈವರು 
ಭೋಗಿಪರು 
- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 
- ಭೋಗಿಸದೆ ಇಹಪರಕೆ ಗಳಿಸಿದರ್ಥ 
ಅಪಾರ್ಥ 
- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 
- ಆಯಾಸಪಟ್ಟು ಗಳಿಸಿದರ್ಥ ಹೇಯವೆನದೆ 
ಭೋಗಿಸುತ್ತ 


೫೮೪ 


-. ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 
೩೨೯೭. ಭೋಗೀಶ (ವಾಸುಕಿ) - ಸಾಗರ 
ಶಯನನ ಭೋಗೀಶನ ಮೇಲೆ ಯೋಗರಿದ್ರೆ 
ಯೊಳಿಪ್ಪ ದೇವನನು 
- ಮಗನೆಂದಾಡಿಸು ವಳು ಮೊಗನೋಡಿ 
ನಗುವಳು (ಸ-೧೯೫-೬) 
೩೨೯೮. ಭೋಜ - ಭೋಜ ವರಭೃಗು ಕಪಿಲ 
ಮಾರಹರ ಗೌತಮಜಾನುಜ ಖಷಿ ಕೌಶಿಕ 
ವಸಿಷ್ಠ 
- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 
೩೨೯೯. ಭೋಜನ - ಪೆಣನ ಭೋಜನ 
ಮಾಡಿದವರ ವಾಸವ ಪೊಕ್ಕನ ಶ್ರೀರಾಮನೆನ್ನಿರಿ 
- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 
- ಈ ಪರಿಯಲುಂಬ೦ಥ ಅಳಿಯ ಭೋಜನ 
ದಿಂದ ಗೋಪಾಳ ಲೇಸು ಅಭಿಮಾನಿಗಳಿಗೆ 
- ಮಾವನ ಮನೆಯೊಳಗೆ (ಬೆ-೧೪೬-೫) 
- ಶಿವನ ಭೋಜನದವನ ಸುತನಿಗೆ ಶಿವನ 
ಪ್ರತಿಪಾಲನೆಂಬ 
- ಭವಭಯವಿನಾಶ ಭೋ (ಬೆ-೪೧-೨) 
೩೩೦೦. ಭೋಜ್ಯ - ಸ್ವಾದು ಕಲ್ಪಿತವಾದ ಭಕ್ಷ 1 
ಭೋಜ್ಯಗಳನು ಆದರದಿಂದಮೃತವನುಣಲು 
ನಾನೊಲ್ಲೆ 
- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 
೩೩೦೧. ಭೋರ್‌ - ಸ್ವಾರಿ ಹೊರಟರೆ ಛತ್ರ 
ಭೇರಿಯು ನಗಾರಿಗಳು ಭೋರೆಂಬ 
ಪೊಂಗಹಳೆ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 
೩೩೦೨. ಭೋರಿಡು - ಎರಡು ನಂದಿಯ 
ಹೂಡಿ. ಗರುಡವಾಹನನಾಗಿ ಬರುತ 
ಭೋರಿಡುತಿದೆ ಅರಿಗೆ ಮೀರಿ 
- ಚಜೀಜ ಮೂರನು ತತ್ತಿ (ಬೆ-೧೬೨-೩) 
೩೩೦೩. ಭೋರ್ಗುಡಿಸು - ಕ್ರೂರವಾದ 
ಫಣಿಪಬಾಣ ಭೋರ್ಗುಡಿಸುತಿರಲು ಜಗಕೆ 
- ಈತನೀಗ ವಾಸುದೇವನು (ಬೆ-೭೫-೨) 
೩೩೦೪. ಭ್ರಮರ - ಅಬ್ರದಲಿ ಚೀರ್ವ 
ಭ್ರಮರಾಳಿ ಎರಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪೂಸರನ ಜನಕನೇ (ಬೆ-೧೬೮-೧) 

- ಗಿಳಿ ನವಿಲು ಕೋಗಿಲೆ ವಸ೦ತ ಭ್ರಮರಂಗಳ 

ಬಲದೊಡನೆ ಮದನ ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ  (ಬೆ-೯-೧) 

೩೩೦೫. ಭ್ರಮಿತ (ಭ್ರಾಂತನಾದವನು) - 

ಮಂಡುಕನ೦ದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

ದ ಮಾಣಿಕ್ಕದ ರಾಶಿಯಲ್ಲಿ ಅ೦ಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 

ನಾನಯ್ಯ 

ಎ ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

೩೩೦೬. ಭ್ರಮಿಸು - ಮಡದಿ ಮಕ್ಕಳು ಎಂಬ 

ಮಾಯಾ ಸಂಸಾರಕ್ಕೆ ಸಡಗರವಗೊಂಡು ಬರಿದೆ 

ಭ್ರಮಿಸಲೇಕೆ 

- ಈ ಸಿರಿಯ ನ೦ಚ ಹಿಗ್ಗಲು ಬೇಡ 
(ಸ-೪೦-೨) 

- ಮಾಂಸವಿಕಾರವಾದ ಕುಚವ ಕನಕ 

ಕಲಶಸಾರವೆಂದು ನರಕರೂಪಿನ ನಾರಿಯರಿಗೆ 

ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ಭ್ರಮಿಸಿ ಕಂಬದೊಳು ಉದ್ಭವಿಸಿದೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಶತಮಖವ ಮಾಡಿ ಸುರಸಭೆಗೈದಿ ನಹುಷ 

ತಾ ಅತಿಶಯದಿ ಶಚಿಗೆ ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು (ಬೆ-೧೨೭-೧) 

೩೩೦೭. ಭ್ರಮೆ - ಭ್ರಮೆಯಿ೦ದ ಮನವೆ ನಿನಗೆ 

ಬಯಲಾಸೆಯೇಕೊ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೧) 

- ಬಂದು ಬಂದು ಭ್ರಮೆಗೊಂಡು ಮಾಯಾ 

ಮೋಹಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ 

ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಈಷಣತ್ರಯವ ಬಯಲಾಸೆಯಲಿ ಭ್ರಮೆ 

ಗೊಂಡು ಬೇಸರದಿ ಮನದಿ ನೊಂದು 


೫೮೫ 


- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

೩೩೦೮. ಭ್ರಷ್ಟ ದ ಸೃಷ್ಟಿಯೊಳು ಕಾಗಿನೆಲೆಯಾದಿ 

ಕೇಶವನಂಘ್ರಿ ಮುಟ್ಟು ಮನದಲಿ ಭಜಿಸೊ 

ಭ್ರಷ್ಟಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 

- ಇಷ್ಟರೊಳಗೆ ಒಂದು ವಿವರವರಿಯದಿಂಥ 

ಭ್ರಷ್ಟಗೆ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೧) 

- ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರಿಲ್ಲ 

ಭ್ರಷ್ಟಮಾನವ ಹಣೆಯಬರೆಹವಲ್ಲದೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-ಪ) 

- ಅತಿ ಭಕುತರಿಗೆ ಮೆಚ್ಚಿ ಗತಿಮೋಕ್ಷವಿತ್ತನು 

ಮತಿಭ್ರಷ್ಟ ಅಜಮಿಳನ ಉದ್ಧಾರಮಾಡಿದ 

- ನಂಬು ನಾರಾಯಣನ (ಬೆ-೫೩-೩) 

- ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟುಮಾತ್ರ ಬೇಡಿ 

ಕೊಂಬೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 

- ಇಷ್ಟರೊಳಗೆ ಒ೦ದು ವಿವರವನರಿಯದ 

ಭ್ರಷ್ಟಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೧) 

೩೩೦೯. ಭ್ರಷ್ಟನಾಗು - ದುಷ್ಪಸಂಗವನ್ನು ಮಾಡಿ 

ಭ್ರಷ್ಟನಾಗಬೇಡ ಮನವೆ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೨) 

- ಹುಟ್ಟಿದ ಮೊದಲುಗೊಂಡು ಇಂದು 

ಪರಿಯಂತರವು ಭ್ರಷ್ಟನಾಗಿ ಪರರ ಸೇವೆ 

ಯಿಂದಿರುತಿಹೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೩ 

೩೩೧೦. ಭ್ರಾಂತ - ಮಾಗಿಯಲಿ ಸತಿಯ 

ನಗಲಿದ ಕಾ೦ಂತನವ ಭ್ರಾಂತ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

- ಇಂಥಿಂಥವರಿಗೆಲ್ಲ ಈ ಪಾಟವಿರಲಾಗಿ 

ಭ್ರಾಂತ ಮನುಜರಿಗೆ ಪೇಳಲಿನೆಷ್ಟು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 

ದ ಮಿಕ್ಕ ನರರ ಪಾಡಿದೇನು ನೀವು ಬರಿದೆ 

ಭ್ರಾಂತರಾಗಬೇಡಿರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 


೩೩೧೧. ಭ್ರಾಂತಿ - ಸುತ್ತ ಕತ್ತಲೆ ಚಿಂತೆ ಮತ್ತೆ 


ಭಯದ ಬ್ರಾಂತಿ ಚಿತ್ತಜನಯ್ಯ ದೊರಕುವ 
ಬಗೆಯೆಂತು 

- ಹೇಗೆ ನೀ ದಾಸನಾದೆ (ಬೆ-೨೨-೧೭) 
೩೩೧೨. ಭ್ರಾತ (ಸಹೋದರ) - ನಿಂದಳುತ 
ಜ್ಯೇಷ್ಠರು ಕನಿಷ್ಠ ಭ್ರಾತರು ಪುತ್ರ ಬಂಧು ಮಿತ್ರರು 
- ಅಣುಮಹತ್ತಾದ ದೇವ (ಬೆ-೭೧-೨) 


ಮ 


೩೩೧೩. ಮಂಕು - ಪಂಕಜನ ತಾಯಿ ಸುತನ 


ಅಂಕದಲ್ಲಿ ಹುಟ್ಟಿ ಜಗವ ಮಂಕು ಮಾಡುತಿಪ್ಪ 


ಮಾಯೆ ಹತ್ತು ಶಂಕೆಯ 
- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೫) 


- ಪಂಕಜನಾಭನ ಮನೆಯ ಮಂಕುದಾಸನಯ್ಯ 


- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

- ಪಂಕಜಾಕ್ಷ ನೀನು ಎನ್ನ ಮಂಕುಬುದ್ಧಿ ಬಿಡಿಸಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೨) 

- ಏನಿದೆತ್ತ್ವಣ ಬಯಕೆ ಎಲೊ ಮಂಕುಜೀವ 

ನೀನು ಅರಿತರೆ ಪೇಳು ನಿಜವನೆನಗೆ 

- ಏನಿದೆತ್ತಣ ಬಯಕೆ (ಬೆ-೧೩೬-ಪ) 

೩೩೧೪. ಮಂಗ - ಹೇಗೆ ನೀ ದಾಸನಾದೆ 

ಹೀಗೆ ಸಂಸಾರದೊಳು ಮಂಗನಂತೆ ಭವ 

ಭಂಗವ ಪಡುವವ 

- ಹೇಗೆ ನೀ ದಾಸನಾದೆ (ಬೆ-೨೨-ಅ) 

- ಮಂಗಳ ಮಹಿಮನ ಅಂಪಫ್ರಿಯ ಕಾಣದ 

ಮಂಗಗೆ ಮುಕುತಿಯು ದೊರಕೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೬) 

೩೩೧೫. ಮಂಗಲ/ಮಂಗಳ - ಮಂಗಲಂ 

ಜಯ ಮಂಗಲಂ 

- ಮಂಗಲ೦ ಜಯ ಮಂಗಲಂ 
(ಬೆ-೧೭೨-ಪ) 


೫೮೬ 


- ಜಯಮಂಗಲಂ ನಿತ್ಯ ಶುಭ ಮಂಗಲಂ 

- ಜಯಮಂಗಲ೦ ನಿತ್ಯ (ಬೆ-೧೭೧-ಪ) 

- ನಾಗಿಣಿಯರಮರಲೋಕದ ನರ್ತಕಿಯರು 

ಬಾಗಿಲೊಳು ಮಂಗಳೋದಕವಿಡಿದು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೭) 

- ವಸುಧೆ ಈರಡಿ!!ಯಗೆ ಮಂಗಳ 

ವಸುಧಿಪರನಳಿದಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೨) 

- ಮಂಗಳ ಮಹಿಮ ಭುಜ೦ಗಶಯನ ನಾರಿ 

ಭಂಗವ ಕಾಯ್ದವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-೩) 

- ಮಂಗಳಂ ಭಾರ್ಗವ ಶ್ರೀರಾಮ ಕೃಷ್ಣನಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಅಂಗಳದೊಳಗಿಪ್ಪ ಮಂಗಳ ಮೂರ್ತಿ 

ಪಾದಂಗಳ ಹಿಂಗದೆ ಪೊಂಗಿ ಭಜಿಸದಲೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೩) 

- ನೆಲವ ಕದ್ದಸುರನ ಗೆಲಿದಗೆ ಮ೦ಗಳ ಸುಲಭ 

ನರಸಿಂಹಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೧) 

- ಪುರತ್ರಯ ವಧುಗಳ ಗೆಲಿದಗೆ ಮಂಗಳ 

ತುರಗವಾಹನನಿಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦- ೩). 

- ಮಂಗಳ ಜನನಿಯ ಹಿಂಗದೆ ಕದ್ದು 

ಜಲಂಗಳೊಳಡಗಿಪ್ಪನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಮಂಗಳಂ ಬುದ್ಧ ಕಲ್ಕಿಗೆ ಬ್ರಹ್ಮ ಭಾನ 

ವಂದಿತಗೆ ಮಧುವೈ ರಿಗೆ 

ನ ಜಚಸಾನೆ ನಮೋ (ಬೆ-೯೦-೧೫) 

- ಮಂಗಳಂ ರುಷ ಕೂರ್ಮ ಕಿಟಿ ನರಹರಿಗೆ 

ವಟುಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಮಂಗಳಂ ಕರಿವರದ ಕರುಣನಿಧಿ ಪರಮಾತ್ಮ 

- ವಾಸುದೇವಾಯ ನಮೋ (ಬೆ-೯೦-೧೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಂಗಳಂ ಕಾಗೆನೆಲೆಯಾದಿಕೇಶವ ರಾಯ 

ಮಂಗಳಂ ಗಿರಿವಾಸನೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಮಂಗಳಂ ತರಳೆಯಭಿಮಾನವನು ಕಾಯ್ದವನೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ವರಕಾಗೆನೆಲೆಯಾದಿಕೇಶವಗೆ ಮಂಗಳ ಸಿರಿ 

ಹರಿಗೀಗ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೩) 

ದ ಅ೦ಬುಜದಳಾಕ್ಷಗೆ ಮಂಗಳ ಸರ್ವ ಜೀವ 

ರಕ್ಷಗೆ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-ಪ) 

ದ ಜಲಧಿಯೊಳಾಮ್ನಾಯ ತಂದಗೆ ಮಂಗಳ 

ಕುಲಗಿರಿಯ ತಾಳ್ಜಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೧) 

- ದಶಕಂಧರನನು ಗೆಲಿದಗೆ ಮಂಗಳ ಪಶುಗಳ 

ಕಾಯ್ದಗೆ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೨) 

- ಮಂಗಳ ಮಹಿಮ ಭುಜಂಗಶಯನ 

ಕಾಳಿಂಗಮರ್ದನ ದೇವೋತ್ತುಂಗ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೧೧) 

೩೩೧೬. ಮಂಗಳಾಂಗ/ಮಂಗಳಾತ್ಮ ಎ 

ದುರ್ಜನರ ಸಂಗ ನಾನೊಲ್ಲೆ ಮಂಗಳಾಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-ಅ) 

ದ ಮಂಗಳಾತ್ಮನಿರಲಿಕ್ಕೆ ಪರದೈವವೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೧) 

೩೩೧೭. ಮಂಚ - ಹಾಸು ಮಂಚದ 

ಹಾಸಿಗೆಯಲಿ ತೋಷದಿಂದ ಬಾಚಿ ಸೆಳೆದು 

- ಬಾಲಕನೆಂಡೆತ್ತಿಕೊಂಡೆನೆ (ಸ-೧೮೩-೩) 

- ಸುಪ್ಪತ್ತಿಗೆ ಮಂಚವಂದು ಹುಲ್ಲ ಹಾಸಿಗೆ 

ಯಿಂದು 

- ಎನ್ನ ಕಂದ ಹಳ್ಳೆಯ ಹನುಮಾ 


೫೮೭ 


(ಬೆ-೬.೧) 
- ಉರಗನಂದದಿ ಮಂಚವಾಗುವನು ನಾನಲ್ಲ 
ಗರುಡನಂದದಿ ಬೆನ್ನಕೊಡುವನಲ್ಲ 
- ಕಾಯೊ ಕರುಣಾಕರನೆ (ಬೆ-೫೯-೩) 
- ಸರಳಮಂಚದ ಮೇಲೆ ಮಲಗಿ ಪ್ರಾಣವ 
ಬಿಟ್ಟು ಕುರುಪನ ಕೊಂದವ ಭೀಷ್ಮನೊ 
ಪಾಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೨) 
- ಮರೆತು ಮಂಚದ ಮೇಲೆ ನಾ ಮಲಗಿರೆ 
ಹರಿವ ಹಾವನೆ ತಂದು 
- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೭) 
- ಜುಟ್ಟ ಬಿಚ್ಚಿ ಮಂಚದ ನುಲಿಗೆ ಬಿಗಿದು 
ಕಟ್ಟಿದ 
- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 
೩೩೧೮. ಮಂಜು - ಗು೦ಜಿಯ ದಂಡೆಯ 
ಕಲ್ಲಿಯ ಚೀಲದ ಮಂಜು ಮೈಯವ ಕಳ್ಳ ಕೋ 


| ಎನ್ನಿರೊ 


- ಕೋ ಕೋಕೋ ಎನ್ನಿರೊ 
(ಬೆ-೧೦೧-೨) 

೩೩೧೯. ಪುಂಜುಳ - ಅ೦ಜನೆಯ ವರಸೂನು 

ಆಶ್ರಿತ ಕಾಮಧೇನು ಮಂಜುಳ ಗಾನ ಗೀತ 

ಪರಮ ವಿಖ್ಯಾತ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

೩೩.೨೦. ಮಂಡಲ/ಮಂಡಳ - ಮಂಡಲಕೆ 

ಹೊಸಪರಿಯು ಮನ `[ಥನ ಠಾಣ್ಯವಿದು 

ಮಂಡೆಹೋಗುವುದನ್ನು 'ರಿಯದೀ ಕೊಂಪೆ 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦.-೨) 

- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 

ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 

- ಕಅಯೇರಿ ಬಂತು (ಬೆ-೧೩೦-೯) 

ಎ ಮಂಡಲದೊಳಗೊಬ್ಬ ಜಾರಸ್ತ್ರೀಯಳು ತನ್ನ 

ಗಂಡನರಿಕೆಯಿಂದ ವ್ಯಭಿಚಾರಗೈೆ ಸ್‌ 

- ಯಮದೂತರಿನ್ನೇ 1 ಜಾಪಿತಹಿ 
(ಬೆ-೪೪-೧) 

೩೩.೨೨೧. ಮಂಡಲಪತಿ (ನಗರ ಅಥವಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವಿಭಾಗದ ಅಧ್ಯಕ್ಷ) - ದಿಂಡೆಯ ಮಾರ್ಗದಿ 

ಮಲತಾಯಿ ಮಗನ ಹೊಡೆಯಲು ಮಂಡಲ 

ಪತಿ ಏನ ಮಾಡುತಿರ್ದನು 

- ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಮಂಡಲಪತಿಯು ಶೋಧಿಸಿ ಹಿಡಿದೆಳತಂದು 

ಭಂಡುಮಾಡಲು ಬೆದರುವಳೆ ಕೇಳೆಲೊ ಹರಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

೩೩೨೨. ಮಂಡುಕ (ಕಪ್ಪೆ - ಮಂ೦ಡುಕನಂದದಿ 

ಕೆರೆಯ ದಂಡೆಯಲ್ಲಿ ಕುಳಿತುಕೊಂಡು ಮಂಡೆ 


ಮುಸುಕನಿಟ್ಟು ಮೂಗ ಹಿಡಿವ ಭ್ರಮಿತ ನಾನಯ್ಯ 


- ಲಳ್ಯು ಕಾಳನಷ್ಟು ಭಕ್ತಿ (ಬೆ-೧೨-೧) 

- ಕಲ್ಲೊಳಗೆ ಪುಟ್ಟಿ ಕೂಗುವ ಮಂಡುಕಂಗಳಿಗೆ 

ಅಲ್ಲಿ ಹೋಗಿ ಆಹಾರವಿತ್ತವರದಾರು 

- ತಬ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೩) 

೩೩.೨೩. ಮಂಡೆ (ತಲೆ) - ಮಂಡೆ ಬಾಚಿ 

ತುರುಬಿಟ್ಟಿವೆ ಮಸ್ತಕದಲ್ಲಿ 

- ಸೈಯೇ ಇದು ಸೆ ಸೈಯೇ ಗೋಪಿ 
(ಬೆ-೧೦೪-೧೧) 

-. ಮಂಡೆತುಂಬ ಬಂಧು ಬಳಗ ಇಲ್ಲಿ 

ಇರುವರೊ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಮಂಡುಕನಂದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

-. ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

- ಗುಂಡುಮುಣುಗಿನ ಹಕ್ಕಿಯಂತೆ ಕಂಡ ಕಂಡ 

ನೀರ ಮುಳುಗಿ ಮಂಡ. ಶೂಲೆಬಾಹುದೈಸೆ 

ಗತಿಯ ಕಾಣೆನೊ 

- ಬಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

ದ ಮಂಡಲಕೆ ಹೊಸಪರಿಯು ಮನ್ಮಥನ 

ಠಾಣ್ಯವಿದು ಮಂಡೆಹೋಗುವುದನ್ನು 

ಅರಿಯದೀ ಕೊಂಪೆ 

-. ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦._೨) 


೫೮೮ 


- ಉಂಡರೂ ದಣಿಯದು ಊರ ಸೇರದ 

ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

- ಮಂಡೆಯಲಿ ಕೊಂಡಾಂತು ಮೈ ಜುಮ್ಮು 

ತಾಳಲು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಬಿಟ್ಟ ಮಂಡೆಯಲ್ಲಿ ಪುರುಷ ಮೈಮರೆದು 

ಮಲಗಿರುವುದ ಕಂಡು 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೨) 

- ಮಂಡೆ ಬೋಳು ಮಾಡಿ ನಾವದುಂಡೆಯನ್ನು 

ಬರೆದು ಕೆಡಿಸಿ 

- ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೧) 

- ಮುಕುಟ ಮಂಡೆಯಲಿ ದ್ರುವಲೋಕ 

ಭುವನಾವಳಿಯು ನಿಖಿಲ ಶ್ರುತಿ ನವರತುನ 

ನಿಟಿಲದಲ್ಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೩೩೨೪. ಮಂತ್ರ - ಗುರುಮಂತ್ರ ಮೂಲ 

ಸದ್ಗುರುಮೂರ್ತಿ ನೀನಾಗಿ ಕರೆಯೆ ಸೇರಿಸಿದೆನ್ನ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಅ) 

- ತಿರುಮಂತ್ರವನು ಭಜಿಸು ತಿರುಲಾ೦ಛನವ 

ಧರಿಸು 

- ನಾರಾಯಣಿನು ಮನವೆ (ಬೆ-೧೪೧-೧) 

೩೩.೨೫. ಮಂತ್ರಿ - ಮೂರುಲೋಕಕೆ ಗೌಡ 

ಸಂಗತಿ ಇಹರು ಮಂತ್ರಿ ಮೂರುಲೋಕದ 

ಜನರು ಭಜಿಸುತಿಹರು 

- ನಾವು ಕುರುಬರು (ಬೆ-೧೫೨-೫) 

೩೩.೨೬. ಮಂತ್ರಿಸು - ತಿಂತ್ರಿಣಿ ಮರದಡಿ 

ಉರಗ ಕಚ್ಚಿ ಒರಗಿರಲು ಮಂತ್ರಿಸಿ ಮನೆಗೆ 

ಕಳುಹಿದ ಗರುಡಗಮನನೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೨) 

೩೩೨೭. ಮಂದ - ಗ೦ಧಶಾಲ್ಯನ್ನ ಸದ ತೆ 

ತೋಯೆ ಪಳಿದ್ಯವ ಮಂದವಾದ ಆಂ ಸ್ವಾದು 

ಸೀಕರಣಿಗಳನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೩೩೨೮. ಮಂದಗಾಮಿನಿ - ಎಂದಿಗಗಲದಾ 

ನಂದದಿಂದಲಿ ಹೊಂದುಗೂಡಿಸೆ ಮಂದ 

ಗಾಮಿನಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 

೩೩೨೯. ಮಂದಮತಿ - ಹಿಂದೆ ಮಾಡಿದ 

ಧರ್ಮ ಕರ್ಮ ಬಲ್ಲವರಾರು ಎಂದು 

ಮಂದಮತಿಗಳಾಗಿ ಕೆಟ್ಟಳಿಯದಿರಿ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 

೩೩೩೦. ಮಂದರ/ಮಂದರಗಿರಿ/ಮಂದರಾಚಲ 

- ಅಮರ ದೈತ್ಯರು ಕೂಡಿ ಅಂಬುಧಿಯ 

ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟಿದ ಶೇಷನ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಮಂದರಗಿರಿಯನುಗುರಲೆತ್ತಿದವನ ಬೆಂದು 

ಹೋದಾವೆಂದ ಗೋವ ಕಾಯ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೫) 

- ಸಿಂಧುಮಥನವ ಮಾಡೆ ಅಮರರೆಲ್ಲರು 

ಮಂದರಗಿರಿ ನೀರೊಳು ಮುಳುಗಲು 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೨) 

- ತಿಳಿದು ಕೂರ್ಮರೂಪಾಗಿ ಮಂದರವನು 

ಪೊತ್ತು ಉಳಿಸಿದೆ ಲೋಕವನುನ್ನತ ಪರಾಕ್ರಮಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಮತಾ ಫಾವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳಗಾಂತವನೆ 

- ರಾಮ ಗೋವಿಂದ ಹರೆ (ಬೆ-೪೦-೧) 

- ಮತಾ ಫಾವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳು ತಾಳಿದನೆ 

- ಗೋವಿ೦ದ ಹರಿ ಗೋವಿ೦ದ 
(ಬೆ-೫೬-೧) 

- ಮಂದರಧರ ಗೋವರ್ಧನಗಿರಿ ನಲವಿಂದ 

ನಿಂದು ನೆಗಹಿದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

೩೩೩೧. ಮಂದರಧರ/ಮಂದರೋದ್ಧರ ದ 


೫೮೯ 


ಮಂದರಧರ ಪಾವನ ಇಂದಿರಾರಮಣನ 

ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-ಪ) 

ದ ಮಂದರೋದ್ಧರ ಮಧುಸೂದನ ಮಾಧವ 

ಗೋವಿಂದ ರಕ್ಷಿಸು ಬಾಡದಾದಿಕೇಶವ ರಾಯ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

೩೩೩.೨. ಮಂದಾಕಿನಿ - ನಂದಗೋಪಕುಮಾರ 

ನವನೀತಚೋರ ಮುಂದಾಕಿನೀಜನಕ 

ಮೋಹನಾಕಾರ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 

೩೩೩೩. ಮಂದಿ - ಖೋಡಿಮಾತುಗಳನ್ನು 

ಹೇಳಿ ಮಂದಿಯ ಕುಂಡೆ ಚಿವುಟುತಿದ್ದೆ 

- ಈ ನಿನ್ನ ಮೋರೆ ಮೇಲೆ (ಸ-೧೦೦-೨) 

೩೩೩೪. ಮಂದಿರ - ಮಂದಿರವದೆಲ್ಲಿ ತಾ 

ತಂದ ಸತಿಸುತರಾರು ಬಂದಂಥ ಸುಖದುಃಖ 

ವೇನು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೫) 

- ಬಹು ಪ್ರಳಾಪಮಂ ಗೈವ ಸತಿ ಅಂದದಲ್ಲಿಹ 

ಮಂದಿರ 

- ಅಣುಮಕಹತ್ತಾದ ದೇವ (ಬೆ-೭೧-೨) 

- ಬರವಿದೇಶಕೆ ನಿನ್ನ ಸ್ಥಳವೆಲ್ಲಿ ನೆಲೆಯಾಗಿ 

ಇರುವ ಮಂದಿರವಾವುದದನೆನಗೆ ಪೇಳೊ 

- ಎಲ್ಲಿ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 

ಮಂದಿರದೊಳ್ಳೆವರು ನಿದ್ರೆಗೈೆಯ್ಯುತಿರಲು 

- ನೀನಾವ ಬಾ೦ಧವನೊ (ಬೆ-೭೮-೯) 

೩೩೩೫. ಮಂದೆ - ಮುಂದೊರೆದಿಹ ರೋಮ 

ಕೂಪದಗ್ರದಳತೆಯು ವೃಂದಗಳ ಶೋಭಿಪ 

ರೀತಿಯ ಪಡೆದೆಯೆಲೊ ಹರಿಯೆ 

ವ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಮಂದೆಗಾಯ್ದವನ ಮನ್ಮಥನ ಪೆತ್ತವನ ತಂದೆ 

ಶ್ರೀ ಬಾಡದಾದಿಕೇಶವನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೫) 

೩೩೩೬. ಮಕರ - ರುಕುಮಾಂಗದ ಬಲ್ಲ ಖಷಿ 

ಪರಾಶರ ಬಲ್ಲ ಮಕರಕುಂಡಲಧರ ಮಹಾತ್ಮ 

ನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ. ೭೩-೨) 

ದ ರಕ್ಷಣಮಾಡುವ ಕಾಶಿಪೀತಾಂಬರ ಮಕರ 

ಕುಂಡಲಾಭರಣನ ನೆನೆ ಮನವೆ 

- ಬೇಕೆ೦ದರೆ ಬಾರದು (ಸ-೧೮೭-೧) 

- ನರರಂಗಕೆ ಬಹುದು ರಕ್ಷಣ ಮಾಡುವ 

ಕಾಶಿಪೀತಾಂಬರ ಮಕರ ಕುಂಡಲಾಭರಣನ 

ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

೩೩೩೭. ಮಕರಂದ - ಹಿ೦ದಿನ ಮಗ್ಗುಲಲಿ 

ಗಿರಿನಿಚಯಂಗಳು ಸಂಧಿಯಲಿ ಮಕರಂದ 

ದೇವತೆಗಳು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

೩೩೩೮. ಮಕರಾಂಕ (ಮನ್ಮಥ) - ಅಕ್ಕರದಿ 

ಪಿಂಡಾಂಡಗಳ ಕಟ್ಟಿ ಬಲಿಸುವ ಮಕರಾಂಕ 

ನೆಂಬವನು ನಿನ್ನ ಕಿರುಮಗ ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೩) 

೩೩೩೯. ಮಕಾರ - ಅಕಾರ ಉಕಾರ ಮಕಾರ 

ಎಂತೆಂಬ ಓಂಕಾರಕೆ ಕೂಡಿ 

- ಆರಿಗಳವಲ್ಲಾತ್ಯ ಯೋಗಸಿದ್ಧಿ 
(ಬೆ-೧೨೬-೩) 

೩೩೪೦. ಮಕುಟ - ಹರಗೆ ನಯನವಾಗಿ 

ಮಕುಟವ ಬೆಳಗುವನ ತರುಣಿಯ್ಯೈವರ ಲಜ್ಜೆ 

ಕಾಯ್ದವನ 

- ನೆನೆಯಖಬಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

೩೩೪೧. ಮಕ್ಕಳು - ಮಕ್ಕಳೊಡನೆ ಅಷ್ಟುಹೇಳಿ 

ಸಾವತನಕ ದುಷ್ಟ ಜನರು ಸುಮ್ಮನಿರುವರೆ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 


೫೯೦ 


- ಮಡದಿ ಮಕ್ಕಳು ಎಂಬ ಮಾಯಾ ಸಂಸಾರಕ್ಕೆ 

ಸಡಗರವಗೊಂಡು ಬರಿದೆ ಭ್ರಮಿಸಲೇಕೆ 

- ಈ ಸಿರಿಯ ನ೦ಜ ಹಿಗ್ಗಲು ಬೇಡ 
(ಸ-೪೦-೨) 

- ಬಿಡದೆ ಯಮನಾಳುಗಳು ಬಾರೆಂದು 

ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 

- ಈ ಸಿರಿಯ ನ೦ಚ ಹಿಗ್ಗಲು ಬೇಡ 
(ಸ-೪೦-೨) 

- ಮಕ್ಕಳ ಪಡೆದವರು ಕೃಷ್ಣನ ಮೇಲೆ 

ಇಕ್ಕಬಹುದೆ ಕಳವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೯) 

- ಮಕ್ಕಳ ಪಡೆವುದು ಪುಣ್ಯ ಅದು ಕೇಳಿರಿಯಣ್ಣ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

- ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ 

ಬೇಡಿದರೆ ಕೊಟ್ಟು ಕೂಡಿ ಆಡದ ತೆರದಿ 

- ಹೇಗೆ ನೀ ದಾಸನಾದೆ (ಬೆ-೨೨-೧೫) 

- ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೆ 

ಬಿಡಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಅಗಣಿತ ಮಹಿಮನ ಅಂಜಿಸಲೇಕಮ್ಮ 

ಬಗೆಯಬಾರದೆ ನಿಮ್ಮ ಮಕ್ಕಳಂತೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ಎಷ್ಟೋ ಬಾರಿಯು ನಾ ಬೇಡವೆಂದರು 

ಕೇಳ ದುಷ್ಟ ಮಕ್ಕಳ ಕೂಡ ಒಡನಾಟವ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೩) 

- ಮಕ್ಕಳಿಲ್ಲದ ನಾರಿ ಕೊಳೆತ ತೆಂಗಿನಕಾಯಿ 

- ಅಹುದಾದರಹುದೆನ್ನಿ (ಬೆ-೧೩೧-೩) 

ಪ ಮನೆಮಕ್ಕಳಿವರೆನ್ನ ತನುವಿಗೊಡೆಯರೆಂದು 

ಘನವಾಗಿ ಬಲುನಂಬು ನೆಚ್ಚುತಿಹರು 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-೨) 

- ಮಡದಿ ಮಕ್ಕಳೆಂಬ ಕಡಲೊಳು ಮುಳುಗಿದೆ 

ಕಡಹಾಯಿಸೈ ಎನ್ನೊಡೆಯ ನೀನಾದರೆ 

- ಕಾಡುವ ದುರಿತಗಳ ನೀ ಅಡಿಸೆಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೬೦-೧) 
ದ ಅಕ್ಕರಿಲ್ಲದವಗೆ ಮಕ್ಕಳಿದ್ದು ಫಲವೇನು 
- ಆರು ಬಾಳದರೇನು (ಬೆ-೩೦-೨) 
- ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡಿತುಂಬ ಭಾಗ್ಯವಿಲ್ಲಿ 
- ಏನು ಬರುವುದೋ ಸಂಗಡ 
(ಬೆ-೧೩೭-೧) 
- ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ 
ಫಲವೇನು ಹೆರದಿದ್ದರೇನಯ್ಯ 
- ಮಗನಿಂದೆ ಗತಿಯುಂಟಿ (ಬೆ-೧೪೫-೪) 
ದ ಹಣ್ಣುಹಂಪಲ ಕಂಡು ಬಿಡದ ಮಕ್ಕಳು ಇಂಥ 
ಬೆಣ್ಣೆಯ ಬಿಡುವರೇನೆ 
- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೬) 
- ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕೆ 
ನ್ವ ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೨) 
- ಭಾರವು ನಿನ್ನದೊ ದೂರು ನಿನ್ನದೊ ಕೃಷ್ಣ 
ನಾರಿ ಮಕ್ಕಳು ತನು ಮನ ನಿನ್ನವಯ್ಯ 
- ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 
- ಹೆಣ್ಣೀಕೆ ಪಾತಕಿಯು ಹೊಟ್ಟೆಯ ತುಂಬ 
ಉಣ್ಣರೀಕೆಯ ಮಕ್ಕಳು 
- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೬) 


- ಎಮ್ಮ ಅರ್ಥ ಎಮ್ಮ ಮನೆಯು ಎಮ್ಮ 


ಮಕ್ಕಳೆಂಬುವ ಹಮ್ಮು ನಿನಗೆ ಏಕೋ ಜೀವನವೆ 
- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೨) 
ದ ಮಡದಿಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ 
ಹಿಡಿಯಲಾ ವಹನ ಕಟ್ಟಿಗೊಳಗಾಗಿ 
- ಜಪವ ಮಾಡಿದರೇನು (ಬೆ-೧೨೩-೨) 


ದ ಪಕ್ಕಿಯ ಕುರುಹ ಬಲ್ಲರು ಪೇಳಿರಿ ತನ್ನ 


ಮಕ್ಕಳಿಗೆ ವೈರಿ ಮೂಜಗದೊಳಗೆಲ್ಲ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-ಪ) 
- ತೋಯಜವೆಂಬ ಪುಷ್ಪದ ಪೆಸರವರೊಳು 
ತಾಯ ಸೊಸೆಗೆ ಮಕ್ಕಳಿತ್ತವರೊಳು 

- ಶೇಷಶಯನ ನಿನ್ನ ಭಾಗವತರ 

(ಬೆ-೨೭-೨) 

೩೩೪೨. ಮಖ (ಯಹ್ಭ) - ಶತಮಖವ ಮಾಡಿ 
ಸುರಸಭೆಗೈದಿ ನಹುಷ ತಾ ಅತಿಶಯದಿ ಶಚಿಗೆ 
ಮನಸೋತು ಭ್ರಮಿಸಿ 


೫೯೧ 


- ನೋಡಿ ಮರುಳಾಗದಿರು (ಬೆ-೧೨೭-೧) 

೩೩೪೩. ಮಗ - ದಿ೦ಂಡೆಯ ಮಾರ್ಗದಿ ಮಲ 

ತಾಯಿ ಮಗನ ಹೊಡೆಯಲು ಮಂಡಲಪತಿ 

ಏನ ಮಾಡುತಿರ್ದನು 

ದ ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ತಂದೆಯ ಮುಂದೆ ಮಗನನು ಬೈದು 

ಭಂಜಿಸಲು 

ದ ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೧) 

- ಮುನಿಯ ಮಗನಾಗಿ ಕ್ಷತ್ರಿಯರ ಕಾಡ್ಬಾ 

- ನಾರಾಯಣನೆ ಶತ (ಸ-೧೩೮-೧) 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-ಪ) 

- ಈತನೇನೆ ನಿನ್ನ ಮಗನು 

- ಈತನೇನೆ ನಿನ್ನ ಮಗನು (ಸ-೩೮-ಪ) 

- ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

- ಅಡಿಯಿಡು ಮಗನೆ ಮೆಲ್ಲಡಿಯಿಡು ಎನುತಲಿ 

ನಡೆಗಲಿಸುವ ಪುಣ್ಯವೆ೦ತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

- ತೊಟ್ಟು ಇಲ್ಲದ ಹಣ್ಣು ಮುಟ್ಟಿ ಕೊಯ್ವನು 

ಒಬ್ಬ ಹುಟ್ಟು ಬಂಜೆಯ ಮಗನು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೨) 

- ಮತ್ತೆ ಪಾರ್ವತಿ ಮಗ ವೀರೇಶ ದಕ್ಷನನೆತ್ತಿ 

ಹರಿಗಡಿವಾಗ ನೋಡುತಿಹರೆಲ್ಲ 

- ಆರು ಸಮಯಕ್ಕೊದಗಅಲ 
(ಬೆ-೩೨-೪) 

- ಸೋದರತ್ತೆಯ ಸೊಸೆಯ ಮಗ ನಿನಗೆ 

ಭಾವಿಸಲು ಸೋದರಳಿಯನು ಮೂರು 

ಲೋಕವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಲು ಕಳ್ಳ ನಿನ್ನ ಮಗ ತಾಟಕನಿವ ಬಲು 

ಕದ್ದ ನವನೀತವ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೧) 

- ಆಡಿದಗೆ ಕಿವಿಯಿಲ್ಲ ನೋಡಿದನ ಮಗ ಪಾಪಿ 

ಓಡಾಡಿದವನೊಬ್ಬ ಓಡನಯ್ಯ 

- ಮೂವರೇರಿದ ಬಂಡಿ (ಬೆ-೧೬೦-೧) 

- ಅಣುಮಯ ರೂಪ ಕಾಣೆ ನಿನ್ನ ಮಗ 

ಚಿನುಮಯ ರೂಪ ಕಾಣೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧೦) 

- ಶಕುತ ನಿನ್ನ ಹಿರಿಯ ಮಗನು ಪ್ರಾಣಿಗಳ 

ಮೋಹಕದಿ ಮರುಳುಮಾಳ್ಪ ಕಿರಿಯ ಮಗ 

ನಿನಗಿಹನು 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

- ಮಗನ ನೆವದಿ ಕಾಳೆಗವ ಬಿಸುಟು 

ಸುರನಗರಿಗೈದಿದನು ವೈರಾಗ್ಯದಿಂದ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

-. ಪೆಸರುಗೊಂಡರೆ ಮಗನ ಅಜಮಿಳನ 

ಸಲಹಿದೆಯೊ ವಸುದೇವಸುತನೆ ಸಲಹೊ 

- ವಾಸುದೇವಾಯ ನಮೋ (ಬೆ-೯೦-೬) 

- ಸತ್ತ ಮಗನ ತಂದಿತ್ತವನನು ಎನ್ನೊತ್ತಿಗೆ 

ಕರೆದು ತಾರೆ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಹರಿಯ ಮಗನ ಶಿರ ಹರಿದನ ತಂದೆಯ 

ಹಿರಿಯ ಮಗನ ತಮ್ಮನ ಪಿತನ 

- ಮಂ೦ಗಲ೦ ಜಯ ಮಂಗಲಂ 
(ಬೆ-೧೭೨-೩) 

- ಅಣ್ಣನ ವೈರಿಯ ಮಗನ ಕೊಂದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ನಗರಾಜ ವೈರಿಯ ಮಗನ ಬೀಗನ ನಗವ 

ಬೆನ್ನಲಿ ಪೊತ್ತು ಜಗವನಾಳುವವನ 

- ಕರೆತಾರೆ ಕಾಮಿನಿಕಮಲಜಖಪಿತನ 
(ಬೆ-೯೩-೨) 

೩೩೪೪. ಮಗಳು - ಉರಗನ ಮಗಳ ಗಂಡಗೆ 

ಪ್ರಾಣವಿತ್ತವನ ಗೋವಿಂದ ಎನ್ನಿರೋ 


೫೯೨ 


- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಮಗಳ ಗಂಡ ಶಿರವ ಛೇದಿಸಿದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಮಗಳ ಮಗಗೆ ಮೈದುನನಾಗಿ ಮಾವನ 

ಜಗವರಿಯಲು ಕೊಂದ ಕುಲಗೇಡಿ ಗೋವಳ 

- ಏನೆ ಮನವಿತ್ತೆ ಲಅತಾಂಗಿ (ಬೆ-೧೫೪-೨) 

- ಶಿವನ ಮಗಳೊಡಗೂಡಿ ಮತ್ತೆ ಶಿವನಗರ 

ಮಯವನಿಗಿತ್ತೆ 

- ಭವಭಯವಿನಾಶ ಭೋ (ಬೆ-೪೧-೨) 

- ದ್ರುಪದನ ಮಗಳ ಅಭಿಮಾನ ರಕ್ಷಕನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

- ಚಳಿಯ ಮಗಳ ತಾಯಳಿಯನ ತನಯನ 

ಇಳುಹದೆ ಪೊತ್ತಿಹನ 

- ಏಣನಯನೆ ಏಣಭೋಜಖಮಧ್ಯಳೆ 
(ಬೆ-೯೯-೧) 

- ಮಾವನ ಮಡದಿಯ ಸೊಸೆಯ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೨) 

- ಅತ್ತಿಗೆಯ ಮೈದುನ ಬಾರೋ ಹೆತ್ತ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೧) 

- ಉತ್ತರಾಯಣ ಮಾವನ ಮಗಳನಿಳುಹಿದನ 

ಹೊತ್ತು ಹೋಗದು ಎನಗೆ ತೋರೆ ತರಳಾಕ್ಷಿ 

- ಬಲ್ಲವರು ನೀವು ಪೇಳರಯ್ಯ 
(ಬಿ-೧೫೦-೧) 

- ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿಜ 

ಭವನು ಖಗರಾಜವಾಹನನು ತನ್ನಳಿಯನು 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 

- ಹಿಂಗದೆ ಜಗವ ಪಾವನವ ಮಾಡುವ ಪುಣ್ಯ 

ಗಂಗೆಯೆಂಬವಳೀಗ ನಿನ್ನ ಮಗಳು ದೇವ 

- ಜಗದಂ೦ಂತರ್ಯಾ೯ಮಿ ಎಂತೆ೦ಂದು 
(ಬೆ-೫೮-೪) 

- ಮಗಗೆ ಮೈದುನನಾದ ಮಗಳಿಗೆ ಪತಿಯಾದ 

ಮಗಳಿಗಳಿಯನಾದ ಅಳಿಯಗಳಿಯನಾದ 

- ಏನೆ ಮನವಿತ್ತೆ ಲಅತಾ೦ಂಗಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೫೪-೧) 

೩೩೪೫. ಮಗು - ಭೂಮಿ ನೆಗಹುದ ಬಲ್ಲ 

ಪುಟ್ಟ ಮಗು ಪ್ರಹ್ಲಾದಗೊಲಿದನಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

- ಚಂದದಲಿ ತಾಯಿ ಮಗುವಿಗೆ ಮೊಲೆಯ 

ಹಾಲುಣಿಸುವಂದದಲಿ ಉಣಿಸಿದಲ್ಲದೆ ಬಿಡದು 

ಮರೆಯದಿರಿ 

- ಧರರ೯ವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 

- ಮಗುವಿನ ಮರುಳಿದು ಬಿಡದಲ್ಲ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-ಪ) ಸ 

- ಹಸುಮಗು ನೋಡಿದರೆ ಅಮ್ಮಯ್ಯ ನಾ 

ಮೊಸರನು ಕಡೆಯುತಿದ್ದೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೩) 

- ಹಸುಮಗುವನು ಕಂಡು ಮುದ್ದಿಸಲೊಲ್ಲದೆ 

ಪುಸಿಗ ಕಳ್ಳನೆಂದು ಕಟ್ಟುವಿರಿ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

- ಮಗುವು ಬಲ್ಲುದೆ ಇಷ್ಟು ಬೆಣ್ಣೆಯ ಕದ್ದರೆ 

ಬಿಗಿಯಬಹುದೆ ಶ್ರೀಚರಣವನು 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ಚಿಕ್ಕ ಮಗುವು ತಾನಾಗಿ ಮಾವನ ಮಸ್ತಕವನು 

ಬಗೆದನ ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

- ವಸುಧೆಯೊಳಗೆ ನಾನೊಬ್ಬಳೆ ಪಡೆದೆನೆ ನಿಮ್ಮ 

ಹಸುಮಗುವೆಂದು ಭಾವಿಸಬಾರದೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

೩೩೪೬. ಮಗ್ಗುಲು - ಹಿ೦ದಿನ ಮಗ್ಗುಲಲಿ 

ಗಿರಿನಿಚಯಂಗಳು ಸಂಧಿಯಲಿ ಮಕರಂದ 

ದೇವತೆಗಳು 

-ಾ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಅರಿಯದಂತೆ ಬಂದು ಮಗ್ಗುಲೊಳಗೆ ಬಿಟ್ಟು 


೫೯೩ 


ಇರದೆ ಓಡಿ ಪೋದನೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಬ) 

೩೩೪೭. ಮಚ್ಛ್ಯ (ಮತ್ಸೃ) - ಮಚ್ಛ್ಯ 

ರೂಪದಿಂದ ಪೋಗಿ ಅವನ ಕೊಂದ 

ಅಚ್ಯುತರಾಯನೆಂಬ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೧ 

೩೩೪೮. ಮಜ್ಜ (ಮಜ್ಜೆ) - ಚೆಲುವ ತೊಗಲನೆ 

ಪೊದಿಸಿ ಮಾಂಸ ಮಜ್ಜವ ತುಂಬಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

೩೫೪೯. ಮಠ (ಶಾಲೆ)- ಮಠದೊಳಗೆ ಪ್ರಹ್ಲಾದ 

ಹರನ ನಾಮ ಸ್ಮರಿಸದೆ ದಿಟದಿ ಹರಿಯ 

ನಾಮಾವಳಿಯ ನುತಿಪುದ ಕಂಡು 

-. ಯಾದವಗಿರಿವಾಸನಹುದೋ 
(ಸ-೨೧೯-೨ 

೩೩೫೦. ಮಡಕೆ - ಅಡಿಸತ್ತ ಮಡಕೆಗೆ 

ಜೋಡಿಸಿ ಒಲೆಗುಂಡ ಹೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಹಎಶಿಕೂಸಿ) 

- ಓಡೆದ ಮಡಕೆಯನ್ನು ಇಡದೆ ನಾಮವ 

ಮಾಡಿ ಕೊಡುವೆ ಕಾಸಿಗೆ ಒಂದೊಂದನು 

ದ ಬಂ೦ದೆವಯ್ಯ ಗೋವಿಂ೦ದಶೆಟ್ಟ 
(ಬೆ-೧೫೧-೨) 

೩೩೫೧. ಮಡಗು (ಇಡು) - ಸಾಧ್ಯವಾಯಿ 

ತೆಂದು ತನ್ನ ಮನೆಗೆ ತಂದು ಸತಿಗೆ ಕೊಡಲು 

ಶುದ್ಧವಾಗಿ ಸುಟ್ಟು ಮಡಗಲೆದ್ದು ಹಾರಿ 

ಹೋಯಿತೆಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

- ಧರೆಯ ಬೆನ್ನಲಿ ಶಿರವ ಮಡಗಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೧) 

೩೩೫೨. ಮಡದಿ - ಮಡದಿ ಮಕ್ಕಳು ಎಂಬ 

ಮಾಯಾ ಸಂಸಾರಕ್ಕೆ ಸಡಗರವಗೊಂಡು ಬರಿದೆ 

ಭ್ರಮಿಸಲೇಕೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೨) 

- ಕಡಲ ಬೇಗನೆ ಹಾರಿ ಶ್ರೀರಾಮರ ಮಡದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗುಂಗುರವ ಕೊಟ್ಟು 
- ಎಷ್ಟು ಪೊಗಳಲಅ ನಾನು (ಸ-೫೩-೨) 


- ಇಲ್ಲದ ಬಯಲ ನಿಂದೆಯ ಪೊತ್ತು 


ಶುಕಾಮಲ್ಲರೊಡನೆ ಕಾದಿ ಮಲೆತ ಸಾಲ್ವರ 

ಕೊಂದು ಮಡದಿಗೆ ರತ್ನ ತಂದುದರಿಂದ 

- ಚೆಲ್ವ ಕ೦ಗಳ ಚೆಲ್ವಕಾರ (ಸ-೯೯-೧) 

- ಮಡದಿಯ ನುಡಿ ಕೇಳಿ ಜಗಳಕೊಬ್ಬರ ಕೂಡೆ 

ಹೋಗಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-೪) 

- ಅಡವಿ ಕೋತಿಗಳ ಕೂಡುತಿದೆ ಚೆಲ್ವ ಮಡದಿ 

ಯರನು ಹಿಡಿದೆಳೆಯುತಿದೆ 

- ಮಗುವಿನ ಮರುಳಇದು ಜಡದಲ್ಲ 
(ಸ-೧೯೮-೨) 

- ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೆ 

ಬಿಡಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಮಡದಿ ಮಕ್ಕಳೆಂಬ ಕಡಲೊಳು ಮುಳುಗಿದೆ 

ಕಡಹಾಯಿಸೈ ಎನ್ನೊಡೆಯ ನೀನಾದರೆ 

- ಕಾಡುವ ದುರಿತಗಳ ನೀ ಖಡಿಸೆ೦ದು 
(ಬೆ-೬೦-೧) 

- ಬಿಡದೆ ಯಮನಾಳುಗಳು ಬಾರೆಂದು 

ಎಳೆವಾಗ ಮಡದಿ ಮಕ್ಕಳು ಬಹರೆ ಭಂಡ 

ಜೀವನವೆ 

- ಈ ಸಿರಿಯ ಸಂಚ ಹಿಗ್ಗಲು ಬೇಡ 
(ಸ-೪೦-೨) 

- ಮಡದಿಯ ಮನೆಯ ಅರ್ಭಕನಾಗಿ 

ಬಲುಗಡಿಯ ದಾನವನ ಕೊಂದನ ಸೂನು 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

ದ ಮಡದಿಮಕ್ಕಳಿಗೆಂದು ಒಡವೆ ವಸ್ತವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳಗಾಗಿ 

- ಜಪವ ಮಾಡಿದರೇನು (ಬೆ-೧೨೩-೨) 

- ಮಾವನ ಮಡದಿಯ ಸೊಸೆಯ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೨) 

- ಬಾಯೊಳಗಿಹಳ ಗಂಡನ ನಿಜ ತಮ್ಮನ 

ತಾಯ ಪಿತನ ಮಡದಿಯ ಧರಿಸಿದನ 


೫೯೪ 


- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಮಡದಿಯನು ಕದ್ದು ಪೋದಸುರನಾ 

ಶಿರವರಿದು ಬಿಡದೆ ಸಾಸಿರ ಗೋಪರೊಡನೆ 

ಬಳಲಿದೆಯೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ಮಡದಿಯರ ಭೋಗಕ್ಕೆ ಸುರಪತಿಯೊ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

೩೩೫೩. ಮಡಿ (ಸಲ, ಬಾರಿ) - ಎಲುವು 

ನರಗಳು ಕೂಡಿ ಮೇರುವಿಗೆ ನಾಲ್ಕು ಮಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಸುಲಿದು ಚರ್ಮವ ಹಾಸಿದರೆ ಭೂಮಿಗೈದು 

ಮಡಿ ನೆಲೆಯಾವುದೀ ದೇಹಕೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

- ಬಳಿಕ ಅಳುವ ನಯನಜಲವು ತಿಳಿದು 

ನೋಡಿದರೆ ಲವಣಾರ್ಣವಕೆ ಮೂರು ಮಡಿ 

- ನೊ೦ದಡೆನಾ ಹರಿಯೆನ್ನದೆ (ಬೆ-೧೩-೩) 

೩೩೫೪. ಮಡಿ (ಸಾಯು) - ಸಕಲ ಸೈನ್ಯ 

ಬಂಧುಬಳಗ ರಣದಿ ಮಡಿಯದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

೩೩೫೫. ಮಡಿಸು - ಅಡಿಗೆಯನು ಮಾಡ 

ಬೇಕು ಮಡಿಸಬೇಕು ಮದಗಳನ್ನು 

- ಅಡಿಗೆಯನು ಮಾಡಬೇಕಣ್ಣ (ಸ-೧-ಅ) 

೩೩೫೬. ಮಡು/ಮಡುವು - ತೀವಿರ್ದ 

ಮಡುವ ಧುಮುಕಲುಬಹುದು ಗರಳವನು 

ಸೇವಿಸಬಹುದು ಜಠರದಿ 

- ವಾಸುದೇವಾಯ ನಮೋ (ಬೆ-೯೦-೨) 

- ಕರಿಯ ಹೊಳೆಯಲಿ ತುರುಗಳ ಕಾಯುತ 

ಉರಗನ ಮಡುವ ಧುಮುಕ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೮) 

- ದೊಡ್ಡ ಮಡುವಿನೊಳು ನಮ್ಮ ರಂಗ ಗುಡ್ಡ 

ಹೊತ್ತುಕೊಂಡು ನಿಂತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೨) 

೩೩೫೭. ಮಡುಹು (ಕೊಲ್ಲು) - ಕ್ಷೋಣಿ 

ಗೆರಗಿಸಿ ಕಾರ್ತವೀರ್ಯಾರ್ಜುನನ ಮಡುಹಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜಾಣತನದಲ್ಲಿ ಭೂದಾನಗಳ ಭೂಸುರರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಧೀರ ಸೋಮಕ ವೇದಚೋರನ ವಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

-ಾ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೧) 

- ಮತ್ತೆ ಕಲ್ಕಿಯಾದೆ ಮಲೆತರ ಮಡುಹಿದೆ 

ಉತ್ತಮ ಶ್ರೀರಾಮನೆಂದು ಸ್ತುತಿಸಿದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೩) 

೩೩೫೮. ಮಣಿ (ಗುಂಡಗಿರುವ ವಸ್ತು) - 

ಕಾಲಲಂದುಗೆ ಗೆಜ್ಜೆ ತೋಳ ಮಣಿಯು ದಂಡೆ 

ಫಾಲದ ಅರಳೆಲೆಯು ಕುಣಿಯೆ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೧) 

- ಕೆ೦ಜಾಜಿಯ ಮಣಿವಲ್ಲಿಗೆ ದಂಡೆಯರಂಜೆ 

ಕದ್ದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

೩೩೫೯. ಮಣಿ (ನಮಸ್ಕರಿಸು) - ಜನ 

ಮಣಿಯಲು ಬೇರೆ ಮಣಿಪುರದಲಿ ವಿಭೀಷಣಗೆ 

ಶಾಶ್ವತವಿತ್ತೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

- ಕುಣಿಕುಣಿದು ಮನದಣಿದು ಮಣಿದು 

ಸಜ್ಜನಪದಕೆ ಅಣಿಮಾದಿ ಅಷ್ಟಸಿದ್ಧಿಯ 

ಕೈಕೊಳ್ಳದಲೆ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೮) 

೩೩೬೦. ಮಣಿ (ರತ್ನ) - ಕೇಶವ ನಾರಾಯಣ 

ಮಾಧವ ಗೋವಿಂದ ಭವನಾಶ ಭಕ್ತರ ಹೃದಯ 

ಕಮಲಾಬ್ಜ್ಬಮಣಿ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

- ರಂಜಿಪ ಮಣಿಯ ಸಿಂಹಾಸನದ ಮೇಲಿಪ್ಪ 

ಕುಂಜರವರದಾದಿಕೇಶವ ತಾ ಬಲ್ಲ 

- ಮರ ಸುಂಗುವ ಪಕ್ಷಿ (ಬೆ-೧೬೧-೩) 

೩೩೬೧. ಮಣಿಪುರ - ಜನ ಮಣಿಯಲು 

ಬೇರೆ ಮಣಿಪುರದಲಿ ವಿಭೀಷಣಗೆ ಶಾಶ್ವತವಿತ್ತೆ 


೫೯೫ 


ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

೩೩೬.೨. ಮಣಿಮಾಲೆ - ಕೆಸರ ಜೊಗೆ 

ಯಂಬಿಡಿಸಿ ಗು೦ಜ ಸರವಂ ತೆಗಿಸಿ ಬಿಸರುಹ 

ಮಣಿಮಾಲೆ ಕಡೆಗೆ ಇಡಿಸಿ 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

೩೩೬೩. ಮಣೆಯಗಾರ - ಸುಳಿದ ಎಷ್ಟು 

ಬ್ರಹ್ಮನೆಂಬ ಹಣೆಯ ಕಣ್ಣ ರುದ್ರನೆಂಬ ಮಣೆಯ 

ಗಾರರೆಪ್ಪತ್ತೇಳು ಕೋಟಿ ಸಂಖ್ಯೆಯು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

೩೩೬೪. ಮಣ್ಣು - ಮಣ್ಣಲಿ ಹೊರಳುವ 

ಕಾಲಿಲ್ಲದಾತನು ಗಣ್ಯವಿಲ್ಲದೆ ಪಿಡಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೪) 

ದ ಹೆಣ್ಣು ಹೊನ್ನು ಮಣ್ಣು ನಿನ್ನನಗಲಿ 

ಹೋಗುವರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 

- ಹೆಣ್ಣು ಹೊನ್ನು ಮಣ್ಣು ಮೂರು ತನ್ನಲಿದ್ದು 

ಕಾಣಲಿಲ್ಲ | 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೨) 

ದ ವ್ಯರ್ಥ ದೇಹ ಮಣ್ಣುಕೂಡಿದಂತೆ ಕೆಡಬೇಡ 

ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಹೆಣ್ಣು ಹೊನ್ನು ಮಣ್ಣು ಮೂರು 

ನಿನ್ನವೇನೆಲೊ 

- ನಾನು ನೀನು ಎನ್ನದಿರೊ 
(ಬೆ-೧೪೦-೧) 

- ಧೂಳಿಗೆ ಹಾರುವ ಮಣ್ಣ ಮೇಲೆ ಮುದ್ದೆಯ 

ಕಲಸಿ ಲೋಲನಾಗಿದು ಸೊಬಗಾದ ಬೆಡಗು 

- ಚೀಜ ಮೂರನು ತತ್ತಿ (ಬೆ-೧೬೨-೨) 

- ಕುಂಟಿ ಕೂರಿಗೆಯಿಂದೆ ಹೆಂಟೆ ಮಣ್ಣ 

ಹದಮಾಡಿ ರಂಟೆಹೊಡೆದು ಬೆಳೆಸುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 


ಎ ಎನ್ನದೆಂದು ತನ್ನದೆಂದು ಹೊನ್ನು ಹೆಣ್ಣು 


ಮಣ್ಣಿಗಾಗಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

- ಮಣ್ಣನಗಿದು ಬೇರ ಮೆದ್ದವನೆಂದೆನೆ ರಕ್ಕಸ 

ರೊಳು ಹೋರಾಡಿದವನೆಂದು ಹೊಗಳಿದೆ 

ನಲ್ಲದೆ 

- ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೧) 

೩೩೬೫. ಮಣ್ಣುಪಾಲು -ಾ ಮಣ್ಣುಪಾಲು 

ಆದಮೇಲೆ ಆರಿಗಾಹೋದು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೨) 

೩೩೬೬. ಮತ್‌ (ನನ್ನ) - ಶೇಷಗಿರೀಶ 

ಮದ್ದಂಧು ಆದಿಕೇಶವಗುರುವೆ 

- ಇದ್ದೀಯಾ ಶ್ರೀ ಹರಿ ನೀನೊಅದು 

ಬ೦ದಿದ್ದೀಯಾ (ಸ-೩೨-೩) 

ದ ನೋಡಯ್ಯ ನಿನ್ನ ದಾಸರ ಮೇಲೆ ಕೃಪೆಗಳನು 

ಮಾಡಯ್ಯ ಮನ್ಮನಕೆ ಸಂತಸವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

- ಮತ್‌ ಕಾಗೆನೆಲೆಯಾದಿಕೇಶವರಾಯನ 

ಮುದ್ದು ನಾಮಸ್ಮರಣೆಯನು ಮಾಡಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಸಿಡಲೊಲ್ಲೆ 
(ಬೆ-೧೧-೫) 

೩೩೬೭. ಮತ - ನಂದತೀರ್ಥರ (ಆನಂದ 

ತೀರ್ಥರ) ಮತದೊಳಗೆ ಬಂದವರೆಲ್ಲ 

ಎಂದಿಗಾದರು ಪರಮಾನ೦ದ ಪೊಂದುವರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

- ಮೂರೇಳು ಮತವನೆಲ್ಲ ಮುರಿದ ಧೀರ 

ಮಧ್ದರಾಯಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೩) 

- ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ 

ಹಿಡಿದು ಸಾರಿಸಾರಿ ಮುಕ್ತಿಯನ್ನು ಶಮನದಿಂದ 

ಮತ್ತೆ ಸುಮನದಿಂದ 


೫೯೬ 


- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

- ರೇಣುಕೆಯ ಬಸುರಿನಲಿ ಜನಿಸಿ ಪಿತನಾಜ್ಞೆ 

ಯನು ಮಾಣಬಾರದು ಎ೦ಬ ಮತವ ಪಿಡಿದು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಖಿಲವಾದ ಮಧ್ವಮತವನೆ ನಿಲಿಸಿ ಕಾಗೆನೆಲೆ 

ಯಾದಿಕೇಶವ ಪರದೈವನೆಂದೆನಿಸುವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

- ಸಾರತತ್ತ್ವದ ಮತವು ಮೀರಿ ಹೋಹುತಲಿದೆ 

ಆರೈದುಕೊ೦ಬ ಅರಸುಗಳಿಲ್ಲವು 

- ಕಅಯೇರಿ ಬಂತು (ಬೆ-೧೩೦-೪) 

೩೩೬೮. ಮತಭೇದ - ಮತಬಭೇದವನು 

ಮಾಡಿದವಗೆ ಮೂಲವ್ಯಾಧಿ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

೩೩೬೯. ಮತವಿಲಾಸ - ಶರಣು ಕುರು 

ಕಲಾಧೀಶಗೆ ಶರಣು ವೈಷ್ಣವ ಮತವಿಲಾಸಗೆ 

ಶರಣು ಮುಖ್ಯಪ್ರಾಣಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-ಅ) 

೩೩೭೦. ಮತಿ - ಹಿಂದೆ ಮಾಡಿದ ಸುಕೃತ 

ಫಲವು ಮೊದಲಿನಿತಿಲ್ಲ ಇಂದು ಬಂದಡೆ ಒಳ್ಳೆ 

ಮತಿಯ ಕೊಡಲಿಲ್ಲ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

- ಅತಿ ಭಕುತರಿಗೆ ಮೆಚ್ಚಿ ಗತಿಮೋಕ್ಷವಿತ್ತನು 

ಮತಿಭ್ರಷ್ಟ ಅಜಮಿಳನ ಉದ್ಧಾರಮಾಡಿದ 

- ನ೦ಬು ನಾರಾಯಣನ (ಬೆ-೫೩-೩) 

೩೩೭೧. ಮತಿಗೆಡು - ಮತಿಗೆಟ್ಟು ಮನಸೋತು 

ಅನ್ಯಪುರುಷರ ಕೂಡಿ ರತಿಯೊಳಗೆ ಸಿಲುಕು 

ವರು ರಮ್ಯದೊಳಗಿಹರು 

ನ ತಿಯೇಕ ಬಂತು (ಬೆ-೧೩೦-೬) 

- ಸತಿಸುತರೆ ಎನಗೆ ಗತಿಯೆಂದು ತಿಳಿದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾನು ಮತಿಗೆಟ್ಟು ಭ್ರಾಂತನಾದೆನಲ್ಲ 

- ಶ್ರೀರಾಮನ ಪೂಜಸಲಲ್ಲ (ಸ-೨೩೮-೨) 

೩೩೭೨. ಮತಿಗೇಡಿ - ಮತಿಗೇಡಿ ಮೂರ್ಬ 

ನಿಗೆ ಕ್ಷಯರೋಗ ಇದು ಕ್ಷಿತಿಯೊಳಗೆ ಸಿದ್ಧಾಂತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

೩೩೭೩. ಮತಿವಂತ - ಮತಿವಂ೦ತನಾಗಿ 

ಮಾತೆಯ ಶಿರವ ತರಿದನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

೩೩೭೪. ಮತಿಹೀನ - 

ಚತುರತೆಯೆಂಬುದುಂಟಿ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೨) 

೩೩೭೫. ಮತ್ತ - ಹುತ್ತದೊಳಾಡುವ ಸರ್ಪ 

ಮತ್ತಗಜವ ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೨) 

೩೩೭೬. ಮತ್ತನಾಗು - ಅರ್ಥದಾಸೆಯಲಿ 

ಪೃಥ್ವಿಯೊಳಗೆ ಸುತ್ತಿ ಮತ್ತನಾಗಿ ಬಲು ಕೃತ್ಯಗಳನು 

ಮಾಡಿ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-ಅ) 

೩೩೭೭. ಮತ್ತೇಭಗಾಮಿನಿ (ಮತ್ತಗಜಗಾಮಿನಿ) 

- ಮತ್ತೇಭಗಾಮಿನಿಗಾಗಿ ವನವಾಸ ಪೋದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

೩೩೭೮. ಮತ್ತರ - ಜತೆಗೆ ಮತ್ಸರವೇನು 

ಮತ್ತರದಲಿ ಕಥೆಯೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ಅಷ್ಟಮದ ಮತ್ಸರಗಳೆಂತೆಂಬ ಟಗರುಗಳು 

ಸೃಷ್ಟಿಯೊಳು ಪರಮಾತ್ಮನೆಂಬ ಆಡು 

_ ನಾವು ಕುರುಬರು (ಬೆ-೧೫೨-೨) 

- ಬಿನ್ನಣ ಮಾತುಗಳು ಮತ್ತು ಘನ್ನ ಮತ್ತರ 

ಕ್ರೋಧಗಳು ಅನ್ಯಾಯದಿಂದಲಿ ಅರ್ಥವ 

ಗಳಿಸುವರು 


ಮತಿಹೀನನೊಳು 


೫೯೭ 


- ಕಅ ಹೆಚ್ಚ ಬ೦ದಿತಲ್ಲ (ಸ-೭೮-೩) 

೩೩೭೯. ಮತ್ಸ್ಯ - ಮತ್ಸು ್ಕವತಾರ ನೀನಾದರೆ 

ಆಕೆ ಮತ್ಸ್ಯಗ೦ಗಳೆ ತಾನಾದಳೊ 

- ನಿನಗಿ೦ತ ಕು೦ದೇನೊ (ಬೆ-೮೭-೧) 

- ವರ ಮತ್ಸ್ಯನಗಧರನ ಸೂಕರನ ಸಿ೦ಹನ 

ತಿರುಕ ತಾಯ್ತರೆದಾತನ ವರವಿತ್ತು ಶಬರಿಗೆ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೩೩೮೦. ಮತ್ಪ ಕವತಾರ/ಮತ್ಪಾ 6ವತಾರ ಎ 

ಪೋದ ನಿಗಮಂ೦ಂಗಳನು ತಂದು ಸಲೆ ರಕ್ಷಿಸಿದೆ 

ಆದಿಮತ್ಸ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಮತ್ತ್ಯಾವತಾರ ನೀನಾದರೆ ಆಕೆ ಮತ್ತ್ಯಗ೦ಗಳೆ 

ತಾನಾದಳೊ 

- ನಿನಗಿಂತ ಕುಂದೇನೊ (ಬೆ-೮೭-೧) 

- ಮತಾ ಫ್ಟಾವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳಗಾಂತವನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೧) 

- ಮತ್ತಾ ಟವತಾರದೊಳಾಡಿದನೆ ಮಂದರಾಚಲ 

ಬೆನ್ನೊಳು ತಾಳಿದನೆ 

- ಗೋವಿಂದ ಹರಿ ಗೋವಿ೦ದ (ಬೆ-೫೬-೧) 

೩೩೮೧. ಮಥನ - ಸಿಂಧುಮಥನವ ಮಾಡೆ 

ಅಮರರೆಲ್ಲರು ಮಂದರಗಿರಿ ನೀರೊಳು 

ಮುಳುಗಲು 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 

- ಸಿಂಧುಮಥನದೊಳು ಜನಿಸಿದಳ ಗಂಡ 

ಮುಕುಂದನ ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

೩೩೮೨. ಮಥನಿಸು/ಮಧಿಸು - ಮಥನಿಸಿ 

ಸೂತನ ನೆವಮಾಡಿ ಕುಲವನು ಅತಿಹೀನಗಳೆದ 

ಕಾರಣ 

- ಬಂದಿದೆ ದೂರು ಬರಿದೆ (ಬೆ-೮೬-೫) 

- ತಾಮಸದ ಖಳ ತನ್ನ ತನುಜನನು ಮಧಥಿಸು 

ತಿರೆ ರಾಮನನು ತೋರೆಂದು ಬಾಧಿಸುತಿರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೩೩೮೩. ಮದ - ದಶಕ೦ಠನ ಕೊಂದು 

ಅನುಜಗೆ ಪಟ್ಟಗಟ್ಟಿದ ದಶರಥಸುತನೆಂಬ ಮದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-೨) 

- ಅಷ್ಟಮದದಿಂದ ಮೆರೆವವಗೆ ಬೆರಗಿನ ರೋಗ 

- ಧರ ವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೪) 

- ಉದರಪೋಷಣೆಗಾಗಿ ಮದದಿಂದ ಚರಿಸಿದೆ 

ಮದಗರ್ವವೆಂಬುದ ಬದಿಯಲಿಟ್ಟುಕೊಂಡು 

- ಹೇಗೆ ನೀ ದಾಸನಾದೆ (ಬೆ-೨೨-೫) 

- ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 

ಹಿರಣ್ಯಕನ ಸೀಳಿದನೆ 

- ರಾಮ ಗೋವಿಂದ ಹರೆ (ಬೆ-೪೦-೧) 

- ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 

ಹಿರಣ್ಯನ ಸೀಳಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೧) 

- ಕೇವಲಾಧಮರೆಲ್ಲ ಸಿರಿಮದದಿ ಸೊಕ್ಕಿದರು 

ಕಾವರಾರೈ ಸಾಧುಸಜ್ಜನರನೀಗ 

- ಕಅಯೇರಿ ಬಂತು (ಬೆ-೧೩೦-೨) 

ನ ಮದವೆತ್ತ ರಕ್ಕಸರು ಮಹಿಯೊಳಗೆ ಹೆಚ್ಚಲು 

ತ್ರಿದಶಾಂತ ನಡನಡನೆ ನಡುಗುತಿರಲು 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಯೌವನದ ಗೋಪಿಯರ ಕಣ್ಮಣಿ ಎನಿಪ 

ವಸುದೇವ ಸುತನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ಏನೆಂದು ಪೇಳಲಿ ಎಲ್ಲ ದಿಕ್ಕುಗಳಲಿ ತಾನೇ 

ತಾನಾಗಿ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಅ) 

- ಬೆಂಬಿಡದೆ ದೈತ್ಯರನು ಕೊಂದ ಗುಣ ಸಂಪನ್ನ 

ಸುಂದರ ಕೃಷ್ಣನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

- ಉರೆ ಪೂತನಿಯ ಹೀರಿ ಮಾವ ಕಂಸನ 

ಕೊಂದ ಸಿರಿಯಾದಿಕೇಶವನವೆಂಬ ಮದ 

ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 


೫೯೮ 


- ಉದರಪೋಷಣೆಗಾಗಿ ಮದದಿಂದ ಚರಿಸಿದೆ 

ಮದಗರ್ವವೆಂಬುದ ಬದಿಯಲಿಟ್ಟುಕೊಂಡು 

- ಹೇಗೆ ನೀ ದಾಸನಾದೆ (ಬೆ-೨೨-೫) 

- ಮದವೆಲ್ಲ ಬಿಡಿಸಿ ಸನ್ನದು ರೂಪವನು 

ಧರಿಸಿ ಹೃದಯದಲಿ ನೀನಿದ್ದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

- ಸಿರಿಯ ಮದವೆ ಮುಕುಂದ ನಿನ್ನ ಚರಣ 

ಸೇವಕನ ಬಿನ್ನಹ ಪರಾಕೆಲೊ ದೇವ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-ಪ) 

- ದಂತಿ ಮದವೇರಿ ಬೆನ್ನಟ್ಟಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

೩೩೮೪. ಮದಕರಿ - ಇರಿತಕೆ ಬೆದರುವ 

ಮದಕರಿ ಮರಿಯೆಂಬ ಕೋಡಗಮರಿ 

- ಅಹುದಾದಡಹುಡೆನ್ನಿ (ಬೆ-೧೩೨-೪) 

೩೩೮೫. ಮದಗಜ - ಮದಗಜ ಹರಿಯೆಂದು 

ಕರೆಯಲು ಒದಗಿ ಆ ಕ್ಷಣ ಬಂದು ಮುದದಿ 

ನಕ್ರನ ಕೊಂದು ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

- ವಿದುರ ಪ್ರಹ್ಲಾದ ರುಕ್ಮಾಂಗದ ವಿಭೀಷಣರು 

ಮದಗಜ ಅಜಾಮಿಳ ರುದ್ರ 

- ಪೂಸರನ ಜನಕನೇ (ಬೆ-೧೬೮-೩) 

ದ ದುರಿತಾಬ್ಧಿಕುಂಭಸಂಭವ ದುರಿತಗಿರಿವಜ್ರ 

ದುರಿತಮದಗಜಸಿಂಹ ನಾರಾಯಣಾ 

- ಸಾರಾಯಣಾ ನಮೋ (ಬೆ-೫೧-೩) 

೩೩೮೬. ಮದನ - ಗಿಳಿ ನವಿಲು ಕೋಗಿಲೆ 

ವಸಂತ ಭ್ರಮರಂಗಳ ಬಲದೊಡನೆ ಮದನ 

ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ (ಬೆ-೯_೧) 

ಡಾ ಮದನನಯ್ಯ ನಿನ್ನ ಮಹಿಮೆ ವದನದಲಿಯೆ 

ಇರುವಂತೆ ಹೃದಯದಲ್ಲಿ ಸದನ ಮಾಡು 

ಮುದದಿ ಶ್ರೀಧರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 

- ಜೊಂಪುಮದನನ ಪೂರ್ಣಶಕ್ತಿ ಬೊಂಬೆ 

ಒಳ್ಳೆ ಸಂಪಿಗೆಯ ಮುಡಿಗಿಟ್ಟ ಶಾರದಾಂಬೆ 

- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೨) 

೩೩೮೭. ಮದನಾರಿಸಖ (ವಿಷ್ಣು) - ಘೋರ 

ತನವೆತ್ತ ತ್ರಿಪರದ ಕೀಲ ಪರಿದ ಮದನಾರಿಸಖ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬುದ್ಧನೇ ಶರಣೆಂಬೆನು 

ನ ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೩೩೮೮. ಮದಾಂಧ - ಅ೦ಧರಾಯನಾತ್ಮಜರು 

ಮದಾಂಧರಾಗಿ ಮಲೆತು ಗೋತ್ರಬಂಧುಗಳನು 

ಲೆಕ್ಕಿಸದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

೩೩೮೯. ಮದುವೆ - ತೊಟ್ಟಿಲೊಳು ಒರೆಸಿಟ್ಟು 

ಮುದ್ದಾಡಿ ಕಟ್ಟಿ ಮು೦ಜಿ ಮದುವೆಯನು ಮಾಡಿ 

ಉಂಡುಟ್ಟು 

- ಮುಂದೆ ದಯವಪಿರಅ ಶ್ರೀಹರಿಯೆ 
(ಸ-೨೧೪-೧) 

- ಕಟ್ಟಿ ಮು೦ಜಿಯ ಮದುವೆಯನೆ ಮಾಡಿ 

ಹರಸಿ ಉಂಡುಟ್ಟು ಅತಿ ಹರುಷದಿಂದ 

- ನೊ೦ದೆನಾ ಹರಿಯೆನ್ನದೆ (ಬೆ-೧೩-೪) 

೩೩೯೦. ಮದೋನ್ಮತ್ತ - ಉತ್ತಮ ಜನರು 

ಸುರೆಯನೀಂಟುವರೆ ಮದೋನ್ವತರಾಗಿ ಶಬ್ದ 

ನುಡಿಯುವರೆ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೫) 

೩೩೯೧. ಮದ್ದಳೆ - ನುಸಿಯೊಂದು ರೊಟ್ಟಿಯ 

ಸುಡುವುದ ಕಂಡೆ ಆಡೊಂದು ಮದ್ದಳೆ ಬಡಿವುದ 

ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೩) 

೩೩೯೨. ಮದ್ದಾನೆ - ಆನೆ ಬರುತಾದೆ 

ನೋಡಮ್ಮ ಮದ್ದಾನೆ ಬರುತಾದೆ 

- ಆನೆ ಬರುತಾದೆ ನೋಡಮ್ಮ (ಸ-೧೫-ಪ) 

- ಸಾವಿರ ತೋಳವನ ಸರಸದಿಂದಲಿ ಕಡಿದ 

ಭುವನ ರಕ್ಷಕನಾದ ಮದ್ದಾನೆ 

- ಆಸೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ಆನೆ ಬರುತಾದೆ ಎಲ್ಲರು ನೋಡಿರಿ 

ಒಂದಾನೆಯ ಕೊ೦ದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಅ) 

ದ ದಶದಿಕ್ಕಿನೊಳು ಘಂಟೆ ಫಣಿರೆಂದು ಬರುತ್ತಿದೆ 

ಕುಸುಮಶರನ ಪೆತ್ತ ಮದ್ದಾನೆ 


೫೯೯ 


- ಆನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ನೀರ ಮುಳುಗಿ ಖಳನ ಕೊಂದು ವೇದ 

ತಂದು ಬರಮದೇವಗಿತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 

- ಗರುಡವಾಹನವೇರಿ ಧಿಮಕೆಂದು ಬರುತಾನೆ 

ಸರುವ ಲೋಕ ರಕ್ಷಕನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

೩೩೯೩. ಮದ್ದು - ಸಿದ್ಧಿಯಂ ಪೇಳ್ವೆ ಕರಣ 

ಪ್ರಪಂಚಕೆ ಇದು ಮದ್ದು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

೩೩೯೪. ಮದ್ದೂರು - ಮಾಡುವ ದೈನ್ಯವ 

ಬಲ್ಲೆ ಮದ್ದೂರು ನರಸಿಂಹಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
-(ಸ-೧೮೫-೩) 

೩೩೯೫. ಮದ್ಯಪಾನ - ಅನ್ನ ತುಪ್ಪವಿರಲಿಕ್ಕೆ 

ಮದ್ಯಪಾನಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

೩೩೯೬. ಮದ್ಯಪಾನಿ - ಅ೦ತಸ್ಥವಿಲ್ಲದ ಪ್ರಧಾನಿ 

ಮದ್ಯಪಾನಿ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭.-೨) 

೩೩೯೭. ಮಧುಕರ/ಮಧುಪ - ಕೇಶವ 

ಪಾದಾಂಬುಜ ಮಧುಕರಾ ಪಾಷಂಡ ಎಲ್ಲ 

ಗುರುತಿಲಕ 

- ರಾಮಾನು೫ರೇ ನಮೋ ನಮೋ 
(ಬೆ-೪.೩) 

- ಮೊಗ್ಗಿದುವು ಮಧುಪಸಂಕುಲ ಪುಷ್ಪ 

ವಾಟಿಯೊಳು ಜಗ್ಗಿದುವು ಜಡಿವ ತೆರದಿ ವರ 

ಕವಿಗಳೆದೆಯ ಮಧುರೋಕ್ತಿಯೆನಿಸಿ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

- ಅಂದವಹ ಸಂಪಿಗೆಯ ಅರಳ ಪರಿಮಳ 

ವುಂಡು ಮುಂದುವರಿಯದೆ ಬೀಳ್ವ ಮಧುಪ 

ನಂದದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೨) 
೩೩೯೮. ಮಧುಪರ್ಕ - ಮುಖ ಮಾರ್ಜನವ 


ಮಾಡಿ ಉದ್ಧರಿಸು ಊರ್ಧ್ವ ಪುಂಢ್ರಕವನ್ನು 


ಸಕಲ ಮಧುಪರ್ಕ 

- ಪೂಸರನ ಖನಕನೇ (ಬೆ-೧೬೮-೪) 
೩೩೯೯. ಮಧುರ - ಮೊಗ್ಗಿದುವು ಮಧು 
ಪಸಂಕುಲ ಪುಷ್ಪ ವಾಟಿಯೊಳು ಜಗ್ಗಿದುವು 


ಜಡಿವ ತೆರದಿ ವರ ಕವಿಗಳೆದೆಯ ಮಧುರೋಕ್ತಿ 


ಯೆನಿಸಿ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) 

೩೪೦೦. ಮಧುರಾಪುರ/ಮಧುರೆ - ಸಕಲ 

ವೆಸೆದಿರ್ದ ಮಧುರಾಪುರವ ಉಗ್ರಸೆ 

ಕೃಷ್ಣನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೩೪೦೧. ಮಧುವೈರಿ/ಮಧುಸೂದನ ದ 


ಮಂಗಳಂ ಬುದ್ಧ ಕಲ್ಕಿಗೆ ಬ್ರಹ್ಮ ರುದ್ರೇಂದ್ರ 


ವಂದಿತಗೆ ಮಧುವೈರಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ರಾಧೆ ಮುಂತಾದ ಗೋಪಿಯರೆಲ್ಲ ಮಧು 

ಸೂದನ ನಿಮ್ಮನು ಸೇವಿಸುತ್ತಿರೆ 

- ಯಾದವರಾಯ ಬೃಂದಾವನದೊಳು 
(ಸ-೨೨೦-ಅ) 

- ಹೃದಯದೊಳಗೆ ಹುದುಗಿಸಯ್ಯ ಮಧು 

ಸೂದನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೫) 

ದ ಮಂದರೋದ್ಧರ ಮಧುಸೂದನ ಮಾಧವ 

ಗೋವಿಂದ ರಕ್ಷಿಸು ಬಾಡದಾದಿಕೇಶವ ರಾಯ 

- ಆ ವೇಳೆಯಲ್ಲಿ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ದೋಷವಿರಹಿತ ವಿಷ್ಣು ಮಧುಸೂದನ 

ತ್ರಿವಿಕ್ರಮ ಸುರೇಶ ಸರ್ವೋತ್ತಮ ನಾಮಂಗಳಂ 

ಬಿಡದೆ ಕ್‌ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೧) 

- ನಾದವ ಕೇಳ್ದ ಹರಿಣನಂತೆ ಕೆಡದೆ 

ಮಧುಸೂದನನ ನಾಮಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 


ೇನಕಗಿತ್ತ 


೬೦೦ 


(ಬೆ-೧೬-೬) 
೩೪೦೨. ಮಧ್ಯ - ನಳಿನಜಾಂಡವೊಂದರೊಳಗೆ 
ಭುವನ ಪದಿನಾಲ್ಕು ಬಸುರೊಳಗೆ ಇ೦ತು ತಮ್ಮ 
ಸುಳಿ ನಾಭಿಕಮಲ ಮಧ್ಯದಿ 
- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಬ) 
ದ ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 
ಬೌದ್ಧ ಚಾರ್ವಾಕ ಮಾಯ್ಸ್ಗಳ ಜರಿದಗೆ 
- ಒಯಮಂಗಲಂ ಸಿತ್ಯ (ಬೆ-೧೭೧-) 
- ಅಷಪ್ಪದಿಕ್ಟಾಲಕರ ಮಧ್ಯದಲಿ ವೈಕುಂಠ ಪಟ್ಟಣದ 
ಐಶ್ವರ್ಯದೋಲಗವು ನಿತ್ಯ 
- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 
- ಬಿಡೆಯವಿಲ್ಲದೆ ಸಭಾ ಮಧ್ಯದಲಿ ಹೆಂಡತಿಯ 
ತೊಡೆಯ ಮೇಲ್ಶ್ಮುಳ್ಳಿರಿಸಿ ಕೊಂಡಿರ್ಪ 
ಹಿರಿಯತನ 
ದಾ ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೫) 
ಎ ಶರಧಿಮಧ್ಯದೊಳಿದ್ದ ರಾವಣಾಸುರನೆಲ್ಲಿ 
- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೧) 
-. ಹರನ ವರವನು ಪಡೆದು ಶರಧಿಮಧ್ಯ 
ದೊಳಿದ್ದು ದುರುಳ ದಶಶಿರನು ಜಾನಕಿ 
ಯನೊಯ್ಯೆ 
- ನೋಡಿ ಮರುಳಾಗದಿರು (ಬೆ-೧೨೭-೪) 
೩೪೦೩. ಮಧ್ಯಮ - ಮಧ್ಯಮ ವಸ್ತು 
ಏರುತಿಳಿಯುತುದಯ ಅಸ್ತಮಾನದಿ 
- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 
೩೪೦೪. ಮಧ್ವ - ಮದ್ವಶಾಸ್ತ್ರವನೆಲ್ಲ ಸಜ್ಜನರಿ 
ಗೊರೆದಗೆ ಮುದ್ದು ಶ್ರೀ ಆದಿಕೌಶವನ ಭಜಕನಿಗೆ 
- ಜಯಮಂಗಲಂ ನಿತ್ಯ (ಬೆ-೧೭೧-) 
- ಶೇಷಶಯನ ಆ ದಾಸ 
ರೊಡೆಯ ಮದ್ದದ್ವೇಷಿಗಳಿಗಲ್ಲದೆ 
- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 
- ಖಿಲವಾದ ಮಧ್ವಮತವನೆ ನಿಲಿಸಿ ಕಾಗೆನೆಲೆ 
ಯಾದಿಕೇಶವ ಪರದೈವನೆಂದೆನಿಸುವನ 
- ಪರಮ ಪದವಿಯನೀವ ಗುರು ಮುಖ್ಯ 
ಪ್ರಾಣನ (ಬೆ-೭.೩) 
೩೪೦೫. ಮಧ್ದರಾಯ -. ಮೂರೇಳು ಮತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವನೆಲ್ಲ ಮುರಿದ ಧೀರ ಮದ್ದರಾಯಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೩) 

೩೪೦೬. ಮನ/ಮನಸು - ಅಕಳಂಕ ಶ್ರೀಹರಿ 

ಭಕುತಿಗೆ ಮನ ಬೆಳೆದು ರುಕುಮಿಣಿಯರಸ 

ಕೈವಶವಾದನೆನಗೆ 

- ಬದುಕಿದೆನು ಬದುಕಿದೆನು (ಸ-೧೭೧-೨) 

- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನಂಫ್ರಿ 


ಮುಟ್ಟು ಮನದಲಿ ಭಜಿಸೊ ಭ್ರಷ್ಟಜೀವನವೆ ” 


- ಈ ಸಿರಿಯ ನ೦ಜ ಹಿಗ್ಗಲು ಬೇಡ 
(ಸ-೪೦-೩) 

- ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

- ಮನಸಿನೊಳಗೆರಡಿಲ್ಲ ಮದದಾನೆ ಮೇಲ್ಕಡಿವ 

ಮನವ ಹಿಮ್ಮಟ್ಟಿಸಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

- ನಿಲುಗಡೆಯ ಮನಸಿನಲಿ ನೀ ದ್ರೋಣನೋ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೩) 

- ಮನಸಿಗೆ ಮುಮ್ಮರೆಯೇನು ಮುಮ್ಮರೆಯಲಿ 

ನೆನಹೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

- ಧ್ವನಿಮುಖಾರ್ಭಟ ಮನಸಿಗಾನಂದವಪ್ಪ 

ದುರ್ಗುಣವನೆಲ್ಲವ ಕಳೆದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

- ನಿರ್ಮಳಿಲ್ಲದ ಮನಸು ಅದು ಶಜ್ಜಿ ತಿನಿಸು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

- ದೃಢಮನಸಿನಲ್ಲಿ ರುಕ್ಮಾಂಗದನೊ ನೀನು 

-ಬೆರೆಯದಿರು ಬೆರೆಯದಿರು (ಬೆ-೧೪೩-೨) 

- ಮುನೀಶನೆಂದೆನಿಸುವ ಕಾಗೆನೆಲೆ ಆದಿ 

ಕೇಶವನ ಅನುಶ್ರುತಿಯನು ಬಿಡದಿರು ಎಲೆ 

ಮನವೆ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೩) 

- ಮಾನವರಿಗೆ ಬಾಹುದು ಪರಿಹರಿಸುವ 

ಪರಮಾತ್ಮನೆಂದೆನಿಸುವ ಮುರವೈರಿಯ ಬಿಡದಿರು 

ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 


೬೦೧ 


- ಚಿಂತೆಯೇತಕೆ ಕಾಗೆನೆಲೆಯಾದಿಕೇಶವನ 

ನಿಶ್ಚಿಂತೆಯಲ್ಲಿ ನೆನೆದು ಸುಖಿಯಾಗೊ ಮನವೆ ' 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

- ಆರಿಗೆ ಆರಿಲ್ಲವಯ್ಯ ಆಪತ್ತುಕಾಲಕೆ ವಾರಿಜ 

ನಾಭನ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩ಒ೧-ಪ) 

- ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು 

ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

- ಜಾಣತನದಿಂ ಕಾಗೆನೆಲೆಯಾದಿಕೇಶವನ 

ಮಾನಸದಲಿ ನೆನೆದು ಸುಖಿಯಾಗೊ ಮನವೆ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಕರುಣಿ ಕೃಪಾಳು ಕಾಗೆನೆಲೆಯಾದಿಕೇಶವ 

ಚರಣಕಮಲವ ನಂಬಿ ಸುಖಿಯಾಗು ಮನವೆ 

- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೫) 

- ಕೊಂಬುಹೋತು ಕುರಿ ಕೋಣನ ಬಲಿ 

ಗೊಂಬ ಡೊಂಬೆ ದೈವಗಳನು ಭಜಿಸದಿರು 

ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

- ಕಳವಳಿಸಿ ನೂರೆಂಟು ಹಲುಬಿ ಬಳಲಲು 

ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

- ಸಹಜವಿದು ಸಜ್ಜನರ ಮನಕೆ ಸಮ್ಮತವು 

- ಅಹುದಾದಡಹುದೆನ್ನಿ (ಬೆ-೧೩೨-ಪ) 

- ಮನದ ಕಲ್ಮಷ ಕಳೆದು ಶ್ರೀಮಹೇಶನ 

ಮಹಿಮೆಯ ತಿಳಿದು 

- ದಾಸನಾಗಬೇಕು ಸದಾಶಿವನ (ಬೆ-೨೪-೧) 

- ವನಜಮುಖಿಯರ ಮನದಿಷ್ಟಾರ್ಥವೀವ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-ಪ) 

- ನೊಂದು ಮನದಾನಂದದಿಂದಲಿ ಸಂದಣದ 

ಮಾತಿಂದ ಸಂಧಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 

. ಯಮದೂತರುದ್ಧತ ಕಣ್ಗಳನು ಕಂಡು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮನದಲ್ಲಿ ಭೀತಿಯಲಿ ಬಹಳ ಬಳಲಿ 

- ಅಣುಮತ್ತಾದ ದೇವ (ಬೆ-೭೧-೩) 

- ತನ್ನ ಮನದೊಳು ಧ್ಯಾನಿಸುವಳ ತಂದಾತನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-ಪ) 

- ನೋಡಯ್ಯ ನಿನ್ನ ದಾಸರ ಮೇಲೆ ಕೃಪೆಗಳನು 

ಮಾಡಯ್ಯ ಮನ್ಮನಕೆ ಸಂತಸವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 
- ಜೀಣನ ವಶದೊಳು ನಾನಾ ದ್ರವ್ಯವಿರೆ 

ದಾನ ಧರ್ಮಕೆ ಮನಸಾದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೩೪೦೭ ಮನದಣಿ (ತೃಪ್ತಿಯಾಗು) - ಪಾಡುವೆ 

ನಿನ್ನ ನಾಮ ಸೀತಾರಾಮ ಆಡುವೆ ಮನದಣಿಯ 

-. ಕಾಡುವ ದುರಿತಗಳ ನೀ ಖಡಿಸೆ೦ದು 
(ಬೆ-೬೦-೩) 

- ಕುಣಿಕುಣಿದು ಮನದಣಿದು ಮಣಿದು ಸಜ್ಜನ 

ಪದಕೆ ಅಣಿಮಾದಿ ಅಷ್ಟಸಿದ್ಧಿಯ ಕೈಕೊಳ್ಳದಲೆ 

ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೮) 

೩೪೦೮. ಮನಮುಟ್ಟಿ (ಮನಃಪೂರ್ವಕವಾಗಿ) 


- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 


ಶ್ರೀಹರಿಯ ಅಜಸುರೇಂದ್ರಾದಿಗಳು ಆದಿವಂದಿತ 

ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

- ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು 

ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಭಜಿಸಿ 

- ಬ್ರಹ್ಮಲಖತವ ಮೀರಿ ಬಾಳ್ಚರು 
(ಬೆ-೨೫-ಪ) 

೩೪೦೯. ಮನವೀ (ಮನಸ್ಸನ್ನು ಕೊಡು) - 

ಏನೆ ಮನವಿತ್ತೆ ಲಲಿತಾಂಗಿ ಆಸಮಾನ ಗೋವಳ 

ಕುಲವಿಲ್ಲದವನೊಳು 

-. ಏನೆ ಮನ ವಿತ್ತೆ ಲಅತಾ೦ಗಿ 
(ಬೆ-೧೫೪-ಪ) 

೩೪೧೦. ಮನಸಿಜ (ಮನ್ಮಥ) - ಮನಸಿ 

ಜನರಿಯ ತಂದೆಯ ಭಕ್ಷಿಪನ ಪೊತ್ತನ 


೬೦೨ 


ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

೩೪೧೧. ಮನಸೋಲು - ಮತಿಗೆಟ್ಟು ಮನ 

ಸೋತು ಅನ್ಯಪುರುಷರ ಕೂಡಿ ರತಿಯೊಳಗೆ 

ಸಿಲುಕುವರು ರಮ್ಯದೊಳಗಿಹರು 

- ಕಅಯೇರಿ ಬ೦ತು (ಬೆ-೧೩೦-೬) 

- ಶತಮಖವ ಮಾಡಿ ಸುರಸಭೆಗೈದಿ ನಹುಷ 

ತಾ ಅತಿಶಯದಿ ಶಚಿಗೆ ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು 
(ಬೆ-೧೨೭-೧) 

೩೪೧೨. ಮನು - ಭೂತಳದೊಳಿದ್ದ ಮನು 

ಮುನಿ ನಿರ್ಜರವ್ರಾತ ವಾಣೀಶನೊಡನೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

- ಅಂಬರೀಷರಾಯ ಬಲ್ಲ ಆದಿ ಪುಂಡರೀಕ 

ಬಲ್ಲ ಸಂಭ್ರಮದಿ ಮನು ಬಲ್ಲ ಸಹದೇವ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೪) 

ದ ಎದ್ಯೆಯಲಿ ಸುರಗುರುವೊ ಬುದ್ಧಿಯಲಿ 

ಮನುಮುನಿಯೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

೩೪೧೩. ಮನುಜ - ಶರಣುಹೊಕ್ಕ ಮನುಜರ 

ಘೋರ ದುರಿತವ ಸೀಳ್ಬೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

ಎ ದಿಕ್ಕುದೆಸೆಯದಾರೊ ಅಕ್ಕರಿದಿ೦ದಾರ ಕರೆವೆ 

ಉಕ್ಕಿ ಸವಿದು ಮನುಜರೊಡನೆ ಸೊಕ್ಕಿ ದಿನವ 

ಕಳೆದನೆನಗೆ ತಕ್ಕುದಾಯಿತಯ್ಯ ಕೇಳು ಕ 

ಆದಿಕೇಶವ 

- ಅಹಹ ಮೋಸ ಹೋದೆನಯ್ಯ (ಸ-೯-೩) 

- ಸಾಕು ಸಾಕು ಮನುಜ ಸೇವೆಯು ಶ್ರೀರಂಗ 

ರಾಯ ಸಾಕು ಸಾಕು ಮನುಜಸೇವೆಯು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಪ) 

- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 

ಶ್ರೀಹರಿಯ ಅಜಸುರೇಂದ್ರಾದಿಗಳು ಆದಿವಂದಿತ 

ಪಾದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೦೩ 


- ಭಜಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

- ನೆಟ್ಟನೆ ಸರ್ವಜ್ಞನ ನೆನೆ ಕಾಣೊ ಮನುಜ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೧) 

- ಮನುಜ ಜನ್ಮದಿ ಹುಟ್ಟ ಮೈಮರೆದಿರಬೇಡಿ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೨) 

- ಮಾನಹೀನನಾಗಿ ಬಾಳ್ವ ಮನುಜನೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೩) 

- ಮನುಜರೆಲ್ಲರು ನಿನ್ನ ಸ್ತುತಿಸುವರೆಂಬ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೪) 

- ಮರೆಯದಿರು ಮರೆಯದಿರು ಮರುಳು 

ಮನುಜ 

- ಮರೆಯದಿರು ಮರೆಯದಿರು (ಬೆ-೩೬-ಪ) 

- ನಾರಾಯಣನ ಸ್ಮರಣೆಯನು ಮಾಡು 

ಮನುಜ 

- ಮರೆಯದಿರು ಮರೆಯದಿರು (ಬೆ-೩೬-ಪ) 

- ಮಾವ ಕಂಸನ ಕೊಂದು ಮನುಜ ವೇಷದಲಿ 

ಗಾಂಡೀವಿಯಾ ರಥದ ಬಂಡಿಯ ಬೋವನಾದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

- ನೆಲೆಯನರಿತು ನೀ ಹರಿಯ ನೆನೆ ಮನುಜ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೨) 

ದ ವ್ಯರ್ಥ ದೇಹ ಮಣ್ಣುಕೂಡಿದಂತೆ ಕೆಡಬೇಡ 

ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಪ್ರಾಚೀನಕರ್ಮವಿದು ಬಿಡಲರಿಯದು 

ಯೋಚನೆಯ ಮಾಡಿ ಬಳಲುವುದೇಕೊ 

ಮನುಜ 

- ಪ್ರಾಚೀನ ಕರ್ಮವಿದು (ಬೆ-೧೦೭-ಪ) 

- ಮುನ್ನ ಕ್ರೂರಫಣೆಯ ಕೂಪದಂತೆ ಕೆಡಲು 

ಬೇಡ ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 


ಒಸಿ 


-.ಆತನಾ ಪದತೋಯ ಶಿರಸಾವಹಿಸಿ 

ಪಾನದಿಂದಧಿಕರಾದರು ಜೀವಿಗಳು ಮನುಜ 

- ಆತನೇ ಪರಮಾತ್ಯ್ಯ ಪರತತ್ವ 
(ಬೆ-೭೪-ಪ) 

-. ಇರಬಂದುದಿಲ್ಲ ಸಂಸಾರ ಇದನರಿತು 

ಹರಿಯ ಸ್ಮರಣೆಯನು ಮಾಡು ಮನುಜ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-ಪ) 

- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 

- ದಾನ ಧರ್ಮ ಮಾಡಿ ಬಹು ನಿಧಾನಿಯೆನಿಸಿ 

ಕೊಳ್ಳೂ ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-ಅ) 

- ಕುಂಟ ಮನುಜನಂತೆ ಕುಳಿತಿಹುದು 

ಮನೆಯೊಳಗೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

- ಮನುಜರೆಲ್ಲರು ನಿನ್ನ ಸ್ತುತಿಸುವರೆಂಬ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೪) 

- ಇಂಧಥಿಂಥವರಿಗೆಲ್ಲ ಈ ಪಾಟವಿರಲಾಗಿ 

ಭ್ರಾಂತ ಮನುಜರಿಗೆ ಪೇಳಲಿನೆಷ್ಟು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 

ಎ ಪರಮಾತ್ಮ ಕಾಗೆನೆಲೆಯಾದಿಕೇಶವ ರಾಯ 

ಪರಹಿತಕೆ ಸಖನೆಂದು ಭಜಿಸೆಲೈ ಮನುಜಾ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

- ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೩) 

೩೪೧೪. ಮನೆ - ಇಂಥಿಂಥವರಿಗೆಲ್ಲ ಮನೆ 

ಯಿಲ್ಲದಿರಲು ನನ್ನಂಥವನಿಗಿನ್ನೆಲ್ಲಿ ಇರಲು ಸಾಧ್ಯ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೫) 

-. ಶ್ವಾನಗಿಂತಲು `ಬಲು ಮಾನಗೆಟ್ಟು ನಾ 

ದೀನನಾಗಿ ಮನೆಮನೆಗಳ ತಿರುಗಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೨) 

- ಗಂಡನಂತೆ ಮನೆಗೆ ಬಂದನೆ ಯಶೋದೆ 

ಕೇಳೆ ಮಿ೦ಡನಂತೆ ಕಣ್ಣು ಹೊಡೆದನೆ 

- ಬಾಲ್ಶಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ದುರ್ಜನರ ಮನೆಯ ಪಾಯಸಾನ್ನಕ್ಕಿಂತ 

ಸಜ್ಜನರ ಮನೆಯ ರಬ್ಬಳಿಗೆ ಲೇಸು 

- ಅರಿತು ನಡೆಯಲಅಲಬೇಕು (ಸ-೭-೧) 

- ಮಡದಿಯ ಮನೆಯ ಅರ್ಭಕನಾಗಿ 

ಬಲುಗಡಿಯ ದಾನವನ ಕೊ೦ದನ ಸೂನು 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 


- ಕೊಲ್ಲಬಾರದೆನುತ ಹೇಳಿ ಮನೆಯ ಬಿಟ್ಟು 


ಹೊರಗಟ್ಟಿದ 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೪) 

- ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ ಬತ್ತಲೆ 

ತಿರುಗುವಗೆ ಭಯವು ಇನ್ನುಂಟೆ 

- ಹೆತ್ತತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೨) 

- ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ 

ಮನೆಯ ಬಂಕದ ಬಾಗಿಲಕಾಯ್ವ ಬಡದಾಸ 

ನಾನು 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

- ಕುಂಟ ಮನುಜನಂತೆ ಕುಳಿತಿಹುದು 

ಮನೆಯೊಳಗೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

- ಪೊಡವಿಪತಿ ಕೇಳು ಶ್ರೀ ಆದಿಕೇಶವನೆ 

ಹಿ೦ಂಗಡೆಯಲ್ಲಿ ಮನೆಯ ಕಟ್ಟಿಸಬಾರದೆ 

ದ ಆವುದೊಳ್ಳೆಯಡೊ ನಿನ್ನ೦ಗ 
(ಬೆ-೬೮-೫) 

- ಬ೦ಟನಾಗಿ ಬಾಗಿಲಕಾಯ್ವೆ ಹರಿ ವೈಕುಂಠದ 

ಸೊಂಪಿನ ದಾಸರ ಮನೆಯ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-) 

- ಮೇಲನರಿತು ಎಷ್ಟುಭಕುತಿಯ ಮಾಳ್ಪ 

ಚಾಂಡಾಲರ ಮನೆಯ ಬಾಗಿಲ ಕಾಯಿಸೆನ್ನನು 

- ದೇಶಾಧಿಪತಿ ನರಹರಿಯೆ (ಬೆ-೨೧- ೨೪) 

- ಹನೆ _ರಡನೆಯ ತಾರೆಯ ಪೆಸರಾಕೆಯ 


೬೦೪ 


ಕನ್ನೆಯಯ್ಯನ ಮನೆಯ 

- ರಾಜವದನೆ ಸುರರಾಜನ (ಬೆ-೯೭-೩) 

- ಹೊಳೆಗೂಡಿನೊಳು ಪೊಗಿಸಿ ತಲೆ ಹುಳಿತ 

ನಾಯಂತೆ ಮನೆ ಮನೆಯ ತಿರುಗಿ ಪೋಗಿ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೨) 

- ತಮ್ಮ ಹವಣನರಿಯದೆ ಸರ್‌ ಪಿಶಾಚಿಗಳು 

ಎಮ್ಮ ಮನೆಯೊಡೆವಂತೆ ಕಲ್ಲಲಿಟ್ಟು 

ಪ ಕ್‌ಾ್‌ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೩) 

ದ ಕೃಪೆಯೊಳು ವಿದುರನ ಮನೆಯಲುಂಡವ 

ನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

- ಭಾವೆಯ ತಂದ ಮನೆಯಲಿ ಜೀವಿಪುದ 

ಕಿ೦ತ ಸಾವುದೇ ಲೇಸು ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಒ೦ದೆರಡು ಪರುಠವಿಸಿ ದಶಮಿ ದ್ವಾದಶಿ 

ಶ್ರೀಮುಕುಂದಾರ್ಪಣವ ವರಾಡಿ ಮನೆ 

ಯಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಎಮ್ಮ ಅರ್ಥ ಎಮ್ಮ ಮನೆಯು ಎಮ್ಮ 

ಮಕ್ಕಳೆಂಬುವ ಹಮ್ಮು ನಿನಗೆ ಏಕೋ ಜೀವನವೆ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೨) 

- ಪಾರುವತಿಪತಿಯಾದ ಕೈಲಾಸದೊಡೆಯನಿಗೆ 

ಊರ ಹೊರಗಣ ಮಸಣ ಮನೆಯಾಯಿತಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 

ಅಡವಿಯೊಳಗಣ ಹುತ್ತು ಮನೆಯಾಯಿತಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

- ಆಳಿದೊಡೆಯನಿಗೆರಡನೆಣಿಸುವಾತಗೆ 

ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

ದ ಕಾಳಮ್ಮನವತಾರ ಕಡೆಯಲ್ಲಿ ಸಂಸಾರ 

ಮಾಳಿಗೆ ಮನೆಯಂತೆ ಇಂದೇನು ನಾಳೇನು 

-ಶ೦ಕರನಾರಾಯಣ ಅಡು (ಬೆ-೧೭೫-೨) 

- ಹರಿಗೆ ವಾಹನನಾಗಿ ಹದಿನಾಲ್ಕು ಲೋಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವನು ಚರಿಸಿದಾ ಗರುಡನಿಗೆ ಮರವೆ ಮನೆ 

ಯಾಯ್ತು 

-. ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ಅರಿತವರಿರೆ ಮನೆಯೊಳು ಅದು ಸ್ವರ್ಗವು 

ಕೇಳು 

ದ ಅಹುದಾದಡಹುದೆನ್ನಿ (ಬೆ-೧೩೨-೧) 

೩೪೧೫. ಮನೋರಥ (ಅಭೀಷ್ಟ) - ಕೃತಕ 

ಮಯ ಪಣ್ಯಾಂಗನೆಯರರ್ತಿಗೆ ಮನೋರಥ 

ಸಿದ್ಧಿಯಲಿ ನಿರೀಕ್ಷಿಪೆನೆ೦ದು ಕುಜನ ಸಮೃತವೆರಸಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೩೪೧೬. ಮನೋಹರ/ಮನೋಹಾರ - ಲಕ್ಷ್ಮೀ 

ಮನೋಹರನೆ ಇಕ್ಷುಚಾಪನ ಪಿತನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ಘೋರಸಂಸಾರ ಭವದೂರ ಖಷಿಜನ 

ಮನೋಹಾರಸಾಕಾರ ಸಿರಿಧರ ರೂಪನೆ ನಮೋ 

- ನಾರಾಯಣಾ ನಮೋ (ಬೆ-೫೧-ಅ) 

೩೪೧೭. ಮನೋಹರುಷ - ನಿಮುಗೆ 

ಬಿನ್ನೈಪೆನು ನಯವ ಕೊಟ್ಟ ಮನೋಹರುಷದಿ 

ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೩) 

- ನೆಲೆಯ ಸರ್ವರಿಗನುಭವವ ಕೋಟಿ 

ಮನೋಹರುಷವನ್ನು ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೪) 

೩೪೧೮. ಮನ್ನಿಸು - ಮನ್ನಿ; ಸಲೈದಿ ಅರ್ಥ್ಭಕನ 

ಅಡಿಯಿಟ್ಟಳೆಯೆ. ಬಾಜಾ) ಕೃತ್ತಿಯರ ಶಿರವ 

ತಡೆಗಡೆಯೆ 

- ಪೂಸರನ ಖನಕನೇ (ಬೆ-೧೬೮-೫) 

- ಮನ್ನಿಸಿ ಕಾಯುವ ಚೆನ್ನಾದಿಕೇಶವ ಪ್ರಸನ್ನನ 

ತೋರೆನಗೆ 

- ರಾಜವದನೆ ಸುರರಾಜನ (ಬೆ-೯೭-೩) 

- ಶರವ ತಪ್ಪಿಸಿ ತನ್ನ ದಾಸರಿಗೆ ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಮನ್ನಿಸಿ ಗುರುಹಿರಿಯರುಕ್ತಿಯನ್ನು ಕೇಳದೆ 

ಕಿವುಡುಗೆಟ್ಟು 

ದ ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 


೬೦೫ 


೩೪೧೯. ಮನ್ಮಥ -. ಮಂದೆಗಾಯ್ದವನ 

ಮನ್ಮಥನ ಪೆತ್ತವನ ತಂದೆ ಶ್ರೀ ಬಾಡದಾದಿ 

ಕೇಶವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೫) 

- ಮಂಡಲಕೆ ಹೊಸಪರಿಯು ಮನ್ಮಥನ ಠಾಣ್ಯ 

ವಿದು ಮಂಡೆಹೋಗುವುದನ್ನು ಅರಿಯದೀ 

ಕೊಂಪೆ 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦.೨) 

- ಮನ್ಮಥನೆಂಬ ಖಳನು ಮಾರ್ಗವ ಕಟ್ಟಿ 

ಸುಲಿಯುತಿರೆ 

- ಪಥ ನಡೆಯದಯ್ಯ (ಬ್ಲೆ_ಪ) 

- ಕಾಳೆಗದೊಳೆದುರಿಲ್ಲ ಸುರವ್ಯಂದದೊಳಗೆ 

ಕಟ್ಟಾಳು ಮನ್ಮಥನು ಈ ಚಲದಂಕ ಬಿರುದು 

- ಪಥ ನಡೆಯದಯ್ಯ (ಬೆ-೯೩) ಎ 

- ರೂಪದಲಿ ಮನ _ಥನೊ ಶಾಪದಲಿ 

ಗೌತಮನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೧) 

- ಜತೆ ಅಳಿಯರು ಬ್ರಹ್ಮ ಮನ್ಮಥರಿವರಿರಲು 

ಕ್ಷಿತಿಯೊಳಗೆ ಶಶಿ ತಾನು ಹತವಹ ಸಮಯದಲಿ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೩) 

೩೪೨೦. ಮಮಕಾರ - ಮಮಕಾರ ತತ್ತ್ವದಲಿ 

ಮತ್ತೊಂದು ರೂಪಾಗಿ ಅಮಿತಗುಣಮೂರ್ತಿ 

ನೀನಂದು ಬೇರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೩೪೨೧. ಮಮತೆ - ಮಾಯದೊಳು ಸಿಲುಕಿ 

ಬಲುಕಾಲದಿಂದ ಶ್ರೀ ರಘುರಾಯನೆಂಬ 

ವಸ್ತುವಿನ ಸ್ಮರಣೆ ಬಿಟ್ಟು ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೋ 
(ಬೆ-ಪಿ೦-೩) 

- ಜಗವರಿಯೆ ಸೋದರನು ಮಮತೆಯುಳ್ಳವ 

ನೆನಲೆ ಜಗವರಿಯೆ ವಾಲಿಯನು ಅನುಜ 

ಕೊಲಿಸಿದ ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೨) 

- ಘನವಾದ ಇಂದ್ರಜಾಲದ ಮಾಯೆಯೆನ್ನುತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಿನುಗು ಸ೦ಸಾರದ ಮಮತೆಯ ಬಿಡುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

- ಮಮತೆಯೊಳಿಳೆಯ ಗೋಗಳ ಕಾಯ್ದೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಇನ್ನು ಹೊತ್ತಿಕೊಂಡಿಹ ಮಮತೆಯನ್ನು ಎತ್ತಿ 

ಎತ್ತಿ ಎಸರ ಹಿಂಗಿಸುತಲಿ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

- ಮಡದಿ ಮಕ್ಕಳೆಂಬ ಪಾಶ ಮಮತೆ ಎನ್ನ 

ಕೊರಳ ಬಿಡದೆ ಸುತ್ತಿಕೊ೦ಡಿತಲ್ಲಯ್ಯ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೨) 

೩೪೨೨. ಮಯ - ಶಿವನ ಮಗಳೊಡಗೂಡಿ 

ಮತ್ತೆ ಶಿವನಗರ ಮಯನಿಕಗಿತ್ತೆ 

- ಭವಭಯ ವಿನಾಶ ಭೋ (ಬೆ-೪೧-೨) 

೩೪೨೩. ಮರ - ಮಾಡಿಲ್ಲ ಮಳೆಯಿಲ್ಲ ಮರದ 

ಮ್ಯಾಲೆ ನೀರ ಕಂಡೆ 

- ಓಹೋ ಎನ ಜವ ಮೈಯೆಲ್ಲ ನವಗಾಯ 
(ಸ-೭೧-೧ 

- ರೂಢಿಯೊಳತಿ ಸೇವಕನಾದ ಗರುಡನಿಗೆ 

ಬೋಡು ಮರದ ಮೇಲೆ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

- ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

- ಶ್ರೀಲತಾ೦ಂಗಿಯರ ಲೋಲ ಮಾರನಾಟವಾಡಿ 

ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವನಂಫ್ರಿ 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುಡೆನ್ನಿ (ಬೆ-೧೩೧-೫) 

- ಹರಿಗೆ ವಾಹನನಾಗಿ ಹದಿನಾಲ್ಕು ಲೋಕ 

ವನು ಚರಿಸಿದಾ ಗರುಡನಿಗೆ ಮರವೆ ಮನೆ 

ಯಾಯ್ತು 

- ಆರಿಗಾದರು ಪೂರ್ವ ಕಲ್ಪನೆಯು ತಪ್ಪದು 
(ಬೆ-೧೦೯-೨) | 


೬೦೬ 


- ತಿಂತ್ರಿಣಿ ಮರದಡಿ ಉರಗ ಕಚ್ಚಿ ಒರಗಿರಲು 

ಮಂತ್ರಿಸಿ ಮನೆಗೆ ಕಳುಹಿದ ಗರುಡಗಮನನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೨) 

- ಮರ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ 

- ಮರ ನುಂಗುವ ಪಕ್ಷಿ (ಬೆ-೧೬೧-ಪ) 

- ತೋರದುಂಚ ಕಡಹದ ಮರವ ಏರಿ 

ನೋಡುತ ನಿಂತ ನೋಡು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಹಣ್ಣುಬಿಡದ ಮರಗಳು ಹಾಳಾದರೇನು 

- ಆರು ಬಾಳದರೇನು (ಬೆ-೩೦-೧) 

- ಚಪ್ಪಳೆಯಿಕ್ಕುತ ಮರದ ಸುತ್ತು ತಿರುಗಿದೆವೆ 

ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೮) 

- ಕೀಲು ಜಡಿದ ಮರದ ಬೊಂಬೆ 

ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ (ಬೆ-೧೪೦-೩) 

೩ಓಲ೪೨೪. ಮರಕತನಗರಿ ())-ಮರಕತನಗರಿಯ 

ಬಾಡ ಬಂಕಾಪುರದರಸು ಭಕ್ತರಕ್ಷಕ ಆದಿ 

ಕೇಶವನ ಪಾದ 

- ಎ೦ಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ಓಜೆಯ ಮರಕತ ತೇಜಿಯನೇರಿ ಕನೋಜ 

ರಾವುತನಾದೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧೦) 

೩೪೨೫. ಮರಣ - ಹಸಿವು ತೃಷೆಯು ಶೋಕ 

ಮೋಹ ಅಸುವಗೊಂಬ ಜನನ ಮರಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ಮರಣ ತನ್ನಿಚ್ಛೆಯೊಳಾದ ಗಾಂಗೇಯನು 

ಧುರದೊಳು ಷಂಢನ ನೆವದಿಂದಲಿ 

- ಬಂದಿದೆ ದೂರು ಖರಿಡೆ (ಬೆ-೮೬-೨) 

ದ ಶರಣುಹೊಕ್ಕೆನಯ್ಯ ಎನ್ನ ಮರಣ 

ಸಮಯದಲ್ಲಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧) 

- ರಣದೊಳಗೆ ದೇಹವ ಖಂಡತುಂಡವ ಮಾಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರಣವನುತ್ತರಿಸಿ ಮರಣವ ತೋರಿದೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೧) 

- ಜನನ ಮರಣವನೊಂದು ಹೊರಗೆ ಮಾಡಿ 

ಪರಜನದೊಳಗಿರಿಸುವ ಸುಜನೇಶ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

- ಜನನ ಮರಣವದೆಲ್ಲರಿಗೆ ಗತಿಬಾಹುದು 

ಏಕೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

- ಏಸುದಿನ ಬದುಕಿದರು ಸೂಸುವ ಮರಣವು 

ಈಸಿ ದಾಟದೆ ಕಾಸು ವೀಸಕೆ ಬಾಳಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 

೩೪೨೬. ಮರವೆ - ಮರವೆಯಲಿ ಯಮನೆಂಬ 

ತೋಳ ತುಡುಕಿ 

- ನಾವು ಕುರುಬರು (ಬೆ-೧೫೨-೧) 

೩೪೨೭. ಮರಳು - ಮರಳಿ ಬಾಣವ ತೊಡೆನು 

ಎಂದು ಮಾತೆಗೆ ಕರ್ಣ ಭರವಸೆಯನಿತ್ತು 

ಸಂಗ್ರಾಮದೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 

ಮರಳಿ ನುಂಗಿದ ಧೀರನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

೩೪೨೮. ಮರಿ - ಇರಿತಕೆ ಬೆದರುವ ಮದಕರಿ 

ಮರಿಯೆಂಬ ಕೋಡಗಮರಿ 

- ಅಹುದಾದಡಹುದೆನ್ನಿ (ಬೆ-೧೩೨-೪) 

- ಬಾಲೇ೦ದು ಮುಖದ ಮರಿಯಾನೆ ಕದ್ದು 

ಪಾಲನ್ನು ಕುಡಿದ ಮರಿಯಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೩) 

೩೪೨೯. ಮರುಗು - ಮರುಗುವ ಧ್ರುವನಿಗೆ 

ಪಟ್ಟಗಟ್ಟಿದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೩) 

೩೪೩೦. ಮರುತ - ಮುಖದಲಿಂದ್ರರು ಅಗ್ನಿ 

ಸಪ್ತ ಯಷಿಗಳು ದ್ವಿಜರು ಮುಖದ್ವಾರದು 


ಆಲಿ 


ಸುರಿನಲಿ ಶ್ರುತಿ ಮರುತರು 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೩೪೩೧. ಮರುತಸುತ (ಭೀಮಸೇನ) - 

(ಕೀಚಕನು) ಮರುತಸುತ ಭೀಮನಿಂದಿರು 

ಳೊಳಗೆ ಹತನಾದ ನರಗುರಿಯೆ ನಿನ್ನ ಪಾಡೇನು 

ಧರೆಯೊಳಗೆ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಕರುಣಿಯು ಉದಾರಿ ನೀನೆಂಬುದಕೆ ಧ್ರುವ 

ರಾಯ ಮರುತಸುತ ಸಾಂದೀಪ ಹೊಣೆಯೊ 

ಕಷ 

ಬ್ರಿ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

೩೪೩೨. ಮರುಳ - ದುಷ್ಕರ್ಮೇಂದ್ರಿಯಕೆ ಕಾಲ 

ಕೆದರುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಪ) 

- ಮುಂದಾವ ಪಥವ ಸೇರುವೆ ಮರುಳೆ 

ಸಾಕಿನ್ನು ಹಿ೦ದೆ ನಿನ್ನವರಾರು ಆಪ್ತರುಂಟೆ 

- ಉಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ಸಂಸಾರವೆಂಬ ಸಾಗರವನುತ್ತರಿಸುವರೆ 

ಕಂಸಾರಿಯೆಂಬ ನಾಮವೊಂದೆ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-ಪ) 

- ಅಡಿಗಡಿಗೆ ಶೋಕದಲಿ ಅವರಿವರಿಗು 

ಸುರಿದರೆ ಬಡತನವು ಬಿಟ್ಟು ಹಿ೦ಗುವುದೇನು 

ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

ಎ ಖಗವೈರಿಯಂತೆ ಕಿಸುಕೆಲೆವುದಾವಾಟ 

ಜಗದಧಿಪತಿ ನಾಮ ಸ್ಮರಿಸು ಮರುಳೆ 

- ಗೋವಿಂದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೪) 

- ಗಂಗೆಯನು ಪಡೆದಾದಿಕೇಶವನ ದಿವ್ಯ 

ಕಮಲಾಂಫ್ರಿಯನು ಭಜಿಸಿ ಪಾವನನಾಗು 

ಮರುಳೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೯) 

- ಗಕ್ಕನೆ ಯಮನ ದೂತರು ಎಳೆದೊಯ್ವಾಗ 

ಶಕ್ತಿಯರು ಬಿಡಿಸಿಕೊಂಬರೇನೊ ಮರುಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

- ಜಾತಿ ಯಾವುದು ನಿನ್ನ ಹೆಸರೇನು ಮರುಳೆ 

- ಲಲ್ಲ೦ದ ಬಂಡೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಯಮನವರ ಗೆದ್ದು ವೈಕು೦ಠದೊಳು ಇರು 

ಕಂಡೆಯ ಮರುಳೆ ` 

ಎ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಶ್ರುತಿ ಸ್ಮೃತಿಗಳನರಿತು ನಡೆವೆನೆನಬೇಡ 

ಶ್ರೀಪತಿಯ ಶ್ರೀನಾಮವೊ೦ದೇ ಸಾಕು ಮರುಳೆ 

- ಸ೦ಸಾರವೆಂಬ ಸಾಗರವನು (ಬೆ-೧೮-೧) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಮುಡಿವಾಳವನು ವನಿತೆಯರ ಸಿರಿಮುಡಿಗೆ 

ಮುಡಿಸಿ ಕು೦ತಳಸ್ಪರೂಪವ ಕಂಡು ಬರಿದೆ 

ಸಂತೋಷವನು ಪಡುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧ಂ೧-೩) 

- ಅನುವರಿತು ನೀರೊಳಗೆ ಬಿಡದೆ ಮುಳುಗಲು 

ಬೇಡ ವನಜಾಕ್ಷನಾಮವೊಂದೇ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೨) 

- ಎಲ್ಲಿಂದ ಬ೦ದೆ ಮುಂದೆತ್ತ ಪಯಣ ಇಲ್ಲಿ 

ನಿನಗೆಷ್ಟು ದಿನವಾಲಸ್ಯ ಮರುಳೆ 

-. ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-ಪ) 

- ಓ೦ದುಗೂಡಿದ ಪತ್ನಿ ಸುತರೆಲ್ಲ ವರ್ಜಿಪರು 

ನಿಂದು ಮಾತಾಡು ಬಳಲಿದೆ ಬರಿದೆ ಮರುಳೆ 

-. ಲಲ್ಲಿ೦ದ ಬಂದೆ ಮುಂದೆತ್ತ ಪಯಣ 

(ಬೆ-೧೩೫-೨) 

- ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಕರಿಗೆ 

ಆಡುವುದು ಅವಗುಣವು ಮರುಳೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-ಪ) 

- ದುಸ್ತರದ ಲೆತ್ತ ಚದುರಂಗ ಪಗಡೆಯೊಳು 

ದಯಾಸ್ತಮಯ ತನಕ ಕುಳಿತು ಏಳದಿಹೆ ಮರುಳೆ 


೬೦೮ 


- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡ ಲೊಲ್ಲೆ 

(ಬೆ-೧೧-೧) 

- ದುರ್ಮತಿಯಲಿ ಚಲಿಸುವುದ ಕಂಡರೆ ಮೈಯ 

ಚರ್ಮವನು ಸುಲಿಯದೆ ಯಮ ಬಿಡುವನೆ 

ಮರುಳೆ 

ದಾ ಧಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಅ) 

- ಧೂರ್ತಭ೦ಜನ ಕಾಗೆನೆಲೆಯಾದಿಕೇಶವನ 

ಸಂಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೩) 

- ಮರುಳ ಪಾಮರ ಸ೦ಗ ಬಲು ಭ೦ಗ ಎಲೆ 

ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೨) 

೩೪೩೩. ವಾುರುಳಾಗು - ವರಾನ 

ಮರುಳಾದವನ ಮರ್ದಿಸಿದ ಬ್ರಹ್ಮಹತ್ಯೆ ಮಹಿಗೆ 

ಇಳುಹಿದ ನಾವನು 

- ಆತನೇ ಪರಮಾತ್ಯ ಪರತತ್ತ್ವ 
(ಬೆ-೭೪-೧) 

- ನೋಡಿ ಮರುಳಾಗದಿರು ಪರಸತಿಯರ 

- ನೋಡಿ ಮರುಳಾಗದಿರು (ಬೆ-೧೨೭-ಪ) 

- ಮಾನಕ್ಕೆ ಮೆಚ್ಚಿ ನೀ ಮರುಳಾಗದೆ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಕಾಯವನ್ನು ನಂಬದಿರು ಮಾಯಕೆ 

ಮರುಳಾಗದಿರು [ 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೪) 

೩೪೩೪. ಮರುಳು - ಮಾುರೆಂತುದಿರು 

ಮರೆಯದಿರು ಮರುಳು ಮನುಜ 

- ಮರೆಯದಿರು ಮರೆಯದಿರು 
(ಬೆ-೩೬-ಪ) 

- ಗರುಡಗಮನನು ನೀನು ಮರುಳು ಪಾಪೆಯು 

ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

- ಶಕುತ ನಿನ್ನ ಹಿರಿಯ ಮಗನು ಪ್ರಾಣಿಗಳ 

ಮೋಹಕದಿ ಮರುಳುಮಾಳ್ರ ಕಿರಿಯ ಮಗ 

ನಿನಗಿಹನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

- ಮಗುವಿನ ಮರುಳಿದು ಬಿಡದಲ್ಲ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-ಪ) 

- ಹರಿಣಾಂಕನಿಲ್ಲದಿಹ ಇರುಳು ಮರುಳು 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

ನ ಸ್ತ್ರೀಯರನ್ನು ಕಂಡು ನೀನು ಬಯಸದಿರು 

ಮರುಳು ಮನವೆ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೪) 

೩೪೩೫. ಮರೆ (ಆಚ್ಛಾದನೆ) - ತನ್ನ ತಾ ಮರೆ 

ಮಾಡಿಕೊಂಡಿಪ್ಪರರಸಿಯ ಬಣ್ಣವ ಕಾಯ್ದಿಹನ 

- ರಾಜವದನೆ ಸುರರಾಜನ (ಬೆ-೯೭-೩) 

- ಅರುಹಿನಾ ಮರೆಯಲ್ಲಿ ಕುರಿಯ ಮುರಿವುದ 

ಕಂಡು 

- ನಾವು ಕುರುಬರು (ಬೆ-೧೫೨-೧) 

- ತರಣಿಯ ಮರೆಮಾಡಿ ಶಿರವ ತರೆಯುವಂತೆ 

ನರಗೆ ಸೂಚಿಸಿದಾತನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ಮರೆಯ ಮಾತೇಕಿನ್ನು ಅರಿತು ಪೇಳುವೆನು 

- ತೊರೆದು ಜೀವಿಸಬಹುದೆ (ಬೆ-೫೫-ಪ) 

- ಮರೆಯ ಮಾಯಾಮಯದ ತೆರೆಯ ಹಿಡಿದು 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೧) 

- ಪಿರಿದು ರವಿಮಂಡಲವ ಮರೆಯ ಚಕ್ರವ 

ಮಾಡಿ ನರನ ಕೈಯಿಂದ ಸೈಂಧವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಕಳ್ಳಗಿ೦ಂತ ಮಹಾಕಳ್ಳ ಕಲ್ಲನು ಮರೆ 

ಮಾಡಿಕೊಂಡಿಹನಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

೩೪೩೬. ಮರೆ (ನೆನಪಿನಿಂದ ದೂರಮಾಡು) 

- ಮರೆದಿರಲಾರೆನೆನ್ನ ಪ್ರಾಣವಲ್ಲಭ ದಿನಕರ 

ಕೋಟಿಕಿರಣ ಪ್ರಕಾಶವುಳ್ಳವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-ಅ) 

- ಮರೆಯದಿರು ಮರೆಯದಿರು ಮರುಳು 

ಮನುಜ 

- ಮರೆಯದಿರು ಮರೆಯದಿರು (ಬೆ-೩೬-ಪ) 


೬೦೯ 


- ವರ ಕಾಗೆನೆಲೆಯಾದಿಕೇಶವ ರಾಯನ 

ಮರೆಯಲಾರೆನೆ ಮನದಿ ಎಂದೆಂದಿಗು 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಗುರುವಿನುಪದೇಶದಲಿ ಪರಮ ರಹಸ್ಯ 

ವನರಿತು ಮರೆಯದಲೆ ಅಲ್ಲಿ ಅಧಿಕಾರಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೧) 

- ಮರೆತು ಮಂಚದ ಮೇಲೆ ನಾ ಮಲಗಿರೆ 

ಹರಿವ ಹಾವನೆ ತಂದು 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೭) 

- ಪರಮ ದುಷ್ಟನಾಗಿ ಮರೆತು ಸದ್ಧ್ಭರ್ಮವ 

ಗುರು ಹಿರಿಯರ ಸಾಧುಗಳ ನಿಂದಿಸಿ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೩) 

- ಲಟಪಟ ನಾ ಸಟೆಯಾಡುವನಲ್ಲ ವಿಠಲನ 

ನಾಮ ಮರೆತು ಪೋದೆನಲ್ಲ 

- ಲಟಪಟ ಸನಾ ಸಟಿಯಾಡುವನಲ್ಲ 
(ಬೆ-೧೫೯-ಪ) 

- ಇಂತು ಸಿರಿಯಲಿ ನೀನು ಎನ್ನ ಮರೆತರೆ 

ಸ್ವಾಮಿ ಪಂಥವೇ ನಿನಗಿದು ಆವ ನಡತೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೫) 

- ಆವ ಸಿರಿಯಲಿ ನೀನು ಎನ್ನ ಮರೆತೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-ಪಪ) 

- ವೃಂದಾವನಪ್ರಿಯನೆ ನಿನ್ನ ಮರೆತಿದ್ದೆ 

- ಅಣುಮತ್ತಾದ ದೇವ (ಬೆ-೭೧-೨) 

- ಮರೆದು ಬಿಡದೆ ಹರಿಯ ನಾಮ ಬರೆದು . 

ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ 

ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೫) 

- ಚಂದದಲಿ ತಾಯಿ ಮಗುವಿಗೆ ಮೊಲೆಯ 

ಹಾಲುಣಿಸುವಂದದಲಿ ಉಣಿಸಿದಲ್ಲದೆ ಬಿಡದು 

ಮರೆಯದಿರಿ 

- ಧರ್ಮವೆಂದೆನಿಪ ಮಾರ್ಗವನು ಐಟ್ಟು 
(ಸ-೧೨೪-೫) 

- ಮರೆಯದಿರು ಹರಿಯ ಮರೆವರೆ 

ಮೂರುಲೋಕದ ಧೊರಿಯ 

- ಮರೆಯದಿರು ಹರಿಯ (ಸ-೨೦೩-ಪ) 

- ಮಾಡು ದಾನ ಧರ್ಮ ಪರ ಉಪಕಾರವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮರೆಯದಿರೆಚ್ಚರಿಕೆ 

_- ಮಾಡು ದಾನ ಧರ್ಮ (ಸ-೨೦೪-ಪ) 

- ಪರಬ್ರಹ್ಮ ಕಾಗಿನೆಲೆಯ ಆದಿಕೇಶವನ 

ಮರೆಯದೆ ಭಜಿಪರ ಕಾಯುವವನ 

- ನೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

ನಾನು ಮರೆಯದೆ ಸಲಹೆನ್ನ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-ಪ) 

- ಕೈಯಲೊದಗಿದಷ್ಟು ಧರ್ಮವನ್ನು ಮರೆವರೆ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಮಾಡಿದುಪಕಾರವನು ಮರೆವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೧) 

೩೪೩೭. ಮರೆವು - ಮರೆವು ತಾಮಸ 

ಅಹಂಕಾರ ದುರ್ಮತಿಯೆಂಬ ದುರಿತವನು 

ಹೊರಡಿಸಿದೆ ಹರಿಯೆ 

- ಹರಿ ಸಿನ್ನ ಪರಮಾರ್ಥ-(ಬೆ-೧೭೩-೩) 

೩೪೩೮. ಮರ್ಕಟ - ಮರ್ಕಟನ ಕೈಯೊಳಗೆ 

ಮಾಣಿಕ್ಯವಿದ್ದರೇನು 

- ಆರು ಬಾಳದರೇನು (ಬೆ-೩೦-೨) 

೩೪೩೯. ಮರ್ತ್ಯ - ಮರ್ತ್ಯದೊಳು 

ಕಾಗೆನೆಲೆಯಾದಿಕೇಶವನಂಫ್ರಿ ಅರ್ತಿಯಿಂದಲಿ 

ಕೂಡಿದುದಕೆ ಫಲವೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಪೃಥ್ವಿಯೊಳಗೆ ಕಾಗೆನೆಲೆಯಾದಿಕೇಶವಗೆ 

ಮರ್ತೃ್ಯದೊಳನ್ಯದೇವರು ಸರಿಯುಂಟಿೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೩) 

೩೪೪೦. ಮರ್ದನ - ಪಶುಪತಿಯ ರೂಪಿನ 

ಬಲದ ಶಿಶುಪಾಲನ ಅಸುರಮರ್ದನ ಕೃಷ್ಣ 

ಶಿರವ ಛೇದಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೧) 

೩೪೪೧. ಮರ್ದಿಸು - ಪಶುಗಳನು ಮರ್ದಿಸಿ 

ದವಗೆ ಪ್ರಮೇಹವು 

- ಧರ್ಮವೆಂದೆಸನಿಪ ಮಾರ್ಗವನು ಚಟ್ಟು 


೬೧೦ 


(ಸ-೧೨೪-೩) 
- ಮಾನ ಮರುಳಾದವನ ಮರ್ದಿಸಿದ ಬ್ರಹ್ಮ 
ಹತ್ಯೆ ಮಹಿಗೆ ಇಳುಹಿದನಾವನು 
- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೧) 
- ಕಾಲಿನಲಿ ಉದರಿಸಿ ಶಿಲೆಯನು ಕಾಲಿನಲಿ 
ಕಾಳಿಯನ ಮರ್ದಿಸಿ 
- ಇಂದು ನೀ ಕರೆದುತಾರೆ (ಬೆ-೯೨-೧) 
೩೪೪೨. ಮರ್ಮ - ಮರ್ಮವಿಲ್ಲದ ಮಾತು 
ಒಡಮೊಗೆಯ ತೂತು 
- ಅಹುದಾದರಹುಡೆಸ್ನಿ (ಬೆ-೧೩೧-೨) 
೩೪೪೩. ಮಲ - ತುಂಬಿದ್ದ ಕೀವು ಮಲ 
ಮೂತ್ರ ರಕ್ತದಿಂದ ಹೊರಳುವ ಸಂಭ್ರಮ 
ದೊಳಿದ್ದೆ ನಾ ವರದಾ 
- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೨) 
- ಇಂದ್ರಿಯ ಸೂತಕ ದುರ್ಗಂಧದ ಮಲ 
ಮೂತ್ರ ನಿಂದ ಠಾವಲಿ ತನ್ನ ನಿಜವರಿಯದೆ 
- ಯಾತರವನೆಂದುಸುರಅ (ಸ-೨೧೮-೨) 
- ತಾಯುದರದಲಿ ಇಂದು ನವಮಾಸಂಗಳಲ್ಲಿ 
ಒಂದಾಗಿ ಮಲಮೂತ್ರದಲಿ ಕುದಿದು ಕುದಿದು 
- ಮುಂದೆ ದಯವಿರಲ ಶ್ರೀಹರಿಯೆ ಸ 
(ಸ-೨೧೪-೩) 
- ಮಲ ಮೂತ್ರದೊಳು ಒಂದಾಗಿ ಕುದಿದು 
ಹುಟ್ಟಿ 
- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 
- ಮೂತ್ರ ಮಲ ರಕ್ತ ಕೀವದ ಪ್ರಥಗಯದೊಡ 
ಲೆಂದು ವಿಸ್ತರಿಸಿ ತಿಳಿದಾತ ಪರಮ ಯೋಗಿ 
- ತಾನಾರು ದೇಹವಾರು (ಬೆ-೧೪-೧) 
- ಇಂದ್ರಿಯಸೂತಕ ದುರ್ಗ೦ಧದ ಮಲಮೂತ್ರ 
ನಿಂದ ಠಾವಲಿ ತನ್ನ ನಿಜವರಿಯದೆ 
- ಏತರವನೆಂದು ಪೇಳಅ (ಬೆ-೧೨೨-೨) 
- ಮಾತೆಯುದರದೊಳು ನವಮಾಸ 
ಮಲಮೂತ್ರದೊಳು 
- ಐಲ್ಲಿ೦ದ ಬ೦ದೆ ಮುಂದೆತ್ತ ಪಯಣ 
(ಬೆ-೧೩೫-೧) 
- ಎಲುವ ಗಳುವ೦ ಮಾಡಿ ಬಲುನರಗಳ೦ಂ 
ಬಿಗಿದು ಚೆಲುವ ತೊಗಲಂ೦ ಪೊದಿಸಿ ಮಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಾಂಸವಂ ತುಂಬಿ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೨) 

- ಮಲ ಮೂತ್ರ ಹಲವು ಉಚ್ಛಿಷ್ಟವನ್ನದೆ ತಿಂದು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ತಲೆ ಹುಳಿತ ನಾಯಂತೆ ಹಲವು ಬೀದಿಯ 

ತಿರುಗಿ ಗೆಲವಿನಿಂದಲಿ ಮೂಲ ಮಲವ 

ನಳಿಯದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

- ಮಲದ ಗರ್ಭದಲ್ಲಿ ನಿಂದಿರುವನು ನೀನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೨) 

೩೪೪೪. ಮಲಗಿಸು - ಧುರದೊಳಗೆ ಪೂರ್ವ 

ವೈರಿಯ ಶಿಖಂಡಿಯ ತೋರಿ ಸರಳಮಂಚದ 

ಮೇಲುಪಾಯದಲಿ ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 

೩೪೪೫. ಮಲಗು - ಸರಳಮಂಚದ ಮೇಲೆ 

ಮಲಗಿ ಪ್ರಾಣವ ಬಿಟ್ಟುಕುರುಪನ ಕೊಂದವ 

ಭೀಷ್ಮನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೨) 

- ಹುಡುಗರು ಮಲಗಿರಲು ನನಾ ನೀರಿಗೆ 

ಕೊಡವ ಕೊಂಡು ಹೋಗಲು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೫) 

- ಬಿಟ್ಟ ಮಂಡೆಯಲ್ಲಿ ಪುರುಷ ಮೈಮರೆದು 

ಮಲಗಿರುವುದ ಕಂಡು 

ದ ಸ್ಕೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ಬೇಕಾದ ಸುರನರರ ಪಾಲಿಸಲು ಬೇಕೆನುತ 

ಆ ಕರುಣದಿ೦ದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಫಣಿರಾಜನಾಸನದಿ ಮಲಗಿದವಗೆ ಅರಿವೆ 

ಯಾಸನವೆಂತು ನಾ ಹಾಸಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೧) 

- ಇನ್ನೆಷ್ಟು ಕಾಲದಲಿ ಮೈಮರೆದು ಮಲಗಿದರೆ 

ನಿನ್ನನೆಬ್ಬಿಸುವರಾರನು ಕಾಣೆನೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

- ಕಡಲೊಳಗೆ ಮನೆಮಾಡಿ ಮಲಗಿದೆನೆಂಬಾ 


೬೧೧ 


ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೨) 

- ಮರೆತು ಮಂಚದ ಮೇಲೆ ನಾ ಮಲಗಿರೆ 

ಹರಿವ ಹಾವನೆ ತಂದು 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೭) 

- ನಾಲ್ಕು ಯುಗವಾದಲ್ಲಿ ಕಡೆಯ ತುರಗವನೇರಿ 

ಸಾಕಾರವಾಗಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಪೊಡವಿಪಾಲಕರ ವಂಶವನು ಒಬ್ಬನೆ ಕಡಿದು 

ಕೊಡಲಿಯನು ಬಿಸುಟಿ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ಅಪರಿಮಿತ ಭಕ್ತರನು ನೋಡಬೇಕೆಂದೆನುತ 

ಸುಪವಿತ್ರತನದಿ ಮಲಗಿದ ಭಾವವೋ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ತ್ರಿಪರದೊಳು ಸತಿಯ ವ್ರತವಳಿದು ಬತ್ತಲೆ 

ನಿಂತು ಚಪಲತ್ವದಿ೦ದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

೩೪೪೬. ಮಲತಾಯಿ - ದಿಂಡೆಯ ಮಾರ್ಗದಿ 

ಮಲತಾಯಿ ಮಗನ ಹೊಡೆಯಲು ಮಂಡಲ 

ಪತಿ ಏನ ಮಾಡುತಿರ್ದನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

೩೪೪೭ ಮಲಹರ (ಪಾಪನಾಶಕ) - ಮಲಹರ 

ರಂಗ ನಿನ್ನ ಮನೆಯ ಮಾದಿಗ ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

೩೪೪೮. ಮಲಹರಿ (ಪಾಪನಾಶನಿ) - ಮಾಳವಿ 

ಶ್ರೀದೇವಿ ಗಾಂಧಾರಿ ಮಲಹರಿ ಸಾಳಗವು 

ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

_ ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೩೪೪೯. ಮಲೆ (ಗರ್ವಿಸು) - ಇಲ್ಲದ ಬಯಲ 

ನಿಂದೆಯ ಪೊತ್ತು ಶುಕಾಮಲ್ಲರೊಡನೆ ಕಾದಿ 

ಮಲೆತ ಸಾಲ್ವರ “ಕೊಂದು 'ಮಡದಿಗೆ ರತ್ನ 

ತಂದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೧) 

- ಮಲೆವ ದುಷ್ಕತವೆಂಬ ಗಜಕೆ ಕೇಸರಿಯೆಂಬ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಛಲ ಬಿರುದು ತಾಳ್ಚ ದೇವರ ದೇವ ನೀನೆನ್ನ 

- ಕಡಹಾಯಸೊ ಕಮಲಲಲೋಚನನೊಲ್ಸೆ 
(ಬೆ-೬೨-೨) 

- ಮಲೆತು ಮಾವನ ಕೊಂದು ನಿಂದೆ ಇಂಥ 

ಇಳಿಯಬಾರದ ಭೂಮಿಗಿಳಿದ ನಾರಸಿಂಹ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೨) 

ನ ಅಂಧರಾಯನಾತ್ಮಜರು ಮದಾಂಧರಾಗಿ 

ಮಲೆತು ಗೋತ್ರಬಂಧುಗಳನು ಲೆಕ್ಕಿಸದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ಮತ್ತೆ ಕಲ್ಕಿಯಾದೆ ಮಲೆತರ ಮಡುಜಿದೆ 

ಉತ್ತಮ ಶ್ರೀರಾಮನೆಂದು ಸ್ತುತಿಸಿದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೧-೩) 

೩೪೫೦. ಮಲ್ಲ - ಕೋ ಎ೦ದ ಲಂಕೆಗೆ ಬೆಂಕಿ 

ಮಲ್ಲ 

- ನಾರಾಯಣನೆ ಈತ (ಸ-೧೩೮-೨) 

- ಬಲ್ಲಿದ ಮಲ್ಲರನೆಲ್ಲರ ಗೆಲಿದಂತ ನಲ್ಲನ 

ತಂದು ತೋರೆ ಸಖಿಯೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-ಅ) 

- ಪ್ರಕಟದಿಂದರಿದು ಕರಿಯನು ಸೀಳಿ ತನಗೆ 

ಸಮ್ಮುಖರಾದ ಮಲ್ಲರನು ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೩೪೫೧. ಮಲ್ಲಿಗೆ - ಸುರಗಿ ಸೇವಂತಿ ಮಲ್ಲಿಗೆ 

ಮೊಲ್ಲೆ ಬಕುಳ ಪಾದರಿ ಕಂಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

- ಕೆಂಜಾಜಿಯ ಮಣಿಮಲ್ಲಿಗೆ ದಂಡೆಯರಂಜೆ 

ಕದ್ದ ಕಳ್ಳ ಕೋ ಎನ್ನಿರೊ 

-ಕೋಕೋ ಕೋ ಎನ್ನಿರೊ 
(ಬೆ-೧೦೧-೨) 

೩೪೫೨. ಮಲ್ಲಿಗೆ - ಅರಳು ಮಲ್ಲಿಗೆ ಜಾಜಿ 

ಪರಿಮಳದ ಪುಷ್ಪಗಳ ಸುರರು ತಂದಿದ್ದಾರೆ 


೬೧೨ 


ಬಲು ಭಕುತಿಯಿಂದ 

- ಏಳು ನಾರಾಯಣ (ಸ-೫೯-೨) 

- ಸಕಲ ಕಲೆಯು ಬಲ್ಲ ಸೀತಳ ಮಲ್ಲಿಗೆ ಬೇರೆ 
ಬೇರೆನಬಹುದು 

-. ಕೆ೦ಪುಮೂಗಿನ ಪಕ್ಷಿ (ಸ-೮೮-೩) 


೩೪೫೩. ಮಸಣ - ಪಾರುವತಿಪತಿಯಾದ 
ಕೈಲಾಸದೊಡೆಯನಿಗೆ ಊರ ಹೊರಗಣ ಮಸಣ 
ಮನೆಯಾಯಿತಯ್ಯ 


- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ಶಿಷ್ಟ ಹರಿಶ್ಚಂದ್ರಗೆ ಮಸಣದಡಿಗೆಯಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೨) 

೩೪೫೪. ಮಸಣಿ (ಒಂದು ಕುದ್ರದೇವತೆ) ನ 

ಮಿಕ್ಕ ಮಾರಿ ಮಸಣಿ ಚೌಡಿ ಭೈರವದೇವ 

- ಕಣಿಯ ಹೇಳಬಂದೆ ನಾನು 
(ಬೇಸಪಿಿಂ) 

- ಮಾರಿ ಮಸಣಿಗಳಂತೆ ಕೂಳನ್ನು ತಿ೦ಬರಂತೆ 

- .ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೧) 

೩೪೫೫. ಮಸಳಿಸು/ಮಸುಳಿಸು (ಮಂಕಾಗು) 

- ತಂಗದಿರನನಿಮಿಷ ತಾರಕೆಗಳು ಮಸಳಿಸೆ 

ಪತಂಗ ಪರ್ವತವ ಅಡರಿ ಬಂದನು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಪ) 

- ರಸಪೂರಿತ ಶ್ರುತಿ ಮಸುಳಿಸದಲೆ ತಂದೆ 

ಬಿಸಜಸ೦ಂಭವನಯ್ಯ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧) 

೩೪೫೬. ಮಸೆ - ವಸುದೇವನುದರದಿ 

ಪುಟ್ಟಿದನೆ ಪಲ್ಮಸೆವ ದನುಜರೊಡೆಗುಟ್ಟದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 

- ತನ್ನ ಮುಂಗೋರೆಗಳ ಮಸೆದೊಡನೆ ರಕ್ಕಸನ 

ಬೆನ್ನಟ್ಟಿ ಬರಸೆಳೆದು ಸದೆದೊರಗಿಸಿ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೩೪೫೭ ಮಸ್ತಕ - ತಿಳಿದು ನೋಡು ಇತ 

ಕೆಳಗೆ ಪಾದ ಮೇಲೆ ಮಸ್ತಕವು ತೊಳಲಿ ಕಾಣೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವೇದವೆಂದು ಬಳಲಿ ಬಳಲದೆ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೭) 

- ಮಸ್ತಕ ಬಂದು ಪಾದಕ್ಕೆ ಬಿದ್ದು ಮುಕ್ಕಿ 

ಯಾವುದು ನೀವು ತಿಳಿದು ಹೇಳಿರಣ್ಣ 

- ಶ೦ಕರನಾರಾಯಣ ಚಡು (ಜಿ-೧೭೫- -೭) 

- ಮಸ್ತಕದಲಿ ರುದ್ರ ಪಾದದಲ್ಲಿ ವಿಷ್ಣು ಮಸ್ತಕ 

ಮಹೇಶ ಎಂತೆಂಬಿರಿ 

- ಶ೦ಕರನಾರಾಯಣ ಚಡು (ಬೆ-೧೭೫-೭) 

- ಚಿಕ್ಕ ಮಗುವು ತಾನಾಗಿ ಮಾವನ ಮಸ್ವಕವನು 

ಬಗೆದನ ತೋರೆನಗೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

ದ ಸ್ವಸ್ಥದಿಂ ಕುಳಿತು ಕೇಳೆಂದಡಾ ಠಾವಿನಲಿ 

ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೧) 

- ಮಸ್ತಕದಲಿ ರುದ್ರ ಪಾದದಲ್ಲಿ ವಿಷ್ಣು ಮಸ್ತಕ 

ಮಹೇಶ ಎಂತೆಂಬಿರಿ 

- ಶ೦ಕರಸಾರಾಯಣ ಜಡು 
(ಬೆ-೧೭೫-೭) 

- ನೀರ ಮಸ್ತಕದಲ್ಲಿ ಧರಿಸಿದನ ಕರವಿಲ್ಲ 

ನಾರಿಯೊಳು ನಾರಾಯಣಾಸ್ತವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ಮಂಡೆ ಬಾಚಿ ತುರುಬಿಟ್ಟವೆ ಮಸ್ತಕದಲ್ಲಿ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೧) 


೩೪೫೮. ಮಹ/ಮಹತ್‌/ಮಹಾ - ನಿನ್ನ 


ಮಹ ಮಹಿಮೆಗಿಂಥವರು ಹೊಣೆಯೆ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-ಪ) 
-ವೇ ದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವನ ನಮ್ಮಜ್ಜನ ಹಿ೦ಡಿನೊಳು 

- ಸಾವು ಕುರುಬರು (ಜಿ ೧೫೨-೪) 

- ಅಣುವಿಂಗೆ ಅಣುವು ಮಹತಿಂಗೆ ಮಹಿಮನು 

ಅಖಿಳ ಗುಣಭರಿತ ಪರಮ ಪಾವನ ಚರಿತ 

- ಅಣುಮಹತ್ತಾದ ದೇವ (ಬೆ-೭೧-ಅ) 

- ಘಾತಿಸೀತನ ಹಿಡಿದು ಹೆಡಗಟ್ಟಿ ಪಂಚಮಹಾ 

ಪಾತಕನ ತೊಗಲನ್ನು ಸುಲಿದು ಸೀಳೂ 


೬೧೩ 


- ಅಣುಮಹತ್ತಾದ ದೇವ (ಬೆ-೭೧-೩) 

- ಪಂಚ ಮಹಾಪಾತಕವ ಮಾಡಿದ 

ಅಜಾಮಿಳನ ವಂಚಿಸಿ ಯಮದೂತರೆಳೆ 

ದೊಯ್ಯುತಿರಲು 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೨) 

- ನೆರೆ ಮಹಾಮೂರ್ತಿಯೊಡೆಯ ಪರಮ 

ಬಾಡದಾದಿಕೇಶವ(ನ) 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 

- ಜಲಧಿಯನು ಪೀರ್ದ ಮಹಾಬಲದ 

ಬಲವಂತನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ನೇಮದಿ ಉಪವಾಸ ಆ ಮಹಾ ಏಕಾದಶಿ 

ಕಾಮಜನಕನಿಗೆ ನೀನರ್ಪಿಸದೆ ಬರಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೧) 

- ನಿಗಮತತಿ ಕಾಣದ ಮಹಾ ಮಹಿಮನನು 

ನಮಿಪ ಬಗೆಯನಾನರಿವೆನೆಂತೈ ದೇವ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೪) 

- ಪೂತನಿಯ ಮೈಯ ಸೋಕಿದನೆ ಮಹಾ 

ಘಾತದ ಮೊಲೆಯುಂಡು ತೇಗಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೪) 

- ರಾಮಚಂದ್ರನ ಸೇವೆ ಮಾಡಿ ಮೆಚ್ಚಿಸಿ 

ಮಹಾತಾಮಸನ ಗರ್ವವನು ಮುರಿದುಬಂದ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ವಜ್ರ ವೈಡೂರ್ಯದ ತೊಲೆಗಳ ಕಂಡೆ 

ಪ್ರಜ್ವಲಿಪ ಮಹಾದ್ವಾರವ ಕಂಡೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೩) 

- ಧೂಮಜ್ವಾಲೆಗಳೊಡನೆ ಭುಗಿಭುಗಿಲು 

ಛಿಟಿಲೆನುತ ಆ ಮಹಾ ರಕ್ಕಸನ ಪೊಡೆಯ 

ಸೀಳಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ವನಿತೆಯರ ಕಾಯಕಾಂತಿಯ ಮಹಾದುರ್ಗ 

ದಲಿ ಸ್ವನವೆಂಬ ಕೆ!ಕೆವೆಯನು ಕಟ್ಟಿ ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯.೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ ರವಿ ಕೋಟಿ ತೇಜ ಪ್ರಕಾಶೆ ಮಹಾ ಕವಿಜನರ 

ಹೃತ್ಯಮಲವಾಸೆ ' 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೩) 

- ಅಣುಮಹತ್ತಾದ ದೇವ 

- ಅಣುಮಹತ್ತಾದ ದೇವ (ಬೆ-೭೧-ಪ) 

೩೪೫೯. ಮಹಕಥೆ - ಮಂ೦ದಮತಿಗಳ ಕೂಡ 

ಮಹಕಥೆಯ ನುಡಿಯಬೇಡ, ಯತಿಯಾದ 

ಮೇಲೆ ಸತಿಸುತರಾಸೆ ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೨) 

೩೪೬೦. ಮಹಾಘನ - ಹೇಮಕಶ್ಯಪನೆಂಬ 

ನಾಮಜನ ಸುತನೊರ್ವನಾ ಮಹಾಫನವೆಂದು 

ನೆನೆಯುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೩೪೬೧. ಮಹಾತುವಮ/ಮಹಾತ್ಮ/ಮಹಾತ್ಮಕ ದ 

ಪ್ರಣವ ಗೋಚರನಾಗಿ ಲೀಲೆಯಿಂದಲಿ ಬಂದು 

ಹೆಣಕೆ ಪ್ರಾಣವನು ತಂದಿತ್ತ ಮಹಾತುಮನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೧) 

- ರುಕುಮಾಂಗದ ಬಲ್ಲ ಯಷಿ ಪರಾಶರ ಬಲ್ಲ 

ಮಕರಕುಂಡಲಧರ ಮಹಾತ್ಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) 

- ತಿರುಮಂತ್ರ ತೀರ್ಥಪ್ರಸಾದಕೊಳಗಾದವರ 

ತಿರುಪತಿಯ ಉಯುಾತ್ರೆಯನು ಮಾಡಿದ 

ಮಹಾತ್ಮರನು 

-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

- ನಾದದಲಿ ಅಖಿಳ ಮಹಿ ನಟಿಸು ಮಹಾತ್ಮಕ 

ನಾದ ಸಾತ್ತ್ವಿಕನಾವನು 

- ಆತನೇ ಪರಮಾತ್ಯು ಪರತತ್ತ್ವ 
(ಬೆ-೭೪-೩) 

೩೪೬೨. ಮಹಾತ್ಮ್ಯ (ಮಾಹಾತೆ ಹೈ) - ಆಗಮ 

ಮಹಾತ್ಮ ಮವನು ಅರಿಯದಾತನ ಸಂಗ 

- ದುರ್ಜನರ ಸ೦ಗವನು ಎಂದಿಗೊಲ್ಲೆನು 
(ಬೆ-೧೧೯-೫) 

೩೪೬೩. ಮಹಾದೇವ - ಶಿವ ಮಹಾದೇವ 

ನೆಂದರೆ ಹರಿಯು ದೈವ ಬುವಿಯೊಳು 

ಇವರಿಬ್ಬರು ಕರ್ತರೆ 


೬೧೪ 


- ಶಂಕರನಾರಾಯಣ ಚಡು (ಬೆ-೧೭೫-೯) 

೩೪೬೪. ಮಹಾನುಭಾವ - ಕಾಮ ಕ್ರೋಧ 

ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು 

ಶ್ರೀಮಹಾನುಭಾವನಾದ ದಾಮೋದರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೧) 

೩೪೬೫. ಮಹಾಭಾರತ - ಬೊಂಬೆಯಾಟ 

ವನಾಡಿಸಿದ ಮಹಾಭಾರತವ ಅ೦ಬುಜಭವಾದಿ 

ಯಾದವರು ಶಕಕ್ಷಿಸಲು 

- ಬೊಂಬೆಯಾಟವನಾಡಿಸಿದ (ಬೆ-೭೯-ಪ) 

೩೪೬೬. ಮಹಾರಾಯ - ದಶರಥ ಮೊದಲು 

ಷೋಡಶ ಮಹಾರಾಯರೆಲ್ಲಿ 

- ಇರಬಂದುದಿಲ್ಲ ಸ೦ಸಾರ 
(ಬೆ-೧೧೩-೨) 

೩೪೬೭. ಮಹಾಲಕುಮಿ (ಮಹಾಲಕ್ಷ್ಮಿ) ದ 

ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿ 

ಜಭವನು ಖಗರಾಜವಾಹನನು ತನ್ನಳಿಯನು 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 

-.ಆ ಮಹಾಲಕುಮಿ ನಿನ್ನ ಸತಿಯಾದಳೆಂಬ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನು ಮರೆತೆ 
(ಬೆ-೬೭-೩) 

೩೪೬೮. ಮಹಿ - ನಾದದಲಿ ಅಖಿಳ ಮಹಿ 

ನಟಿಸು ಮಹಾತ್ಮಕನಾದ ಸಾತ್ತಿ ಎೌನಾವನು 

- ಆತನೇ ಪರಮಾತ್ಮ ಪರತತ್ವ್ವ 
(ಬೆ-೭೪-೩) 

- ಮಹಿಯೊಳಗೆ ಪೇಳುವೆನು ವಿಹಿತವಾಕ್ಯಗಳ 

- ಸಹಜವಿದು ಈ ನುಡಿಯು 
(ಬೆ-೧೪೯-ಪ) 

- ಮದವೆತ್ತ ರಕ್ಕಸರು ಮಹಿಯೊಳಗೆ ಹೆಚ್ಚಲು 

ತ್ರಿದಶಾಂತ ನಡನಡನೆ ನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಮಾನ ಮರುಳಾದವನ ಮರ್ದಿಸಿದ ಬ್ರಹ್ಮ 

ಹತ್ಯೆ ಮಹಿಗೆ ಇಳುಹಿದನಾವನು 

- ಆತನೇ ಪರಮಾತ್ಯು ಪರತತ್ವ್ವ 
(ಬೆ-೭೪-೧) 

೩೪೬೯. ಮಹಿಮ ಪನ್ನಗ ಶಯನನ 

ಉನ್ನಂತ ಮಹಿಮನ ಸನ್ನುತ ಭಕುತರ 

ಸಲಹುವನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) | 

- ಬಂಧು ಹದುಳ ಪ್ರಹ್ಲಾದನ ಹೆದರಿಸಿದಸುರನ 

ಉದರವ ಬಗೆದಂಥದುಭುತ ಮಹಿಮನ 

- ಮರೆಯದಿರು ಹರಿಯ (ಸ-೨೦೩-೧) 

- ಎಷ್ಟು ಪೊಗಳಲಿ ನಾನು ಎನ್ನೊಡೆಯ ನಿಮ್ಮ 

ವಿಶಿಷ್ಟ ಮಹಿಮೆಗಳನು 

- ಎಷ್ಟು ಪೊಗಳಅ ನಾನು (ಸ-೫೩-ಪ) 

- ಮಂಗಳ ಮಹಿಮ ಭುಜ೦ಗಶಯನ ನಾರಿ 

ಭಂಗವ ಕಾಯ್ದವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-೩) 

- ಅಗಣಿತ ಮಹಿಮನ ಅಂಜಿಸಲೇಕಮ್ಮ 

ಬಗೆಯಬಾರದೆ ನಿಮ್ಮ ಮಕ್ಕಳಂತೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

- ನಿಗಮತತಿ ಕಾಣದ ಮಹಾ ಮಹಿಮನನು 

ನಮಿಪ ಬಗೆಯನಾನರಿವೆನೆಂತೈ ದೇವ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೪) 

- ಮದನನಯ್ಯ ನಿನ್ನ ಮಹಿಮೆ ವದನದಲಿಯೆ 

ಇರುವಂತೆ ಹೃದಯದಲ್ಲಿ ಸದನ ಮಾಡು 

ಮುದದಿ ಶ್ರೀಧರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 

- ಮಂಗಳ ಮಹಿಮ ಭುಜ೦ಗಶಯನ ಕಾಳಿಂಗ 

ಮರ್ದನ ದೇವೋತ್ತುಂಗ 

ನ್ವ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 

- ಅಣುವಿಂಗೆ ಅಣುವು ಮಹತಿಂಗೆ ಮಹಿಮನು 

ಅಖಿಳ ಗುಣಭರಿತ ಪರಮ ಪಾವನ ಚರಿತ 

- ಅಣುಮತ್ತಾದ ದೇವ (ಬೆ-೭೧-ಅ) 

- ಶೇಷಶಯನ ಕಾಗೆನೆಲೆಯಾದಿಕೇಶವದಾಸರ 

ಮಹಿಮೆ ಕಾಣಲಿಕಾಗದು ಸ್ವಾಮಿ 

- ಕ್ಷಮಿಸುವುದಡೆನ್ನ ತಪ್ಪುಗಳ (ಬೆ-೬೧-೩) 

- ನಡೆವ ಕಾರ್ಯಗಳೆಲ್ಲ ನುಡಿಯಲೆನ್ನಳವಲ್ಲ 

ಒಡೆಯ ನೀನೇ ಬಲ್ಲೆ ಕಲಿಯುಗದ ಮಹಿಮೆ 

- ಕಅಯೇರಿ ಬಂತು (ಬೆ-೧೩೦-೧೧) 

-._ ಮನದ ಕಲ್ಮಷ ಕಳೆದು ಶ್ರೀಮಹೇಶನ 

ಮಹಿಮೆಯ ತಿಳಿದು 


೬೧೫ 


- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 

-. ಬಣ್ಣಿಸಲರಿಯೆ ನಾನಿವನ ಮಹಿಮೆಯ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ಬಲ್ಲವರು ಪೇಳಿರಿ ಲೋಕದ ಈ ಪದನು 

ಫುಲ್ಲಶರನನು ರಂಗ ಪೆತ್ತ ಮಹಿಮೆಯನು 

- ಬಲ್ಲವರು ಪೇಳರಿ (ಬೆ-೧೬೪-ಪ) 

- ಆಗು ಕಾರಣಕಾರ್ಯ ಕರ್ಮಾದಿ ರೂಪಕ್ಕೆ 

ಕಾಗೆನೆಲೆಯಾದಿಕೇಶವನ ಮಹಿಮೆಯನು 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

- ನಾನೇನು ಬಲ್ಲೆ ನಿಮ್ಮ ಮಹಿಮೆಗಳ ಮಾಧವ 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-ಪ) 

- ಆರು ಬಲ್ಲರು ಹರಿ ಹರರ ಮಹಿಮೆಗಳನ್ನು 

ವಾರಿಜೋದ್ಭವ ಸುರೇಂದ್ರಾದಿಗಳವಲ್ಲ 

- ಆರು ಬಲ್ಲರು ಹರಿಹರರ (ಬೆ-೮೨-ಪ) 

- ನಿನ್ನ ಮಹ ಮಹಿಮೆಗಿಂಥವರು ಹೊಣೆಯೆ 

-.ನಿನ್ನ ಮಹ ಮಹಿಮೆಗೆ (ಬೆ-೫೦-ಪ) 

೩೪೭೦. ಮಹಿಮೆ - ಮನೆಯ ರಚಿಸುವರು 

ಭಕ್ತಿಯೆ೦ಂಬುದ ಬಯಸದಿರುವರು ಕತ್ತಲಾಯಿತು 

ಕಲಿಯ ಮಹಿಮೆ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೧) 

೩೪೭೧. ಮಹಿಷ (ಕೋಣ) - ಶ್ವೇತಗಜ 

ಮಹಿಷ ಮಾನವ ನೆಗಳು ವೇಣುಸ೦ಜಾತಾಶ್ವ 

ವೃಷಭವಾಹನರು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೩೪೭೨. ಮಹೇಶ - ಮನದ ಕಲ್ಮಷ ಕಳೆದು 

ಶ್ರೀಮಹೇಶನ ಮಹಿಮೆಯ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 

- ಮಸ್ತಕದಲಿ ರುದ್ರ ಪಾದದಲ್ಲಿ ವಿಷ್ಣು ಮಸ್ತಕ 

ಮಹೇಶ ಎಂತೆಂಬಿರಿ 

- ಶಂಕರನಾರಾಯಣ ಚಡು 
(ಬೆ-೧೭೫-೭) 

೩೪೭೩. ಮಹೇಶ್ವರಿ - ನಮ್ಮಮ್ಮ ಶಾರದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮಾ 

- ನಮ್ಮಮ್ಮ ಶಾರದೆ (ಬೆ-೧_ಪ) 

೩೪೭೪. ಮಳಲು- ಹೊಳೆಯ ಒರತೆಯಲಿ 

ಮಳಲು ಚೆಲ್ಲಿದಂತೆ ಕೆಳದಿಯರ ಕೂಡಾಡಿ 

ಕಲಿತೆಯೊ ಬೆಡಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

೩೪೭೫. ಮಳೆ- ಮಾಡಿಲ್ಲ ಮಳೆಯಿಲ್ಲ ಮರದ 

ಮ್ಯಾಲೆ ನೀರ ಕಂಡೆ 

- ಓಹೋ ಏನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೧) 

- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 

ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 

- ಕಅಯೇರಿ ಬಂತು (ಬೆ-೧೩೦-೯) 

- ಚಳಿ ಮಳೆಯು ಅತಿ ಕಾರುಗತ್ತಲೆಯೊಳಗೆ 

ಎದ್ದು ಹೊಳೆಯೊಳಗೆ ಮುಳುಗಿ ಜಪತಪವ 

ಮಾಡಿ 

- ಜಪವ ಮಾಡಿದರೇನು (ಬೆ-೧೨೩-೩) 

೩೪೭೬. ಮಳೆಗರೆ - ನಾರಿಯು ತನ್ನ ಕರೆದ 

ಮಾತ್ರದಿ ಸೀರೆಯ ಮಳೆಗರೆದ 

- ಮರೆಯದಿರು ಹರಿಯ (ಸ-೨೦೩-೨) 

೩೪೭೭. ಮಾಂಡವ್ಯ (ಒಬ್ಬ ಯಷಿ) - 

ಶುದ್ಧದಲಿ ಮಾಂಡವ್ಯ ಬಷಿಯೊ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೩೪೭೮. ಮಾಂಸ - ಅಸ್ತಿ ಚರ್ಮ ರಕ್ತ ಮಾಂಸ 

ವಿಸ್ತರವಾದ ಹೇಯ 

ದ ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಎಲುವ ಗಳುವಂ ಮಾಡಿ ಬಲುನರಗಳ೦ಂ 

ಬಿಗಿದು ಚೆಲುವ ತೊಗಲ೦ ಪೊದಿಸಿ ಮಲ 

ಮಾಂಸವಂ ತುಂಬಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಜೊನ್ನೆಯ ತುಪ್ಪ ಅನ್ನ ಒಲ್ಲದೆ ಎಲುವು 

ಮಾಂಸವನ್ನು ತಿಂಬ ಕುನ್ನಿಯಾದೆನಯ್ಯ ಕೃಷ್ಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಚೆಲುವ ತೊಗಲನೆ ಪೊದಿಸಿ ಮಾಂಸ 

ಮಜ್ಜವ ತುಂಬಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 


೬೧೬ 


- ಬಂದದ್ದು ಬಚ್ಚಲಕುಣಿ ತಿಂದದ್ದು ಮೊಲೆಯ 

ಮಾಂಸ ಇಂಥ ನಿಂದಕಗೆ ನನಗೆ ಇನ್ನೇತರ 

ಕುಲವೊ 

- ಏತರವನೆ೦ದು ಪೇಳಅ (ಬೆ-೧೨೨-೨) 

ದ ಅಸ್ಥಿಪಂಜರದ ನರಗಳ ತೊಗಲ ಹೊದಿಕೆಯ 

ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯು 

- ತಾನಾರು ದೇಹವಾರು (ಬೆ-೧೪-೧) 

- ಪಶುವಿನ ಮಾಂಸದೊಳುತ್ತತ್ತಿ ಕ್ಷೀರವ ವಸುಧೆ 

ಯೊಳಗೆ ಭೂಸುರರುಣ್ಣರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

- ಮಾಂಸವಿಕಾರವಾದ ಕುಚವ ಕನಕ ಕಲಶ 

ಸಾರವೆಂದು ನರಕರೂಪಿನ ನಾರಿಯರಿಗೆ 

ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೩೪೭೯. ಮಾಕಾಂತ (ಎಷ್ಟು) - ಮಾಕಾಂತ 

ಕರೆಸಿದರೆ ಬಾರದಿಹ ಪೊಗರು 

- ಯಾಕೆಲೊ ರ೦ಗ ಸನಿನಗಿ೦ತ ನಟನೆಯ 

ಮಾತು (ಸ-೨೧೬-ಅ) 

೩೪೮೦. ಮಾಗಧ - ಗಂಡುಗಲಿ ಮಾಗಧನ 

ಒರಸಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

೩೪೮೧. ಮಾಗಿ - ಮಾಗಿಯಲಿ ಸತಿಯ 

ನಗಲಿದ ಕಾಂತನವ ಭ್ರಾಂತ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

೩೪೮೨. ಮಳೆ- ಮಾಡಿಲ್ಲ ಮಳೆಯಿಲ್ಲ ಮರದ 

ಮ್ಯಾಲೆ ನೀರ ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೧) 

೩೪೮೩. ಮಾಡಿಸು - ಆ ಸುಟ್ಟು ಸುಡುಗಾಡಿ 

ನಲಿ ಪಿಂಡಗಳನಿಟ್ಟು ಬಹು ಕಟ್ಟಲೆಯ 

ಮಾಡಿಸಿದರೈ 

- ನೊಂ೦ದೆನಾ ಹರಿಯೆನ್ನದೆ (ಬೆ-೧೩-೪) 

- ಮೊನೆಗಾರ ಧಣಿಯೆಂಬ ಧೈರ್ಯವ ಬಿಡಿಸಿ 

ಸೇವಕನ ಮಾಡಿಸಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೩೪೮೪. ಮಾಣಿಕ/ಮಾಣಿಕ್ಯ - ಸಡಗರದಿಂದ 

ವಾರಿಧಿಯ ದಾಂಟಿ ಪೆರ್ಮುಡಿಯ ಮಾಣಿಕವ 


ರ್ಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರಾಘವಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

- ರನ್ನ ಮಾಣಿಕವಿರಲಿಕ್ಕೆ ಕಾಜಿನ ಹರಳೇಕೆ 

- ಮರೆಯದಿರು ಮರೆಯದಿರು (ಬೆ-೩೬-೩) 

- ಪೊಡವಿಭಾರವ ಹೊತ್ತು ಮೃಡಗೆ ಭೂಷಣ 

ನಾಗಿ ಹೆಡೆಯೊಳಗೆ ಮಾಣಿಕ್ಯವಿರಿಸಿಕೊಂಡು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

- ಮರ್ಕಟನ ಕೈಯೊಳಗೆ ಮಾಣಿಕ್ಯವಿದ್ದರೇನು 

- ಆರು ಬಾಳದರೇನು (ಬೆ-೩೦-೨) 

- ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 

ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

೩೪೮೫. ಮಾಣು - ರೇಣುಕೆಯ ಬಸುರಿನಲಿ 

ಜನಿಸಿ ಪಿತನಾಜ್ಞೆಯನು ಮಾಣಬಾರದು ಎಂಬ 

ಮತವ ಪಿಡಿದು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

೩೪೮೬. ಮಾತಂಗ - ನೆಗಳ ಕೈಯಲ್ಲಿ 

ಮಾತಂಗವು ಸಿಕ್ಕಿ ಒದರಲಾಗಿ ಆನೆಗಳೇನ 

ಮಾಡುತಿರ್ದವಡವಿಯಲ್ಲಿ 

ದಾ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 

೩೪೮೭. ಮಾತು - ಎಲ್ಲರೂ ಕೇಳಿರಿ ಕನಕ 

ಹೇಳಿದ ಮಾತ ಎಲ್ಲರೂ ಗ್ರಹಿಸಿಕೊಳ್ಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೫) 

- ಅವರವರ ಕೈಯ ನೋಡಿ ಹಲವು ಕೆಲವು 

ಮಾತನಾಡಿ 

- ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-೨) 

- ಹಿತನ ಮಾತನು ಶಿರದೊಳಗಾಂತು ನಡೆದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಎನ್ನ ಮಾತನು ಕೇಳು ಮುನಿಸು ಕೃತ್ಯವ 

ಸೀಳು ಇನ್ಯಾಕೆ ಯೋಚನೆ ಫಲವ ಪೇಳು 

- ಯಾಕೆಲೊ ರ೦ಗ ಸನಿನಗಿ೦ತ ನಟನೆಯ 


೬೧೭ 


ಮಾತು (ಸ-೨೧೬-೩) 

- ಬೇಳುವೆಯ ಮಾತಾಡಿ ಗಾಳ ಹಾಕದಿರಯ್ಯ 

- ಚೀದಿಯೊಳು ಯಾತರಾ ಸ೦ಟು ಬೇಡ 
(ಸ-೧೮೫-೨) 

- ಆಡಿದ ಮಾತಿಗೆ ಬಲಿ ನೀಡಲಾಗಿ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

ಎ ಬೆಳ್ಳಿಕಣ್ಣಿನವರು ತಿಳಿಯಲಾರದ ಮಾತು ಬಲ್ಲ 

ಆದಿಕೇಶವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೫) 

- ಮಾತು ಕದ್ದವನ ಕುಕ್ಷಿಯ ಸೀಳಿದವನ ಮಾತೆಗೆ 

ಮಾತು ಕೊಟ್ಟವನ ಮಾವನ ಬೇಗ 

- ಕರೆತಾರೆ ಕಾಮಿಸಿಕಮಲಜಖಪಿತನ 
(ಬೆ-೯೩-೩) 

- ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೨) 

- ಸುತ್ತಲವರ ಮಾತು ಕೇಳಿ ಗುತ್ತಿಯ ಎಲ್ಲಮ್ಮ 

ಗೊಲಿದು ಬತ್ತಲಿಂದ ಬಂದವಳ ನೋಡಿ 

ಎಲ್ಲರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

- ಮರ್ಮವಿಲ್ಲದ ಮಾತು ಒಡಮೊಗೆಯ ತೂತು 

- ಅಹುದಾದರಹುದಡೆನ್ನಿ (ಬೆ-೧೩೧-೨) 

- ಗೆಲ್ಲು ಸೋಲಿನ ಮಾತು ಸಲ್ಲದೆಲವೋ 

ನಿನಗಿದೆಲ್ಲವನು ಬಿಡು ಗರ್ವ ನಿನಗೇತಕೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

- ಜಗದೊಳಗೆ ತಾನು ತಂದೆಯ ಮಾತು 

ಕೇಳದಾ ಮಗನು ಇಹ ಪರಕೆ ಸಲುವನೆ ಪ್ರಾಜ್ಞನೆ 

ದ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೧) 

- ಜಗದಂತರ್ಯಾಮಿ ಎಂತೆಂದು ನಿನ್ನ ನಿಗಮ 

ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ 

- ಜಗದ೦ತರ್ಯಾಮಿ ಎಂತೆ೦ದು 
(ಬೆ-೫೮-ಪ) 

- ಮಾತಾುವತಾತಿಗೆ ಹರಿಯ ನಿಂದಿಸಿ 

ಸರ್ವೋತ್ತಮ ಶಿವನೆಂದು ವಾದಿಸಿ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವ್ಯಾಸರ ಮಾತುಗಳಾಡುತ ವಿಶ್ವಾಸಘಾತಕತನ 

ಮಾಡುತ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

- ಆಡದಿರು ಮಾತುಗಳ ಗರ್ವದಿಂದ 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೨) 

- ಜೋಳ ಧಾನ್ಯವು ನಿಮ್ಮ ಜೋಳಿಗೆಯ 

ಲಿರಲಿಕ್ಕೆ ಬಾಳೊಂದು ಮಾತುಗಳು ನಿನಗೇತಕೊ 

- ಶಂಕರನಾರಾಯಣ ಚಡು 
(ಬೆ-೧೭೫-೨) 

- ಓ೦ದುಗೂಡಿದ ಪತ್ನಿ ಸುತರೆಲ್ಲ ವರ್ಜಿಪರು 

ನಿಂದು ಮಾತಾಡು ಬಳಲಿದೆ ಬರಿದೆ ಮರುಳೆ 

- ಐಲ್ಲಂ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ಹಲವು ಮಾತಾಡಿ ಆಚರಿಸದವನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೩) 

- ಪುರಜನರು ಕೇಡು ಕೌರವಂಗೆಂದು 

ಮಾತಾಡಿ ನಿಶ್ಚೈಸಿ ಓಡಿ ಮನೆಗಳ ಪೊಕ್ಕರು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಕೂಡಿ ನಕ್ಷತ್ರ ಸೂಸಿದುವು ಅವನಿಯಲಿ 

ಮಾತಾಡಿದುವು ಅಶರೀರ ವಾಕ್ಯಗಳು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಮರೆಯ ಮಾತೇಕಿನ್ನು ಅರಿತು ಪೇಳುವೆನು 


- ತೊರೆದು ಜೀವಿಸಬಹುದೆ (ಬೆ-೫೫-ಪ) , 


- ಐದು ಮಾತಿನ ಮೇಲೆ. ಕವದೀಕನೆಂಬರು 

ಐದು ದೀವಿಗೆ ಗಾಳಿ ಮುಸುಕಿತೆಂದು 

-.ಚೀಜ ಮೂರನು ಚತ್ತಿ (ಬೆ-೧೬೨-೨) 

೩೪೮೮. ಮಾತುಳ - ಗೋತ್ರಭೇದಿಸುತನ 

ಪುತ್ರನ ಹೆ೦ಡಿರ ಮಾತುಳನಾದವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

೩೪೮೯. ಮಾತೆ - ಎರವಿನ ಮಾತಾಪಿತರನುಜ 

ರೆಂಬ ಉರಿಕಾವು ಕ್ಷಯವೆಂಬ ಸರಿಗಳನು 

ವಂದಿಸುವೆನು 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ಮತಿವಂತನಾಗಿ ಮಾತೆಯ ಶಿರವ ತರಿದನ 

ಗೋವಿಂದ ಎನ್ನಿರೊ 


೬೧೮ 


- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಪಿತ ಮಾತೆಯರ ಸಲಹದವಗೆ ಗಂಡಾಮಾಲೆ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಜು 
(ಸ-೧೨೪-೨) 

- ಮಾತೆಯುದರದೊಳು ನವಮಾಸ 

ಮಲಮೂತ್ರದೊಳು 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಗರುಡನ ಮಾತೆಯಣ್ಣನ ಮುಖ ಪಿಡಿದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಲೋಲಲೋಚನೆಯ ಮಾತೆಯ ಪುತ್ರ 

ನಣುಗನ ಮೇಲುಶಕ್ತಿಗೆ ಉರವಾಂತು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ವರಮಾತೆಯ ಕೂಡ ಜನಿಸಿದ ಧೀರನ 

ಗರುವೆ ನೀ ತೋರೆನಗೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

ದ ಸೂತಕಾಬ್ಧಿಯಲಿ ನವಮಾಸ ತುಂಬಿರೆ ತನ್ನ 

ಮಾತೆಯುದರದಿ ಬಂದು ಬೆರಸಿ ಬೆಳೆದು 

- ತಾನಾರು ದೇಹವಾರು (ಬೆ-೧೪-೨) 

- ಬಂದು ಬೇಗದಿ ಬಿಗಿದಪ್ಪದಿರಲು ಆ ಕ೦ದನ 

ತಪ್ಪೋ ಮಾತೆಯ ತಪ್ಪೋ ಪರಮಾತ್ಮ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೩) 

- ಶ್ರೀದೇವಿ ಭೂದೇವಿ ಮಾತೆಯರು ತಾವಿರಲು 

ಯಾದವರಾಯ ಮೋಹದ ತಂದೆಯು 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೨) 

- ಮರಳಿ ಬಾಣವ ತೊಡೆನು ಎಂದು ಮಾತೆಗೆ 

ಕರ್ಣ ಭರವಸೆಯನಿತ್ತು ಸಂಗ್ರಾಮದೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ಮಾತು ಕದ್ದವನ ಕುಕ್ಷಿಯ ಸೀಳಿದವನ ಮಾತೆಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಾತು ಕೊಟ್ಟವನ ಮಾವನ ಬೇಗ 

- ಕರೆತಾರೆ ಕಾಮಿಸಿಕಮಲಣಪಿತನ 
(ಬೆ-೯೩-೩) 

೩೪೯೦. ಮಾದಿಗ - ಮಲಹರ ರಂಗ ನಿನ್ನ 

ಮನೆಯ ಮಾದಿಗ ದಾಸ 

- ದಾಸ ದಾಸರ ಮನೆಯ ದಾಸ (ಬೆ-೨೩-೩) 

೩೪೯೧. ಮಾಧವ - ವನಜಾಕ್ಷ ಮಾಧವ 

ವಸುದೇವ ತನಯ ಸನಕಾದಿ ಮುನಿವಂದ್ಯ 

ಸಾಧುಜನಪ್ರಿಯ 

- ಲಾಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೧) 

- ಮಾಧವನೆ ಎನ್ನ ನಡವಳಿಯಲ್ಲಿ ಹುರುಳಿಲ್ಲ 

ಓದುವುದು ನಿನ್ನ ನಾಮಸ್ಕರಣೆಯೆ ಎಲೆ ದೇವ 

ದ ನಿನ್ನ ನಾಮ ವಾಲ್ಯೀಕಿಯನುದ್ಧರಿಸಿದೆ 
(ಸ-೧೪೫-೩) 

- ಬಾಧಿಸುವಾ ಯಮನ ಬಾಧೆ ಬಿಡಿಸು 

ಮಾಧವಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨) 

- ಕೇಶವ ನಾರಾಯಣ ಮಾಧವ ಗೋವಿಂದ 

ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

ನಾ ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

ನ ಮಂದರೋದ್ಧರ ಮಧುಸೂದನ ಮಾಧವ 

ಗೋವಿಂದ ರಕ್ಷಿಸು ಬಾಡದಾದಿಕೇಶವ ರಾಯ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ನಾನೇನು ಬಲ್ಲೆ ನಿಮ್ಮ ಮಹಿಮೆಗಳ ಮಾಧವ 

:- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-ಪ) 

- ಬಿಡಿಸೊ ಎನ್ನ ಬಂಧ ಪಾಶವ ಪೊಡವಿ 

ಗೊಡೆಯ ನಾರಸಿಂಹ ಮಾಧವ ಹೇ ಬಿಸರು 

ಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

- ನುಡಿನುಡಿಗೆ ಮಾಧವನ ಬಿಡದೆ ಕೊಂಡಾಡು 

ವರ ಗೊಡವೆ ಬೇಡೆಂದ ಯಮ ತನ್ನ ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

ಎ ಅರ್ತಿಯುಳ್ಳವರೆಲ್ಲ ಕೊಳ್ಳಿ ಬೇಕಾದರೆ ನಿತ್ಯ 


೬೧೯ 


ಮಾಧವನೆಂಬ ಅಚ್ಚ ಮಾವಿನ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೧) 

ದ ಏದರಾಲಸ್ಯಮೇಳೇಳು ಮಾಧವನೆ ಕಲುಬ 

ಗಿರಿಯಲ್ಲಿ ಬಳಲಿ ಪವಡಿಸಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಸಿರಿಯೊಳಗೆ ಮಾಧವನೊ ಹಿರಿಯರೊಳು 

ರೋಮಶನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

೩೪೯೨. ಮಾನ - ಮಾನಾಭಿಮಾನಗಳ 

ಹಿಡಿಯುವನೆ ಯೋಗಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೨) 

- ದುರಾಸೆಗಾಗಿ ಮಾನ ಬಿಟ್ಟುಕೊಂಡು 

ಕುದಿವೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಲೋಲಾಕ್ಟಿಯ ಮಾನಭಂಗಕ್ಕೊದಗಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಬಿಡದೆ ದ್ರೌಪದಿಮಾನ ಕಾಯ್ದೆನೆಂಬ ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೨) 

- ಇಂದೆನ್ನ ಮಾನ ಅಭಿಮಾನವನು ತಂದೆಯೆ 

ಮುಕುಂದ ನಿನಗೊಪ್ಪಿಸಿದೆನೊ 

- ವಾಸುದೇವಾಯ ನಮೋ (ಬೆ-೯೦-೮) 

- ಮಾನದಾನವನ ನಾಲ್ಕೈಯ ಮುಡಿಗಟ್ಟವನ 

ಮಾನ ಉಳುಹಿದವನಾವನು 

- ಆತನೇ ಪರಮಾತ್ಯ ಪರತತ್ತ್ವ 
(ಬೆ-೭೪-೧) 

- ನೀನಾವ ಬಾಂಧವನೊ ನಿಖಳ ಯಾದವ 

ರೊಳಗೆ ಮಾನಭಿಮಾನ ಇನಿತಿಲ್ಲ ನಿನ್ನೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-ಪ) 

- ಮಾನದಾನವನ ನಾಲ್ಕೈಯ ಮುಡಿಗಟ್ಟವನ 

ಮಾನ ಉಳುಹಿದವನಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೧) 

- ಮಾನ ಮರುಳಾದವನ ಮರ್ದಿಸಿದ ಬ್ರಹ್ಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹತ್ಯೆ ಮಹಿಗೆ ಇಳುಹಿದನಾವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೧) 

- ಕುಂಭಿನೀದೇವಿ ತಾ ಬಂಧನವ ಕಳೆದಳು 

ಅ೦ಬುಜಾಕ್ಷಿ ದ್ರೌಪದಿಯು ಮಾನ ಉಳುಹಿ 

ಕೊಂಡಳು 

- ನಂಬು ನಾರಾಯಣನ (ಬೆ-೫೩-೨) 

- ಮಾನದಲಿ ಮನವ ತಗ್ಗಿಸಲುಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೩) 

೩೪೯೩. ಮಾನಗೆಡು - ಶ್ವಾನಗಿ೦ತಲು ಬಲು 

ಮಾನಗೆಟ್ಟು ನಾ ದೀನನಾಗಿ ಮನೆಮನೆಗಳ 

ತಿರುಗಿ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೨) 

೩ಓರ೯೪. ಮಾನವ - ಮಾನವರು ಹೀನ 

ಮಾರ್ಗದೊಳು ಮುಳುಗಿಹರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 

- ಮೃಗ ಮಾನವಾಕಾರ ಕಾಗಿನೆಲೆಯ ಆದಿ 

ಕೇಶವನಲ್ಲದೆ ಮಿಗು ಬಂಧುಗಳದಾರಿಗಾರಿ 

ದ್ದರೇನು 

ದ ಬಂ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

- ಕುಲದಲಿ ವಸಿಷ್ಠನೋ ಹೇಳೆಲವೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ಶ್ವೇತಗಜ ಮಹಿಷ ಮಾನವ ನೆಗಳು 

ವೇಣುಸಂಜಾತಾಶ್ವ ವೃಷಭವಾಹನರು 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೪) 

- ನಾನು ನೀನು ಎನ್ನದಿರೋ ಹೀನ ಮಾನವ 

- ನಾನು ನೀನು ಎನ್ನದಿರೊ (ಬೆ-೧೪೦-ಪ) 

ನ ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರಿಲ್ಲ 

ಭ್ರಷ್ಟಮಾನವ ಹಣೆಯ ಬರೆಹವಲ್ಲದೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-ಪ) 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ ಧರೆಯೊಳಗುಳ್ಳ ಮಾನವರೆಲ್ಲ 

ಭಜಿಸಿರೊ 


೬೨೦ 


- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.ಪ) 

- ಬೆರೆಯದಿರು ಬೆರೆಯದಿರು ಎಲೆ ಮಾನವಾ 

- ಬೆರೆಯದಿರು ಬೆರೆಯದಿರು (ಬೆ-೧೪೩-ಪ) 

- ಮೆರೆಯದಿರು ಮೆರೆಯದಿರು ಎಲೆ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-ಪ) 

- ಹೀಗಾರ ಪೋಲ್ಡೆ ಹೇಳೆಲೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

- ನಿನ್ನ ಶುಭಮತಿಯ ಹವಣೇನು ಹೇಳೆಲೊ 

ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

- ನಿನ್ನ ಸಿರಿಯ ಹವಣೇನು ಹೇಳೆಲೊ 

ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-ಪ) 

- ಮಾನವಮೃಗೇ೦ದ್ರ ರಾಮಚಂದ್ರ ರಕ್ಷಿಸಯ್ಯ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-ಪ) 

- ಕ್ಷುದ್ರ ಮಾನವ ನಿನ್ನ ಸಿರಿಯ ಹವಣೇನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

- ರಾಕೇಂದುಮುಖಿಯ ದ್ರೌಪದಿಯ ಮಾನವ 

ಕಾಯ್ದೆ ಆಕೆಗಕ್ಷಯವಿತ್ತೆ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮.೩) 

- ತಾನು ತನ್ನವರೆಂಬ ಮಾನವರ ಸಲಹಿದ 

- ಆನೆಯ ನೋಡಿರಯ್ಯ (ಬೆ-೧೫೬-ಅ) 

- ವೇಳೆ ವೇಳೆಗೆ ಬರುವ ಒಲಿದ ಹೆಂಡತಿ 

ಬಿಟ್ಟು ಸೂಳೆಯನೆ ನಂಬುವರು ಹೀನ 

ಮಾನವರು 

- ಕಅಯೇರಿ ಬಂತು (ಬೆ-೧೩೦-೩) 

- ಮಾನವರಿಗೆ ಬಾಹುದು ಪರಿಹರಿಸುವ 

ಪರಮಾತ್ಮನೆಂದೆನಿಸುವ ಮುರವೈರಿಯ ಬಿಡದಿರು 

ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೪೪-೨) 

೩೪೯೫. ಮಾನವವು ೃಗೇಂದ್ರ (ನರಸಿಂಹ) - 

ಮಾನವಮ ಗೇಂದ್ರ ರಾಮಚಂದ್ರ ರಕ್ಷಿಸಯ್ಯ 

- ಏನು ಮಾಡಲಯ್ಯ ಬಯಲಾಸೆ- ದಾ 
(ಬೆ-೧೧೮-ಪ) 

೩೪೯೬. ಮಾನಸ - ಜಾಣತನದಿಂ ಕಾಗೆನೆಲೆ 

ಯಾದಿಕೇಶವನ ಮಾನಸದಲಿ ನೆನೆದು ಸುಖಿ 

ಯಾಗೊ ಮನವೆ 

ದ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಭಜರೇ ಹನುಮಂತ೦ ಮಾನಸ ಭಜರೇ 

ಹನುಮಂತಂ 

- ಭಜರೇ ಹನುಮಂತಂ ಮಾನಸ 
(ಸ-೧೯೦-ಪ) 

೩೪೯೭. ಮಾನಹೀನ - ಮಾನಹೀನನಾಗಿ 

ಬಾಳ್ವ ಮನುಜನೇತಕೆ 

ನ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೩) 

೩೪೯೮. ಮಾನಿನಿ - ತನುವು ತನ್ನದು ಎಂದು 

ತನಯ ಮಾನಿನಿಯರ ಇನಿತು ಎನಗೆ ಗತಿ 

ಯೆಂಬುವ ಮೂಢನೆ 

- ಹೇಗೆ ನೀ ದಾಸನಾದೆ (ಬೆ-೨೨-೨) 

-. ಮಾನಿನಿ ಮನಸದು ನಿಧಾನವಿರದಿರೆ 

ಮಾನಾಭಿಮಾನಗಳುಳಿದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

- ಮಗುವ ತಡೆಯಬಾರದೆ ಮಾನಿನಿಯರು 

ಸುಗುಣ ಚೆನ್ನಿಗನೆಂಬ ಸೊಬಗುಳ್ಳ ಮಗುವ 

- ಮಗುವ ತಡೆಯಬಾರದೆ ಮಾನಿನಿಯರು 
(ಸ-೧೯೭-ಪ) 

೩೪೯೯. ಮಾನಿಸ - ಮಿಳಿತ ಮಾನಿಸ ಪಿಂಡ 

ಪೂರ್ವಕರ್ಮದಿಂದ ನೆಲಕೆ ಬೀಳಲು ಅದು 

ಸಲಹ ರಕ್ಷಿಪುದೆ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೨) 


೩೫೦೦. ಮಾಯ/ಮಾಯೆ - ಕಾಯವನ್ನು 


ನಂಬದಿರು ಮಾಯಕೆ ಮರುಳಾಗದಿರು 
- ಸಾರಿ ದೂರಿ ಹೇಳುತೇನೆ 


(ಸ-೨೪೮-೪) 

- ಮಾಯ ಪಾಶದ ಬಲೆಯೊಳಗೆ ಸಿಲ್ಕಿರು 

ವಂಥ ಕಾಯಪಂಚೇಂದ್ರಿಯಗಳು ನಿನ್ನವು' 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ಹೆತ್ತ ತಾಯಿಗಿಂತ ಅತ್ಯಧಿಕ ಮಾಯವುಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-ಪ) 

- ಪಂಕಜನ ತಾಯಿ ಸುತನ ಅಂಕದಲ್ಲಿ ಹುಟ್ಟಿ 

ಜಗವ ಮಂಕು ಮಾಡುತಿಪ್ಪ ಮಾಯೆ ಹತ್ತು 

ಶಂಕೆಯ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

- ಘನವಾದ ಇಂದ್ರಜಾಲದ ಮಾಯೆಯೆನ್ನುತ 

ಬಿನುಗು ಸಂಸಾರದ ಮಮತೆಯ ಬಿಡುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

- ವಿಕಟ. ವಧುವಿನ ಮಾಯೆ ಗೆಲಿದ 

ರುಕುಮಾಂಗದನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ನೀ ಮಾಯೆಯೊಳಗೊ ನಿನ್ನೊಳು 

ಮಾಯೆಯೊ 

- ನೀ ಮಾಯೆಯೊಳಗೋ (ಬೆ-೪೭-ಪ) 

- ಯತಿಯೆ ನೀ ನೋಡಯ್ಯ ಶರಣಾಗತನ 

ತೊಡೆಯಿ೦ ಮಾಯವಾದ 

- ಮಗುವು ಕಾಣೀರಯ್ಯ (ಸ-೧೯೯-೫) 

- ನಿನ್ನ ಮಾಯದೊಳು ಸಿಲ್ಕಿದ 

ಎನ್ನ ನುದ್ಧರಿಸೊ ಸುಪ್ರಸನ್ನ 11 2120ಊಜಿ 

- ಎಷ್ಟು "ಪ್ರೀತಿಯೊ ಮನಕೆ (ಸ-೫೨-೫) 

- ಮಡದಿ ಮಕ್ಕಳು ಎಂಬ ಮಾಯಾ ಸಂಸಾರಕ್ಕೆ 

ಸಡಗರವಗೊಂಡು ಬರಿದೆ ಭ್ರಮಿಸಲೇಕೆ' 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೨) 

- ಸಕಲ ಜೀವರಾಶಿಗಳ ಕಲ್ಪಿಸುವ ಬೀಜ 

ಸುಖದಿಂದ ಮಾಯಾಂಗನೆಯರೊಡಲೊಳು 

- ಜಗದ೦ತರ್ಯಾ£ಮಿ ಎಂ೦ಂತೆ೦ದು 
(ಬೆ-೫೮-ಬ 

- ಸುರಪತಿಯು ಗೌತಮನ ಸತಿಗಾಗಿ ಕಪಟದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಧರಿಸಿ ಮಾಯವೇಷ ಧರೆಗೆ ಬಂದ 

_- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಹೇಸಿಕೆಯೊಳಿರ್ದ ಸಂಸಾರವೆಂಬುವ 

ಮಾಯಪಾಶದಿಂದಲಿ ಬಿಗಿವರೇ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 

- ದಾಯದಲಿ ಶಕುನಿಯೋ. ಮಾಯದಲಿ 

ಕಂಸನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 

ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 

ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ತನುಮಾಯಾ ರೂಪವ ತೋರಿದನಾ 

ಕಾಗೆನೆಲೆಯಾದಿಕೇಶವನು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧೦) 

- ಮರೆಯ ಮಾಯಾಮಯದ ತೆರೆಯ ಹಿಡಿದು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 

- ಬಂದು ಬ೦ದು ಭ್ರಮೆಗೊಂಡು ಮಾಯಾ 

ಮೋಹಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ 

ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ€ 
(ಬೆ-೨೦-೪) 

ಎದ ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

೩೫೦೧. ಮಾಯಕಾರ - ಏಸು ಮೋಸ ಕಲಿತ 

ಜಾಣನೆ ಯಶೋದೆ ಕೇಳೆ ವಾಸುದೇವ 

ಮಾಯಕಾರನೆ 

- ಬಾಲಕನೆಂಡಿತ್ತಿಕೊಂಡೆನೆ (ಸ-೧೮೩-೩) 

- ಮಾಯಕಾರನು ಒಬ್ಬ ಕಾಯ ಬಡಲಿಗ 

ನೊಬ್ಬ ಕಾಯಗಿರಿವೆತ್ತವರು ಮೂವರವರು 

- ಮೂವರೇರಿದ ಬಂಡಿ (ಬೆ-೧೬೦-೨) 

- ಮಾಯಕಾರಗೆ ರೂಪ ಕಾಯ ಬಡಲಿಗ 

ಚೆಲ್ವ ಕಾಯಗಿರಿ ಪೊತ್ತವನು ಕಡು ಧರ್ಮಿಯು 


೬೨ 


_- ಮೂವರೇರಿದ ಬಂಡಿ (ಬೆ-೧೬೦-೨) 

೩೫೦೨. ಮಾಯಕಾರಿ - ಗೊತ್ತು ಮಾಯಕಾರಿ 

ಯವಳಿಗೆ ಛೀ ಥೂ ಎಂಬರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

೩೫೦೩. ಮಾಯಾಜಾಲ - ಮಾಯಾಜಾಲವ 

ಕಲಿತ ಮನುಜನಿಗೆ ಕಾಯಕಷ್ಟವು ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೪) 

೩೫೦೪. ಮಾಯಾಪತಿ - ಸಾಯಕವದು ತೀವುದಿ 

ಬರುತಿರೆ ಕಂಡು ಮಾಯಾಪತಿಯು ಭೂಮಿ 

ಯನೊತ್ತಿ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

೩೫೦೫. ಮಾಯಾವಾದಿ - ಸಾಧು ಸಜ್ಜನರ 

ನೋಯಿಸಿದ ಮಾಯಾವಾದಿಗೆ ನರಕವು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೫) 

೩೫೦೬. ಮಾಯಿ (ಕುತಂತ್ರಿ) - ಕಲಿಯುಗದಲಿ 

ತುರೀಯಾಶ್ರಮವನೆ ಧರಿಸಿ ಕಲುಷದ ಮಾಯಿ 

ಗಳನು ಸೋಲಿಸಿ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭. ೩) 

- ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 

ಬೌದ್ಧ ಚಾರ್ವಾಕ ಮಾಯಳ ಜರಿದಗೆ 

- ಜಯ ಮಂಗಲಂ ನಿತ್ಯ (ಬೆ-೧೭೧-) 

೩೫೦೭. ಮಾರಜನಕ - ಮಾರಜನಕ 

ಕಾಗಿನೆಲೆಯ ಆದಿಕೇಶವನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾ ರಮಣ 
(ಸ-೨೦೦-೩) 

೩೫೦೮. ಮಾರಣ (ಕೊಲೆ) - ಮಾರಣ ಕ್ರತು 

ಸಂಪೂರಣ ಕಂಸ ಸಂಹಾರಣ ಭುಜಬಲ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 

೩೫೦೯. ಮಾರಪಿತ (ಕೃಷ್ಣ - ಮಾರಪಿತ 

ಕಾಗೆನೆಲೆಯಾದಿಕೇಶವ ಪಾದವಾರಿಜವ 

ನಂಬಿದವ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಾರಪಿತ ಕಾಗೆನೆಲೆಯಾದಿಕೇಶವ ರಾಯ 

ಕಾರಣಕೆ ಕರ್ತ ನೀ ಕಡೆಹಾಯಿಸಯ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬಿ-೧೦೯-೫) 

- ಮಾರಪಿತ ಕಾಗೆನೆಲೆಯಾದಿಕೇಶವನಂಫ್ರಿ 

ವಾರಿಜವ ನೆರೆನಂಬದವನೆ ಕುರುಬ 

- ನಾವು ಕುರುಬರು (ಬೆ-೧೫೨-೫) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಂಗ 

ಧೀರ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

೩೫೧೦. ಮಾರಹರ (ಈಶ್ವರ) - ಭೋಜ 

ವರಭೃಗು ಕಪಿಲ ಮಾರಹರ ಗೌತಮಜಾನುಜ 

ಯಷಿ ಕೌಶಿಕ ವಸಿಷ್ಠ 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೬) 

೩೫೧೧. ಮಾರಿ - ಮಾರಿ ಮಸಣಿಗಳಂತೆ 

ಕೂಳನ್ನು ತಿಂಬರಂತೆ 

- ಆರಿಗಾದರು ಪೂರ್ವಕಮನಂಜಡದು 
(ಬೆ-೧೦೮-೧) 

- ಮಿಕ್ಕ ಮಾರಿ ಮಸಣಿ ಚೌಡಿ ಭೈರವದೇವ 

- ಕಣಿಯ ಹೇಳಬಂದೆ ನಾನು (ಬೆ-೭೨-೧) 

- ಎಕ್ಕನಾತಿ ಎಲ್ಲಮ್ಮ ಮಾರಿ ದುರ್ಗಿ ಚೌಡಿ 

ಯರ ಅಕ್ಕರೆಯಿ೦ದಲಿ ಪೂಜೆಮಾಡಲೇಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

- ಕಂಡರೆ ಸೇರದ ನಾರಿ ಕೆ೦ಡವನುಗುಳುವ 

ಮಾರಿ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

೩೫೧೨. ಮಾರಿಸು - ಒಡಲು ತುಂಬಿ ಮಿಕ್ಕ 

ಅನ್ನವ ಮಾರಿಸಿ ಒಡವೆಯ ಗಳಿಸುವ ಕಡು 

ಲೋಭಿ ಶೆಟ್ಟಿ 

ದ ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೨) 

೩೫೧೩. ಮಾರು - ಅಪ್ಪರೂಪವಾದ ಕಜ್ಜಾಯ 

ರಾಶಿಗಳ ಛಪ್ಪನ್ನ ದೇಶಕೆ ಮಾರುವ ಶೆಟ್ಟಿ 

ನ ಬಂ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೧) 


೬೨೩ 


-. ನೂರೆಂಟು ಕೆಳದಿಯರು ನಾವು ಕ್ಷೀರ 

ಮಾರಿಕೊಂಡು ಬರುತ 

-. ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೪) 

- ಮಾರಿದರು ಧರ್ಮದೇವತೆಗೆನ್ನ ವಲ್ಲಭರು 

- ವಾಸುದೇವಾಯ ನಮೋ (ಬೆ-೯೦-೫) 

ಎ ಗರುವದಲ್ಲಿಹೆನೆಂಬುದರಿತೆನ್ನ ನಿನ್ನ ದಾಸರಿಗೆ 

ಮಾರಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೩೫೧೪. ಮಾರುತ - ದಶದಶನ೦ದ ಏಕಾದಶ 

ಚಂದ್ರಶೇಖರ ದ್ವಾದಶಾದಿತ್ಯರು ಮಾರುತರು 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨) 

- ಕುಸುಮಸೌರಭವ ಎಡೆವೆರಸಿ ಮಾರುತ 

ತೀಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

-..ಎಂಟೆರಡು ಮಾರುತರು ಎಡೆಯೆಡೆಗೆ 

ಬರುತಿರಲು ನ೦ಟರೈವರು ಕೂಡಿ ಆಕ್ರಮಿಸು. 

ತಿಹರು 

- ಏನಿದೆತ್ತಣ ಬಯಕೆ (ಬೆ-೧೩೬-೧) 

೩೫೧೫. ಮಾರ್ಕಂಡೇಯ (ಒಬ್ಬ ಯಷಿ) - 

ಕದನದಲಿ ಕಲಿ ಹನುಮ ಸುಗ್ರೀವ ಜಾಂಬ 

ವಾಂಗದ ಶಬರಿ ದ್ರೌಪದಿಯರು 

_ ಪೂಸರನ ಜನಕನೇ (ಬೆ-೧೬೮-೩). 

- ಚಲದಂಕ ಕೌಶಿಕನು ಕಟಿಲ (ಇಕಪಿಲ?) 

ಮಾರ್ಕಂಡೇಯ ತಳಕಾಲನಯನದವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೩೫೧೬. ಮಾರ್ಗ - ಮುಕುತಿ ಮಾರ್ಗಕ್ಕೆ 

ಯೋಗ್ಯ ನಾನಾದೆನೊ 

- ಬದುಕಿದೆನು ಬದುಕಿದೆನು 
(ಸ-೧೭೧-೨) 

- ಸಂಜೀವನವ ತಂದ ವ್ಯೋಮ ಮಾರ್ಗದಿ 

ಬಂದ ಅಂಜದ ಗುಣವಂತನೆ ಹಣುವಂತನೆ 

- ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-(೧) 

- ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು 

ಕರ್ಮವೆಂದಿನಿಪ ಕಾನನವ ಪೊಕ್ಕು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೩-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತಂತ್ರವನ್ನು ಹೇಳಿ ಜ್ಞಾನ ಮಾರ್ಗವನ್ನು 

ಬಿಟ್ಟುಕೊಟ್ಟು 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೫) 

ದ ಆತ್ಮವೆಂಬುದರೊಳಗೆ ಅಮೃತ ಚಿಲುಮೆಯ 

ತೆಗೆದು ನೀತಿ ಮಾರ್ಗವೆನ್ನುವ ಕೊಡನ ಪಿಡಿದು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

- ದೊರೆತನವ ಬಿಡಿಸಿ ಸುಸ್ಥಿರ ಮಾರ್ಗ 

ತೋರಿಸಿದೆ ನರಮಾತ್ರದವನೆನದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ಮನ್ಮಥನೆಂಬ ಖಳನು ಮಾರ್ಗವ ಕಟ್ಟಿ 

ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯_ಪ) 

- ದಿಂಡೆಯ ಮಾರ್ಗದಿ ಮಲತಾಯಿ ಮಗನ 

ಹೊಡೆಯಲು ಮಂಡಲಪತಿ ಏನ ಮಾಡು 

ತಿರ್ದನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಸುಲಲಿತ ತತ್ತ ಎಸನು ಸುಲಭ ಮಾರ್ಗದಿ 

ತೋರೊ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-ಬ) 

- ಮಾನವರು ಹೀನಮಾರ್ಗದೊಳು ಮುಳುಗಿ 

ಹರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 

- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ತಿಯಿಂ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 

- ಅರಿತು ನಡೆಯಅಬೇಕು (ಸ-೭-೨) 

- ಯಾತನೆಯ ಯೋನಿಮುಖ ಮಾರ್ಗ ವಎಡಿದು 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) | 

- ಗಿಳಿ ನವಿಲು ಕೋಗಿಲೆ ವಸ೦ತ ಭ್ರಮರಂಗಳ 

ಬಲದೊಡನೆ ಮದನ ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ (ಬೆ-೯_೧) 

- ಬಿನುಗು ಮಾರ್ಗವನ್ನು ಹಿಡಿದು ಜುಣುಗ 


ಬೇಡಿರೊ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-ಅ) 

- ಆಕಾಶಮಾರ್ಗದಲಿ ತೊಳಲಿ ಬಹ ಅರುಣ 

ನಿಗೆ ಬೇಕೆಂಬ ಚರಣಗಳ ಕೊಡಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 

೩೫೧೭. ಮಾರ್ಗಿ - ಯೋಗವತಾರ್ಗಿ 

ಕಾಗೆನೆಲೆಯಾದಿಕೇಶವರಾಯ 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೩) 

೩೫೧೮. ಮಾರ್ಜನ (ತೊಳೆಯುವುದು) - 

ಮುಖ ಮಾರ್ಜನವ ಮಾಡಿ ಉದ್ಭರಿಸು 

ಊರ್ದ್ವ ಪುಂಡ್ರಕವನ್ನು ಸಕಲ ಮಧುಪರ್ಕ 

- ಪೂಸರನ ಜನಕನೇ (ಬೆ-೧೬೮-೪) 

೩೫೧೯. ಮಾರ್ಬಲ (ಶತ್ರು ಸೈನ್ಯ) - 

ಹದಿನೆಂಟು ಕ್ಷೋಣಿ ಮಾರ್ಬಲವ ಹದಿನೆಂಟು 

ದಿನ ಕದನ ನಾಟ್ಯದ ಕೇಳಿಕೆಯನಾಡಿಸಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 

೩೫೨೦. ಮಾಲೆ - ರಂಜಿಪ ಕುಸುಮದ ಮಾಲೆ 

ತಂದಿಡುವೆ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೩) 

- ದುರುಳ ದೈತ್ಯನ ನಿಡುಗರುಳ ಮಾಲೆಯ 

ಮುಂಗೊರಳೊಳು ಧರಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೪) 

- ನೀಲವರ್ಣದ ನಿಜದಾನೆ ಸ್ವರ್ಣ ಮಾಲೆ 

ಗಳಿಟ್ಟು ಮೆರೆವ ಚಲುವಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೨) 

೩೫೨೧. ಮಾವ - ಉರೆ ಪೂತನಿಯ ಹೀರಿ 

ಮಾವ ಕಂಸನ ಕೊಂದ ಸಿರಿಂತಾದಿ 

ಕೇಶವನವೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

- ಜತನವೆಂಬೊ ಅತ್ತೆ ಮಾವ ಜೊತೆಗೆ 

ಹುಟ್ಟಿದಣ್ಣ ತಮ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕರೆತರಿಸಿದ ಮಾವನ ಕೊಂದಾತನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೩) 

- ಮಾವ ಕಂಸನ ಕೊಂದು ಮನುಜ ವೇಷದಲಿ 

ಗಾಂಡೀವಿಯಾ ರಥದ ಬ೦ಡಿಯ ಬೋವನಾದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

- ಮಾವ ಅತ್ತೆಯು ನೊಂದು ಅತ್ತಿಗೆಯು 

ಜರೆದು ಹೇವವನಿಕ್ಕಿ ಚೂರ್ಣವ ಮಾಡಲು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

- ಭಾವ ಮೈದುನ ಬಾರೊ ಮಾವ ಬೀಗನ 

ಅನುಜ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೨) 

- ಮಾವನ ಮಡದಿಯ ಸೊಸೆಯ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ (ಜೆ-೧೦೬-೨) 

- ಮಾವನ ಕೊಂದು ಮತ್ತೈವರ ಸಲಹಿದ 

ದೇವ ಕೃಷ್ಣನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೮) 

- ಆವಾಗ ನೋಡಿದರೂ ಎನಗೆ ಹಿತರಿಲ್ಲೆಂದು 

ಮಾವ ಹೊರಗಾಡುವನು ಚಿಕ್ಕ ನುಡಿಗಳನು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

- ಮಾವನ ಮನೆಯೊಳಗೆ ಕೋವಿದರಿರ 

ಬಹುದೆ 

- ಮಾವನ ಮನೆಯೊಳಗೆ (ಬೆ-೧೪೬-ಪ) 

- ಉತ್ತರಾಯಣ ಮಾವನ ಮಗಳನಿಳುಹಿದನ 

ಹೊತ್ತು ಹೋಗದು ಎನಗೆ ತೋರೆ ತರಳಾಕ್ಷಿ 

- ಬಲ್ಲವರು ಸೀವು ಪೇಳರಯ್ಯ 
(ಬೆ-೧೫೦-೧) 

- ಮಲೆತು ಮಾವನ ಕೊಂದು ನಿಂದೆ ಇಂಥ 

ಇಳಿಯಬಾರದ ಭೂಮಿಗಿಳಿದ ನಾರಸಿಂಹ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಚಿಕ್ಕ ಮಗುವು ತಾನಾಗಿ ಮಾವನ ಮಸ್ತಕ 

ವನು ಬಗೆದನ ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ (ಬೆ-೯೫-೧) 

 ಹಿರಿಯಣ್ಣನಯ್ಯನ ಮೊಮ್ಮನ ಮಾವನ 


ತರೆದೊಟ್ಟಿದನ ಹಗೆಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ಮಗಳ ಮಗಗೆ ಮೈದುನನಾಗಿ ಮಾವನ 

ಜಗವರಿಯಲು ಕೊಂದ ಕುಲಗೇಡಿ ಗೋವಳ 

- ಏನೆ ಮನವಿತ್ತೆ ಲಅತಾ೦ಂಗಿ 
(ಬೆ-೧೫೪-೨) 

- ಮಾತು ಕದ್ದವನ ಕುಕ್ಷಿಯ ಸೀಳಿದವನ ಮಾತೆಗೆ 

ಮಾತು ಕೊಟ್ಟವನ ಮಾವನ ಬೇಗ 

- ಕರೆತಾರೆ ಕಾಮಿಸಿಕಮಲಖಪಿತನ 
(ಬೆ-೯೩-೩) 

- ಸಮರದಲಿ ರವಿಸುತನ ರಥಕೆ ಸೂತನ 

ಮಾಡಿ ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೭) 

- ಹರಿಗೆ ಮಾವನು ಆದ ಹರಿಗಳಿಛು ತಾನಾದ 

ಹರಿಯು ತನ್ನೊಳಗೆ ತಾ ಹರಿಯೊಳಗೆ ಇಪ್ಪ 

- ಮೂವರೇರಿದ ಬಂಡಿ (ಬೆ-೧೬೦-೩) 

- ಸುತನ ಮೇಲಣ ಮೋಹಕಂಜಿ ಹೇಳದಲೆ 

ಇಹ ಗತಲೋಚನದ ಮಾವನು 

- ವಾಸುದೇವಾಯ ನಮೋ  (ಬೆ-೯೦-೩&) 

೩೫೨೨. ಮಾವು - ಅರ್ತಿಯುಳ್ಳವರೆಲ್ಲ ಕೊಳ್ಳಿ 

ಬೇಕಾದರೆ ನಿತ್ಯ ಮಾಧವನೆಂಬ ಅಚ್ಚ ಮಾವಿನ 

ಹಣ್ಣು 

- ಹಣ್ಣು ಕೊಂಬುವ ಬನ್ನಿರಿ (ಬೆ-೧೫೭-೧) 

೩೫೨೩. ಮಾಸ - ಹೊತ್ತು ನವಮಾಸ 

ಪರ್ಯಂತ ಗರ್ಭದೊಳು ಅತ್ಯಂತ ನೋವು 

ಬೇನೆಗಳಿಂದಲಿ 

- ಆರು ಸಂಗಡ ಬಾಹೋರಿಲ್ಲ (ಬೆ-೧೫-೧) 

- ತಂದೆಯುದರದಿ ಮೂರು ಮಾಸ 

ತಾಯೊಡಲಿನಲಿ ಸಂದೇಹವಿಲ್ಲ ನವಮಾಸ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೧) 

ಎ ಸೂತಕಾಬ್ಧಿಯಲಿ ನವಮಾಸ ತುಂಬಿರೆ ತನ್ನ 

ಮಾತೆಯುದರದಿ ಬಂದು ಬೆರಸಿ ಬೆಳೆದು 

- ತಾನಾರು ದೇಹವಾರು (ಬೆ-೧೪-೨) 

- ಮಾತೆಯುದರದೊಳು ನವಮಾಸ ಮಲ 

ಮೂತ್ರದೊಳು 

- ಲಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಜನನಿಯ ಜಠರದಿ ನವಮಾಸವು ಫನದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನೀ ಪೋಷಿಸುತಿರೆ ನಾನು 

- ನನ್ನಿಂದ ನಾನೇ ಖನಿಸಿ ಬ೦ದೆನೆ 
(ಬೆ-೫೪-೧) 

- ಒಂದುಕ್ಷಣ ವಾಯುಬರೆ ದುರ್ಗಂಧ ಹೇಸು 

ವುದು ತಂದೆಯೊಡಲೊಳು ಮೂರುಮಾಸ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

-.  ಓಂಬತ್ತು ಮಾಸವು. ಕಳೆದು ಗುಂಡಿ 

ಯೊಳಿಳಿದು ಈ ಕುಂಭಿನಿಗೆ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

೩೫೨೪. ಮಾಸಾಳು (ಶೂರ) - ತಾಳಲ್ಲಲ್ಲಲ್ಲಲ್ಕೊ 

ಮಾಸಾಳಲ್ಲಲ್ಲಲ್ಲಲ್ಯೋ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-ಪ) 

- ಅಂಗಜಪಿತ ನೆಲೆಯಾದಿಕೇಶವ ಅಂತರಂಗ 

ದೊಳಿರುವ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೧) 

- ಚಂದದಿ ಕೂರ್ಮ ರೂಪಿನಿಂದೆತ್ತಿದ 

ಗೋವಿಂದನೆಂಬುವ ಮಾಸಾಳಮ್ಮ 

- ತಾಶಲ್ಲಲ್ಲಲ್ಲಲ್ಯೋ ಮಾಸಾಳಬ್ಲಲ್ಲಲ್ಲಲ್ಯೋ 
(ಸ-೧೧೦-೨) 

- ರೋಷದಿ ದೈತ್ಯನ ಕರುಳ ಕಿತ್ತ ನರಕೇಸರಿ 

ರೂಪಿನ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

- ನೇಮಿಸಿ ಎರಡೇ ಹೆಜ್ಜೆಯೊಳಳಕೊಂಡ 

ವಾಮನ ರೂಪಿನ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ತಾಮಸವಿಲ್ಲದೆ ಕ್ಷತ್ರಿಯರ ಸಂಹರಿಸಿದ ರಾಮ 

ಭಾರ್ಗವನೆಂಬ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೬) 

- ಘನ ಕೋಪದಿ ದಶಶಿರನ ಕತರಿಸಿದ 

ಇನಕುಲ ರಾಮನೆಂಬ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲ್ಲಲ್ಯೋ 


ಹಿ 


(ಸ-೧೧೦-ಬ 

- ಮಾವನ ಕೊಂದು ಮತ್ತೈವರ ಸಲಹಿದ 

ದೇವ ಕೃಷ್ಣನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೮) 

ಅನಿ ಬೌದ್ಧ ರೂಪದಿ ಬಹು ಭ೦ಗಪಡಿಸಿದ 

ರತಿಪಿತನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಶಕಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

ದ ಮಚ್ಚ ರೂಪದಿ೦ದ ಪೋಗಿ ಅವನ ಕೊಂದ 

ಅಚ್ಯುತರಾಯನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ದೂಡಿ ಧ್ವಂಸವ ಮಾಡಿ ರೂಢಿಯ ತಂದ 

ಕಾಡು ವರಾಹ ರೂಪಿ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

- ಅಲ್ಲಲ್ಲೆ ಸೊಲ್ಲಡಗಿಸಿ ವಲ್ಲಭನೆನಿಸಿದ ಬಲ್ಲಿದ 

ಕಲ್ಕಿಯೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

೩೫೨೫. ಮಾಸು (ಕೊಳೆಯಾಗು) - ಉಟ್ಟ 

ಧೋತ್ರವು ಮಾಸಿತು ಮನದೊಳಗಿರುವ ದುಷ್ಟ 

ರೈವರುಗಳಿಂದ ಕಷ್ಟದುರಿತಗಳು ಬಿಟ್ಟು 

ಹೋಗುವ ಹಾಗೆ ಮುಟ್ಟಿ ಜಲದೊಳು ಗಟ್ಯಾಗಿ 

ಒಗೆಯಬೇಕು 

- ನನ್ನವ್ವ ಕಲ್ಲಜಡೆ (ಸ-೧೩೦-೧) 

೩೫೨೬. ಮಾಳವಿ (ಒಂದು ರಾಗ) - ಮಾಳವಿ 

ಶ್ರೀದೇವಿ ಗಾಂಧಾರಿ ಮಲಹರಿ ಸಾಳಗವು 

ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೩೫೨೭. ಮಾಳಿಗೆ ಕಾಳಮ್ಮನವತಾರ 

ಕಡೆಯಲ್ಲಿ ಸಂಸಾರ ಮಾಳಿಗೆ ಮನೆಯಂತೆ 

ಇಂದೇನು ನಾಳೇನು 

- ಶಂಕರನಾರಾಯಣ ಅಡು 
(ಬೆ-೧೭೫-೨) 

-. ಆಳಿದೊಡೆಯನಿಗೆರಡನೆಣಿಸುವಾತಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಒಳ್ಳೆಮಾಳಿಗೆಯ ಮನೆಯು ತುರು ಧನ ಧಾನ್ಯವು 

- ಕಅಯೇರಿ ಬಂತು (ಬೆ-೧೩೦-೩) 

೩೫೨೮. ಮಿಂಚು - ಚಂ೦ಚಲತ್ವ ಬಲವು 

ಫಲವು ಜಾಲ ಕೋಪ ತಾಪದಿಂದ ವಂಚನಾರ್ಥ 

ಹಲವು ಕೆಲವು ಮಿಂಚಿನಂತೆ ಸುಳಿಸುತ 

- ಅಹಹ ಮೋಸಹೋದೆನಯ್ಯ (ಸ-೯-೨) 

ಎ ಪಟ್ಟಿ ಪಟ್ಟಾವಳಿ ದಿವ್ಯ ದುಕೂಲ ಮಿಂಚಿಟ್ಟ 

ವಸ್ತಗಳುಡಲು ನಾನೊಲ್ದೆನೊಲ್ಲೆ 

- 'ದೇಶಾಧಿಪತಿ ನರಹರಿಯೆ (ಬೆ-೨೧-೨೬) 

೩೫೨೯. ಮಿಂಚುಗೂಳು (ಆಕರ್ಷಕವಾದ 

ಆಹಾರ) - ಬಹುಜನದೊಂದಿಗೆ ಕುಳಿತು ನೀ 

ಮಿಂಚುಗೂಳನೆ ತಿಂದು ಬೆಂದೊಡಲ ಹೊರೆದು 

ಕಾಲವ ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೩೫೩೦. ಮಿಂಡ - ಗಂಡನಂತೆ ಮನೆಗೆ 

ಬಂದನೆ ಯಶೋದೆ ಕೇಳೆ ಮಿಂಡನಂತೆ ಕಣ್ಣು 

ಹೊಡೆದನೆ ಕ 

- ಬಾಲಕ್ಶನೆಂದೆತ್ತಿಕೊಂಡೆನೆ (ಸ-೧೮೩-೨) 

೩೫೩೧. ಮಿಂಡಿ - ಮಿಂಡಿ ಪೆಣ್ಣನು ಸಭೆಯಲ್ಲಿ 

ಸೀರೆ ಸುಲಿಯಲು ಗಂಡರೈವರು ನೋಡಿ ಏನು 

ಮಾಡುತಿರ್ದರಯ್ಯ 

೫. ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

೩೫೩.೨. ಮಿಗಿಲಾಗು - ಪೊಸ ಪೀತಾಂಬರ 

ಉಡಿಸಿ ನವರತ್ನವಂ ತೊಡಿಸಿ ವಸುಧೆಯೊಳು 

ಮಿಗಿಲಾಗಿ ನಿಲಿಸಿದಳೋ ನಮಿಸಿ 

- ಯಾಕೆಲೊ ರ೦ಗ ಸಿನಗಿ೦ಂತ ನಟನೆಯ 

ಮಾತು (ಸ-೨೧೬-೨) 

೩೫೩೩. ಮಿಗಿಲು - ನೆಗೆನೆಗೆದಾಡಲು ಕುಣಿ 

ಯಲು ನಿನಗಿನ್ನು ಮಿಗಿಲಾದ ಮುಕುತಿ ಯುಂಟೇ 

ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

೩೫೩೪. ಮಿಗು - ಮೃಗ ಮಾನವಾಕಾರ 

ಕಾಗಿನೆಲೆಯ ಆದಿಕೇಶವನಲ್ಲದೆ ಮಿಗು ಬಂಧು 

ಗಳದಾರಿಗಾರಿದ್ದರೇನು 

ದ ಬ೦ಧುಗಳದಾರಿಗಾರಿದ್ದರೇನು 


ಹಿನ 


(ಸ-೧೭೩-೩) 

- ಮಿಕ್ಕ ಮಾರಿ ಮಸಣಿ ಚೌಡಿ ಭೈರವದೇವ 

- ಕಣಿಯ ಹೇಳಬಂದೆ ನಾನು (ಬೆ-೭೨-೧) 

-. ಮಿಕ್ಕ ನರರ ಪಾಡಿದೇನು ನೀವು ಬರಿದೆ 

ಭ್ರಾಂತರಾಗಬೇಡಿರೊ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಓಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 

ದ ಬಂ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೨) 

- ಅನವರತ ನಾಭಿಯೊಳು ಶತಪತ್ರವಿಹಗೆ 

ಮಿಕ್ಕಿನ ಪೂವ ಮುಡಿಸಲೆಂತೈ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೧) 

೩೫೩೫. ಮಿಗೆ - ಕಡಗ ಕಂಕಣ ಗೀರುಗಂಧ 

ಮಿಗೆ ಕಡು ಚೆಲುವಿನ ಬಣ್ಣ ಕುಪ್ಪುಸದಿಂದ 

- ಕೈಯ ತೋರಿದ ಬಗೆಯ (ಸ-೯೧-೨) 

- ಕಾಗಿನೆಲೆಯ ಕನಕದಾಸ ಹೇಳಿದಂಥ 

ಮುಂಡಿಗೆಯ ಮಿಗೆ ಒಳ ಹೊರಗೆಲ್ಲ ಬಲ್ಲ 

ಬಾಡದಾದಿಕೇಶವರಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೬) 

- ಮೃಗ ಚಕ್ರವರ್ತಿ ಬಹುವರನಾಗಿ ಪೋಗುತ್ತಿರೆ 

ಮಿಗೆ ಸತಿಸುತರೇನ ಮಾಡುತಿರ್ದರು 

ದಾ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

- ಮಿಗೆ ಫಣಿಯ ಫಣದಾತಪತ್ರವಿರುವವಗೆ 

ನೆರಳಿಗೆ ಕೊಡೆಯನೇಂ ಪಿಡಿಯಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೪) 

- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಬರಿಡೆ (ಬೆ-೮೬-೧) 

೩೫೩೬. ಮಿಣಿ - ಬಿಟ್ಟು ಆಡುವ ಗೆಣೆಯು 

ಹರಕು ತೊಗಲಿನ ಮಿಣಿಯು 

- ಅಹುದಾದರಹುಡೆನ್ನಿ (ಬೆ-೧೩೧-೫) 

೩೫೩೭. ಮಿತಿ - ಪತಿವ್ರತೆಯರೆಂಬವರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಶತಸಹಸ್ರದಲೊಂದು ಮಿತಿ ಮೀರಿ ಇರುವರೈ 

ಇತರ ಜನರು 

- ಕಅಯೇರಿ ಬಂತು (ಬೆ-೧೩೦-೬) 

- ಆಢಕದೊಳಗಂಬರವನಳೆದು ಲೆಕ್ಕ ಕೂಡಿದ 

ಮಿತಿಯ ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

೩೫೩೮. ಮಿತಿಮೀರು - ಮಿತಿಮೀರಿ ಮನ 

ಹರಿಪದವ ನೆನೆಯದೆ ಪರಸತಿಯರಿಗಳು 

ಹಿದೆನೊ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟಿ ತೊಳಲುವಂಥ 
(ಸ-೭೯-೩) 

೩೫೬೯. ಮಿತ್ರ - ಸಂಕೆಕಾರ ಶತ್ರುಮಿತ್ರರಿಬ್ಬರಿ 

ಗಾಧಾರವೆಂದು ಕುಂಕರದಿಪ್ಪತ್ತೊಂದು ಕೋಟಿ 

ಪಾಶವು 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೫) 

- ಸತಿಯು ಸುತರು ಪುತ್ರಿ ಮಿತ್ರರತಿಶಯದೊಳು 

ತಂದೆ ತಾಯಿ ಅತಿವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಧರೆ ಮಿತ್ರ ಬುಧ ಜನರ ಅಗ್ನಿಸಾಕ್ಷಿಯ 

ಮಾಡಿ ಕರವಿಡಿದು ಧಾರೆಯನೆರೆಸಿಕೊಂಡ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 

- ದಂಡವ ತೆರಿಸುವ ಪುತ್ರ ಹಗೆಗಳಿಗವ ಮಿತ್ರ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

- ಅಪ್ಪನ ಮಿತ್ರನ ಮಗನೆಂಬ ಬೊಮ್ಮನ 

ಬೊಪ್ಪನ ತೋರೆನಗೆ 

- ಓಏಐಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೨) 

- ನಿಂದಳುತ ಜ್ಯೇಷ್ಠರು ಕನಿಷ್ಠ ಭ್ರಾತರು ಪುತ್ರ 

ಬಂಧು ಮಿತ್ರರು 

- ಅಣುಮಹತ್ತಾದ ದೇವ (ಬೆ-೭೧-೨) 

೩೫೪೦. ಮಿಸುಕು - ಮಿಸುಕದಂತೆ ಬಂದು 

ಸೆಳೆದಪ್ಪಿಕೊಂಡು ಕಕ್ಕಸ ಕುಚಗಳ ಪಿಡಿದ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೩) 

೩೫೪೧. ಮಿಳಿತ - ಮಿಳಿತ ಮಾನಿಸ ಪಿಂಡ 

ಪೂರ್ವಕರ್ಮದಿಂದ ನೆಲಕೆ ಬೀಳಲು ಅದು 


ಸಲಹಿ ರಕ್ಷಿಪುದೆ 

- ಮಗನಿಂದೆ ಗತಿಯು೦ಟೆ (ಬೆ-೧೪೫-೨) 

೩೫೪೨. ಮೀ (ಸ್ನಾನಮಾಡು) - ಮೀಸಲಾಗಿ 

ಮಿಂದು ಜಪ ತಪ ಹೋಮ ನೇಮಗಳ ಏಸು 

ಬಾರಿ ಮಾಡಿದರೂ ಫಲವೇನೊ ಅದು 

ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೩೫೪೩. ಮೀನ/ಮೀನು - ಕೆಂಗಣ್ಣ ಮೀನ 

ನಾಗಿ ನಮ್ಮ ರಂಗ ಗುಂಗಾಡಿ ಸೋಮನ 

ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧) | 

- ಗಾಣದ ತುದಿಯೊಳಿರ್ಪ ಭೂನಾಗನ ಕಂಡು 

ಪ್ರಾಣಾಹುತಿಯೆಂದು ಸವಿವ ಮೀನಂತೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩ 

೩೫೪೪. ಮೀಮಾಂಸೆ - ವೇದಶಾಸ್ತ್ರ ಶಬ್ದ 

ತರ್ಕ ಮೀಮಾಂಸೆಗಳ ಓದಿದವನಲ್ಲ ನಿನ್ನಯ 

ಭಕುತಿಗೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೨) 

ಒ೫೪೫. ಮೀರು - ಅ೦ಬುಜೋದ್ಭವನ 

ಬರೆಹವ ಮೀರಲಾರದೆ ನರಬೊಂಬೆ ಗರ್ಭ 

ದೊಳಿದ್ದೆ ವರದಾ ' 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

ದ ಪು೦ಂಡಪೋಕರನ್ನು ಮೀರಿ ದುಂಡು 

ಕುಚಗಳನ್ನು ಪಿಡಿದು 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಯಾರಿಗಾರು ಬಹರು ಸಂಗಡ ಮುಂದೆ 

ಮೀರಿ ನಡೆದ ಸಂಚಿತ ಕರ್ಮವಂತೆ ಮುಂಗಡ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-ಪ) 

- ಮೀರಲಳವಲ್ಲವೋ ಮುನ್ನ ಮಾಡಿದ್ದುದನು 

ಆರು ಪರಿಹರಿಸಿಕೊ೦ಬವರಿಲ್ಲವೊ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತ ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು 

ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಭಜಿಸಿ 
- ಬ್ರಹ್ಮಅಖತವ ಮೀರಿ ಬಾಳ್ಚರು 

. (ಬೆ-೨೫-ಪು . 

- ಪೊಡವಿಯೊಳು ಅಣ್ಣನಾಜ್ಞೆಯ ಮೀರಿ 

ನಡೆಯುತಿಹ ಒಡಹುಟ್ಟಿದವಗೆ ಕೈವಲ್ಯವುಂಟೇ 

- ಆವುದೊಳ್ಳೆಯದೊ ಸಿನ್ನ೦ಗ (ಬೆ-೬೮-೨) 

- ಸಾರತತ್ತ್ವದ ಮತವು ಮೀರಿ ಹೋಹುತಲಿದೆ 

ಆರೈದುಕೊ೦ಂಬ ಅರಸುಗಳಿಲ್ಲವು 

- ಕಅಯೇರಿ ಬಂತು (ಬೆ-೧೩೦-೪) 

- ಆರು ಮೂರು ಹದಿನಾರು ತತ್ತ್ವವ ಮೀರಿ 

ತೋರುವ ಕಾಗೆನೆಲೆಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಪತಿವ್ರತೆಯರೆಂಬವರು ಶತಸಹಸ್ರದಲೊಂದು 

ಮಿತಿ ಮೀರಿ ಇರುವರೈ ಇತರ ಜನರು 

- ಕಅಯೇರಿ ಬಂತು (ಬೆ-೧೩೦-೬) 

- ಎರಡು ನಂದಿಯ ಹೂಡಿ ಗರುಡವಾಹನ 

ನಾಗಿ ಬರುತ ಭೋರಿಡುತಿದೆ ಅರಿಗೆ ಮೀರಿ 

- ಚೀಜ ಮೂರನು ತತ್ತಿ (ಬೆ-೧೬೨-೩) 

೩೫೪೬. ಮೀಸಲು - ಭೂಸುರಪ್ರ್ತಿಯ ಕಾಗಿನೆಲೆ 

ಯಾದಿಕೇಶವನ ಮೀಸಲಿನ ಪಾದಭಜನೆ ಕಡು 

ಲೇಸು ಮನವೆ 

- ಅರಿತು ನಡೆಯಅಬೇಕು (ಸ-೭-೩) 

ದ ಹಾಲ್ಕೊಸರ ಮೀಸಲು ಮುರಿದು ತಿಂದ 

- ನಾರಾಯಣನೆ ಶತ (ಸ-೧೩೮-೩) 

- ಮೀಸಲೂಳಿಗವನು ಮಾಡದೆ ಈ ಪರಿಕ್ಷೇಶ 

ದಿಂದಲಿ ಬಲು ಗಾಸಿಯಾದೆನಯ್ಯ 

- ಕಾಡುವ ದುರಿತಗಳ ನೀ ಅಚಡಿಸೆ೦ದು 
(ಬೆ-೬೦-೨) 

- ಮೀಸಲ ಅನ್ನ ಕೂಸಾಗಿ ಸವಿದುಂಡ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ತುಡುಗು ತಿಂದು ಮೀಸಲಳಿದು ಎಡೆಗೆಡಿಸಿ 

ಓಡಿಹೋದ ನೋಡು 

ದ ಸೈಯೇ ಇದು ಸ್ಕೈೆಯೇ ಗೋಪಿ 
(ಬೆ-೧೦೪-೩) 


ಹ೬೨೯ 


- ಮೀಸಲಾಗಿ ಮಿಂದು ಜಪ ತಪ ಹೋಮ 

ನೇಮಗಳ ಏಸು ಬಾರಿ ಮಾಡಿದರೂ ಫಲ 

ವೇನೊ ಅದು ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧)` ಸ 

- ಮೀಸಲಳಿಯದ ಪುಷ್ಪಮಾಲೆ ಧರಿಸಿ 

ಜಗದೀಶನೆ೦ಬ ಬಿರುದ ಪೊಗಳಿಸಿಕೊಳುತಿಪೆ 

_ ಸಿರಿಯ ಮದವೆ ಮುಕುಂದ | 
(ಬೆ-೬೯-೨) 

- ಶೇಷ ವಿಶೇಷವೆಂದೆನಿಪ ಪರಮಾರ್ಥದೊಳು' 

ಮೀಸಲಳಿಯದ ಪಾಪರಹಿತನಾಗು 

- ನಾರಾಯಣಿನು ಮನವೆ (ಬೆ-೧೪೧-೩) 

೩೫೪೭ ಮೀಸೆ - ಹುಲಿಯ ಮೀಸೆಯ ಪಾಶ 

ಎಡಿದು ಗೋವತ್ಸಗಳು ನಲಿದು ಉಯ್ಯಲೆ 

ಯನಾಡುವವೆ ಹೇಳಾ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೩) 

- ಗಿಡ್ಡ ಮೀಸೆಗಳು೦ಟು ಗರುಡ ಎಂದೆನಬೇಡಿ 

ಒಡ್ಡಿನಪ್ಪಿ ಬಾಹೋದು ವರುಷಕೊಮ್ಮೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೪) 

೩೫೪೮. ಮುಂ - ತನ್ನ ಮುಂಗೋರೆಗಳ 

ಮಸೆದೊಡನೆ ರಕ್ಕಸನ ಬೆನ್ನಟ್ಟಿ ಬರಸೆಳೆದು 

ಸದೆದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

ಓಳಲ೪೯. ಮುಂಕೊಳ್‌ - ಮೂಜಗದ 

ವ್ಯವಹಾರಿ ಮುಂಕೊಂಡು ಭರದ್ವಾಜ ರೋಮಶ 

ಅತ್ರಿ ಗಾರ್ಗೇಯ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

೩೫೫೦. ಮುಂಗಡ - ಯಾರಿಗಾರು ಬಹರು 

ಸಂಗಡ ಮುಂದೆ ಮೀರಿ ನಡೆದ ಸಂಚಿತ 

ಕರ್ಮವಂತೆ ಮುಂಗಡ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೫೫೧. ಮುಂಗುರುಳು - ಕು೦ಂಜರಗಮನೆ 

ಬಾ ಎಂದು ಮುಂಗುರುಳ ತಿದ್ದಿದ 

ದ ಸೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

- ದುರುಳ ದೈತ್ಯನ ನಿಡುಗರುಳ ಮಾಲೆಯ 

ಮುಂಗೊರಳೊಳು ಧರಿಸಿದೆ ಗೋವಿಂದ 

-. ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೪) 

- ತರಳ ಚೆಲುವ ಮುಂಗುರುಳ ಹುಲಿಯುಗುರ 

ಕೊರಳ ಉಂಗುರಗಳ ಬೆರಳ ಕಾಲಿಗೆ ಕಟ್ಟಣಲ 

ನಿಲುವುತಿಹ ದುರುಳತನದಲಿ ತುರುಗಳ 

ಕಾಯ್ದವನ 

- ನೆನೆಯೋ ಏಎಲೆ ಮನವೆ (ಸ-೧೫೩-೧) 

೩೫೫೨. ಮುಂಗೈ - ಮುಂಗೈಯ ಶಕ್ತಿ ಸಾವಿರ 

ತೋಳ ಬಾಣನ ತುರಿಗೆ ಕೃಷ್ಣೆ ತೋಳ 

ಖಂಡಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಮುಟ್ಟದಿರೊ ಎನ್ನ ಮುಂಗೈಯ ಸೆಳವಿಗೆ 

ಮುತ್ತೆಲ್ಲ ಸಡಲುವವೊ ಏ ಮುದ್ದುರಂಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-ಅ) 

ಎ ಅಂಗೈಯ ಒಳಗಿನ ಅನುವಾದ ಪಾಯಸ 

ಮುಂಗೈಯ ಮೇಲಿನ ಕಂಡ ಕಲೆಯ 

- ಮುಟ್ಟದಿರೊ ಎನ್ನನು (ಬೆ-೧೦೨-೩) 

ದ ಮುಂಗೈ ಮೇಲಿನ ಗಿಡುಗ ಎತ್ತಿನ ಮ್ಯಾಲಿನ 

ಧಡಗಳ9 ಹೋಗೆನುತಾನೆ 

- ಎಂಥ ಟವಳಗಾರನಮ್ಮ (ಸ-೪೩-೫) 

೩೫೫೩. ಮುಂಜಾವ - ವಿದುರನಕ್ರೂರ 

ಮುಂಜಾವದಲಿ ಮುಮುಕ್ಷುಗಳು ಬಂದರು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) 


೩೫೫೪. ಮುಂಜಿ - ತೊಟ್ಟಿಲೊಳು ಒರೆಸಿಟ್ಟು 


ಮುದ್ದಾಡಿ ಕಟ್ಟಿ ಮು೦ಜಿ ಮದುವೆಯನು ಮಾಡಿ 

ಉಂಡುಟ್ಟು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

- ಕಟ್ಟಿ ಮು೦ಜಿಯ ಮದುವೆಯನೆ ಮಾಡಿ 

ಹರಸಿ ಉಂಡುಟ್ಟು ಅತಿ ಹರುಷದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 


೬೩೦ 


೩೫೫೫. ಮುಂಡಿಗೆ (ಒಗಟು) - ಕಾಗಿನೆಲೆಯ 

ಕನಕದಾಸ ಹೇಳಿದಂಥ ಮುಂಡಿಗೆಯ ಮಿಗೆ 

ಒಳ ಹೊರಗೆಲ್ಲ ಬಲ್ಲ ಬಾಡದಾದಿಕೇಶವರಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೬) 

- ಹರಿದಾಸ ಕನಕನು ಹಾಕಿದ ಮುಂಡಿಗೆ ಸಿರಿ 

ಆದಿಕೇಶವನಾಣೆ ಬಲ್ಲವರು ಪೇಳಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೩) 

೩೫೫೬. ಮುಂದಕೆ - ಇಂದು ಸೈರಿಸಿರಿ 

ಶ್ರೀಕೃಷ್ಣನ ತಪ್ಪ ಮುಂದಕೆ ನಿಮ್ಮ ಮನೆಗೆ 

ಬಾರನಮ್ಮ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-ಪ) 

- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಣ 

ವನ್ನು ತೆಗಿಸಿ ಹೊಕ್ಕು ಮುಂದಕೆ ಎಳಸಿ 

ಹೊಮ್ಮುವ ಗತಿ ಕಾಣೊ 

- ಐಎಳ್ಯು ಕಾಳನಷ್ಟು ಭಕ್ತಿ (ಬೆ-೧೨-೩) 

೩೫೫೭. ಮುಂದರಿ - ಮುಂದರಿದು ನೋಡು 

ನರರ ತನುವು ದೊರಕಲರಿಯದು 

- ಏನು ಬರುವುದೋ ಸಂಗಡ (ಬೆ-೧೩೭-೫) ' 

೩೫೫೮. ಮುಂದಾಡಿ (ಮುನ್ನಡೆಸುವವನು) 

- ಅಂಧನ ಕೈಯಲಿ ಕೋಲಿತ್ತು ಕರೆದೊಯ್ವ 

ಮುಂದಾಡಿ ತಪ್ಪಿ ಗುಂಡಿಗೆ ಕೆಡಹಲು 

- ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೨) 

- ಅಂಧಕನದು ತಪ್ಪೊ ಮುಂದಾಡಿಯ ತಪ್ಪೊ 

ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲವೋ ದೇವ 

- ನನ್ನಿಂದ ಭೆ ಜನಿಸಿ ಬ೦ದೆನೆ 
(ಬೆ೫೪-೨) 

೩೫೫೯. ಮುಂದುವರಿ - ಅಂ೦ಂದವಹ 

ಸಂಪಿಗೆಯ ಅರಳ ಪರಿಮಳವುಂಡು 

ಮುಂದುವರಿಯದೆ ಬೀಳ್ವ ಮಧುಪನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

೩೫೬೦. ಮುಂದೆ - ಕ೦ಂದರ್ಪಪಿತ ಸೊಂಡೆ 

ಕೊಪ್ಪದ ಆದಿಕೇಶವನ ಮುಂದರಿತು ಭಜಿಸಿ 

ಮುಕ್ತಿಯ ಪಡೆಯಿರಣ್ಣ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೨೪-೫) 

ಎ ಮುಂದೆನ್ನ ಜನ್ಮ ಸಫಲವಾಯಿತು 

- ಬದುಕಿದೆನು ಬದುಕಿದೆನು (ಸ-೧೭೧-೩) 

- ಮುಂದೆ ದಯವಿರಲಿ ಶ್ರೀಹರಿಯೆ ನೊಂದೆ 

ನಾನು 

- ಮುಂದೆ ದಯವಿರಆ ಶ್ರೀಹರಿಯೆ 
(ಸ-೨೧೪-ಪ) 

- ಮುಂದೆ ಭಲಾ ಎಂದು ಹಿಂದೆ ನಿಂದಿಪರನ್ನು 

ಕೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೫) 

- ಮುಂದುದರದಿ ಎಷ್ಟು ಹರ ಬ್ರಹ್ಮ ಸಹಿತು 

ದರದಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಊರ ಮುಂದೆ ಹಿರಣ್ಯಕನ ಕೊರಳ 

ಕೊಯ್ವುದ ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ಸವಗಾಯ 
(ಸ-೭೧-೫) 

- ಕೊಪ್ಪಾನೆ ಕೇಳಿದರಲ್ಲಿ ಕೊಪ್ಪ? ಊರ 

ಮುಂದಿನ ತಿಪ್ಪ 

- ಎಂಥ ಟವಳಗಾರನಮ್ಮ (ಸ-೪೩-೨) 

- ತಂದೆಯ ಮುಂದೆ ಮಗನನು ಬೈದು 

ಭಂಜಿಸಲು 

ದ ನಿನ್ನ ನಾಮ ವಾಲ್ಯೀಕಿಯನುದ್ಳರಿಸಿದೆ 
(ಸ-೧೪೫-೧) 

ಎ ಹುಣ್ಣಿವೆ ಮುಂದಿನ ಬೆಳಗಲಿ ಬಾಹೋದು 

ತಣ್ಣನ ಹೊತ್ತಲಿ ತವಕಗೊಂಬುವುದು 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೧) 

- ತರಣಿ ಶತಕೋಟಿತೇಜನ ಮುಂದೆ ಹೇಗೆ 

ನಾ ಪೆರತೊಂದು ದೀಪವಿಡಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೨) 

- ದೇವಿ ಕೇಳೆನ್ನ ಭಾಷೆಯ ಮುಂದೆ ಅರ್ಜುನಗೆ 

ನಾವೆ ಸಾರಥಿಯಾಗಿ ಸಲಹುವೆವು 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಪಗಲಿರುಳು ಸಾಮಗಾನಪ್ರಿಯನ ಮುಂದೆ 

ಗೀತಗಳ ನಾನೇಂ೦ ಪಾಡಲಿ 


೬೩೧ 


- ಅವ ಪರಿಯಆ ನಿನ್ನನೊಅಸಿ 
(ಬೆ-೩೭-೪) 

- ಬರಿಗಾಲ ಭಾರದಲಿ ನಡೆಯಲೊಲದು 

ಮುಂದೆ ಈ 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ಸಾಧು ನರಸಿಂಹ ಕಾಗೆನೆಲೆ ಆದಿಕೇಶವ 

ಮುಂದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ನಿಂದಾಪವಾದ ಘಟಿಸುವುದೈಸೆ ಇದರಿಂದ 

ಮುಂದೆ ಮುಕ್ತಿಯು ನಿಮಗೆ ಸಾಧ್ಯವಹುದೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೭) 

- ಪಗಡಿ ಕುಚದ ಬಾಲೆಯರು ಘುಗಡಿ 

ಹಾಕಿರೆನ್ನ ಮುಂದೆ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

- ಮುಂದೆ ಉಪಮಿತರೋರ್ಮಿತರರಿಯದ 

ಜಪವಿದು ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೩) 

೩೫೬೧. ಮುಕುಂದ - ನಂದನ ಕಂದ 

ಮುಕುಂದಾಬ್ಧಿಶಯನನ ಗೋವಿಂದ ಎನ್ನಿರೋ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-ಅ) 

- ಸಿರಿಯ ಮದವೆ ಮುಕುಂದ ನಿನ್ನ ಚರಣ 

ಸೇವಕನ ಬಿನ್ನಹ ಪರಾಕೆಲೊ ದೇವ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-ಪ) 

- ಗೋವಿಂದ ವೈಕುಂಠವಿಭುವಿಂದು ತಾರಿಸುತ 

ಮುಕುಂದ ಮುಕುತಿಯನೊದಗಿಸೈ 

- ಅಣುಮಹತ್ತ್ವಾದ ದೇವ (ಬೆ-೭೧-೨) 

ದ ಇಂದೆನ್ನ ಮಾನ ಅಭಿಮಾನವನು ತಂದೆಯೆ 

ಮುಕುಂದ ನಿನಗೊಪ್ಪಿಸಿದೆನೊ 

- ವಾಸುದೇವಾಯ ನಮೋ (ಬೆ-೯೦-೮) 

- ನೀನುಪೇಕ್ಟೆಯ ಮಾಡೆ ಬೇರೆ ಗತಿಯಾರೆನಗೆ 

ನಿಗಮಗೋಚರ ಮುಕುಂದ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

- ರಾಮ ಗೋವಿಂದ ಹರೆ ಕೃಷ್ಣ ಗೋವಿಂದ 

ದಾಮೋದರ ಹರಿ ವಿಷ್ಣು ಮುಕುಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಾಮ ಗೋವಿಂದ ಹರೆ (ಬೆ-೪೦-ಪ) 

- ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ 

ಶ್ರೀಮುಕುಂದಾರ್ಪಣವ ಮಾಡಿ ಮನೆಯಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಸಿಂಧುಮಥನದೊಳು. ಜನಿಸಿದಳ ಗಂಡ 

ಮುಕುಂದನ ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ಹರಿ ಮುಕುಂದನು ನೀನು ನರಜನ್ಮ ಹುಳು 

ನಾನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೧) 

- ಹೊಂದಿ ಹರಿಯ ಧ್ಯಾನವನು ಮಾಡಿ 

ವಿವೇಕದಿ ಮುಕು೦ದನಿ೦ದ ಮುಕುತಿಯ ಬೇಡು 

ಕಾಣೊ ನೀ ನೋಡು ಕಾಣೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಚೆಂದದಿ ಪಡೆದನ ನಂದನೆಯಳನೊಲವಿಂದ 

ಧರಿಸಿದ ಮುಕುಂದನಿಗೆ 

- ಮಂ೦ಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

೩೫೬೨. ಮುಕುಟ - ಮುಕುಟ ಮಂಡೆಯಲಿ 

ಧ್ರುವಲೋಕ ಭುವನಾವಳಿಯು ನಿಖಿಲ ಶ್ರುತಿ 

ನವರತುನ ನಿಟಲದಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೩೫೬೩. ಮುಕುಟವರ್ಧನ (ರಾಜ) - 

ದುರಿಯೋಧನನವೋಲು ಮುಕುಟವರ್ಧನ 

ನೇನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

೩೫೬೪. ಮುಕುತ/ಮುಕ್ತ - ಮುಕುತರಾದರು 

ಎನ್ನ ನೂರೊಂದು ಕುಲದವರು 

- ಬದುಕಿದೆನು ಬದುಕಿದೆನು 
(ಸ-೧೭೧-೨) 

- ಕಾಗಿನೆಲೆಯಾದಿಕೇಶವನ ಭಕ್ತ ಮುಕ್ತ 

- ಎನ್ನ ನುಡಿ ಮಸಿಯಲ್ಲ (ಸ-೪೭-೩) 


೬೩೨ 


- ತ್ರಾಹಿ ತ್ರಾಹಿ ತ್ರಾಹಿಯೆಂದು ತ್ರೈಲೋಕ್ಯ 

ದೊಡೆಯ ಪುಣ್ಯದಾಯಕನ ಹೊಂದಿ ನೀ 

ಧನ್ಯನಾಗೊ ಮುಕ್ತ ಮಾನ್ಯನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ವಾಸುದೇವನೆಂಬ ಒಳಗಿದ್ದ ಹ೦ಸನ ಸೇರಿ 

ಲೇಸನು೦ಡು ಮೋಸಗೊಳದೆ ಮುಕ್ತನಾಗೊ 

ನೀ ಶಕ್ತನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ರೂಢಿಗೀಶನ ಸೇವೆ ಮಾಡಿದ ಮುಕ್ತರ 

ಈಡಿಲ್ಲವೆಂಬುದನು ಇತರರರಿವರೆ ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

೩೫೬೫. ಮುಕುತಿ/ಮುಕ್ತಿ -. ಮುಕುತಿ 

ಮಾರ್ಗಕ್ಕೆ ಯೋಗ್ಯ ನಾನಾದೆನೊ 

- ಬದುಕಿದೆನು ಬದುಕಿದೆನು 
(ಸ-೧೭೧-೨) 

- ಮುಕುತಿ ದೇಹಿಕ ಸಿಲೀಮುಖನಯ್ಯ 

ಧ್ರುವದೇವ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಸಕಲೈಶ್ವರ್ಯದ ಶ್ರೀದೇವಿ ನಿನ್ನರಸಿ ಬಹು 

ಮುಕುತಿಯಿ೦ಂದಲಿ ಲೋಕ ಪುಟ್ಟಿಸುವ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

- ಮರೆದು ಬಿಡದೆ ಹರಿಯ ನಾಮ ಬರೆದು 

ಓದಿ ಕೇಳಿದವರಿಗೆ ಕರೆದು ಕೊಡುವ ಮುಕ್ತಿ 

ಬಾಡದಾದಿಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೫) 

- ಗುರುವಿನ ವಾಕ್ಯದಿ ಭಕ್ತಿ ಇಹಪರಕದು ಮುಕ್ತಿ 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೪) 

-. ಉನ್ನತ ಕಾಗೆನೆಲೆ ಆದಿಕೇಶವನ ಅನುದಿನ 

ನೆನೆವುದು ಭಕ್ತಿಗಾಗಿ ಪರಮುಕ್ತಿಗಾಗಿ 

-. ಎಲ್ಲರೂ ಮಾಡುವುದು ಹೊಣ್ಣಿಗಾಗಿ 
(ಬೆ-೧೩೪-೯) 

- ಓಲಿದವರ ಕಾಗೆನೆಲೆಯಾದಿಕೇಶವ ರಾಯನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೫) 

- ಹೊಂದಿ ಹರಿಯ ಧ್ಯಾನವನು ಮಾಡಿ 

ವಿವೇಕದಿ ಮುಕುಂದನಿಂದ ಮುಕುತಿಯ ಬೇಡು 

ಕಾಣೊ ನೀ ನೋಡು ಕಾಣೊ 

- ದಾಸನಾಗೋ ಭವಪಾಶ ನೀಗೊ€ 
(ಬೆ-೨೦-೪) 

- ಒಲಿಸಿ ನಿನ್ನನು ತುತಿಸಿ ಮುಕುತಿಯನು 

ಪಡೆದುದಕೆ ಸಲೆ ಶ್ರುತಿಯು ಗಿರಿಜೆ ಅಜಮಿಳನು 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಗೋವಿಂದ ವೈಕು೦ಠವಿಭುವಿಂದು ತಾರಿಸುತ 

ಮುಕುಂದ ಮುಕುತಿಯನೊದಗಿಸೈ 

- ಅಣುಮತ್ತಾದ ದೇವ (ಬೆ-೭೧-೨) 

- ಬಾಡದಾದಿಕೇಶವನೆ ಅನಾಥ ಬಂಧುವೆ 

ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 

ಮುಕುತಿಯನೊದಗಿಸಯ್ಯ 

-. ಅಣುಮತ್ತಾದ ದೇವ (ಬೆ-೭೧-೩) 

- ಬಗೆಗೊಳಿಸಿ ಪ್ರಹ್ಲಾದ ಪಿತನೊಡಲ ನಿನ್ನ 

ಕೂರುಗುರಿನಿಂ ಬಗಿಸಿದಾತ೦ಗೆ ಮುಕುತಿ 

ಯನೀವೆ 

ದ ಆವುದೊಳ್ಳೆಯದೊ ನಿನ್ನ೦ಂಗ 
(ಬೆ-೬೮-೧) 

- ನೆಗೆನೆಗೆದಾಡಲು ಕುಣಿಯಲು ನಿನಗಿನ್ನು 

ಮಿಗಿಲಾದ ಮುಕುತಿಯುಂಟೇ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ತಿಯಿಂ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 

- ಅರಿತು ನಡೆಯಲಅಬೇಕು (ಸ-೭-೨) 

- ಕ೦ದರ್ಪಪಿತ ಸೊಂಡೆಕೊಪ್ಪದ ಆದಿಕೇಶವನ 

ಮುಂದರಿತು ಭಜಿಸಿ ಮುಕ್ತಿಯ ಪಡೆಯಿರಣ್ಣ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೫) 

- ಮುಕ್ತಿ ಸಾಧನಕೆ ಪ್ರಹ್ಲಾದನೋ ನೀನು 

- ಬೆರೆಯದಿರು ಬೆರೆಯದಿರು 


೬೩೩ 


(ಬೆ-೧೪೩-೬) 

- ಸಲೆಮುಕ್ತಿ ಪಾಲಿಸೊ ಆದಿಕೇಶವರಾಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ದನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೫) 

- ವಿತ್ತವನರಸುವಂಗೆ ಮುಕ್ತಿಯೆಂಬುದುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-೧) 

- ಮತ್ತೆ ಬೇವಿನುಡುಗೆಯುಟ್ಟು ಮುಕ್ತಿ ತಾವು 

ಪಡೆವೆವು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೪) 

೩೫೬೬. ಮುಕುರ - ಮುಕುರ ದಂತ್ಯದ 

ಹರ್ಮದೊಳಗಿಂದ ಕಂಸಕನ ಪಕಪಕನೆ 

ತಿವಿದವನನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೩೫೬೭. ಮುಕ್ಕಣ್ಣ (ತ್ರಿನೇತ್ರ) - ಮುನ್ನ ಗೆಲಿದ 

ಬಲ ಮುಕ್ಕಣ್ಣ ಹರನ ಬಲ ತನ್ನ ಲಂಕಿಣಿಯ 

ಕಾವಲಿನ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೩) 

- ದಿಕ್ಕಿನಲ್ಲಿ ಕಾಗೆನೆಲೆಯಾದಿಕೇಶವನ 

ಮುಕ್ಕಣ್ಣನವತಾರ ಹನುಮಂತ ಬಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 

- ಮೂರುಲೋಕದ ಒಡೆಯ ಮುಕ್ಕಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲ ವೇದವಾಕ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

೩೫೬೮. ಮುಕ್ಕಿ (ಮುಖ್ಯ, ಪ್ರಧಾನ) - ಮಸ್ತಕ 

ಬಂದು ಪಾದಕ್ಕೆ ಬಿದ್ದು ಮುಕ್ಕಿ ಯಾವುದು ನೀವು 

ತಿಳಿದು ಹೇಳಿರಣ್ಣ 

- ಶ೦ಕರ ನಾರಾಯಣ ಚಡು 
(ಬೆ-೧೭೫-೭) 

೩೫೬೯. ಮುಕ್ಕು (ಸೇವಿಸುವವನು) - 

ಜ೦ಗಮಸ್ಥಾವರದ ಹೊಲಬನರಿಯದ ಇಂಥ 

ಭ೦ಗಿಮುಕ್ಕುಗಳಲ್ಲ ಲಿಂಗವಂತರಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೩೮-೪) 

೩೫೭೦. ಮುಖ - ಮುಖದಲಿಂದ್ರರು ಅಗ್ನಿ 

ಸಪ್ತ ಯಷಿಗಳು ದ್ವಿಜರು ಮುಖದ್ವಾರದು 

ಸುರಿನಲಿ ಶ್ರುತಿ ಮರುತರು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಮುಖ ಮಾರ್ಜನವ ಮಾಡಿ ಉದ್ಧರಿಸು 

ಊರ್ಧ್ವ ಪುಂಡ್ರಕವನ್ನು ಸಕಲ ಮಧುಪರ್ಕ 

- ಪೂಸರನ ಜನಕನೇ (ಬೆ-೧೬೮-೪) 

ದ ಧ್ವನಿಮುಖಾರ್ಭಟ ಮನಸಿಗಾನಂದವಪ್ಪ 

ದುರ್ಗುಣವನೆಲ್ಲವ ಕಳೆದೆ ಹರಿಯೆ 

- ಹರಿ ಸಿನ್ನ ಪರಮಾರ್ಥ (ಬೆ-೧೭೩-೨) 

- ಯಾತನೆಯ ಯೋನಿಮುಖ ಮಾರ್ಗ ವಿಡಿದು 

- ಎಲ್ಲ೦ದ ಬ೦ದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಶಂಕರನ ಮೊಮ್ಮಗನ ಮುಖ ಸಿರಿಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ಗರುಡನ ಮಾತೆಯಣ್ಣನ ಮುಖ ಪಿಡಿದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

೩೫೭೧. ಮುಖಕಮಲ - ಸುಖವಾದಡೆ 

ಕಾಣುತ ಮುಖಕಮಲವು ವಿಕಸಿತವಾಹುದು 

ಶ್ರೀ ಹರಿ ಕರುಣದಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

೩೫೭೨. ಮುಖದ್ವಾರ - ಮುಖದಲಿಂದ್ರರು 

ಅಗ್ನಿ ಸಪ್ತ ಯಷಿಗಳು ದ್ವಿಜರು ಮುಖದ್ವಾರ 

ದುಸುರಿನಲಿ ಶ್ರುತಿ ಮರುತರು 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೩೫೭೩. ಮುಖ್ಯ (ಪ್ರಧಾನ) - ಆ ಸುಗ್ರೀವ 

ಜಾಮಾತ ಮುಖ್ಯ ಪ್ರಾಣನಾಥ ವಿಶಾಲ 

ಗುಣವಂತನೆ ಹಣುವಂತನೆ 


೬೩೪ 


- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

- ಮೂಲಕವತಾರಕ್ಕೆ ಭೇದವು ಮುಖ್ಯ ಶೀಲ 

ಪಂಡಿತರೊಳಗೆ ಅತಿ ವಾದವು 

- ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-೨) 

೩೫೭೪. ಮುಖ್ಯ (ಪ್ರಧಾನನಾದವನು) - ಶಕಟ 

ಕುಕ್ಕುಟ ಧೇನುಕಾಸುರರ ಪೂತನಿಯ ಬಕ 

ವತ್ಸಹಕ ವೃಷಾಸುರ ಮುಖ್ಯರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೩೫೭೫. ಮುಖ್ಯಪ್ರಾಣ (ಹನುಮಂತ) - 

ಶರಣು ಕುರುಕುಲಾಧೀಶಗೆ ಶರಣು ವೈಷ್ಣವ 

ಮತವಿಲಾಸಗೆ ಶರಣು ಮುಖ್ಯಪ್ರಾಣಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-ಅ) 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ ಧರೆಯೊಳಗುಳ್ಳ ಮಾನವರೆಲ್ಲ ಭಜಿಸಿರೊ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭_ಪ) 

೩೫೭೬. ಮುಗಿ (ಮುಕ್ತಾಯಗೊಳ್ಳು) ದ 

ನಿನ್ನಾಯು ಮುಗಿಯಲು ಯಮದೂತರು 

ಬಂದು ಎಳೆಯುವರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೩) 

೩೫೭೭. ಮುಗಿ (ನಮಸ್ಕರಿಸು) - ಒಂದು 

ಕರವ ಮುಗಿದೆವೆಂದರೆ ಎರಡು ಕರವ 

ಮುಗಿಯಿರೆಂದ 

ದ ಸೈೈಯೇ ಇದು ಸೈೆಯೇ ಗೋಪಿ 
(ಬೆ-೧ಂಳ-ಲ) 

ಎ ಕೊಂಡೆಗಾರಿಕೆಯನ್ನು ಹೇಳಿ ನಡೆದರಿಲ್ಲ 

ಕಂಡಕಂಡವರಿಗೆ ಕೈಮುಗಿದರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೨) 

ನ ಬ೦ಧನಕ್ಕೊಳಗಾದೆವೆಂದು ಹಾಗೆ ಮುಗಿದೆವೆ 

ನೋಡು 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೭) 

೩೫೭೮. ಮುಗಿಲ ಹೊಳೆ (ಗಂಗೆ) - ಗಿಳಿ 

ನಾಯಿಯ ಪೆಸರಿನವರೊಳು ಮುಗಿಲ 

ಹೊಳೆಯ ಹೊಟ್ಟೆಯಲಿ ಪುಟ್ಟಿದವರೊಳು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

೩೫೭೯. ಮುಗಿಲು - ಮೂಡುಗಡೆ ಮುಗಿಲು 

ಕೆಂಪಾದುದಡವಿಂತು ತಾಮ್ರಚೂಡ 

ಕಾಳೋದರವು ಕೋಗಿಲೆಗಳುಲಿಯುತಿರೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

- ಬೆಡಗಿಲಿ ಮುಗಿಲಿಗೆ ಬೆಳೆದು ಬಲಿಯನು 

ಅಡಿಯಿಂದ ಪಾತಾಳಕೊತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೫) 

-. ಹುಡುಗ ಹಾರುವನಾಗಿ ನಮ್ಮ ರಂಗ 

ಬೆಡಗಿಲಿ ಮುಗಿಲಿಗೆ ಬೆಳೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೫) 


೩೫೮೦. ಮುಗುದ - ಮುಗುದನಾಗಿ ಮತ್ತೆ 


ಜನಿಸಿ ಬರುವುದು ಸೊಗಸು ಕಾಣುವುದೆ ಛಿ 
ಮನವೆ 
- ರಾಮ ನಾಮವ ನೆನೆ ಮನವೆ 
ಉ೨೨೨ ೬.೪) 
೩೫೮೧. ಮುಚುಕುಂದ - ಇಂದುಧರಸತಿ 
ಎನುತ ಎಶ್ವಸಂಚಾರ ನಂದಗೋವಿಂದ 
ಮುಚುಕುಂದ ನುತಸಾರ 
- ಲಾಆ ಪಾವನ ಚರಣ ಲಳಅ ಅಘಹರಣ 
(ಸ-೨೨೯-೩) 


೩೫೮೨. ಮುಚ್ಚು ಎ ಗಾಣದೆತ್ತಿನಂತೆ ಕಣ್ಣ ಮುಚ್ಚಿ 


ಪ್ರದಕ್ಷಿಣೆಯ ಮಾಡಿ ಕಾಣದೆ ತಿರುಗುವೆನು 
ಎರಡು ಕಣ್ಣಿದ್ದು ನಾನು 
- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 


- ಸಂದೇಹವಿಲ್ಲ ಕೊಂದರೆ ಒಳಿತು ಕಾಯ್ದ 


ರೊಳಿತೆಂದೆನುತ ಕ೦ಗಳನು ಮುಚ್ಚಿ 

- ವಾಸುದೇವಾಯ ನಮೋ (ಬೆ-೯೦-೮) 

- ಹಿಂದೆ ಮುಂದೆ ಹಸ್ತ ಮುಚ್ಚಿಕೊಂಡು ತಲೆಯ 

ಬಾಗಿ ಕೇಳೆ 

ಎ ಸೈೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೭) 

- ಬಣ್ಣ ಬಣ್ಣದ ಪಕ್ಷಿ ಅದಕೆ ವೆಜ್ಜಗಳುಂಟು 

ಕಣ್ಣು ಮುಚ್ಚಲಿಲ್ಲ ತೆರೆಯಲಿಲ್ಲ 


೬೩೫ 


- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

೩೫೮೩. ಮುಜ್ಜಗ - ಮುಜ್ಜಗನ ಕೊಂಡಾಡೊ 

ಸಜ್ಜನರ ಜೊತೆಗೂಡೊ 

- ಹಿ೦ಗದೆ ಮನ ದಣಿಯ ರ೦ಗನ ಭಜಸೊ 
(ಸ-೨೫೯-೨) 

೩೫೮೪. ಮುಟ್ಟು (ತಲುಪು) - ಒಳಗೆ ಹೊರಗೆ 

ತೋರುತಿಹುದು ಅಳಿದ ವಸ್ತು ಮುಟ್ಟದಿಹುದು 

ಕಳವಳಂಗೆ ಎರಡು ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೩) 

- ಈ ದೇಹ ತಾನು ಸತ್ತ ಗಳಿಗೆ ಮುಟ್ಟಲಮ್ಮರು 

ಬರಿದೆ ನಾವು ವ್ಯಥೆಗೆ ಸಿಕ್ಕಿದೆವೆಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಆದಿಕೇಶವನ್ನ ಮುಟ್ಟಿ ಭಜಿಸಿ ಕಡೆಗೆ ಬಿಡುವರೆ 

ಆತ್ಮ ಕ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಲಿಂಗದ ನೈವೇದ್ಯವ ಮುಟ್ಟದ೦ತಾಯಿತು 

ರಂಗನ ಪ್ರಸಾದ ಲೋಕವದು 

- ಶಂಕರ ನಾರಾಯಣ ಜಚಡು 

-. ಮುಟ್ಟಬಾರದವರ ಮನೆ ಪಾಯಸ 

ಕಜ್ಜಾಯವ ಅಟ್ಟರೇನು ಅಡದಿದ್ದರೆ ಏನು 

ದಾ ಮುಟ್ಟಬಾರದವರ ಮನೆಯ 
(ಬೆ-೧೪೭-ಪ) 

-. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ 

ದಾಸರನು ಕಟ್ಟುಮಾಡಿದನಂತೆ ಯಮ ತನ್ನ 

ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-ಪ) 

- ಮುಟ್ಟದಿರೊ ಎನ್ನ ಮುಂಗೈಯ ಸೆಳವಿಗೆ 

ಮುತ್ತೆಲ್ಲ ಸಡಲುವವೊ ಏ ಮುದ್ದುರಂಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-ಅ) 

- ಕಷ್ಟ ದಾರಿದ್ಯವನು ಪರಿಹರಿಸದಿರೆ ದೂರು 

ಮುಟ್ಟುವುದು ನಿನಗಯ್ಯ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮-೧) 

- ತರುಣಿ ತನ್ನಿನಿಯನ ಮುಟ್ಟಲಂಜಿ ದೂರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದಲಿ ಪೊರೆವರು ತನಗಾರು ಹೇಳೆಂಬಳು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೪) 

ಧಾ ರ್ಟ ಕಾಂತಾಗತ ಸ ಇ0ಭತ್ನ ವಃ 

ಒಬ್ಬ ಹುಟ್ಟು ಬ೦ಜೆಯ ಮಗನು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೨) 

- ಶಟ್ಟಿ ಕುಟ್ಟಿ ಕಾಸಿ ಕರಗಿ ಮೂರು ಬಣ್ಣವ 

ಮುಟ್ಟಿ ಮಾಡಿ ನಾಲ್ಕು ಬಣ್ಣ ಒಪ್ಪವಿಕ್ಕಿ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನಂಫ್ರ 

ಮುಟ್ಟಿ ಮನದಲಿ ಭಜಿಸೊ ಭ್ರಷ್ಟಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 

- ಮುಟ್ಟದಿರೊ ಎನ್ನನು ರಂಗಯ್ಯ ಮುಟ್ಟದಿರೊ 

ಎನ್ನನು 

- ಮುಟ್ಟದಿರೊ ಎನ್ನನು (ಬೆ-೧೦೨-ಪ) 

ನಾ ಮುಟ್ಟಲಮ್ಮರು ಎನ್ನ ಸತಿ ಸುತರು 

ಬಾ೦ಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮-೧) 

೩೫೮೫. ಮುಟ್ಟು (ರಜಸ್ಸು) - ಮುಟ್ಟು 

ಹುಟ್ಟಿನೊಳು ನೆಟ್ಟನೆ ನಾ ಬಂದೆ ತೊಟ್ಟಿದ್ದೆನಾಗ 

ತೊಗಲ ಬೊಕ್ಕಣ 

- ಏತರವನೆ೦ದು ಪೇಳಅ (ಬೆ-೧೨೨-೧) 

೩೫೮೬. ಮುಡಿ - ಕಿಡಿಕಿಡಿಸೆ ನುಡಿಯಡಗ 

ಲೊಡನೆ ಮುಡಿವಿಡಿದು 

- ಕಂಡೆ ನಾ ತಂಡ ತಂಡದ ಹಿಂಡು ದೈವ 
(ಬೆ-೮೪-೧) 

- ಸಿಂಧುರಗಮನೆಯರ ಸಿರಿಮುಡಿಯೊಳಿಪ 

ಪೂಗಂಧವಾಸಿಸುವ ನಾಸಿಕದಿಂದ್ರಿಯಕೆ. 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೨) 

- ಮಾನದಾನವನ ನಾಲೆ ಯ ಮುಡಿಗಟವನ 

ಮಾನ ಉಳುಹಿದವನಾವನು ಜ್‌ 

- ಆತನೇ ಪರಮಾತ್ಮ ಪರತತ 
(ಬೆ-೭೪-೧) ಗ 


೬೩೬ 


- ಮುಡಿವಾಳವನು ಮುಡಿವಾಳವನು ವನಿತೆ 

ಯರ ಸಿರಿಮುಡಿಗೆ ಮುಡಿಸಿ ಕು೦ತಳಸ್ವರೂಪವ 

ಕಂಡು ಬರಿದೆ ಸಂತೋಷವನು ಪಡುತಿಹೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೩) 

- ಜೊ೦ಂಪುಮದನನ ಪೂರ್ಣಶಕ್ತಿ ಬೊಂಬೆ 

ಒಳ್ಳೆ ಸಂಪಿಗೆಯ ಮುಡಿಗಿಟ್ಟ ಶಾರದಾಂಬೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨. ೨) 

- ಅರಸಿ ಜಯಜಯವೆಂದು ದೌಪದಿಯ ಸಿರಿ 

ಮುಡಿಗೆ ಸುರಿಸಿದರು ಪೂಮಳೆಗಳ 

- ವಾಸುದೇವಾಯ ನಮೋ (ಬೆ-೯೦-೧೩) 

೩೫೮೭. ಮುಡಿವಾಳ (ಲಾಮಂಚ) - ಬಿರಿದ 

ಕೆಂಜಾಜಿಯ ನಾಗಸಂಪಿಗೆ ಕಸ್ತುರಿ ಕ್ರಮುಕ 

ದೆಸಳು ಮುಡಿವಾಳವನು 

- ಧರ್ಮೇದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲಿ 
(ಬೆ-೧೧-೩) 

೩೫೮೮. ಮುಡಿಸು - ಅನವರತ ನಾಭಿಯೊಳು 

ಶತಪತ್ರವಿಹಗೆ ಮಿಕ್ಕಿನ ಪೂವ ಮುಡಿಸಲೆಂತೈ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೧) 

- ಮುಡಿವಾಳವನು ಮುಡಿವಾಳವನು ವನಿತೆ 

ಯರ ಸಿರಿಮುಡಿಗೆ ಮುಡಿಸಿ ಕುಂತಳಸ್ಪರೂಪವ 

ಕಂಡು ಬರಿದೆ ಸಂತೋಷವನು ಪಡುತಿಹೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೩೫೮೯. ಮುಣುಗು - ನೀರ ಮುಣುಗಲು 

ಏಕೆ ನಾರಿಯನು ಬಿಡಲೇಕೆ ವಾರಕೊಂದು 

ಪವಾಸವಿರಲೇತಕೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೧) 

- ನೂರು ಬಾರಿ ಶರಣು ಮಾಡಿ ನೀರ 

ಮುಣುಗಲೇಕೆ ಪರನಾರಿಯರ ನೋಟಕೆ ಗುರಿ 

ಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೩೫೯೦. ಮುತ್ತತ್ತಿ - ಎನ್ನ ಸಲಹಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕರುಣಾವಾರಿಧಿ ಕಾಗಿನೆಲೆಯಾದಿಕೇಶವ ಮುತ್ತತ್ತಿ 

ದೊರೆಯೆ 

- ಎಷ್ಟು ಪೊಗಳಆಅ ನಾನು (ಸ-೫೩-೩) 

೩೫೯೧. ಮುತ್ತಯ್ಯ - ಮುತ್ತಯ್ಯನ ತಾಯ 

ಪೆತ್ತ ದೇವನ ಎನ್ನ ಒತ್ತಿಗೆ ಕರೆದು ತಾರೆ ಹೇ 

ಸಖಿಯೆ 

'- ತೋರೆ ಬೇಗನೆ ಸಖ (ಬೆ-೯೪-೨) 

- ಮುತ್ತಯ್ಯನಿರೆ ಮೊಮ್ಮಗೆ ಪಟ್ಟಗಟ್ಟಿದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

೩೫೯೨. ಮುತ್ತು (ಚು೦ಬನ) - ಎತ್ತಿಕೊಂಡು 

ಮುತ್ತು ಕೊಟ್ಟರೆ ಮುತ್ತಿನ್ದಾರ ಕೊರಳಿಗ್ದಾಕಿ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೧) 

- ಪುತ್ಥಳಿ ಬೊಂಬೆಯ ಚಿತ್ರದಿ ಬಣ್ಣಿಸಿ ಮುತ್ತು 

ಕೊಟ್ಟರೆ ಮಾತನಾಡೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

- ಹೊತ್ತರೆದ್ದು ಮನೆಗೆ ಬಂದನೆ ಯಶೋದೆ 

ಕೇಳೆ ಎತ್ತಿಕೊಂಡು ಮುತ್ತು ಕೊಟ್ಟೆನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೧) 

೩೫೯೩. ಮುತ್ತು (ಧಾಳಿಮಾಡು) - ದನುಜೆ 

ಯಾಳ್ದನಣ್ಣನಣ್ಣನ ಪಿತನ ಮುತ್ತಿ 

- ಈತನೀಗ ವಾಸುದೇವನು (ಬೆ-೭೫-೧) 

೩೫೯೪. ಮುತ್ತು (ಮೌಕ್ತಿಕ) - ಮುತ್ತಿನ 

ರಂಗವಲ್ಲಿಯನಿಟ್ಟು ಬರೆಯುವೆ 

- ಬ೦ಟನಾಗಿ ಖಬಾಗಿಲಕಾಯೆ 
(ಬೆ-೪೫-೪) 

- ತೋರೆ ಬೇಗನೆ ಸಖಿ ತೋರ ಮುತ್ತಿನಹಾರ 

ಭಾರವಾಗಿದೆಯೆನಗೆ 

- ತೋರೆ ಬೇಗನೆ ಸಖ (ಬೆ-೯೪-ಪ) 

- ಶಶಿಮೊಗದ ನಸುನಗೆಯ ಬಾಲೆ ಎಸೆವ 

ಕರ್ಣದಿ ಮುತ್ತಿನೋಲೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೧) 

- ಮುಟ್ಟದಿರೊ ಎನ್ನ ಮುಂಗೈಯ ಸೆಳವಿಗೆ 

ಮುತ್ತೆಲ್ಲ ಸಡಲುವವೊ ಏ ಮುದ್ದುರಂಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-ಅ) 

- ಆರು ಜೋಡಿನ ಓಲೆಯಿತ್ತು ಮೂರು 


೬೩೭ 


ಮುತ್ತಿನ ಮೂಗುತಿಯಿತ್ತು 
- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 
- ಸಂಜೀವರಾಯರ ಹೃದಯದೊಳಗಿನ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 
-. ಮುತ್ತುಗಳ ಹಣ್ಣು ಕಾಯಾದ ಬಳಿಕಿನ್ನು 
ಮತ್ತೊಂದು ಚೋದ್ಯ ಕೇಳಿ 
- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 
- ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-ಪ) 
- ಥಳಥಳಿಸುವ ಮುತ್ತು ಕಮಲನೇತ್ರದ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 
- ಭಂಜಿಸಿದವರಿಗೆ ಭಯವ ತೋರುವ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 
- ಕ೦ಜಭವಾದಿಗಳು ಶಿರಸಾವಹಿಸುವ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 
ದ ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 
- ಆನಂದತೀರ್ಥರ ಮನದೊಳೊಪ್ಪುವ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 
- ಕಲುಷ ಪರ್ವತಕ್ಕಿದು ಕುಳಿಸವಾಗಿಪ್ಪ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 
- ಹಲಧರಾನುಜನೆಂಬ ಪವಿತ್ರನಾಮದ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 
- ಅಂಜದಿದ್ದವರಿಗೆ ಅಂಜಿಕೆ ತೋರುವ ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 
ಎ ಜ್ಞಾನವೆಂಬೊ ದಾರದಲ್ಲಿ ಪೋಣಿಸುವ 
ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 
- ಓಲಿದು ಭಜಿಪರ ಭವ ತರಿದು ಕಾಯುವ 
ಮುತ್ತು 
- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 
೩೫೯೫. ಮುತ್ತೈದೆ - ಉತ್ತ ಹೊಲದೊಳು 
ಹವ್ಯವಹನ ತಂಗೆಯ ಕೊಂಡು ಮುತ್ತೈದೆ ಮಾಡಿ 
ಮೊಮ್ಮಗನ ಪಡೆದಿಹನ 
- ಬಲ್ಲವರು ಸೀವು ಪೇಳರಯ್ಯ 
(ಬೆ-೧೫೦-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೫೯೬. ಮುದ - ಸಾರಿದವರ್ಗಿತ್ತೆ ಸುಧೆ 
ವಾರಿಜಾರಿ ಕೌಮುದಿ ವಾರಿಜಧರ ಮುದದಿ 
- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-ಅ) 
- ಮದಗಜ ಹರಿಯೆಂದು ಕರೆಯಲು ಒದಗಿ 
ಆ ಕ್ಷಣ ಬಂದು ಮುದದಿ ನಕ್ರನ ಕೊಂದು 
ಸಲಹಿದ 
- ಮರೆಯದಿರು ಹರಿಯ (ಸ-೨೦೩-೧) 
- ಮುದದಿ ಬ್ರಹ್ಮನ ಕಪಾಲವ ಸಿದ್ಧಗೊಳಿಸಿ 
- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 
- ಮುದದಿ ನಿನ್ನಯ ನಾಮ ಸದರದೋರಿತು 
ಎನಗೆ ಬದುಕಿದೆನು ಬದುಕಿದೆನು ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 
- ಮೊದಲು ನಿನ್ನ ಪದ ಪೂಜೆ ಮುದದಿ 
ಮಾಡುವೆನೈ ನಾನು 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೫) 
- ಮದನನಯ್ಯ ನಿನ್ನ ಮಹಿಮೆ ವದನದಲಿಯೆ 
ಇರುವಂತೆ ಹೃದಯದಲ್ಲಿ ಸದನ ಮಾಡು 
ಮುದದಿ ಶ್ರೀಧರಾ 
- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 
- ಬೆದರಬೇಡೆನುತ ಅಭಯವನಿತ್ತು ಮುದ 
ದಿಂದ ಸುಧೆಯೊಳಗೆ ಬಂದು ಜನಿಸಿ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 
೩೫೯೭. ಮುದುರಿಕೊಳ್ಳು - ಮೋರೆ ಮುದುರಿ 
ಕೊಂಡಿಹುದೇನು ಚಂದ 
- ನಾರಾಯಣನೆ ಈತ (ಸ-೧೩೮-೩) 
೩೫೯೮. ಮುದ್ದಾಡು - ತೊಟ್ಟಿಲೊಳು 
ಒರೆಸಿಟ್ಟು ಮುದ್ದಾಡಿ ಕಟ್ಟಿ ಮುಂಜಿ "ಮದುವೆ 
ಯನು ಮಾಡಿ ಉಂಡುಟ್ಟು 
- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೧) 
- ಅತ್ತಿಗೆ ಮೇಲತ್ರಿಗೆ ಮೊಮ್ಮಗಳ ಮುದ್ದಾಡುತ 
ದ ಬಾರೊ ನಮ್ಮ ಮನೆತನಕ 
(ಬೆ-೧೦೬- _ಕ್ರ 
೩೫೯೯. ಮುದ್ದಿಸು - ಹಸುಮಗುವನು ಕಂಡು 
ಮುದ್ದಿಸಲೊಲ್ಲದೆ ಪುಸಿಗ ಕಳ್ಳನೆಂದು ಕಟ್ಟುವಿರಿ 
- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 
೩೬೦೦. ಮುದ್ದು - ಮತ್‌ ಕಾಗೆನೆಲೆಯಾದಿ 


೬೩೮ 


ಕೇಶವರಾಯನ ಮುದ್ದು ನಾಮಸ್ಮರಣೆಯನು 

ಮಾಡಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಮದ್ದಶಾಸ್ತ್ರವನೆಲ್ಲ ಸಜ್ಜನರಿಗೊರೆದಗೆ ಮುದ್ದು 

ಶ್ರೀ ಆದಿಕೇಶವನ ಭಜಕನಿಗೆ 

- ಜಯ ಮಂಗಲಂ ನಿತ್ಯ (ಬೆ-೧೭೧-) 

- ಮುಟ್ಟದಿರೊ ಎನ್ನ ಮುಂಗೈಯ ಸೆಳವಿಗೆ 

ಮುತ್ತೆಲ್ಲ ಸಡಲುವವೊ ಏ ಮುದ್ದುರಂಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-ಅ) 

- ಗಂಜಿಯ ಸೆಲ್ಯವ ಎನಗೆ ಮುಸುಕನಿಟ್ಟು 

ಮುದ್ದನಾಡಿ 

- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೧) 

- ಮೂರು ಕಾಯಲಿ ನಾನು ಮುದ್ದು ಕಿನ್ನರಿ 

ಯಾದೆ ನೀಟಾದ ಕಾಯಲಿ ನಾನು ನಾಗಸ್ವರ 

ವಾದೆ 

- ಕಾಯೊ ಎನ್ನನು ದೇವ (ಸ-೮೨-೧) 

೩೬೦೧. ಮುದ್ದು ಕೃಷ್ಣ - ಕಂಸಮರ್ದನನೆ 

ನೀ ಕಾಯಬೇಕಯ್ಯ ಹರಿ ವಾಸುದೇವನೆ 

ಮುದ್ದುಕೃಷ್ಣ 

ನ ಪೂರ್ವಜನ್ಯ್ಮದಅಆ ನಾ ಮಾಡಿದಾ 
(ಬೆ-೮._೨) 

- ಧೀರ ಕರ್ತನಾದ ಬಾಡದಾದಿಕೇಶವೇಶ 

ಸರ್ವಸಾರಿದೆ ಸಲಹೊ ಎನ್ನುದ್ಧಾರಿ ಮುದ್ದು 

ಕೃಷ್ಣ ನಿನ್ನ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೩) 

ದ ಕಾರುಣ್ಯನಿಧಿಯೆನ್ನ ಕಾಯಬೇಕಯ್ಯ ಹರಿ 

ವಾರಿಜನಾಭಧನೇ ಮುದ್ದುಕೃಷ್ಣ 

- ಪೂರ್ವಜನ್ನ ಸೃದಅ ನಾ ಬ 
(ಜಿ-೮_ಅ). | 

೩೬೦೨. ಮುದ್ದುಗಾರ ದ ಹೊದ್ದಿ ಮೊಲೆ 

ಯನುಂಡವಳಸುವನೆ ಕೊಂಡ ಮುದ್ದುಗಾರ 

ಕಳ್ಳ ಕೋ ಎನ್ನಿರೊ 

ದ ಕೋ ಜಾ ಕೋ ಎನ್ನಿ ರೊ 
(ಬೆ-೧೦೧-೧) 

- ಹದ್ದು ಹಗೆಯ ಹಾಸಿಗೆಯ ಮೇಲೊರೆಗಿದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

೩೬೦೩. ಮುದ್ದೆ - ಧೂಳಿಗೆ ಹಾರುವ ಮಣ್ಣ 

ಮೇಲೆ ಮುದ್ದೆಯ ಕಲಸಿ ಲೋಲನಾಗಿದು 

ಸೊಬಗಾದ ಬೆಡಗು 

- ಚೀಜ ಮೂರನು ಚತ್ತಿ (ಬೆ-೧೬೨-೨) 

೩೬೦೪. ಮುದ್ರಿಕೆ (ಉಂಗುರ) - ವಾರಿಜಾಕ್ಷಿ 

ಸೀತಾದೇವಿಗೆ ವರದ ಮುದ್ರಿಕೆಯನಿತ್ತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 

- ಸಿ೦ಧುವನೆ ದಾಟಿ ಮುದ್ರಿಕೆಯಿತ್ತು ದಾನವರ 

ವೃಂದ ಪುರ ದಹಿಸಿ ಚೂಡಾಮಣಿಯ ತಂದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೧) 

೩೬೦೫. ಮುದ್ರೆ (ಮೊಹರು) - ಹರಿಯ ಶ್ರೀ 

ಮುದ್ರೆ ಆಭರಣವಾಯಿತು 

- ಬದುಕಿದೆನು ಖದುಕಿದೆನು 
ಸಜಜ ೧) 

- ಹಮ್ಮಿದ ಮುದ್ರೆ ಕವಾಟವ ತೆಗೆವೆನೆ ಬೊಮ್ಮ 

ಜಟ್ಟಿಗನಲ್ಲವೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೨) 

೩೬೦೬. ಮುನಿ (ಯಷಿ) - ರಂಭೆ ಊರ್ವಶಿ 

ಯರ ಮೇಳವ ಕಂಡೆ ತುಂಬರು ಮುನಿ 

ನಾರದರನು ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೪) 

-ಆ ಶೌಂಡಲ್ಯ ಪರಾಶರ ಎನಿಪನು ವೇಶೆಯ 

ಪುತ್ರ ವಸಿಷ್ಠಮುನಿ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೨) 

- ಜಲಧಿಯನ್ನು ಪೀರ್ದ ಮುನಿಯ ಜನನಿ 

ಪೆಸರ್ಗೆ ಕಿವಿಯನಾಂತ 

- ಸ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಅಗಜನಂದು ತನ್ನ ಒಡಲೊಳಗಿಟ್ಟು 

ಮೂರ್ಬೊಗಸೆ ಮಾಡಿದ ಮುನಿಯ ಬಿಡಿಸಲಿಲ್ಲ 

- ಆರು ಸಮಯಕ್ಕೊದಗಲಲ್ಲ 


೬೩೯ 


(ಬೆ-೩೨-೧) 

- ವ್ರತಕೆ ಶುಕಮುನಿಯೇನೊ ಹೇಳು ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

-. ಜ್ಯೇಷ್ಠಕರು ಸಿದ್ಧ ಸಾಧ್ಯರು ಮುನಿಯು 

ಹೋತುಗಳು 

- ನಾವು ಕುರುಬರು (ಬೆ-೧೫೨-೨) 

- ನಿಜಮುನಿಗಳ ವನದಿ೦ಂದ ತನಯರ ತಂದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಗಟ್ಟಿಯಾಗಿ ಮುನಿಪೆಣ್ಣೆ ಕೊಟ್ಟಿದ್ದ ಶಾಪವನು 

ಬಿಟ್ಟೋಡಿಸಿದನಾವನು 

- ಆತನೇ ಪರಮಾತ್ಯ ಪರತತ್ತ್ವ 
(ಬೆ-೭೪-೨) 

- ಪರಮಮುನಿಶಾಪದಿ೦ದವನಂಗದಲ್ಲಿ ಸಾಸಿರ 

ಕಣ್ಗಳಾಗಿರ್ದ ಪರಿಯ ನೀನರಿತು 

- ನೋಡಿ ಮರುಳಾಗದಿರು 
(ಬೆ-೧೨೭-೨) 

- ದಿಟ್ಟ ವರ ... ಮುನಿ ದೈವಗಳ ಪಟ್ಟದರಸು 

ಅದಾವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೨) 

- ದಾನವಾಂತಕ ಸಕಲ ದಿವಿಜ ಮುನಿ ವಂದಿತನೆ 

ನೀನು ಎನ್ನನು ಸಲಹದೇ ಬರಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಯಕ್ಷ ಗಂಧರ್ವ ಅಮರೇಂದ್ರ ಮುನಿ 

ವಂದಿತನೆ 

- ವಾಸುದೇವಾಯ ನಮೋ (ಬೆ-೯೦-೭ಓ) 

- ಭೂತಳದೊಳಿದ್ದ ಮನು ಮುನಿ ನಿರ್ಜರ 

ವ್ರಾತ ವಾಣೀಶನೊಡನೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

- ಪೌಂಡ್ರಿಕನು ವಾಲ್ಮೀಕಿ ಭೃಗು ಕಶ್ಯಪ ವಸಿಷ್ಠ 

ಮುನಿ ನಿಕರವಿದೆ ರಕ್ಷಿಸುವುದೆನುತ 

- ಪೂಸರನ ಅನಕನೇ (ಬೆ-೧೬೮-೪) 

- ಬಲುಹುಳ್ಳ ಭಕ್ತ ಮುನಿ ಸಂನ್ಯಾಸಿ ಯೋಗಿ 

ಗಳು ಸುಲಿಸಿಕೊ೦ಡರು ಕೆಲರು ಸಿಕ್ಕಿದರು ಸೆರೆಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪಥ ನಡೆಯದಯ್ಯ (ಬೆ-೯.೧) 

- ಕತ್ತರಿಸಿ ನೆಗಳು ನುಂಗಿದ ಕುಮಾರಕನ ತಂದಿತ್ತೆ 

ಮುನಿವರನಿಗೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಅತಿಬೇಗ ಚಲಿಸೆಂದು ಬೆಸಸಲಾ ಮುನಿ 

ಯಿಂದ ಗತಿಗೆಟ್ಟು ಉರಗನಾಗಿರ್ದ ಪರಿಯರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೧) 

- ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 

ಕಾಪಥಕ ವಾಲ್ಮೀಕಿ ಮುನಿಯಾಗಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೧) 

- ವಿದ್ಯೆಯಲಿ ಸುರಗುರುವೊ ಬುದ್ಧಿಯಲಿ 

ಮನುಮುನಿಯೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

-. ನಿರ್ಜರಾದಿ ಮುನಿಗಳ 

ದುರ್ಜನಾ೦ಂತಕನೆ ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೩) 

- ವರಮುನಿಗಳು ಕೂಡಿ ಸರುವೋತ್ತಮ 

ನಾರೋ ಪರಿಶೋಧಿಸಬೇಕೆಂದು 

- ತೋರೆ ಬೇಗನೆ ಸಖ (ಬೆ-೯೪-೩) 

- ನಿಜ ಮುನಿಗಳಿಗೆ ತೋರಿಸಿದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ಮುನಿಯ ಮಗನಾಗಿ ಕ್ಷತ್ರಿಯರ ಕಾಡ್ಬಾ 

- ನಾರಾಯಣನೆ ಶತ (ಸ-೧೩೮-೧) 

- ಕಾಮಧೇನುವಿಗಾಗಿ ಕಾರ್ತವೀರ್ಯಾರ್ಜುನ 

ಆ ಮಹಾ ಮುನಿಯಪ್ರಾಣಕೆ ಮುನಿಯೆ 
(ಸ-೧೧೦-೬) 

೩೬೦೭. ಮುನಿ (ಕೋಪಗೊಳ್ಳು) - ಶೌರಿ 

ಮುನಿಯಲಂದು ಅವನ ಪದವು ಮುರಿಯದೆ 

ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

-. ಜನಕ ಹಿತದವನೆಂದು ನಂಬಬಹುದೇ 

ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 


ಕಂಡೆ 


೬೪೦ 


- ಬಾಲಕ ತನ್ನ ತಾಯ್ತಂದೆಯೊಳ್‌ ಮುನಿದು 

ಹಲಕಾಲ ವನದೊಳು ತಪವನು ಮಾಡಲು 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೩) 

- ಇಂದು ನೀ ಕರೆದು ತಾರೆ ಬಾರದೆ 

ಶ್ರೀಗೋವಿಂದ ತಾ ಮುನಿದು ಇರೆ 

- ಇಂದು ನೀ ಕರೆದುತಾರೆ (ಬೆ-೯೨-ಪ) 

- ತಿರುಕ ಹಾರುವನೆಂದೆನೆ ಹೆತ್ತ ತಾಯ ಶಿರಕೆ 

ಮುನಿದವನೆಂದೆನೆ 

ದ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೨) 


-.ರಾಯ ತಾ ಮುನಿದರೆ ರಾಜ್ಯವನು 


ಬಿಡಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

- ಕಾಮಧೇವುವಿಗಾಗಿ ಕಾರ್ತವೀರ್ಯಾರ್ಜುನ 

ಆ ಮಹಾ ಮುನಿಯಪ್ರಾಣಕೆ ಮುನಿಯೆ 

ನ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೬) 

೩೬೦೮. ಮುನಿಕಲ್ಪಭೂಜ (ಮುನಿಗಳಿಗೆ 

ಕಲ್ಪವೃಕ್ಷನಂತಿರುವವನು)- ಇನಕೋಟಿ ಶತತೇಜ 

ಮುನಿಕಲ್ಪಭೂಜ ಕನಕಾದ್ರಿ ನಿಲಯ ವೆಂಕಟ 

ರಾಯ ಜೀಯ 

- ಲಾಆಅ ಪಾವನ ಚರಣ ಲಾಅ ಅಘಹರಣ 
(ಸ-೨೨೯-೧) 

೩೬೦೯. ಮುನಿವಂದ್ಯ ದ ವನಜಾಕ್ಷ ಮಾಧವ 

ವಸುದೇವ ತನಯ ಸನಕಾದಿ ಮುನಿವಂದ್ಯ 

ಸಾಧುಜನಪ್ರಿಯ 

-.ಲಾಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೧) 

೩೬೧೦. ಮುನಿಸು - ಎನ್ನ ಮಾತನು ಕೇಳು 

ಮುನಿಸು ಕೃತ್ಯವ ಸೀಳು ಇನ್ಯಾಕೆ ಯೋಚನೆ 

ಫಲವ ಪೇಳು 

-. ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೩) 

೩೬೧೧. ಮುನೀಂದ್ರ - ನಳಿನಾಕ್ಷ ಸತ್ತ್ವಗುಣ 

ನಿನಗೆ ಉಂಟೆಂಬುದಕೆ ಸಲಿಲಜೋದ್ಭವ 

ಭೃಗುಮುನೀಂದ್ರ ಹೊಣೆಯೊ 

-. ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೬೧.೨. ಮುನೀಶ - ನಾಸದೊಳೊರ್ವನ 

ಪೊತ್ತು ಮುರಿದು ಮುನೀಶರ ಶಾಪವ ಪಿಡಿದು 

ಕೊಂದಾತನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ಶೇಷಾವತಾರಿ ಮುನೀಶವಂದಿತ ಆದಿಕೇಶವ 

ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೩) 

- ಮುನೀಶನೆಂದೆನಿಸುವ ಕಾಗೆನೆಲೆ ಆದಿ 

ಕೇಶವನ ಅನುಶ್ರುತಿಯನು ಬಿಡದಿರು ಎಲೆ 

ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

- ನಾಸಿಕದೊಳೊರ್ವಳ ಪೊತ್ತು ಮೆರೆದನು 

ಮುನೀಶರ ಶಾಪವಡೆಯೆ ಕೊಂದಾತನ 

- ಸೀತಾಪತಿ ರಘುನಾಥ (ಬೆ-೧೦೦-೧) 

೩೬೧೩. ಮುನ್ನ - ಮುನ್ನ ಮಾಡಿದ ಪುಣ್ಯ 

ಬೆನ್ನತ್ತಿ ಬರುವುದು ಮುಂದೆ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 

- ಮುನ್ನ ಕೈಯಲಿ ವಿಶ್ವದೇವತೆಗಳು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩) 

- ಹಮ್ಮನಾಡಿ ಮುನ್ನ ಬ್ರಹ್ಮ ತಾ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

- ತಾ ಪರರನು ಬೈದು ಪಾತಕಕೆ ಮುನ್ನೊಳ 

ಗಾಗಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 

- ಅಧಿಕವಾದ ಇನ್ನೊಂದೇನನುಸುರುವೆನು ನಾ 

ಮುನ್ನ ಸಂಪಾದಿಸುವ ಭಕುತಿ ಇನ್ನೆಂತಿಹುದೊ 

ದೇವ 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೨) 

- ಏನು ಪೇಳಲೇನು ಎನಗೆ ಹೀನ ಬಿಡದು 

ಮುನ್ನ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೨) 

- ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕೆ 


೬೪೧ 


- ಸತ್ಯುವ೦ತರ ಸ೦ಗವಿರಲು (ಬೆ-೧೨೪-೫) 

- ಮುನ್ನ ಗೆಲಿದ ಬಲ ಮುಕ್ಕಣ್ಣ ಹರನ ಬಲ 

ತನ್ನ ಲಂಕಿಣಿಯ ಕಾವಲಿನ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೩) 

- ಮುನ್ನ ಕ್ರೂರಫಣಿಯ ಕೂಪದಂತೆ ಕೆಡಲು 

ಬೇಡ ಮನುಜ 

- ಏನು ಬರುವುದೋ ಸಂಗಡ (ಬೆ-೧೩೭-೨) 

- ಧರಣೆಯ ಮುನ್ನಾಳ್ದ ನಹುಷ ಸಗರರೆನಿಪ 

ಭೂಪತಿಗಳು ಸಿರಿಯ ಜಯಿಸಲಿಲ್ಲ 

-. ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಹರಣ ಹಿ೦ಗದ ಮುನ್ನ ಹರಿಯ ಸೇವೆಯ 

ಮಾಡು ಪರಲೋಕ ಸಾಧನವನು ಮಾಡು 

- ಆರು ಸಂಗಡ ಬಾಹೋರಿಲ್ಲ (ಬೆ-೧೫-೫) 

- ಮೀರಲಳವಲ್ಲವೋ ಮುನ್ನ ಮಾಡಿದ್ದುದನು 

ಆರು ಪರಿಹರಿಸಿಕೊ೦ಂಬವರಿಲ್ಲವೊ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೫) 

- ನೀನೇನ ಮಾಡಲಾಪೆ ರಂಗಯ್ಯ ನಾ ಮುನ್ನ 

ಮಾಡಿದ ಫಲವಿದೆ ಸಾಕು 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-ಪ) 

- ಎನ್ನ ಹೀನಬುದ್ಧಿ ಬಿಡಿಸೊ ಮುನ್ನ 

ಜನಾರ್ದನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೧) 

- ಅಲ್ಲಾ ಖುದಾ ಎಂಬ ಅರ್ಥವನು ಅರಿ 

ಯದೆ ಮುಲ್ಲಾಶಾಸ್ತದ ನೆಲೆಯ ಮುನ್ನರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೩೬೧೪. ಮುನ್ನಿನ (ಹಿ೦ದಿನ) - ಹಗೆಯರು 

ಮುನ್ನಿನ ಪೂರ್ವದ್ವೇಷವ ತಾಳಿ ಮಿಗೆ ಸ್ನೇಹ 

ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಬರಿದೆ (ಬೆ-೮೬-೧) 

೩೬೧೫. ಮುನ್ನೂರ ಅರುವತ್ತು - ಬಂದೆ 

ಎಂಭತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ನೊಂದೆ 

ಮುನ್ನೂರ ಅರುವತ್ತು ಬೇನೆಗಳಿಂದ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೬೧೬. ಮುನ್ನೂರು ಅರವತ್ತು - ನೊಂದೆ 

ಮುನ್ನೂರು ಅರುವತ್ತು ವ್ಯಾಧಿಗಳಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

೩೬೧೭. ಮುಪ್ಪುಗೊಳ್ಳು - ಮುಸುಕಿ ಕವಿವ 

ವ್ಯಾಪ್ರದಂತೆ ಅಡಗಿ ಮುಪ್ಪುಗೊಂಬ ರೋಗ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-(೧) 

೩೬೧೮. ಮುಪ್ಪುರ (ತ್ರಿಪುರಾಸುರರ ಮೂರು 

ಪಟ್ಟಣಗಳು) - ಚಿತ್ತಜಕೋಟ ಲಾವಣ್ಯ 

ಮುಪ್ಪುರದೊಳು ಉತ್ತಮ ಸ್ತ್ರೀಯರ ವ್ರತವಳಿದೆ 

ದ ನಿನ್ನ ನಾನೇನೆಂಡೆನೊ "ರಂಗಯ್ಯ 
(ಬೆ- “೨ ೩) 

೩೬೧೯. ಮುಮುಕ್ಷು - ವಿದುರನಕ್ರೂರ 

ಮುಂಜಾವದಲಿ ಮುಮುಕ್ಟುಗಳು ಬಂದರು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) 

೩೬.೨೦. ಮುಮ್ಮರೆ - ಮನಸಿಗೆ ಮುಮ್ಮರೆ 

ಯೇನು ಮುಮ್ಮರೆಯಲಿ ನೆನಹೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೨) 

೩೬೨೧. ಮುರಕ (ಮುರಿಯಲ್ಪಟ್ಟಿರುವವನು) 

ನ ಸೊಕ್ಕಿನಿಂದ ಸೊಂಟದ ಮುರಕ ಮೈಲಾರ 

ದೇವರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

೩೬.೨೨, ಮುರವೈರಿ/ಮುರಹರ/ಮುರಾರಿ ದ 

ಮಾನವರಿಗೆ ಬಾಹುದು ಪರಿಹರಿಸುವ 

ಪರಮಾತ್ಮನೆಂದೆನಿಸುವ ಮುರವೈರಿಯ ಬಿಡದಿರು 

ಎಲೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ತಿಯಿಂ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 

- ಅರಿತು ನಡೆಯಲಬೇಕು (ಸ-೭-೨) 

- ಮುರಹರ ರಾಮ ರಘುಪುಂಗವನ 

ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 


೬೪೨ 


-. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ 

ದಾಸರನು ಕಟ್ಟುಮಾಡಿದನಂತೆ ಯಮ ತನ್ನ 

ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-ಪ) 

- ಓಂದು ಕ್ಷಣವೂ ಯಮನ ಬಾಧೆ ತಾಳಲಾರೆ 

ಹಿ೦ದಿಟ್ಟುಕೋ ಮುರಾರೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

- ಬಾಡದಾದಿಕೇಶವನೆ ಅನಾಥ ಬಂಧುವೆ 

ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 

ಮುಕುತಿಯನೊದಗಿಸಯ 

- ಅಣುಮಹತ್ತಾದ ದೇವ (ಬೆ-೭೧-೩) 

- ಪರಿಹರಿಸುವ ಪರಮಾತ್ಮನೆಂದೆನಿಸುವ 

ಮುರವೈರಿಯ ಬಿಡದಿರು ಎಲೆ ಮನವೆ 

- ಬೇಕೆಂದರೆ ಬಾರದು (ಸ-೧೮೭-೨) 

- ಓ೦ದು ಕ್ಷಣ ಯಮನ ಬಾಧೆಯ ತಾಳಲಾರೆನೈ 

ಇಂಬಿಟ್ಟುಕೊಳು ಮುರಾರಿ 


,- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 


೩೬೨೩. ಮುರಿ - ದಂತಿಯಿಲ್ಲದ ಅರಸು 

ಮುರಿದ ಕಾಲಿನ ಗೊರಸು 

- ಎನ್ನ ನುಡಿ ಪಸಿಯಲ್ಲ (ಸ-೪೭-೨) 

- ಮೂರೇಳು ಮತವನೆಲ್ಲ ಮುರಿದ ಧೀರ 

ಮದ್ದರಾಯಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೩) 

- ನಾನಾ ಪರಿಯಲಿ ಪೊಗಳುವ ಗೀತ ನಾನೆಂದ 

ವರ ಮುರಿದ ಪ್ರಖ್ಯಾತ 

- ನಾರಾಯಣನೆ ಶತ (ಸ-೧೩೮-ಅ) 

- ಮೂಗ್ರಾಮ ಮುರಿದು ವಾಜಿಯನೇರಿ 

ದಾತನು ಸಾಗ್ರದಿಂದಿಳೆಯ ಭಾಗ್ಯ ಹಿಂಗಿಸಿದ 

- ಈತನೇನೆ ನಿನ್ನ ಮಗನು (ಸ-೩೮-೩) 

ದ ಹಾಲ್ಕೊಸರ ಮೀಸಲು ಮುರಿದು ತಿಂದ 

- ನಾರಾಯಣನೆ ಈತ (ಸ-೧೩೮-೩) 

- ಅರುಹಿನಾ ಮರೆಯಲ್ಲಿ ಕುರಿಯ ಮುರಿವುದ 

ಕಂಡು 

- ನಾವು ಕುರುಬರು (ಬೆ-೧೫೨-೧) 

- ಧರ್ಮವಿಲ್ಲದ ಅರಸು ಮುರಿದ ಕಾಲಿನ 

ಹೊರಸು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಹುದಾದರಹುದೆನ್ನಿ (ಬೆ-೧೩೧-೨) 

-.ನಾಸದೊಳೊರ್ವನ ಪೊತ್ತು ಮುರಿದು 

ಮುನೀಶರ ಶಾಪವ ಪಿಡಿದು ಕೊಂದಾತನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ಶೌರಿ ಮುನಿಯಲಂದು ಅವನ ಪದವು 

ಮುರಿಯದೆ ಕೇಳಿ ಜನರೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

-. ಮೂಗ್ರಾಮ ಮುರಿದು ವಾಜಿಯನೇರಿ 

ಮೆರೆದನು. ಸಾಗರಸುತೆಯಳ ಮೇಲೆ 

ಮೋಹಿಸಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಕ್ರೋಧಿಯಸುವೀಂಟಿ ತ್ರಿಪುರವ ಮುರಿದು 

ಹಯವೇರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

-. ರಾಮಚಂದ್ರನ ಸೇವೆ ಮಾಡಿ ಮೆಚ್ಚಿಸಿ 

ಮಹಾತಾಮಸನ ಗರ್ವವನು ಮುರಿದುಬಂದ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ಹನುವೊಂದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೩) 

- ತವಕದಿಂದಲಿ ಓಡಿದ ಭೂಭುಜರ ಕಡಿದ 

ಶಿವನ ಬಿಲ್ಲನು ಮುರಿದು 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಮೂರುಕಣ್ಣನ ಸುತ ಮುರಿದಿಟ್ಟ ಚಂದ್ರನ 

ಧೀರ ತಾ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧.೧) 

- ತುಂಡದೊಳು ಚಂಡವುಳ್ಳವನ ಬಲವನು 

ಮುರಿದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೩೬.೨೪. ಮುರುಕಿಸು - ಗುರುಹಿರಿಯರನು 

ಕಂಡು ಮುರುಕಿಸುವ ಮೋರೆಯಲಿ ಅರೆ 

ಮತಿಯ ಕೊಂಕು ಮಾತುಗಳನಾಡಿ 

- ಏಕೆ ನಡುಗಿದೆ ತಾಯೆ (ಸ-೫೬-೧) 

೩೬೨೫. ಮುರುಡ (ವರಾಹ) - ಮುರುಡ 

ಕ್ರೂರನ ಉರವ ಸೀಳಿದ ವಿಪ್ರ ನೃಪಹರ ಧರಣಿ 


೬೪೩ 


ಜಯವರ ಕೃಷ್ಣ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೩೬೨೬. ಮುಲುಗು - ರೋಗದಲಿ ಆವಾಗಲು 

ಮುಲುಗುವನ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 

೩೬೨೭. ಮುಲ್ಲಾ (ಮುಸಲ್ಮಾನರ ಧರ್ಮ 

ಬೋಧಕ) - ಅಲ್ಲಾ ಖುದಾ ಎಂಬ ಅರ್ಥ 

ವನು ಅರಿಯದೆ ಮುಲ್ಲಾಶಾಸ್ತದ ನೆಲೆಯ 

ಮುನ್ನರಿಯದೆ ಡ್‌ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೩೬.೨೮. ಮುಸುಕು - ಮುಸುಕುವುದು 

ಎಶ್ವಾಸಘಾತಕಗೆ ನರರೋಗ ಪುಸಿಯಲ್ಲವಿದು 

ಕೇಳಿ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

- ಐದು ಮಾತಿನ ಮೇಲೆ ಕವದೀಕನೆಂಬರು 

ಐದು ದೀವಿಗೆ ಗಾಳಿ ಮುಸುಕಿತೆಂದು 

- ಚೀಜ ಮೂರನು ಚತ್ತಿ (ಬೆ-೧೬೨-೨) 

- ವೀರನನ್ನು ಮುಸಕಿ ಬಪ್ಪುದನ್ನು ಕಾಣುತ 

- ಈತನೀಗ ವಾಸುದೇವನು (ಬೆ-೭೫-೩) 

- ಮುಸುಕಿಕವಿವ ವ್ಯಾಘ್ರದಂತೆ ಅಡಗಿ ಮುಪ್ಪು 

ಗೊಂಬ ರೋಗ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

೩೬೨೯. ಮುಸುಕು - ಗ೦ಜಿಯ ಸೆಲ್ಯವ ಎನಗೆ 

ಮುಸುಕನಿಟ್ಟು ಮುದ್ದನಾಡಿ 

ದಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

- ಮಂಡುಕನಂದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

೩೬೩೦. ಮುಳುಗು - ಸಿಂಧುಮಥನವ ಮಾಡೆ 

ಅಮರರೆಲ್ಲರು ಮಂದರಗಿರಿ ನೀರೊಳು 

ಮುಳುಗಲು 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಾಡಿ ಹಲವು ಕಟ್ಟದನಕ ಬ್ರಹ್ಮನಾಡಿಯೊಳು 

ಪೊಕ್ಕು ಮುಳುಗಾಡದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೨) 

- ನೀರ ಮುಳುಗಿ ಖಳನ ಕೊಂದು ವೇದ 

ತಂದು ಬರಮದೇವಫಗಿತ್ತ ಮದ್ದಾನೆ 

- ಆನೆ ಬರುತಾದೆ ನೋಡಮೃ್ಮ 
(ಸ-೧೫-೧) 

- ಖಳ ಸೋಮಕನ ಕೊಂದು ನೀರ ಮುಳುಗಿ 

ಬಂದೆ ನ 

- ಯಾದವಗಿರಿವಾಸನಹುದೋ (ಸ-೨೧೯-೧) 

- ತರುಣಿ ಸುತರು ಸಂಸಾರವೆಂಬ ಶರಧಿ 

ಯೊಳಗೆ ಮುಳುಗಿರದೆ ಮನವೆ 

- ರಾಮ ನಾಮವ ಸೆನೆ ಮನವೆ 
(ಸ-೨೨೬-೧) 

- ಕಳವು ಹಾದರ ಪಂಚಮಹಾಪಾತಕಗಳನು 

ಮಾಡಿ ನೆಲೆಯಿಲ್ಲದಲೆ ನರಕದೊಳಗಾಡಿ 

ಮುಳುಗಿದೆನು 

- ಮುಂದೆ ದಯವಿರಅ ಶ್ರೀಹರಿಯೆ 

_ (ಸ-೨೧೪-೨) 


ಹೆಚ್ಚಿದ ತಮನೆಂಬ ದನುಜ ವೇದವ ಕದ್ದು 


ಬಚ್ಚಿಟ್ಟು ನೀರೊಳು ಮುಳುಗಿರಲು 

ಇ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ಮಾನವರು ಹೀನಮಾರ್ಗದೊಳು 

ಮುಳುಗಿಹರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೨) 

- ನೀರನು ಕಂಡರೆ ಮುಳುಗುತಿದೆ ತನ್ನ 

ಮೋರೆಯ ತೋರದೆ ಆಡುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೧) 

- ಅನುವರಿತು ನೀರೊಳಗೆ ಬಿಡದೆ ಮುಳುಗಲು 

ಬೇಡ ವನಜಾಕ್ಷನಾಮವೊಂದೇ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೨) 

-. ಹಾದಿಗಾಣದೆ ತೊಲಗಿ ಪೋಪೆನೆಂದರೆ 

ಭಾವ ಬೂದಿಯೊಳಗಾಡಿ ಮುಳುಗಾಡುತಿಹೆನೊ 

- ಕಡಹಾಯಿಸೊ ಕಮಲ ಲಲೋಚನನೊಲ್ಲೆ 


೬೪೪ 


(ಬೆ-೬೨-೩) 
- ಜಲದೊಳು ಮುಳುಗಿ ತಪವ ಮಾಡಿ 
ಕುಲವನು ಛಲದಿಂದೆಬ್ಬಿಸಿ ಕಾದುವೆನೆನುತ 
- ಬಂದಿದೆ ದೂರು ಬರಿದೆ (ಬೆ-೮೬-೬) 
- ರಾಗ ದ್ವೇಷಾದಿಯಲಿ ಮುಳುಗೇಳುವನ ಸ೦ಗ 
- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೫) 
- ಮೂಗುಹಿಡಿಯುತೆ ನೀರೊಳಗೆ ಮುಳುಗಿ 
ಜಪಮಾಡಿ ಭಾಗವತ ಶಾಸ್ತ್ರಾದಿಗಳನೆ ಓದಿ 
- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 
- ಗುಂಡುಮುಣುಗಿನ ಹಕ್ಕಿಯಂತೆ ಕಂಡ ಕಂಡ 
ನೀರ ಮುಳುಗಿ ಮಂಡೆ ಶೂಲೆಬಾಹುದೈಸೆ 
ಗತಿಯ ಕಾಣೆನೊ 
- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 
- ಆಶಾಕ್ಷೇಶ ದೋಷವೆಂಬ ಅಬ್ಬಿಯೊಳು 
ಮುಳುಗಿ ಯಮನ 
- ದಾಸನಾಗೋ ಭವ ಪಾಶ ನೀಗೋ 
(ಬೆ-೨೦-ಅ) 
- ಚಳಿ ಮಳೆಯು ಅತಿ ಕಾರುಗತ್ತಲೆಯೊಳಗೆ 
ಎದ್ದು ಹೊಳೆಯೊಳಗೆ ಮುಳುಗಿ ಜಪತಪವ 
ಮಾಡಿ 


. - ಜಪವ ಮಾಡಿದರೇನು (ಬೆ-೧೨೩-೩) 


- ಮಡದಿ ಮಕ್ಕಳೆಂಬ ಕಡಲೊಳು ಮುಳುಗಿದೆ 

ಕಡಹಾಯಿಸೈ ಎನ್ನೊಡೆಯ ನೀನಾದರೆ 

- ಕಾಡುವ ದುರಿತಗಳ ನೀ ಅಡಿಸೆಂದು 
(ಬೆ-೬೦-೧) 

೩೬೩೧. ಮುಳ್ಳು ದ ಬಟ್ಟೆಯೊಳು ಮುಳ್ಳು 

ಹರಡಿದಗೆ ನೇತ್ರವ್ಯಾಧಿ 

ದ ಬರನ ಮಾರ್ಗವನು ಚಟ್ಟು 
(ಸ-೧೨೪-೪) 

೩೬೩೨, ಮೂ/ಮೂರ್‌/ಮೂರು - 

ಮೂಗ್ರಾಮ ಮುರಿದು ವಾಜಿಯನೇರಿ' ಮೆರೆ 

ದನು ಸಾಗರಸುತೆಯಳ ಮೇಲೆ ಮೋಹಿಸಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಬೀಜ ಮೂರನು ಬಿತ್ತಿ ಸಾಜ ಬೀಜವ 

ತೋರಿರಿ 

- ಚೀಜ ಮೂರನು ತತ್ತಿ (ಬೆ-೧೬೨೨ಫ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ಮೂರುಪುರದಬಲೆಯರ ವ್ರತಗಳನೆ 

ಕೆಡಿಸಲಿಕೆ ಬೇರೊಂದು ಅಶ್ವತ್ಥವೃಕ್ಷವಾಗಿ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 

ವೈರಿಯ ಹಿರಿಯಣ್ಣನ 

- ಓಣಸಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೫) 

- ಮೂರೊಂದು ಮಾತಿನ ಸಾರವನೇ ಕದ್ದು 

ವಾರಿಧಿಯನೆ ಪೊಕ್ಕನ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೫) 

- ಮೂರೆರಡು ತಲೆ ಹರಗೆ ಕೈಯೊಳ್ಳಪ್ಪರವಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೧) 

- ಮೂರುಲೋಕದ ಒಡೆಯ ಮುಕ್ಕಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲ ವೇದವಾಕ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ಮೂತೆರದ ಭೇದಗಳ ಕಡಿದು ಕಣ್ಣಿಯ ಮಾಡಿ 

ಚಿತ್‌ಲಿಂಗಕಗ್ಗವಣಿ ತಂದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೧) 

- ಮೂರೆರಡನೀಡಾಡಿ ತೋರುವುದು ಎನ್ನಾಣೆ 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ಮೂರುಲೋಕಕೆ ಗೌಡ ಸಂಗತಿ ಇಹರು 

ಮಂತ್ರಿ ಮೂರುಲೋಕದ ಜನರು ಭಜಿಸುತಿಹರು 

- ನಾವು ಕುರುಬರು (ಬೆ-೧೫೨-೫) 

- ಆರು ಮೂರು ಹದಿನಾರು ತತ್ತ್ವವ ಮೀರಿ 

ತೋರುವ ಕಾಗೆನೆಲೆಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಭೂಮಿಯನು ಮೂರಡಿಯ ಮಾಡಿದೆನೆಂಬ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೩) 

- ಆರುಮೂರು ತುರಗಗಳು ದಾರಿಯನು 

ಕೊಡವು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 


೬೪೫ 


- ಗಂಟಲು ಮೂರುಂಟು ಮೂಗಿಲ್ಲವು 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

- ತಂದೆಯುದರದಿ ಮೂರು ಮಾಸ 

ತಾಯೊಡಲಿನಲಿ ಸಂದೇಹವಿಲ್ಲ ನವಮಾಸ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ನಾ ಸಮಯದಿ ಮೂರು ರಾಯರ ಕಂಡೆ 

ಕುಪ್ಪುಸ ತೊಟ್ಟ ಕೋಳಿಯ ಕಂಡೆ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೨) 

ದ ಹೆಣ್ಣು ಹೊನ್ನು ಮಣ್ಣು ಮೂರು ತನ್ನಲಿದ್ದು 

ಕಾಣಲಿಲ್ಲ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೨) 

ದ ಹಣ್ಣು ಹೊನ್ನು ಮಣ್ಣು ಮೂರು 

ನಿನ್ನವೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೧) 

- ಆರುಚಕ್ರದಿ ಮೆರೆವ ಅಖಂಡನ ಮೂರು 

ಗುಣವ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ಆರು ಚಕ್ರದ ನೆಲೆಯು ಅಷ್ಟಾಂಗ ಯೋಗ 

ದೊಳು ಮೂರು ಮೂರ್ತಿಯ ಮೂರು ತಡೆಗೆ 

ನಿಲಿಸಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

- ಸೋದರತ್ತೆಯ ಸೊಸೆಯ ಮಗ ನಿನಗೆ 

ಭಾವಿಸಲು :ಸೋದರಳಿಯನು ಮೂರು 

ಲೋಕವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

ದ ಬಲಿಯದ್ದರದ ಸಾಲೆಗೊಂದು ವೇಷವ 

ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಬಳಿಕ ಅಳುವ ನಯನಜಲವು ತಿಳಿದು 

ನೋಡಿದರೆ ಲವಣಾರ್ಣವಕೆ ಮೂರು ಮಡಿ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೩) 

- ಮೂರುಲೋಕಕೆ ಗೌಡ ಸಂಗತಿ ಇಹರು 


ಕನಕದಾಸರ ಕೀರ್ತನೆಗಳ ಶಬ್ದ - 


ಮಂತ್ರಿ ಮೂರುಲೋಕದ ಜನರು ಭಜಿಸುತಿಹರು 
- ನಾವು ಕುರುಬರು (ಬೆ-೧೫೨-೫) 

- ಆರು ಚಕ್ರದ ನೆಲೆಯು ಅಷ್ಟಾಂಗಯೋಗ 
ದೊಳು ಮೂರು ಮೂರ್ತಿಯ ಮೂರು ಡೆಗೆ 
ನಿಲಿಸಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 

(ಬೆ-೧೩೮-೬) 

- ಅರಸಿನಂತೆ ಬ೦ಟನೆಂಬುದು ನಿನ್ನೊಳು 
ಕುರುಹು ತೋರಿತು ಮೂರು ಲೋಕಕೆ ಹನುಮ 
- ಅರಸಿನ೦ತೆ ಬ೦ಟನೊ (ಬೆ-೫_ಅ) 


- ಅಗಜನಂದು ತನ್ನ ಒಡಲೊಳಗಿಟ್ಟು 


ಮೂರ್ಬೊಗಸೆ ಮಾಡಿದ ಮುನಿಯ ಬಿಡಿಸಲಿಲ್ಲ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೧) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 

ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

೩೬೩೩. ಮೂಗನಾಗು - ಮೂಗನಾದರೆ 

ವಿಶೇಷ ಒಳ ಮೂಗಲಿ ನೊಡಣ್ಣ ಲೀಲಾ 

ಎಲಾಸ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೨) 

೩೬೩೪. ಮೂಗಿಲಿ 

೩೬೩೫. ಮೂಗು - ಮೂಗಿಂದ ಭೂಮಿ 

ಯನೆತ್ತಿದನೆ ಕಂದ ಕೂಗಲು ಕಂಬದಿ ಬಂದ 

ಕಾಣಕ್ಕ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೧) 

- ಮೂಗೇ ಶ್ವಾಸ ನಿಶ್ವಾಸ ಈ ಮೂಗಿನಿಂದಲೆ 

ಕಾಣೊ ಯೋಗ ಸನ್ಯಾಸ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೨) 

ದ ಮಂಡುಕನಂದದಿ. ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಐಳ್ಳು ಕಾಳನಷ್ಟು ಭಕ್ತ (ಬೆ-೧೨-೧) 

ದ ಮೂಗು ಹಿಡಿಯುತೆ ನೀರೊಳಗೆ ಮುಳುಗಿ 

ಜಪಮಾಡಿ ಭಾಗವತ ಶಾಸ್ತ್ರಾದಿಗಳನೆ ಓದಿ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳಿ 


ಪ್ರಯೋಗ ಕೋಶ 


೬೪೬ 


(ಬೆ-೧೩೮-೨) 
- ಗ೦ಟಲು ಮೂರು೦ಟು ಮೂಗಿಲ್ಲವು 
- ಮರ ನುಂಗುವ ಪಕ್ಷಿ (ಬೆ-೧೬೧-೧) 
- ಮೂಗನಾದರೆ ವಿಶೇಷ ಒಳ ಮೂಗಲಿ 
ನೊಡಣ್ಣ ಲೀಲಾವಿಲಾಸ 
- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೨) 
೩೬೩೬. ಮೂಗುತಿ - ಆರು ಜೋಡಿನ 
ಓಲೆಯಿತ್ತು ಮೂರು ಮುತ್ತಿನ ಮೂಗುತಿಯಿತ್ತು 
- ಒಡವೆ ಹೋಯಖತು ಮನ ಧೃಡವಾಯಿತು 
(ಸ-೬೯-೧) 
೩೬೩೭. ಮೂಜಗ - ಎ೦ಜಲ ತಿನಿಸುವುದು 
ಮೂಜಗಕೆ 
- ಮರ ನುಂಗುವ ಪಕ್ಷಿ (ಬೆ-೧೬೧-೩) 
- ಮೂಜಗದ ವ್ಯವಹಾರಿ ಮುಂಕೊಂಡು 
ಭರದ್ವಾಜ ರೋಮಶ ಅತ್ರಿ ಗಾರ್ಗೇಯ 
- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 
- ಪಕ್ಕಿಯ ಕುರುಹ ಬಲ್ಲರು ಪೇಳಿರಿ ತನ್ನ 
ಮಕ್ಕಳಿಗೆ ವೈರಿ ಮೂಜಗದೊಳಗೆಲ್ಲ 
- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-ಪ) 
- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ ಶ್ರೀರಾಮ 
ನೆನ್ನಿರಿ 
- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-ರ೮೧-ಪ) 
- ಶಿವ ಶಿವ ಶಿವ ಎನ್ನಿರೊ ಮೂಜಗದವರೆಲ್ಲ 
ಶಿವ ಶಿವ ಶಿವ ಎನ್ನಿರೊ 
- ಶಿವ ಶಿವ ಶಿವ ಎನ್ನಿರೊ (ಬೆ-೩_ಪ) 
-. ಸುಗುಣ ವಾದಿರಾಜರೆ ಮೂಜಗವನು 


ತನ್ನುದರದೊಳಿಟ್ಟ 

- ಮಗುವು ಕಾಣೀರಯ್ಯ (ಸ-೧೯೯-೨) 

೩೬೩೮. ಮೂಡು - ಪರಮ ಭಕ್ತನ 

ಕಾಯಬೇಕೆಂದು ನಟಿಸಿ ಕಂಬದಿ ಮೂಡಿ ನಗುವ 

ಭಕ್ತನ ನೋಡಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 


-. ಕ೦ಂಬವನೊಡೆದು ಪೊಡವಿಲಿ ಮೂಡೇ 
ನೆಂದ 


- ನಾರಾಯಣನೆ ಶಃತ (ಸ-೧೩೮-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಎವೆಯಿಕ್ಕದಲೆ ನೋಡಿದ ತಲೆಯ ತಗ್ಗಿಸಿ 

ಕವಲುದಾರಿಯೊಳಾಡಿದ ಕ೦ಬದಿ ಮೂಡಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ನಗವ ಕಿತ್ತವನ ಶಿರವ ಹರಿದನ ನಗಸುತಾಪತಿ 

ಕಾಯದೊಳು ಮೂಡಿಹನ 

- ಕರೆತಾರೆ ಕಾಮಿಸಿಕಮಲಖಪಿತನ 
(ಬೆ-೯೩-೨) 

- ಕಂಬದೊಳೊಡೆದು ಮೂಡಿದ ಆದಿಕೇಶವ 

ರಂಗ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-೩) 

- ಮೂಡಿದುವು ಪ್ರತಿಸೂರ್ಯ ಧೂಮಕೇತು 

ಗಳು ಓಡಾಡಿದುವು ಗಗನದಲಿ 

- ವಾಸುದೇವಾಯ ನಮೋ (ಬೆ-೯೦-೧೨) 

೩೬೩೯. ಮೂಡುಗಡೆ (ಪೂರ್ವ ದಿಕ್ಕು - 

ಮೂಡುಗಡೆ ಮುಗಿಲು ಕೆ೦ಂಪಾದುದಡವಿಯ 

ತಾಮ್ರಚೂಡ ಕಾಳೋದರವು ಕೋಗಿಲೆಗಳುಲಿ 

ಯುತಿರೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೧) 

೩೬೪೦. ಮೂಢ - ಮೂಢ ಮೂರ್ಪರ 

ಸಂಗ ಬಲು ಭ೦ಗ ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ರೂಢಿಯೊಳಗೆ ಶುದ್ಧ ಮೂಢ ಈ ಕಾಡುಕಲ್ಲು 

ಗಳನ್ನು ನಂಬಲಿಬೇಡ 

- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೫) 

- ಮೂಢರ ಒಡನಾಡಿ ಮುಂದೆ ಕೆಡಲು ಬೇಡ 

ಮೋಸ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

- ಪರಮ ಮೂಢರಲಿ ನಿರುತ ಸಂಗವ ಮಾಡಿ 

ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಅಲ್ಲ 
(ಸ-೨೩೧-೧) 

- ತನುವು ತನ್ನದು ಎಂದು ತನಯ ಮಾನಿನಿ 

ಯರ ಇನಿತು ಎನಗೆ ಗತಿಯೆಂಬುವ ಮೂಢನೆ 

- ಹೇಗೆ ನೀ ದಾಸನಾದೆ (ಬೆ-೨೨-೨) 

೩೬೪೧. ಮೂಢಾತ್ಮ - ಎಂತಹುದೊ ನಿನ್ನಯ 

ಭಕುತಿ ಎನಗೆ ಶ್ರೀಕಾಂತ ನಿನ್ನಯ ಒಲುಮೆ 


೬೪೭ 


ಯಿಲ್ಲದ ಮೂಢಾತ್ಮನಿಗೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-ಪ) 

೩೬೪೨. ಮೂತ್ರ - ತುಂಬಿದ್ದ ಕೀವು ಮಲ 

ಮೂತ್ರ ರಕ್ತದಿಂದ ಹೊರಳುವ ಸಂಭ್ರಮ 

ದೊಳಿದ್ದೆ ನಾ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೨) 

- ಇಂದ್ರಿಯ ಸೂತಕ ದುರ್ಗಂಧದ ಮಲ 

ಮೂತ್ರ ನಿಂದ ಠಾವಲಿ ತನ್ನ ನಿಜವರಿಯದೆ 

- ಯಾತರವನೆಂದುಸುರಅ (ಸ-೨೧೮-೨) 

- ತಾಯುದರದಲಿ ಇಂದು ನವಮಾಸಂಗಳಲ್ಲಿ 

ಒಂದಾಗಿ ಮಲಮೂತ್ರದಲಿ ಕುದಿದು ಕುದಿದು 

- ಮುಂದೆ ದಯವಿರಲ ಶ್ರೀಹರಿಯ 
(ಸ-೨೧೪-೩) 

- ಮೂತ್ರ ಮಲ ರಕ್ತ ಕೀವದ ಪ್ರಳಯ ದೊಡ 

ಲೆಂದು ವಿಸ್ತರಿಸಿ ತಿಳಿದಾತ ಪರಮ ಯೋಗಿ 

ದ ತಾನಾರು ದೇಹವಾರು (ಬೆ-೧೪-೧) 

- ಮಲ ಮೂತ್ರ ಹಲವು ಉಚ್ಛಿಷ್ಟವನ್ನದೆ ತಿಂದು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

- ಇಂದ್ರಿಯಸೂತಕ ದುರ್ಗ೦ಧದ ಮಲಮೂತ್ರ 

ನಿಂದ ಠಾವಲಿ ತನ್ನ ನಿಜವರಿಯದೆ 

- ಏತರವನೆಂದು ಪೇಳಅ (ಬೆ-೧೨೨-೨) 

- ಮಾತೆಯುದರದೊಳು ನವಮಾಸ ಮಲ 

ಮೂತ್ರದೊಳು 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ಮಲ ಮೂತ್ರದೊಳು ಒಂದಾಗಿ ಕುದಿದು 

ಹುಟ್ಟಿ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೧) 

೩೬೪೩. ಮೂತ್ರಕೃಚ್ಛ (ಒಂದು ರೋಗ) - 

ಪರಸತಿಯರಿಗೆ ಅಳುಪಿದಾತಗೆ ಮೂತ್ರಕೃಚ್ಛ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೨) 

೩೬೪೪. ಮೂರಡಿ (ಮೂರು ಅಡಿ) 

೩೬೪೫. ಮೂರುಕಣ್ಣ (ಶಿವ) - ಮೂರುಕಣ್ಣನ 

ಸುತ ಮುರಿದಿಟ್ಟ ಚಂದ್ರನ ಧೀರ ತಾ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೬೪೬. ಮೂರುತಿ (ಮೂರ್ತಿ) - ಕಣ್ಣಿನ 

ಮೂರುತಿ ಬಿಗಿದು ಒಳಗಣ್ಣಿಂದಲೆ ದೇವರ 

ನೋಡಣ್ಣ 

- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೧) 

- ಶಾಂತ ಮೂರುತಿ ಆಗಿ ಪಾವಕ ಮೂರುತಿ 

ಕಳ್ಳ ದೈತ್ಯ ಸಂಹಾರವ ಮಾಡಿದೆ 

- ಯಾದವಗಿರಿವಾಸನಹುದೋಃ 
(ಸ-೨೧೯-೧) 

- ಸಾಕಾರದಿಂದ ಸರ್ವರನು ರಕ್ಷಿಪನ ಜೋಕೆ 

ಯಲಿ ತನ್ನ ನೆನೆವರ ಪಾಲಿಪನ ಅನೇಕ 

ಮೂರುತಿ 

- ನೆನೆಯಬಾರದೆ ಮನವೆ ಪರಮ ಪಾವನನ 
(ಸ-೧೫೨-೧) 

- ವಿಶ್ವಲೋಕೇಶ ವಿಶ್ವಲೋಕೇಶ ವಿಮಲೈಕ 

ಮೂರ್ತಿ ವಿಶ್ವ ಉದ್ಭರ ವಿಶ್ವಜ್ಞಾನರೂಪ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

- ಅಂಗಳದೊಳಗಿಪ್ಪ ಮಂಗಳ ಮೂರ್ತಿ 

ಪಾದಂಗಳ ಹಿಂಗದೆ ಪೊಂಗಿ ಭಜಿಸದಲೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೩) 

- ಗುರುಮಂತ್ರ ಮೂಲ ಸದ್ಗುರುಮೂರ್ತಿ 

ನೀನಾಗಿ ಕರೆಯೆ ಸೇರಿಸಿದೆನ್ನ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಅ) 

- ಮಮಕಾರ ತತ್ತ್ವದಲಿ ಮತ್ತೊಂದು ರೂಪಾಗಿ 

ಅಮಿತಗುಣಮೂರ್ತಿ ನೀನಂದು ಬೇರೆ 

ಎ ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ತ್ರಿಜಗ ವಿಜಯ ವೇಷ ವಿಜಯಗಿತ್ತು ಮೆರೆದು 

ವಿಜಯ ಮೂರುತಿಯೆ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೧) 

- ದಶಮತಿವಂದಿತ ದಶಶಿರ ಸಂಹರ 

ದಶರೂಪದಲಿ ಖಳ ದಶನ ಮೂರುತಿಯೆಂದು 

ಹೆಸರು ಹೇಳುವರು 

- ಬಾರೊ ಭಾಗ್ಯದ ನಿಧಿಯ 
(ಸ-೧೮೨-೨) 

- ನಾಗಶಯನನ ಮೂರುತಿ ಕಂಡೆ ಭೋಗಿ 

ಭೂಷಣ ಶಿವನನು ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 

- ಈರೇಳು ಭುವನದೊಳು ಇರುವ ಮೂರುತಿ 


೬೪೮ 


ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

- ನಿನ್ನ ನಾನೇನೆಂದೆ ಚಿನ್ಮಯ ಮೂರುತಿ 

ಪನ್ನಗಶಯನ ಪಾಲ್ಗಡಲೊಡೆಯನೆ ಕೃಷ್ಣ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-ಅ) 

- ಸುಮತವನು ಬೆನ್ನಲ್ಲಿ ಸಲೆ ಆತು ರಕ್ಷಿಸಿದೆ 

ಕಮಠ ಮೂರುತಿ ನಿನಗೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಓದಿ ಕೇಳಿದರಿದೇ ಕಥೆಯಾಗುತಿದೆ ದೂರ 

ಆದಿಮೂರುತಿ ಕಾಗೆನೆಲೆಯಾದಿಕೇಶವನೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 

- ಪಂಕಜನಾಭನ ಪಾವನ ಮೂರುತಿ ಶಂಕೆ 

ಯಿಲ್ಲದೆ ನೆನೆವರ ಪಾಲಿಪನೆ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) 

- ಶೇಷಾವತಾರಿ ಮುನೀಶವಂದಿತ ಆದಿಕೇಶವ 

ಮೂರುತಿ ನಮೋ 

- ರಾಮಾನುಣಜರೇ ನಮೋ ನಮೋ 
(ಬೆ-೪_೩) 

- ವಿಷ್ಣು ವನಮಾಲಿ ಆದಿ ಮೂರುತಿಯ 

ದಿವ್ಯನಾಮಂಗಳನು ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೪) 

- ಪಾತಕವದೊಂದು ಮೂರುತಿಯದ ತನು 

ವೆಂದು ನೀತಿಯಲಿ ತಿಳಿದಾತ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೨) 

- ಗಂಗೆಯನು ಉಂಗುಟದಿ ಪೆತ್ತ ಮೂರುತಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ಅಣುರೇಣು ಪರಿಪೂರ್ಣ ಮೂರುತಿಗೆ ನಾ 

ಪ್ರದಕ್ಷಿಣೆಯೆಂತು ಸುತ್ತಿ ಬರಲಿ 

- ಆವ ಪರಿಯಆ ನಿನ್ನನೊಆಸಿ 
(ಬೆ-೩೭-೩) 


2% 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೬೪೭. ಮೂರುಲೋಕ - ಮರೆಯದಿರು 

ಹರಿಯ ಮರೆವರೆ ಮೂರುಲೋಕದ ಧೊರಿಯ 

- ಮರೆಯದಿರು ಹರಿಯ (ಸ-೨೦೩-ಪ) 

೩೬೪೮. ಮೂರೇಳು - ಮೂರೇಳು ಮತವನೆಲ್ಲ 

ಮುರಿದ ಧೀರ ಮಧ್ದರಾಯಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೩) 

೩೬೪೯. ಮೂರ್ಯ - ಮತಿಗೇಡಿ ಮೂರ್ಯ 

ನಿಗೆ ಕ್ಷಯರೋಗ ಇದು ಕ್ಷಿತಿಯೊಳಗೆ ಸಿದ್ಧಾಂತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

- ಮೂಢ ಮೂರ್ಪರ ಸಂಗ ಬಲು ಭ೦ಗ 

ಎಲೊ ರಂಗ 

ಎ ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಬಡವನಾಗಲಿ ಅವನು ಬಲ್ಲಿದನು ಆಗಲಿ 

ಕಡು ಮೂರ್ಯ್ವ ಘೋರಪಾತಕಿಯಾಗಲಿ 

-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

- ಪರಮಮೂರ್ಪನು ನಿನ್ನ ಅರಿವಿದ್ದ 

ದಾಸರಿಗೆ ಶರಣೆನದ ರಾಜಸವೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೩೬೫೦. ಮೂಲ - ಮೂಲ ವೃಕ್ಷದಲಾರ 

ಮುಂದೆಯ ದಾನವರಿರ್ದಾಲಯ ದಹಪ 

ನೆಂಬುದಯ್ಯನ 

- ಚೆಲ್ವ ಕ೦ಗಳ ಚೆಲ್ಟಕಾರ (ಸ-೯೯-೩) 

- ಮೂಲವಾಸನೆಯಳಿದು ಕಾಯ ವಾಸನೆ 

ಕಳೆದು ಮೇಲೆ ಕಾರುಣ್ಯ ನೆಲೆಯೆಂಬುದನು 

ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಮೂಲಗುರುವು ಕುಂತೀಬಾಲನೆನ್ನದೆ ವೃಥಾ 

ಶೀಲಗೆಟ್ಟಂಥ ಖಳರಿಗಲ್ಲದೆ ಮತ್ತೆ 

- ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-೨) 

- ಗುರುಮಂತ್ರ ಮೂಲ ಸದ್ಗುರುಮೂರ್ತಿ 

ನೀನಾಗಿ ಕರೆಯೆ ಸೇರಿಸಿದೆನ್ನ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಅ) 

- ರಜ ತಮ ಗುಣ ಪ್ರವರ್ತಕ ಮೂಲಾಂತರ 


೬೪೯ 


ದಿಂದ ಯಜಮಾನತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ತಲೆ ಹುಳಿತ ನಾಯಂತೆ ಹಲವು ಬೀದಿಯ 

ತಿರುಗಿ ಗೆಲವಿನಿಂದಲಿ ಮೂಲ ಮಲವ 

ನಳಿಯದೆ ಕ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

- ನಿಮ್ಮ ರೋಗದ ಮೂಲವ ಕೆಡಿಪ ಔಷದ 

ಎದು ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎಸ್ನಿರೊ (ಬೆ-೩..೧) 

- ಆದಿಯಲಿ ಜಗಗಳಿರದಂದು ವಟಪತ್ರ 

ಶಯನಾದ ಮೂಲವದಾವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೩) 

- ಗುಂಡಿಗೆಯಲಿ ಮೂಲಗಳುಂಟು ಧರೆ 

ಯೊಳು ಗಂಡನ ನುಂಗುವುದು ಗಜಮುಖದ 

ಕ್ಷ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

- ಆಗಮ ಸಿದ್ಧಾಂತ ಮೂಲದ ಜಪವಿದು 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೧) 

೩೬೫೧. ಮೂಲಕ - ಮೂಲಕವತಾರಕ್ಕೆ 

ಭೇದವು ಮುಖ್ಯ ಶೀಲಪಂಡಿತರೊಳಗೆ ಅತಿ 

ವಾದವು 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 

೩೬೫೨. ಮೂಲವ್ಯಾಧಿ - ಮತಭೇದವನು 

ಮಾಡಿದವಗೆ ಮೂಲವ್ಯಾಧಿ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೨) 

೩೬೫೩. ಮೂಲೆ - ಬಿಟ್ಟು ಪ್ರಾಣವು ಪೋಗೆ 

ಪೆಣನೆಂದು ಮೂಲೆಯೊಳು ಕಟ್ಟಿ ಕುಳ್ಳಿರಿಸಿ 

ಹೊಟ್ಟೆಯ ಹೊಯ್ದುಕೊಂಡಳುತ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

೩೬೫೪. ಮೂವತ್ತೆರಡು - ರಂಜಕದ ಬೇರಿಗೆ 

ರಾಗ ಮೂವತ್ತೆರಡು 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

೩೬೫೫. ಮೂವರು - ಉರಿಯ ಹಾಸರ 

ಹೋಳಿಯಿರಿದಾತನ ಧರೆಯೊಳಗೆ ಮೂವರನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗೆಲಿದು 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

- ಮಾಯಕಾರನು ಒಬ್ಬ ಕಾಯ ಬಡಲಿಗ 

ನೊಬ್ಬ ಕಾಯಗಿರಿವೆತ್ತವರು ಮೂವರವರು 

- ಮೂವರೇರಿದ ಬಂಡಿ (ಬೆ-೧೬೦-೨) 

- ಆಡಿ ಪೊತ್ತವನೊಬ್ಬ ನೋಡಿ ತಿರುಗಿದವ 

ನೊಬ್ಬ ಓಡಾಡಿದನು ಒಬ್ಬ ಈ ಮೂವರನು 
- ಮೂವರೇರಿದ ಬಂಡಿ (ಬೆ-೧೬೦-೧) 

- ಮೂವರೇರಿದ ಬಂಡಿ ಹೊರೆ ನೆರೆಯದು 

ದೇವಕೀನ೦ದನನು ತಾನೊಬ್ಬ ಬಲ್ಲ 

- ಮೂವರೇರಿದ ಬಂಡಿ (ಬೆ-೧೬೦-ಪ) 

- ಊರೊಳಿಂಥಾದ್ದಾಯಿತೆಂದು ಮೂವರು 

ಬಂದು ಸಾರಿದೆವೆ ಕ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೪) 

೩೬೨೫೬. ಮೃಗ - ಕಣ್ಣಿಲ್ಲದಾತನು ಕ೦ಡು ಪಿಡಿದ 

ಮೃಗ ಕೈಯಿಲ್ಲದಾತನೆಚ್ಚ 

-: ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೪) 

- ಅಡವಿಯೊಳಗಾಡುವ ಮಗಜಾತಿ ಪಕ್ಷಿಗಳಿಗೆ 

ಅಡಿಗಡಿಗೆ ಆಹಾರವಿತ್ತವರದಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

- ದುರಿತಾಹಿವೈನತೇಯ ದುರಿತಮೃಗವ್ಯಾಪನೆ 

ದುರಿತವನದಾಪಶಿಖಿ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿಂಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

- ಹದ್ದುಕಾಗೆಗಳು ಬತತ ಮೃಗಜಾತಿ 

ಚಲಿಸಿದುವು ಶಿಲೆಪ್ರತಿಮೆ ರೂಢಿ ಗಡಗಡ 

ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

೩೬೫೭. ಮೃಗಚಕ್ರವರ್ತಿ ಡಾ ಮೃಗ ಚಕ್ರವರ್ತಿ 

ಬಹುವರನಾಗಿ ಪೋಗುತ್ತಿರೆ ಮಿಗೆ ಸತಿಸುತ 

ರೇನ ಮಾಡುತಿರ್ದರು 

ದ ಬ೦ಧುಗಳದಾರಿಗಾರಿದ್ದರೇನು 


೬೫೦ 


(ಸ-೧೭೩-೩) 
೩೬೫೮. ಮೃಗಜಲ - ಬಲೆಯ ಬೀಸಿದರು 
ಸಿಕ್ಕದು ಆ ಮೃಗಜಲದೊಳು ತಾ ನಿಲ್ಲದು 
- ಕೆ೦ಪುಮೂಗಿನ ಪಕ್ಷಿ (ಸ-೮೮-೨) 


೩೬೫೯. ಮೃಗಧರವೈರಿ (ಸರ್ಪ) - 


ಮೃಗಧರವೈರಿಯ ಪೆಗಲೇರಿ ಬರುವಂಥ ಜಗದ 

ಧಿಪತಿಯಾದನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

೩೬೬೦. ಮೃಗರಾಜ - ರಾಜಮುಖಿಯಳ ರಕ್ಷಿಸಿ 

ಮೃಗರಾಜಗೆ ಒಲಿದಾತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

೩೬೬೧. ಮೃಗಾಕ್ಷಿ - ಕರಗಳ ನೆಗಹಿ ಇಂದು 

ಪ್ರಾಣಬಿಡುವೆನೆಂದು ನಿಶ್ಚೈಸಿ ಗೋವಿಂದ 

ಎಂದಳು ಮೃಗಾಕ್ಷಿ 

- ವಾಸುದೇವಾಯ ನಮೋ (ಬೆ-೯೦-೮) 

೩೬೬೨. ಮೃಗೇಂದ್ರ (ಸಿ೦ಹ) - ವಾರಿಕಲ್ಲಾನೆ 

ವಜ್ರದ ಮೃಗೇಂದ್ರನ ಕೂಡೆ ಹೋರಿ 

ಹೊದಕುಳಿಗೊಂಡು ಗೆಲ್ಲಬಲ್ಲುದೆ 

- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೧) 

೩೬೬೩. ಮೃಡ - 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೨) 

- ಪೊಡವಿಭಾರವ ಹೊತ್ತು ಮೃಡಗೆ ಭೂಷಣ 

ನಾಗಿ ಹೆಡೆಯೊಳಗೆ ಮಾಣಿಕ್ಯವಿರಿಸಿಕೊಂಡು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

೩೬೬೪. ಮೃತ್ಯು - ಸತ್ಯವ್ರತವುಳ್ಳವಗೆ ಮೃತ್ಯು 

ವಿನ ಭಯವುಂತೆ 

- ಸಾಧು ಸಜ್ಜನ ಸತ್ಯಃ ಗುಣಕಿದುರುಂಟೆ 
(ಬೆ-೧೨೫-೧) 

- ಮೇದಿನಿಯ ಹೊರೆಗಳೆವ ಮೃತ್ಯುವಿನ 

ಹಾಸ್ಯರಸ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೨) 

- ಚಿತ್ರಾನಕ್ಷತ್ರದಲಿ ಪುಟ್ಟದಾತನ ಸೊಸೆ ಮೃತ್ಯು 


ಮೃಡ ನಿನ್ನ ಸಖನಾದನೆಂಬ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವೆಂದೆಣಿಸಿ ಹೊರಡಿಸಿದಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 

- ಮೃತ್ಯುವಂತೆಳೆವನನು ಬಿಡಿಸಬಾರದೆ ತಾಯೆ 

- ವಾಸುದೇವಾಯ ನಮೋ (ಬೆ-೯೦-೪) 

೩೬೬೫. ಮೃತ್ಯುನಾಶಕ - ಮೃತ್ಯುನಾಶಕನೆಂದು 

ಸುತ್ತಿದ್ದಾನೆ ಹುತ್ತಿನೊಳಗೆ ಇಹ ಪ್ರಾಪ್ತಿ ಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 

೩೬೬೬. ಮೃದಿಕಾ ( ಮೃತ್ತಿಕೆ 7) - ಹಿಡಿದಿರೆ 

ದಂಡಿಕಾ ವೇಷ್ಟಿ ಮೃದಿಕಾ ನಿಡುಶಿಖಿ ಯಜ್ಞೋ 

ಪವೀತದಿಂದ 

- ರಾಮಾನುಣಜರೇ ನಮೋ ನಮೋ 
(ಬೆ-೪_೧) 

೩೬೬೭. ಮೃಷ್ಟಾನ್ನ (ರಸಕವಳ) - ಮೃಷ್ಟಾನ್ನವ 

ಸುವರ್ಣಕದ ಹರಿವಾಣದೊಳು ಆರೋಗಣೆಯ 

ಮಾಡು 

- ಪೂಸರನ ಜನಕನೇ (ಬೆ-೧೬೮-೪) 

ದ ಅಷ್ಟೈಶ್ವರ್ಯದ ಮೃಷ್ಟಾನ್ನವಿರುತಿರೆ 

ಬಿಟ್ಟಕೂಳನು ತಿನ್ನಲೇತಕಯ್ಯ 

- ಸಾರಾಯಣ ನಿನ್ನ ನಾಮವು 
(ಬೆ-೫೨-೧) 

೩೬೬೮. ಮೆಕ್ಕೆ - ಉಂಡರೆ ಸೇರದ ತಾಯಿ 

ಉರಗನ ಮೆಕ್ಕೆಯ ಕಾಯಿ 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

೩೬೬೯. ಮೆಚ್ಚಿಸು - ಒಲಿಸುವುದನರಿಯೆ 

ಮೆಚ್ಚಿಸುವ ಬಗೆಯರಿಯೆ ಹೊಗಳುವ ಹೊಲಬ 

ನರಿಯೆನು 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೫) 

- ಆವ ಪರಿಯಲಿ ನಿನ್ನನೊಲಿಸಿ ಮೆಚ್ಚಿಪ ವಿಧವು 

ಅಣುಮಾತ್ರ ತೋರದಲ್ಲ 

- ಆವ ಪರಿಯಅ ಸಿನ್ನನೊಲಸಿ 
(ಬೆ-೩೭-ಪ) 

- ಪಾಕಶಾಸನನ ಸಭೆಯನು ಮೆಚ್ಚಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೪) 

- ರಾಮಚಂದ್ರನ ಸೇವೆ ಮಾಡಿ ಮೆಚ್ಚಿಸಿ 

ಮಹಾತಾಮಸನ ಗರ್ವವನು ಮುರಿದುಬಂದ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 


೬೫೧ 


(ಬೆ-೧೦೯-೧) 

- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 

೩೬೭೦. ಮೆಚ್ಚು - ಸಿರಿಂತು ಮುಚ್ಚಿ 

ಮೆರೆಯದಿರು ಬರಿದೆ ಹೊತ್ತ ಕಳೆಯದಿರು 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೩) 

ದ ನೀಲಮೇಘಶ್ಯಾಮ ಮೆಚ್ಚಿ ಬಾಲಕನಿಗೆ 

ಮೇಲಾದ ಪದವಿಯನು ಕೊಡಲಿಲ್ಲವೆ 

- ಬ್ರಹ್ಮ ಅಖತವ ಮೀರಿ ಬಾಳ್ವರು 
(ಬೆ-೨೫-೩) 

ದ ಮಾನಕ್ಕೆ ಮೆಚ್ಚಿ ಈ ಮರುಳಾಗದೆ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೩) 

- ಅತಿ ಭಕುತರಿಗೆ ಮೆಚ್ಚಿ ಗತಿಮೋಕ್ಪವಿತ್ತನು 

ಮತಿಭ್ರಷ್ಟ ಅಜಮಿಳನ ಉದ್ಧಾರಮಾಡಿದ 

- ನ೦ಬು ನಾರಾಯಣನ (ಬೆ-೫೩-೩) 

- ಬಲಿ ಚಕ್ರವರ್ತಿ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲ 

ಕಾಯ್ದಚ್ಯುತನು ಅನುಗಾಲದಿ 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

- ಔಚಿತ್ಯ ವಿದ್ಯೆಯನರಿಯದ ದೊರೆ ತಾನು 

ಮೆಚ್ಚಿದರೇನು ಮೆಚ್ಚದಿದ್ದರೆ ಏನು 

- ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೧) 

- ಹಂಬಲಿಸಿ ಭವದ ಸುಖ ಮೆಚ್ಚಿದಾತನ 

ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಗೆನು 
(ಬೆ-೧೧೯-೨ 

- ತುಂಬಿವರ್ಣನ ತೆತ್ತವೆ ನಾಲ್ಕು ರವೆ ಎಂಟು 

ಜಾಂಬವರು ಮೆಚ್ಚುವರು ಜಾಣರಿಗಳವಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೩೬೭೧. ಮೆಟ್ಟು - ಚಿಟಿಚಿಟಿ ಚಿಟಿರೆನ್ನಲು 

ಉಗುರಲಿ ಸೀಳಿ ಪುಟನೆಗೆದ ಪದದಲಿ ಬಲಿಯ 

ತಲೆಯನು ಮೆಟ್ಟಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಹುಟ್ಟದಾ ಯೋನಿಗಳಿಲ್ಲ ಮೆಟ್ಟದಾ ಭೂಮಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗಳಿಲ್ಲ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

- ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೊ ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ಎಸೆವ ಕಾಳಿಂಗನ ಮೆಟ್ಟಿದನೆ ಬಾಧಿಸುವರ 

ಯಮಪುರತಟ್ಟಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೩) 

೩೬೭೨. ಮೆಣಸು - ಅಪ್ಪಾಲು ಅತಿರಸ ತುಪ್ಪ 

ಕಜ್ಜಾಯವು ಒಪ್ಪುವ ಯಾಲಕ್ಕಿ ಶುಂಠಿ ಮೆಣಸು 

ದ ಬ೦ದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

೩೬೭೩. ಮೆರವಣಿ - ವಿಷ ಸಮಾನವಾದ 

ಬಹಳ ವ್ಯಸನ ಮೆರವಣಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

೩೬೭೪. ಮೆರೆ - ತ್ರಿಜಗ ವಿಜಯ ವೇಷ 

ವಿಜಯಗಿತ್ತು ಮೆರೆದು ವಿಜಯ ಮೂರುತಿಯೆ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೧) 

- ಇಹದ ಭೋಗ ನಿತ್ಯವೆಂದು ಮೆರೆದೆ ನಿನ್ನ 

ನೆನೆಯದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-ಅ) 

- ಅಷ್ಟಮದದಿ ಮೆರೆಯದಿರು ನಷಕೆ ಗುರಿ 

ಯಾಗದಿರು 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೨) 

- ಸಿರಿಯ ಮೆಚ್ಚಿ ಮೆರೆಯದಿರು ಬರಿದೆ ಹೊತ್ತ 

ಕಳೆಯದಿರು 

- ಸಾರಿ ದೂರಿ ಹೇಳುತೇನೆ (ಸ-೨೪೮-೩) 

- ಎಲ್ಲ ಒಡವೆ ಹೋಯಿತಾದರು ಪುಲ್ಲಳಾಗಿ 

ಮೆರೆಯುತಾಳೆ 


- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೪) 


೬೫೨ 


ದ ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

- ಸಾರಸ ಹೃದಯದಿ ಕೇರಿಕೇರಿಯಲಿ 

ಶೃಂಗಾರದಿ ಮೆರೆವ ಅಪಾರ ದಯಾನಿಧಿ 

- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨ಅ) 

- ಪೊಂಬಟ್ಟೆ ಪೀತಾಂಬರವನುಟ್ಟು ಮೆರೆವಂಥ 

ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೨) 

- ಅಷ್ಟಮದದಿಂದ ಮೆರೆವವಗೆ ಬೆರಗಿನ ರೋಗ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೪) 

ನಾ ವಸ್ತ್ರ ಒಡವೆ ಇಟ್ಟು ಬಹಳ ಶಿಸ್ತು ನರಕಿಯೆನಿಸಿ 

ಮೆರೆವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಒಳಗೆ ಹೊರಗೆ ತೋರುತಿಹುದು ಅಳಿದ 

ವಸ್ತು ಮುಟ್ಟದಿಹುದು ಕಳವಳ೦ಂಗೆ ಎರಡು 

ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೩) 

- ಓಂಕಾರದೊಳಗೆ ಪುಟ್ಟಿ ಓಂಕಾರದೊಳಗೆ 

ಬೆಳೆದು ಓಂಕಾರದೀ ಜಗವ ಎತ್ತಿ ಮೆರೆವುದೋಂ 

ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

- ಯಾತಕೆ ಸುಮ್ಮನಿರುವೆ ಪಾತಕ ಹೆಚ್ಚಿ ಮೆರೆವೆ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೧) 

- ಮೆರೆವ ಜಲಜನ ಕೂರ್ಮವರಹನ ನರಹರಿ 

ದ್ವಿಜ ಕೊರಳ ಕೊಯ್ದನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಆರುಚಕ್ರದಿ ಮೆರೆವ ಅಖಂಡನ ಮೂರು 

ಗುಣವ ತಿಳಿದು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

-. ವಿಮಲಚರಿತ್ರದಿ ಮೆರೆವ ಶ್ರೀಕೃಷ್ಣನ 

ಕಮಲವದನೆ ನೀ ತೋರೆ 

- ರಮಣಿ ಕೇಳೆಲೆ ಮೋಹನ (ಬೆ-೬-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಧಾತುಗೆಟ್ಟು ಬೆಳ್ಳಿ ಬಂಗಾರದಲಿ ಮೆರೆವ 

ಧೂರ್ತೆಯರ ನೋಡುವೀ ಚಕ್ಷುರಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೧) 

- ಮೆರೆವ ಗಿರಿಯವಾಸ ಕಪಿಕುಲ ಸೌಮಿತ್ರಿ 

ಗೆರೆದೆ ದ್ರೋಣಾದ್ರಿ ಸಂಜೀವನ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫.೩) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿಂಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಮ್ಲೇಚ್ಛರ 

ಛೇದಿಸಿ ಹಯವೇರಿ ಮೆರೆವವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 

- ಸಿರಿಬಂದ ಕಾಲಕ್ಕೆ ಮೆರೆಯಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೩) 

- ಮೆರೆಯದಿರು ಮೆರೆಯದಿರು ಎಲೆ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-ಪ) 

- ಗರುಡಗಂಧರ್ವನಗರಿಯ ಮೆರೆದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ನಾಸಿಕದೊಳೊರ್ವಳ ಪೊತ್ತು ಮೆರೆದನು 

ಮುನೀಶರ ಶಾಪವಡೆಯೆ ಕೊಂದಾತನ 

- ಸೀತಾಪತಿ ರಘುನಾಥ (ಬೆ-೧೦೦-೧) 

-. ಮೂಗ್ರಾಮ ಮುರಿದು ವಾಜಿಯನೇರಿ 

ಮೆರೆದನು ಸಾಗರಸುತೆಯಳ ಮೇಲೆ ಮೋಹಿಸಿ 

ದನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

ತ್ತ ಪುಣ್ಯವಿಲ್ಲದವನ ಪ್ರೌಢಿಮೆ ಮೆರೆದರೇನು 

- ಆರು ಬಾಳದರೇನು (ಬೆ-೩೦-೧) 

- ವಾತಜಾತನು ಆಗಿ ಖ್ಯಾತಿಯಲಿ ಮೆರೆದಗೆ 

ಸೇತುವೆಯ ಭರದಿಂದ ಲಂಘಫಿಸಿದಗೆ 

- ಜಯ ಮಂಗಲಂ ನಿತ್ಯ (ಬೆ-೧೭೧-೧) 

- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 


೬೫೩ 


- ನಿನಗಿ೦ತ ಕು೦ದೇನೊ (ಬೆ-೮೭-೫) 

೩೬೭೫. ಮೆರೆಸು - ಸೋರೆಯೊಳು ಸುರೆ 

ತುಂಬಿ ಮೇಲೆ ಹೂವಿನ ಹಾರಹಾಕಿ ಗೀರು 

ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೩೬೭೬. ಮೆಲು - ಪೃಥ್ವಿಯ ತಲೆಯನು 

ಪರೆಮಾಡಿ ತಾಳಿದಳುತ್ಯಾನಮಮ್ಮನ ತಂದೆಯ 

ಮೆಲುವನ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 

೩೬೭೭. ಮೆಲ್ಲಡಿ - ಅಡಿಯಿಡು ಮಗನೆ 

ಮೆಲ್ಲಡಿಯಿಡು ಎನುತಲಿ ನಡೆಗಲಿಸುವ ಪುಣ್ಯ 

ವೆಂತು ಪಡೆದಳಯ್ಯ 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೩) 

೩೬೭೮. ಮೆಲ್ಲು - ಮೆದ್ದು ಹೋದ ಪಕ್ಷಿ 

ಬ೦ದು ಹದ್ದು ಹಿಡಿದು ಉದ್ದಕತ್ತಿ ಬುದ್ಧಿಹೀನ 

ನಾಗಿ ಬೆಳೆದು ಧರೆಗೆ ಬಿದ್ದುದ 

- ಎರಡು ಸಾವಿರದ ಜಹ್ಚೆಯುರಗ 
(ಸ-೪೮-೨) 

-. ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

- ಮಣ್ಣನಗಿದು ಬೇರ ಮೆದ್ದವನೆಂದೆನೆ ರಕ್ಕಸ 

ರೊಳು ಹೋರಾಡಿದವನೆಂದು ಹೊಗಳಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

೩೬೭೯. ಮೇಕೆ - ಕಾಕು ಇಂದ್ರಿಯಗಳೆಂಬ 

ಕಟುಕರಿಗೆ ನಾ ಸಿಲುಕಿ ಮೇಕೆಯಂದದಿ ಬಾಯ 

ಬಿಡುತಿಪ್ಪೆನು 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೧) 

೩೬೮೦. ಮೇಘ - ಪರಮಾತ್ಮ ಕರಿಯ 

ಮೇಘವ ಪೋಲ್ವ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೩೬೮೧. ಮೇಘಶ್ಯಾಮ ದ ನೀಲಮೇಘಶ್ಯಾಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಭಾಗ್ಯಪುರದಲಿ ನಿಂದ 
- ಕಾವನಯ್ಯನ ಕಳುಹು (ಬೆ-೧೫೩-೩) 
- ನೀಲಮೇಘಶ್ಯಾಮನ ನಾಮವ ನೆನೆ ಮನೆ 
- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 
೩೬೮೨. ಮೇಣ - ಮೇಣದಹಿಕೋಟಿ 
ದಳ್ಳುರಿಯ ಗರುಡನ ಕೂಡ ತ್ರಾಣದಿಂ ಕಾದಿ 
ಜಯಿಸುವುದೆ ಹೇಳಾ 
- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೨) 
೩೬೮೩. ಮೇದಿನಿ - ಮೇದಿನಿಯ ತಾಳ್ಪ 
ಕೂರ್ಮಾವತಾರನೆ ಬಾಡದಾದಿಕೇಶವರಾಯ 
ಬೆನ್ನಲೆತ್ತಿಕೊಂಡು 


- ಕಡಹಾಯುಸೊ ಕಮಲಲಲೋಚನನೊಲ್ಲೆ 


(ಬೆ-೬೨-೩) 
- ಮೇದಿನಿಯ ಹೊರೆಗಳೆವ ಮೃತ್ಯುವಿನ ಹಾಸ್ಯ 
ರಸ 
- ಬೊಂಬೆಯಾಟವನಾಡಿಸಿದ (ಬೆ-೭೯-೨) 
- ಮೇದಿನಿಯ ನೆಗಹಿ ತಾಮಸನ ಜೀವವ 
ನಳಿದು 
- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 
- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 
ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 
- ಕಅಯೇರಿ ಬಂತು (ಬೆ-೧೩೦-೯) 
- ಮೇದಿನಿಗೋಸುಗ ಕಾದಿ ಕಲಹದಿ ವಿರೋಧಿ 
ಕಳ್ಳರ ಕೊಂದೆ ಗೋಎಂದ 
- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 
೩೬೮೪. ಮೇರು - ಎಲವುಗಳ ಕೂಡಿದರೆ 
ಮೇರುವಿಗೆ ನಾಲ್ಕುಮಡಿ 
- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೪) 
- ಎಲುವು ನರಗಳು ಕೂಡಿ ಮೇರುವಿಗೆ ನಾಲ್ಕು 
ಮಡಿ 
- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 
೩೬೮೫. ಮೇರೆ - ಮೇರೆಯಿಲದೆ ಅಸುರರ 
ಸಂಹರಿಸಿದ ರಣ ಶೂರಗೆ ಡಿ 
- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 


೬೫೪ 


೩೬೮೬. ಮೇರೆದಪ್ಪು - ಮೇಳದವರ ಬಿಟ್ಟು 

ಮೇರೆದಪ್ಪುವರಯ್ಯ 

- ಜೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

೩೬೮೭ ಮೇಲು - ಮೇಲ ತಾನರಿಯದೆ ನಿಂದೆ 

ಹೊಂದಿರುವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಮೇಲನರಿತು ವಿಷ್ಣುಭಕುತಿಯ ಮಾಳ್ಪ 

ಚಾಂಡಾಲರ ಮನೆಯ ಬಾಗಿಲ ಕಾಯಿಸೆನ್ನನು 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

- ಮೇಲು ನಾಮವಿರಲಿಕ್ಕೆ ಕಟಕು ಇನ್ನೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

- ಲೋಲಲೋಚನೆಯ ಮಾತೆಯ ಪುತ್ರ 

ನಣುಗನ ಮೇಲುಶಕ್ತಿಗೆ ಉರವಾಂತು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಎಲುವುಗಳು ತೊಲೆ ಜಂತೆ ನರಗಳವು 

ಬಿಗಿದಂತೆ ಬಲಿದ ಚರ್ಮವು ಮೇಲು ಹೊದಿಕೆ 

ಯಂತೆ 

-. ಎ೦ದಿದ್ದರೀ ಕೊಂಪೆ ಎನಗೆ ನ೦ಜಕೆ 

ಯರದು (ಬೆ-೧೦-೧) 

೩೬೮೮. ಮೇಲೆ/ಮ್ಯಾಲೆ - ಬಾಯಿ ನಾರಿದ 

ಮೇಲೆ ಏಕಾಂತವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-ಪ) 

- ಸಾಸಿರ ನಾಮದೊಡೆಯ ಬಾಡದಾದಿ 

ಕೇಶವನ ಬೇಸರದೆ ಹೆಗಲ ಮೇಲಿಟ್ಟುಕೊಂಡು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ಸರಳಮಂಚದ ಮೇಲೆ ಮಲಗಿ ಪ್ರಾಣವ 

ಬಿಟ್ಟು ಕುರುಪನ ಕೊಂದವ ಭೀಷ್ಮನೊ 

ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೨) 

- ಸತ್ತುಹೋದಮೇಲೆ ನಿಮ್ಮ ಅರ್ಥವಾರಿಗೊ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಸತ್ತ್ವ ತಗ್ಗಿದ ಮೇಲೆ ಸಾಮರ್ಥ್ಯವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ಸೋರೆಯೊಳು ಸುರೆ ತುಂಬಿ ಮೇಲೆ 

ಹೂವಿನ ಹಾರಹಾಕಿ ಗೀರು ಗಂಧ ಅಕ್ಷತೆಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಛವಪಾಶ ನೀಗೋ 
(ಬೆ-೨೦-೫) 

- ಶೇಷಗಿರಿಯ ಮೇಲೆ ಸವುತೆಯ ಬಿತಿ 

ದೇವಗಿರಿಯ ಮೇಲೆ ಅವತಾರವಿಕ್ಕಿ ಷ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 

- ಮಾಡಿಲ್ಲ ಮಳೆಯಿಲ್ಲ ಮರದ ಮ್ಯಾಲೆ ನೀರ 

ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೧ 

- ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟ ದೇಶಕೆ 

ಪ್ರಸಾದವ ನಡಸುವ ಶೆಟ್ಟಿ 

ದ ಬಂ೦ದೆವಯ್ಯ ಗೋವಿಂ೦ದಶೆಟ್ಟ 
(ಬೆ-೧೫೧-೩) 

- ನಾಲಗೆಯೆರಡರವನ ಭುಂಜಿಸುವನ 

ಮೇಲೇರಿ ಬಹನ ತಂದೆಯು ಇಹ ಗಿರಿಯನು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

ದ ನೋಡಯ್ಯ ನಿನ್ನ ದಾಸರ ಮೇಲೆ ಕೃಪೆಗಳನು 

ಮಾಡಯ್ಯ ಮನ್ಮನಕೆ ಸಂತಸವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

- ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ 

ನಿನ್ನದು ತಪ್ಪೊ ಎನ್ನದು ತಪ್ಪೊ ಪರಮಾತ್ಮ 

ದ ನನ್ನಿ೦ದ ಸಾನೇ ಜನಿಸಿ ಬ೦ದೆನೆ 
(ಬೆ-೫೪-ಅ) . 

ಎ ನೀಲಮೇಘಶ್ಯಾಮ ಮೆಚ್ಚಿ ಬಾಲಕನಿಗೆ 

ಮೇಲಾದ ಪದವಿಯನು ಕೊಡಲಿಲ್ಲವೆ 

- ಬ್ರಹ್ಮ ಅಖತವ ಮೀರಿ ಬಾಳ್ಟರು 
(ಬೆ-೨೫-೩) 

- ನೀರ ಪೊಕ್ಕವನೆಂದೆನೆ ಬೆನ್ನಿನ ಮೇಲೆ ಭಾರ 

ತಾಳ್ಪವನೆಂದೆನೆ 

ಪ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೧) 

- ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನವೆ 

- ಬಾಯ ನಾರಿದ ಮೇಲೆ (ಬೆ-೧೪೨-೧) 

- ಪಥ್ಯ ಸೇರದ ಮೇಲೆ ನಿತ್ಯ ಸುಖವೆನಬಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ಬಣ್ಣಗುಂದಿದ ಮೇಲೆ ಬಹುಮಾನವೆ 


೬೫೫ 


-. ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

- ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಪ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಮೂಗ್ರಾಮ ಮುರಿದು ವಾಜಿಯನೇರಿ 

ಮೆರೆದನು ಸಾಗರಸುತೆಯಳ ಮೇಲೆ 

ಮೋಹಿಸಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

- ಮರೆತು ಮಂಚದ ಮೇಲೆ ನಾ ಮಲಗಿರೆ 

ಹರಿವ ಹಾವನೆ ತಂದು 


_ ಇ. ನೆರೆದು ಗೋಪಿಯರೆಲ್ಲರು 


(ಬೆ-೧೦೩-೭) 

- ಮಕ್ಕಳ ಪಡೆದವರು ಕೃಷ್ಣನ ಮೇಲೆ 

ಇಕ್ಕಬಹುದೆ ಕಳವ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೯) 

- ಮಣ್ಣುಪಾಲು ಆದಮೇಲೆ ಆರಿಗಾಹೋದು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೨) 

- ವಾರ್ತೆ ಕೀರ್ತಿಯೆಂಬವೆರಡು ಬಂದುವಯ್ಯ 

ಸತ್ತಮೇಲೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಜನನಿ ರಕ್ಷಿಸುವಳೆಂತೆ೦ಬೆನೇ ಆ ಕುಂತಿ ತನಯ 

ರಾಧೇಯನಿಗೆ ಎರಡನೆಣಿಸಿದ ಮೇಲೆ 

- ಆರು ಹಿತವರು ಎಂದು. ನ೦ಬಬೇಡ 
(ಬೆ-೩೩-೧) 

- ಜಗವರಿಯೆ ಸೋದರನು ಮಮತೆಯುಳ್ಳವ 

ನೆನಲೆ ಜಗವರಿಯೆ ವಾಲಿಯನು ಅನುಜ 

ಕೊಲಿಸಿದ ಮೇಲೆ 

- ಆರು ಹಿತವರು ಎ೦ದು ಸ೦ಂಬಬೇಡ 
(ಬೆ-೩೩-೨) 

- ಇಲ್ಲದಿದ್ದರೆ ಮೇಲಾದ ದೇವರು ಇಲ್ಲವು 

ನೆಲವು ನಿರಾಕಾರಗೆ 

- ಶಂಕರಸಾರಾಯಣ ಜಡು 
(ಬೆ-೧೭೫-೮) 

- ರಂಜಿಪ ಮಣಿಯ ಸಿ೦ಹಾಸನದ ಮೇಲಿಪ್ಪ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕುಂಜರವರದಾದಿಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ಉಂಡರೂ ದಣಿಯದು ಊರ ಸೇರದ 

ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

- ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ 

ಫಲವೇನು ಹೆರದಿದ್ದರೇನಯ್ಯ 

- ಮಗನಿಂದೆ ಗತಿಯುಂಟಿ (ಬೆ-೧೪೫-೪) 

- ಎಂತುಟು ತನ್ನ ನೆನೆವರ ಮೇಲೆ ಕರುಣವು 

ಅನ೦ತ ವಸ್ತಗಳಾದುವು 

- ವಾಸುಡೇವಾಯ ನಮೋ (ಬೆ-೯೦-೨೯) 

- ಐದು ಮಾತಿನ ಮೇಲೆ ಕವದೀಕನೆಂಬರು 

ಐದು ದೀವಿಗೆ ಗಾಳಿ ಮುಸುಕಿತೆಂದು 

- ಚೀಜ ಮೂರನು ಚತ್ತಿ (ಬೆ-೧೬೨-೨) 

- ಒಳ್ಳೆಯ ರಾವುತನಾಗಿ ಮ್ಲೇಚ್ಛ ರ 

ಡೊಳ್ಳಹೊಟ್ಟೆಯ ಮೇಲೆ ಒದ್ದಾನ್ಮ್ಯಾ 

ದ ದೇವಿ ನಮ್ಮ ದೇವರು ಜಂಭ 
(ಬೆ೭೬-೧೦) 

- ಹುಟ್ಟಸಿದ ಸ್ವಾಮಿ ತಾ ಹೊಣೆಗಾರನಾದ 

ಮೇಲೆ ಕೊಟ್ಟು ರಕ್ಷಿಸುವನು ಇದಕೆ ಸಂದೇಹ 

ಬೇಡ 

- ತಲ್ಲಣಿಸದಿರು ಕ೦ಡೆಯಾ ತಾಳು ಮನವೆ 
(ಬೆ-೩೪-೧) 

ದ ಹಕ್ಕರಿಕೆ ಗರಿಯಂತೆ ಹರವು ... ಒಕ್ಕಲು 

ಮೇಲದು ಒಲಿದವಗೆ 

- ಪಕ್ಚಿಯ ಕುರುಹ ಬಲ್ಲರು 
(ಬೆ-೧೬೫-೫) 

- ಹದ್ದು ಹಗೆಯ ಹಾಸಿಗೆಯ ಮೇಲೊರೆಗಿದ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

ದ ಚೋ ಕೋ ಕೇ ಎನ್ನಿ ರೊ 
(ಬೆ-೧೦೧-೧) 

- ಹಚ್ಚಡದ ಮೇಲೊಂದು ಲಚ್ಚಿಗೆಯಿಟ್ಟಂತೆ 

ಹೆಚ್ಚು ಕುಂದಿಗೆ ಲೋಕ ಹೆಣಗಾಡುತ 

ದ ಏತರವನೆಂದು ಪೇಳಅ (ಬೆ-೧೨೨-೫) 

- ಕನ್ನಡಿ ಮೇಲೆ ಉದ್ದು ಉರುಳುವನ್ನ ಪರ 

ಸುಖವಿಲ್ಲದೆ 


ಇ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 


೬೫೬ 


- ಕಾಲ ಗೆಜ್ಜೆಯ ಕಟ್ಟಿ ಮೇಲೆ ಕರತಾಳ ತಟ್ಟಿ 

ಶ್ರೀಲೋಲನ ಗುಣ ಪೊಗಳದಲೇ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 

- ಕುದುರೆವಾಹನನಾಗಿ ಕುಂಭಿನಿಯ ಮೇಲೆ 

ತನಗಿದಿರಾದ ರಾವುತರನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಕಣ್ಣು ಕೆಟ್ಟ ಮೇಲೆ ಕಡು ರೂಪ ಚೆಲ್ವಿಕೆಯೆ 

- ಬಾಯಿ ಸಾರಿದ ಮೇಲೆ (ಬೆ-೧೪೨-೧) 

- ಗೋಪಿ ಕಟ್ಟಿದ ಒರಳ ಗೊಲ್ಲಗೇರಿಗೆಳೆಯುತ 

ಆ ಫಣಿಯ ತಲೆಯ ಮೇಲಾಡಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ತಲೆಮೇಲೆ ಇರಿಸೆನಲು ತಳಕಿಳಿಸಿ ಅವನ 

ಬಾಗಿಲ ಕಾಯ್ದ ವಾಮನನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ತನುವ ದಂಡಿಸಿ ತುದಿಯ ಕೋಡುಗಲ್ಲಿನ 

ಮೇಲೆ ವನಿತೆಯನು ಬಿಟ್ಟು ತಪವಿರಲು ಬೇಡ 

- ಸಂಸಾರವೆಂಬ ಸಾಗರವನು 
(ಬೆ-೧೮-೨) 

- ತಾಯಿ ತೀರಿದ ಮೇಲೆ ತವರಾಸೆಯೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-ಪ) 

-. ತೃಣಕೆ ಬಾಯಿತ್ತನ ಮೇಲೇರಿ ಬಪ್ಪನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಚಂದ್ರವೈರಿಯ ಮೇಲೆ ಪವಡಿಸಿದನ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

- ಧೂಳಿಗೆ ಹಾರುವ ಮಣ್ಣ ಮೇಲೆ ಮುದ್ದೆಯ 

ಕಲಸಿ ಲೋಲನಾಗಿದು ಸೊಬಗಾದ ಬೆಡಗು 

- ಚೀಜ ಮೂರನು ಚತ್ತಿ (ಬೆ-೧೬೨-೨) 

- ಧುರದೊಳಗೆ ಪೂರ್ವವೆ ಬರಿಯ ಶಿಖಂಡಿಯ 

ತೋರಿ ಸರಳಮಂಚದ ಎ ಬ (ಊಉ 

ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 

೩೬೮೯. ಮೇಲೋಕ (ಸ್ವರ್ಗಾದಿ ಲೋಕ) - 

ಮನವ ವಂಚಿಪ ಕಪಟಗೆ ಮೇಲೋಕವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೬೯೦. ಮೇವು. - ಹಿಂಡನು ಅಗಲಿದ 

ಗೋವು ಹುಲಿಗಿಕ್ಕಿದ ಮೇವು 

ಎ ಅಹುದಾದಡಹುದೆನ್ನಿ (ಬೆ-೧೩೨-೩) 

೩೬೯೧. ಮೇಹರೋಗ - ಕೊಟ್ಟವರಿಗೆರಡು 

ಬಗೆವಗೆ ಮೇಹರೋಗ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೪) 

೩೬೯೨. ಮೇಳ - ಮೇಳದವರ ಬಿಟ್ಟು 

ಮೇರೆದಪ್ಪುವರಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 
(ಸ-೧೮೫-೨) 

- ರಂಭೆ ಊರ್ವಶಿಯರ ಮೇಳವ ಕಂಡೆ 

ತುಂಬರು ಮುನಿ ನಾರದರನು ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೪) 

- ತಾಳದಂಡಿಗೆ ಭೃ೦ಗಿಮೇಳಗಳ ಕೂಡಿ 

- ಬ೦ಟನಾಗಿ ಬಾಗಿಲಕಾಯ್ತೆ 
(ಬೆ-೪೫-೨) 

೩೬೯೩. ಮೇಳೈಸು - ಸೂಳಾದಿಯಲಿ ನಾಮ 

ಕೀರ್ತನೆಗಳ ಪಾಡಿ ಮೇಳೈಸಿ ವಾದ್ಯ ನೃತ್ಯ 

ಗಳಾಡುತಿಹರು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೩೬೯೪. ಮೈ ದ ಮೈಮೇಲ್ಭಾರವ ಪೊತ್ತು 

ನೋಡ್ದಾ 

- ನಾರಾಯಣನೆ ಈತ (ಸ-೧೩೮-೧) 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-ಪ) 

- ಎರಡು ಮೈ ಒಂದಾಗಿ ಕೂಡಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೧) 

- ಮಂಡೆಯಲಿ ಕೊಂಡಾಂತು ಮೈ ಜುಮ್ಮು 

ತಾಳಲು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಪೂತನಿಂತು ಮೈಂತು ಸೋಕಿದನೆ 

ಮಹಾಘಾತದ ಮೊಲೆಯುಂಡು ತೇಗಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೪) 

- ದುರ್ಮತಿಯಲಿ ಚಲಿಸುವುದ ಕಂಡರೆ ಮೈಯ 


೬೫೭ 


ಚರ್ಮವನು ಸುಲಿಯದೆ ಯಮ ಬಿಡುವನೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯಸಿಡಲೊಲ್ಲೆ 
(ಬೆ-೧೧-ಅ) 

- ಕತ್ತಲೆಯಲಿ ಪೋಗಿ ಕುತ್ತಿದ್ದವನ ಮೈಯ 

ಸುತ್ತಿ ಬಾಧಿಸುತಿಪ್ಪನ 

- ತೋರೆ ಬೇಗನೆ ಸಖ (ಬೆ-೯೪-೨) 

ದಾ ಅಪ್ಪ ಜಯದರಸನ ಕೂಡೆ ಜನಿಸಿದಳ 

ಕಪ್ಪುವರ್ಣದ ಮೈಯಳ 

- ಏಣನಯನೆ ಏಣಭೋಜಖಜಮಧ್ಯಭಳೆ 
(ಬೆ-೯೯-೨) 

- ಗುಂಜಿಯ ದಂಡೆಯ ಕಲ್ಲಿಯ ಚೀಲದ 

ಮಂಜು ಮೈಯವ ಕಳ್ಳ ಕೋ ಎನ್ನಿರೊ 

-ಕೋಕೋಕೋ ಎನ್ನಿರೊ 
(ಬೆ-೧೦೧-೨) 

- ಕಟ್ಟುಗ್ರದಿ೦ದ್ರನಿಗೆ ಮೈಯೆಲ್ಲ ಕಣ್ಣಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೨) 

- ಮೈಮೇಲ್‌ ಗೇಣರಿವೆಯಿಲ್ಲ 

- ನಾರಾಯಣನೆ ಶತ (ಸ-೧೩೮-೨) 

೩೬೯೫. ಮೈಗೆರೆ (ಸ್ನಾನಮಾಡಿಸು) - ಘನ 

ವಾದ ಗಂಗೆಯನು ಪಡೆದವಗೆ ಕಲಶನೀರನ 

ದೆಂತು ಮೈಗೆರೆಯಲಿ 

- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೧) 

೩೬೯೬. ಮೈದುನ -. ಅತ್ತಿಗೆಯ ಮೈದುನ 

ಬಾರೋ ಹೆತ್ತ ಮಗಳ ಗಂಡ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೧) 

- ಭಾವ ಮೈದುನ ಬಾರೊ ಮಾವ ಬೀಗನ 

ಅನುಜ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೨) 

- ಕುರುಪತಿಯ ಮೈದುನನ ಕೊಲ್ಲ ಬಗೆದವನ 

ಸಂಗರದಲೇರಿಸಿದ ನುಡಿಯನ್ನೆ ಕೇಳ್ದು 

- ನೀನಾವ ಬಾ೦ಧವನೊ (ಬೆ-೭೮-೪) 

- ಮಗಳ ಮಗಗೆ ಮೈದುನನಾಗಿ ಮಾವನ 

ಜಗವರಿಯಲು ಕೊಂದ ಕುಲಗೇಡಿ ಗೋವಳ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೨) 

- ಮಗಗೆ ಮೈದುನನಾದ ಮಗಳಿಗೆ ಪತಿಯಾದ 

ಮಗಳಿಗಳಿಯನಾದ ಅಳಿಯಗಳಿಯನಾದ 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೧) 

- ಆ ವಿಧದೊಳವರ ಸುರಲೋಕದೊಳು 

ನೆಲೆಗೊಳಿಸಿ ಭಾವ ಮೈದುನರೈವರನು ರಕ್ಷಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

೩೬೯೭. ಮೈಮರೆ - ಸುರರು ಅಂಬರದಿ 

ಸಂದಣಿಸಿರೆ ಹಿಪ್ಪರ ಸ್ತ್ರೀಯರು ಮೈಮರೆದಿರೆ 

ದ ಯಾದವರಾಯ ಬೈಂದಾವನದೊಳು 
(ಸ-೨೨೦-೧) 

- ಶಶಿತಾರೆಗಳು ಸರಿಯೆ ನೀಲಾಬ್ಜ ಮೈಮರೆಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಇನ್ನೆಷ್ಟು ಕಾಲದಲಿ ಮೈಮರೆದು ಮಲಗಿದರೆ 

ನಿನ್ನನೆಬ್ಬಿಸುವರಾರನು ಕಾಣೆನೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

- ಬಿಟ್ಟ ಮಂಡೆಯಲ್ಲಿ ಪುರುಷ ಮೈಮರೆದು 

ಮಲಗಿರುವುದ ಕಂಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೨) 

- ಮನುಜ ಜನ್ಮದಿ ಹುಟ್ಟಿ ಮೈಮರೆದಿರಬೇಡಿ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೨) 

೩೬೯೮. ಮೈರಾವಣ - ನಿಮ್ಮ ನೋಯಿಸಿದ 

ಮೈರಾವಣನು ಕೆಟ್ಟ 

-ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

೩೬೯೯. ಮೈಲಾರ -ಸೊಕ್ಕಿನಿಂದ ಸೊಂಟದ 

ಮುರಕ ಮೈಲಾರದೇವರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

೩೭೦೦. ಮೊಂಡ - ಸಂನ್ಯಾಸಿ ಜಂಗಮ 

ಜೋಗಿ ಜಟ್ಟ ಮೊಂಡಜೈೆ ರಾಗಿ “ನಾನಾ ವೇಷ 

ಕೊಂಬುವುದು ಹೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ. 
(ಬೆ-೧೩೪-೮) 

೩೭೦೧. ಮೊಗ ಜಗದುದ್ಧಾರನ ಮೊಗ 


೬೫೮ 


ಮೊಗದೊಳಿಸಿರಿಕೊಂಡು 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-ಅ) 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-ಪ) 

- ರೂಢಿಯಲಿ ಗುರುದ್ರೋಹವನು ಮಾಡಿ 

ದವನ ಮೊಗ ನೋಡಿದಾಗಲೆ ಪ್ರಾಯಶ್ಚಿತ್ತ 

ವುಂಟು 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೩) 

೩೭೦೨. ಮೊಗೆ- ಮರ್ಮವಿಲ್ಲದ ಮಾತು 

ಒಡಮೊಗೆಯ ತೂತು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

೩೭೦೩. ಮೊಗ್ಗು (ಗುಂಪಾಗು) - ಮೊಗ್ಗಿದುವು 

ಮಧುಪಸಂಕುಲ ಪುಷ್ಪ ವಾಟಿಯೊಳು 

ಜಗ್ಗಿದುವು ಜಡಿವ ತೆರದಿ ವರ ಕವಿಗಳೆದೆಯ 

ಮಧುರೋಕ್ತಿಯೆನಿಸಿ 

- ತಂ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) 

೩೭೦೪. ಮೊದಲುಗೊಳ್ಳು - ಹುಟ್ಟಿದ 

ಮೊದಲುಗೊಂಡು ಇಂದು ಪರಿಯಂತರವು 

ಭ್ರಷ್ಟನಾಗಿ ಪರರ ಸೇವೆಯಿಂದಿರುತಿಹೆನು 

- ಎ೦ತಹುದೊ ಸಿನ್ನಯ ಭಕುತಿ 
(ಸ-೪೧-೩) 

೩೭೦೫. ಮೊನೆ - ಕಂಡು ಕರೆಯದ ನಂಟ 

ಮೊನೆಯು ಕೆಟ್ಟಿಹ ಕಂಟ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

೩೭೦೬. ಮೊನೆಗಾರ (ಯೋಧ) - ಮೊನೆಗಾರ 

ಧಣಿಯೆಂಬ ಧೈರ್ಯವ ಬಿಡಿಸಿ ಸೇವಕನ 

ಮಾಡಿಸಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೩೭೦೭೩. ಮೊಮ್ಮ/ಮೊಮ್ಮಗ - ಹಿರಿಯಣ್ಣ 

ನಯ್ಯನ ಮೊಮ್ಮನ ಮಾವನ ತರೆದೊಟ್ಟಿದನ 

ಹಗೆಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ನೆತ್ತಿಯಿ೦ದಿಳಿದಳ ಹೆತ್ತ ಮಗನ ಮೊಮ್ಮನೆತ್ತಿ 

ದಾತನ ಪಿತನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಾಜವದನೆ ಸುರರಾಜನ (ಬೆ-೯೭-೧) 

- ಮುತ್ತಯ್ಯನಿರೆ ಮೊಮ್ಮಗೆ ಪಟ್ಟಗಟ್ಟಿದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

- ಶಂಕರನ ಮೊಮ್ಮಗನ ಮುಖ ಸಿರಿಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ಉತ್ತ ಹೊಲದೊಳು ಹವ್ಯವಹನ ತಂಗೆಯ 

ಕೊಂಡು ಮುತ್ತೈದೆ ಮಾಡಿ ಮೊಮ್ಮಗನ 

ಪಡೆದಿಹನ 

- ಬಲ್ಲವರು ನೀವು ಪೇಳರಯ್ಯ (ಬೆ-೧೫೦-೨) 

- ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿಜ 

ಭವನು ಖಗರಾಜವಾಹನನು ತನ್ನಳಿಯನು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೧) 

- ಜಲನಿಧಿ ಸುತನ ಮೊಮ್ಮಗನ ಕೊಂದ ಶೂರ 

ನಕುಲ ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

೩೭೦೮. ಮೊಮ್ಮಗಳು - ಅತ್ತಿಗೆ ಮೇಲತ್ತಿಗೆ 

ಮೊಮ್ಮಗಳ ಮುದ್ದಾಡುತ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೧) 

೩೭೦೯. ಮೊರ - ಮೋರೆ ಕಪ್ಪಿನ ಭಾವ 

ಮೊರದಗಲದ ಕಿವಿ ಕೋರೆದಾಡೆಯನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧.೧) 

೩೭೧೦. ಮೊರಡಿ - ಚಿನ್ನದ ಗಿರಿಯಿರಲಿಕ್ಕೆ 

ಕಬ್ಬಿಣದ ಮೊರಡಿಯೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

೩೭೧೧. ಮೊರೆ - ಪೆಸರಗೊಳುತ ಬಂದು 

ಮೊರೆಹೊಕ್ಕ ವಿಭೀಷಣಗೆ ಶಶಿ ರವಿಪರ್ಯಂ೦ತ 

ಪಟ್ಟಗಟ್ಟಲಿಲ್ಲವೆ 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೪) 

- ಇಂತೆನುತ ದ್ರೌಪದಿಯು ಮೊರೆಯಿಡುವು 

ದನು ಕೇಳಿ 

- ವಾಸುದೇವಾಯ ನಮೋ (ಬೆ-೯೦-೯) 

- ಹೊಕ್ಕುಳ ಹೂವಿನ ಬಾಡದಾದಿಕೇಶವನ 


೬೫೯ 


ಮೊರೆ ಹೊಕ್ಕೆನಿಂದು ಕಾಯ್ದುಕೊಳ್ಳೂ 

ದೇವಾಧಿದೇವೋತ್ತಮನೆ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ಮೊರೆಯ ಇಡುವೆನಯ್ಯ ನಿನಗೆ ಸೆರೆಯ 

ಬಿಡಿಸು ಭವದ ಎನಗೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

- ಕರಿಮೊರೆಯ ಲಾಲಿಸಿದೆನೆಂಬ ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೧) 

- ಇಳೆಯ ಮೊರೆಯ ಕೇಳಿ ಖಳರುತ್ತಮಾಂಗವ 

ನಿಳುಹಿದಾತನ ತೋರೆಲೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

- ಹರಿಯ ಮೊರೆ ಸೇರಿದರ್ಗೆ ಸ್ಥಿರ ಪಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೩) 

- ಸುರರದ ಕಂಡು ಫಳಿಲನೆ ನಿಮ್ಮನು ಕೂಗಲಾ 

ಮೊರೆ ಕೇಳಿ ತಿಳಿದು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) .. 

- ಮೊರೆಯ ಕೇಳುವರಿಲ್ಲ ಸಿರಿವಂತ ನಾನಲ್ಲ 

ಪರಮಾತ್ಮ ನಿನ್ನೊಳಗ ನಾನರಿತಿಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೨) 

೩೭೧೨. ಮೊರೆಯಿಡು - ಪರಮಾತ್ಮ 

ಪರಿಪೂರ್ಣ ಪುಂಡರೀಕಾಕ್ಷ ರಕ್ಷಿಸು ಎಂದು 

ಮೊರೆಯಿಟ್ಟಳಂಡಜತುರಂಗಗಾಗ 

- ವಾಸುದೇವಾಯ ನಮೋ (ಬೆ-೯೦-೧) 

- ಕಮಲವನು ಈರಡಿಯ ಮಾಡಿದೆ ಕಮಲ 

ಮೊರೆಯಿಡಲಂದು 

- ಭವಭಯವಿನಾಶ ಭೋ (ಬೆ-೪೧-೩) 

- ಹರಿಹರಿಯೆ ಶರಣೆಂದು ಸ್ತುತಿಸಿ ಶಿಶು ಮೊರೆ 

ಯಿಡುವ ಕರುಣಾಳು ಕಾಗೆನೆಲೆಯಾದಿಕೇಶವನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 

(ಬೆ-೮೪-೩) 

೩೭೧೩. ಮೊರೆಹೊಗು - ಮೊರೆಹೊಕ್ಕೆ ಹರಿ 

ನಿಮ್ಮ ಚರಣಕಮಲವ ನಾನು ಮರೆಯದೆ 

ಸಲಹೆನ್ನ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೧೩-ಪ) 
೩೭೧೪. ಮೊಲೆ - ಬಂದದ್ದು ಬಚ್ಚಲಗುಣಿ 
ತಿಂದದ್ದು ಮೊಲೆ ಮಾಂಸ ಇಂಥ ಅಂಧಕಗೆ 
ನನಗಿನ್ಯಾತರ ಕುಲವಯ್ಯ 
- ಯಾತರವನೆಂದುಸುರಅ (ಸ-೨೧೮-೨) 
- ಚಂದದಲಿ ತಾಯಿ ಮಗುವಿಗೆ ಮೊಲೆಯ 
ಹಾಲುಣಿಸುವಂದದಲಿ ಉಣಿಸಿದಲ್ಲದೆ ಬಿಡದು 
ಮರೆಯದಿರಿ 
- ಧರ್ಮವೆಂದೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೫) 


- ಮೊಲೆ ಬಿದ್ದ ಹೆಣ್ಣಿನೊಳು. ಮೋಹಕ್ಕೆ 


ಸೊಗಸಹುದೆ 
- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 
- ಬಂದದ್ದು ಬಚ್ಚಲಕುಣಿ ತಿಂದದ್ದು ಮೊಲೆಯ 
ಮಾಂಸ ಇಂಥ ನಿಂದಕಗೆ ನನಗೆ ಇನ್ನೇತರ 
ಕುಲವೊ 
- ಏತರವನೆ೦ದು ಪೇಳಅ (ಬೆ-೧೨೨-೨) 
- ಪೂತನಿಯ ಮೈಯ ಸೋಕಿದನೆ 
ಮಹಾಘಾತದ ಮೊಲೆಯುಂಡು ತೇಗಿದನೆ 
- ಗೋವಿಂದ ಹರಿ ಗೋವಿಂದ 
(ಬೆ-೫೬-೪) 
- ವನದೇಶದಿ ಧುರಕೆ ನಿಂದವನೆಂದೆನೆ ಪೂತನಿ 
ಮೊಲೆಯ ಹರಿದು ಕೊಂದವನೆಂದು ಸ್ತುತಿಸಿದೆ 
ನಲ್ಲದೆ 
ದ ನಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ- *೧-೨) 
- ದೇವಕೀ ದೇವಿಯುದರದಿ ಜನಿಸಿ ಬಾಲ್ಯದಲಿ 
ಓವಿ ಮೊಲೆಯೂಡಿದವಳಸುವ ಸೆಳೆದೆ 
- ನೀನಾವ ಬಾ೦ಧವನೊ (ಬೆ-೭೮-೧) 


- ಹೊದ್ದಿ ಮೊಲೆಯನುಂಡವಳಸುವನೆ ಕೊಂಡ ' 


ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೧) 

೩೭೧೫. ಮೊಲೆಹಾಲು - ಹಲವು ಜನಮದಿ 

ತಾಯಿ ಎನಗಿತ್ತ ಮೊಲೆಹಾಲು ನಲಿದುಂಬಾಗ 

-. ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೪) 


೩೭೧೬. ಮೊಲ್ಲೆ - ಸುರಗಿ ಸೇವಂತಿ ಮಲ್ಲಿಗೆ 


೬೬೦ 


ಮೊಲ್ಲೆ ಬಕುಳ ಪಾದರಿ ಕ೦ಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-ಜ೩) 

೩೭೧೭. ಮೊಸರು - ಹಾಲ್ಕೊಸರ ಮೀಸಲು 

ಮುರಿದು ತಿಂದ 

- ನಾರಾಯಣನೆ ಶತ (ಸೆ-೧೩೮-೩) 

- ತೊಲೆಗೆ ನಿಚ್ಚಣಿಕೆಯ ಹಾಕದೆ ಕುಡಿವನು 

ನೆಲುವಿನ ಪಾಲ್ಮೊಸರ 

- ನೆರೆದು ಗೋಪಿಯರೆಲ್ಲರು 

` (ಬೆ-೧೦೩-೧) 

-. ಹಸುಮಗು ನೋಡಿದರೆ ಅಮ್ಮಯ್ಯ ನಾ 

ಮೊಸರನು ಕಡೆಯುತಿದ್ದೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೩) 

- ಕಡೆಗೊ೦ದನ್ನ ಹೋಳಿಗೆಯಿಲ್ಲ ಕೊಡ ತುಪ್ಪ 

ಪಾಲ್ಮೊಸ ರು ತಾಸು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೩೭೧೮. ಮೊಸಳೆ - ಆನೆ ಮೊಸಳೆಗೆ ಸಿಲುಕಿ 

ಅರೆಬಾಯ ಬಿಡುತಿರಲು ಮೌನದಲಿ ಬಂದು 

ಕಾಯ್ದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

೩೭೧೯. ಮೊಳ - ಆರು ಹತ್ತರ ಮೊಳದ 

ಕಾಯಿ ಕೊಯ್ಯುವ ಕುಡುಗೋಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

- ಮೂರು ಮೊಳದಾ ಬಳ್ಳಿಗೆ ಆರು ಮೊಳದ 

ಕಾಯಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

೩೭೨೦. ಮೊಳಗು - ಸುರವಾದ್ಯ ಮೊಳಗ 

ಲಂಬುಜಷಂಡ ಬೀಳ್ದಂದದಲಿ 

- ಪೂಸರನ ಜನಕನೇ (ಬೆ-೧೬೮-೨) 

೩೭೨೧. ಮೋಕ್ಷ ದ ಕಣ್ಣೇ ಕಾಮನ ಬೀಜ ಈ 

ಕಣ್ಣಿಂದಲೆ ನೋಡು ಮೋಕ್ಷಸಾಮ್ರಾಜ್ಯ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೧) 

- ಕವಿಯೇ ಕರ್ಮಕೆ ದ್ವಾರ ಈ ಕಿವಿಯಿಂದಲೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೇಳೊ ಮೋಕ್ಷದ ಸಾರ 

- ಲಲ್ಲಿ ನೋಡಿದರಲ್ಲ ರಾಮ (ಸ-೫೧-೩) 

- ಅತಿ ಭಕುತರಿಗೆ ಮೆಚ್ಚಿ ಗತಿಮೋಕ್ಷವಿತ್ತನು 

ಮತಿಭ್ರಷ್ಟ ಅಜಮಿಳನ ಉದ್ಧಾರಮಾಡಿದ 

- ನ೦ಬು ನಾರಾಯಣನ (ಬೆ-೫೩-೩) 

- ಧೂರ್ತಭಂ೦ಜನ ಕಾಗೆನೆಲೆಯಾದಿಕೇಶವನ 

ಸಂಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳೆ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೩) 

೩೭೨೨. ಮೋಚನೆ - ದಾಸರ ದಾಸನಯ್ಯ 

ರಂಗಯ್ಯ ಕರ್ಮಪಾಶಗಳ ಮೋಚನೆ ಮಾಡೊ 

ರಂಗಯ್ಯ 

- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
ಸಮಾಂಅಯು 

೩೭೨೩. ಮೋಜು - ಆ ಜಮುನೆ ಪೊಕ್ಕು 

ಮೋಜು ಮಾಡ್ಬಾ 

- ನಾರಾಯಣನೆ ಶತ (ಸ-೧೩೮-೧) 

೩೭೨೪. ಮೋಡಿ - ಮಾಡಲು ನೀನಾರು 

ಮಾಡೆನಲು ನೀನಾರು ಮಾಡದವರಿಂದ 

ಮಾಡಿಪ ಮೋಡಿರೂಪ 

- ಕೊಡಲು ನೀನಾರು (ಸ-೯೨-೧) 


೩೭೨೫. ಮೋದ (ಸಂತೋಷ) - ವೇದ ಶಾಸ್ತ್ರ 


ಗಳನು ಮೋದದಿಂದ ಓದದೆ ಬಾದರಾಯಣ 

ಕೃತ ಭಾಗವತ ಕೇಳದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೯) 

- ವೇದಮುಖದವನ ಅತಿ ಮೋದದಲಿ 

ಪುಟ್ಟಿಸಿದ ಆದಿಮೂರುತಿ ಆವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೩) 

- ಭೇದವೆಣಿಸಿ ಬಲು ಕ್ಚುದ್ರವ ಕಲಿತರೆ ಮೋದ 

ವೆಂದಿಗೂ ಆದೀತೆ 

- ಕೇಶವಸೊಲುಮೆಯು ಆಗುವ ತನಕ 
(ಸ-೮೯-೫) 

೩೭೨೬. ಮೋರೆ 

ಕೊಂಡಿಹುದೇನು ಚಂದ 

- ನಾರಾಯಣನೆ ಶತ (ಸ-೧೩೮-೩) 

- ಸುರಿವ ಶ್ಲೇಷ್ಠದ ಮೋರೆ ಚಂದ್ರಬಿಂಬ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 


ಮೋರೆ ಮುದುರಿ 


೬೬೧ 


-. ಬಾಲಕನೆಂದೆತ್ತಿಕೊ೦ಡರೆ ವಾರೆ ಮಾಡಿ 

ಮೋರೆ ನೋಡಿ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 

- ನೀರನು ಕಂಡರೆ ಮುಳುಗುತಿದೆ ತನ್ನ 

ಮೋರೆಯ ತೋರದೆ ಆಡುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೧) 

- ಕಳೆಗುಂದಿತು ಮೋರೆ ಶಕುನಿ 

ದುರ್ಯೋಧನರ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಉಂಡು ನಗದಿಹ ಮೋರೆ ಅದು ಕಹಿಯ 

ಸೋರೆ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಆರು ಸಮಯಕ್ಕೊದಗಲಿಲ್ಲ ಮೋರೆ 

ನೋಡುತ ಸುಮ್ಮನಿರುತಿಹರೆಲ್ಲ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-ಪ) 

- ಬೀಜ ಕರಿದಕೆ ಕಲು ಬೀಜ ಬಿಳಿದಕೆ ಮೋರೆ 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

- ಹರಿ ಹರರ ಪೂಜೆಗಳು ಹಗರಣಗಳಾದವು 

ಉರಿಮೋರೆ ಚಾಮುಂಡಿ ಶಕ್ತಿಗಳಿಗೆ 

- ಕಅಯೇರಿ ಬಂತು (ಬೆ-೧೩೦-೧೦) 

- ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ 

ಕೋರೆದಾಡೆಯವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧-೧) 

೩ಓ೨೭. ಮೋಸ - ಏಸು ಮೋಸ ಕಲಿತ 

ಜಾಣನೆ ಯಶೋದೆ ಕೇಳೆ ವಾಸುದೇವ 

ಮಾಯಕಾರನೆ 

- ಬಾಲಕನೆಂದೆತ್ತಿಕೊ೦ಡೆನೆ (ಸ-೧೮೩-೩) 

- ಮೂಢರ ಒಡನಾಡಿ ಮುಂದೆ ಕೆಡಲು ಬೇಡ 

ಮೋಸ ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

- ಮೋಸದಿ ಬಲಿಯ ದಾನವ ಬೇಡಿ ಅನುದಿನ 

ಬೇಸರಿಸಿದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ವಾಸುದೇವನೆ೦ಂಬ ಒಳಗಿದ್ದ ಹ೦ಸನ ಸೇರಿ 

ಲೇಸನುಂಡು ಮೋಸಗೊಳದೆ ಮುಕ್ತನಾಗೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನೀ ಶಕನಾಗೊ 

_ ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಆಸೆಯನು ಬಿಡದೆ ಕಡುಮೋಸದಲಿ 

ಸಿಲುಕಿರ್ದು ವಾಸಿಯಿರದವನನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

೩೭೨೮. ಮೋಸಹೋಗು - ಅಹಹ ಮೋಸ 

.ಹೋದೆನಯ್ಯ ಹರಿಯೆ ನಿನ್ನ ನೆನೆಯದೆ 

- ಅಹಹ ಮೋಸಹೋದೆನಯ್ಯ (ಸ-೯-ಪ) 

೩೭೨೯. ಮೋಹ - ಹಸಿವು ತೃಷೆಯು ಶೋಕ 

ಮೋಹ ಅಸುವಗೊಂಬ ಜನನ ಮರಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ನಿನ್ನ ಮೋಹದ ಕಂದ ನಾನೊ ಕೇಳೆ 

ನಿನ್ನೊಮ್ಮೆ ದಿವ್ಯ ಹಸ್ತ೦ಜವನೀವ 

- ಕೈಯ ತೋರಿದ ಬಗೆಯ (ಸ-೯೧-೫) 

- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 

- ನಿನಗಿ೦ತ ಕು೦ದೇನೊ (ಬೆ-೮೭-೫) 

- ಬನ್ನಬಟ್ಟು ಬಾಯಬಿಡುವೆ ಬರಿದೆ ಮೋಹದಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

- ಸುತನ ಮೇಲಣ ಮೋಹಕಂಜಿ ಹೇಳದಲೆ 

ಇಹ ಗತಲೋಚನದ ಮಾವನು 

-: ವಾಸುದೇವಾಯ ನಮೋ (ಬೆ-೯೦-೩) 

- ಮೊಲೆ ಬಿದ್ದ ಹೆಣ್ಣಿನೊಳು ಮೋಹಕ್ಕೆ 

ಸೊಗಸಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

- ಶ್ರೀದೇವಿ ಭೂದೇವಿ ಮಾತೆಯರು ತಾವಿರಲು 

ಯಾದವರಾಯ ಮೋಹದ ತಂದೆಯು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

- ಅತಿಶಯ ನರಹರಿ ವಾಮನ ರೂಪಿನ ಪಿತನ 

ಮೋಹದ ರಾಣಿಯ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು 

ಘನವಾದ ಮೋಹದ ಗಡಿಯನು ದಾಟುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೧) 


ಹಿಹ೨ಿ 


೩೭೩೦. ಮೋಹಕ - ಶಕುತ ನಿನ್ನ ಹಿರಿಯ 

ಮಗನು ಪ್ರಾಣಿಗಳ ಮೋಹಕದಿ ಮರುಳುಮಾಳ್ರ 

ಕಿರಿಯ ಮಗ ನಿನಗಿಹನು 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

೩೭೩೧. ಮೋಹನ - ನಂದಗೋಪಕುಮಾರ 

ನವನೀತಚೋರ ಮಂದಾಕಿನೀಜನಕ ಮೋಹನಾ 

ಕಾರ 

- ಲಾಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩) 

- ರಮಣಿ ಕೇಳೆಲೆ ಮೋಹನ ಶುಭಕಾಯನ 

ಅಮರವಂದಿತ ರವಿಶತಕೋಟಿತೇಜನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-ಪ) 

೩೭೩.೨೨. ಮೋಹನಾಂಗಿ - ನವಮೋಹನಾಂ೦ಂಗಿ 

ಯರ ರೂಪವ ಕಣ್ಣಿಂದ ಎವೆಯಿಕ್ಕದಲೆ 

ನೋಡುವ ನೋಟ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

೩೭೩೩. ಮೋಹಿನಿ - ರಂಜಕದ ಮೋಹಿನಿಯ 

ಗೆಲಿದ ರುಕುಮಾಂಗದನು ಧನಂಜಯನಾತ್ಮ 

ಸಂಭವನ ಸಂಜಾತ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) 

೩೭೩೪. ಮೋಹಿಸು - ಅಕ್ಷರನೆ ಆಟದೊಳು 

ಜಗವ ಮೋಹಿಪ ಸ್ಥೂಲ ಸೂಕ್ಷ್ಮದೊಳು 

ಪರಿಪೂರ್ಣನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ರಂಭೆಯರ ನೋಡಿ ಮೋಹಿಪನ ಸಂಗ 

- ದುರ್ಜನರ ಸಂಗವನು ಎ೦ದಿಗೊಲ್ಲೆನು 
(ಬೆ-೧೧೯-೨) 

- ಸಾಲದವರೊತ್ತಿದಾಗ ಚಾಡಿಮಾತಿಗೆ 

ಮೋಹಿಸಿ ಗೋಳುಗೊಳಿಸುತ ಕೋಪದಲಿ 

ಇರುವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

- ಹಗಲೆ ಮೋಹಿಸಿದನ ಮಗನ ಅನುಜರೊಳು 

ಹಗೆಮಾಡಿಕೊಂಡಿಪ್ಪನ 

- ಘುಲ್ಲವದನೆ ಕೇಳಿ ನಿಲ್ಲಲಾರೆ 
(ಬೆ-೯೫-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ಮೂಗ್ರಾಮ ಮುರಿದು ವಾಜಿಯನೇರಿ 

ಮೆರೆದನು ಸಾಗರಸುತೆಯಳ ಮೇಲೆ ಮೋಹಿಸಿ 

ದನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

ದ ಕೆಟ್ಟುಹೋದವರನ್ನು ತಿರುಗಿ ಕರೆತರಬೇಡ 

ಮುಟ್ಟಾದ ಮೇಲೆ ಮೋಹಿಸಿ ಕೂಡಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯು ಪಡೆವರು 
(ಸ-೮೫-೩) 

- ತನ್ನ ಕಾ೦ತನ ಬಿಟ್ಟು ಸ್ತ್ರೀಯರು ಅನ್ಕರಿಗೆ 

ಮನವೆರಗಿ ಮೋಹಿಪರು 

-. ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೩) 

- ಜಾತಿನೀತಿಗಳೆಲ್ಲ ಒಂದಾಗಿ ಪಾತಕದಿ 

ಮನವೆರಗಿ ಮೋಹಿಸುತ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-೨) 

೩೭೩೫. ಮೌನ - ಆನೆ ಮೊಸಳೆಗೆ ಸಿಲುಕಿ 

ಅರೆ ಬಾಯ ಬಿಡುತಿರಲು ಮೌನದಲಿ ಬಂದು 

ಕಾಯ್ದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

೩೭೩೬. ಮ್ಲೇಚ್ಛ -. ಓಳ್ಳೆಯ ರಾವುತನಾಗಿ 

ಮ್ಲೇಚ್ಛರ ಡೊಳ್ಳಹೊಟ್ಟೆಯ ಮೇಲೆ ಒದ್ದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೦) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಮ್ಲೇಚ್ಛರ 

ಛೇದಿಸಿ ಹಯವೇರಿ ಮೆರೆವವನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೫) 


ಯ 


೩೭೩೭. ಯಂತ್ರವಾಹಕ (ಸೂತ್ರಧಾರ) - 

ಯಂತ್ರವಾಹಕನೆಂಬ ಬಿರುದು ಸಲುವುದು ನಿನಗೆ 

ಕಂತುಪಿತ ಕಾಗೆನೆಲೆಯಾದಿಕೇಶವನೆ 

- ಜಗದ೦ತಯರಾರ5`ಮಿ ಎಂತೆ೦ದು 
(ಬೆ-೫೮-೫) 

೩೭೩೮. ಯಕ್ಷ - ಯಕ್ಷ ಗಂಧರ್ವ ಅಮರೇಂದ್ರ 

ಮುನಿವಂದಿತನೆ 

- ವಾಸುದೇವಾಯ ನಮೋ (ಬೆ-೯೦-೭) 


೬೬೩ 


೩೭೩೯. ಯಜಮಾನತನ - ರಜ ತಮ ಗುಣ 

ಪ್ರವರ್ತಕ ಮೂಲಾಂತರದಿ೦ದ ಯಜಮಾನ 

ತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

೩೭೪೦. ಯಜ್ಞೋಪವೀತ - ಹಿಡಿದಿರೆ 

ದಂಡಿಕಾ ವೇಷ್ಟಿ ಮೃದಿಕಾ ನಿಡುಶಿಖ 

ಯಜ್ಞೋಪವೀತದಿಂದ 

- ರಾಮಾನುಜರೇ ನಮೋ ನಮೋ 
(ಬೆ-೪_೧) 

೩೭೪೧. ಯತಿ - ಯತಿಗಳನು ಒಂದೆ ಸಮ 

ನಿಂದಿಸುವನೆ ದ್ರೋಹಿ 

- ದ್ರೋಹಿಗಳ ವಿವರ ವನು ನಾ ಪೇಜ್ಚೆನಯ್ಯ 
(ಸ-೧೨೩-೨) 

- ಯತಿಗಳನು ನಿಂದಿಸಿದವಗೆ ಸನ್ನಿಪಾತ 

- ಧರ೯ವೆಂಡೆಸಿಪ ಮಾರ್ಗವನು ಏಟ್ಟು 
(ಸ-೧೨೪-೨) 

- ಯತಿಯಾಗಬೇಡ ವೈರಾಗ್ಯವರಿತು ಸಕಲ 

ವ್ರತವ ಮಾಡುವೆನೆಂಬ ನೇಮ ಬೇಡ 

- ಸಂಸಾರವೆಂಬ ಸಾಗರವನು 
(ಬೆ-೧೮-೧) 

೨ ಯತಿಗಳಲಗಸ್ತ್ಯನೋ ಧೃತಿಯೊಳಗೆ 

ಜಾಂಬವನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

ಎ ಯತಿಗಳೊಳಗಸ್ತ್ಯನೊ ಜೊತೆಗಳೊಳು 

ಹನುಮನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

೩೭೪೨. ಯದುವೀರ (ಕೃಷ್ಣ - ನರಪತಿಯ 

ಯದುವೀರ ಬೌದ್ಧನ ತುರಗವೇರಿದ ಆದಿ 

ಕೇಶವನ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೩೭೪೩. ಯದುಶೈಲ - ಜನರೆಲ್ಲ ಯದು 

ಶೈಲೋತ್ಸವವ ಕೇಳಿ ಘನ ಕಾಲದೇಶದಜಿತ 

ಭಯವ 

- ಕೈಯ ತೋರಿದ ಬಗೆಯ (ಸ-೯೧-೩) 

೩೭೪೪. ಯಮ/ಯಮಧರ್ಮ - ಬಿಡದೆ 

ಯಮನಾಳುಗಳು ಬಾರೆಂದು ಎಳೆವಾಗ ಮಡದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಕ್ಕಳು ಬಹರೆ ಭಂಡ ಜೀವನವೆ 

_- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೨) 

- ಒಂದು ಕ್ಷಣವೂ ಯಮನ ಬಾಧೆ ತಾಳಲಾರೆ 

ಹಿ೦ದಿಟ್ಟುಕೋ ಮುರಾರೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

- ಆಶಾಪಾಶಗಳು ಎ೦ಬ ಬಹುಪರಿ ಯಮ 

ಪಾಶಕ್ಕೆ ಒಳಗಾದೆನೊ 

- ಕಾಡುವ ದುರಿತಗಳ ನೀ ಅಡಿಸೆ೦ದು 
(ಬೆ-೬೦-೨) 

- ನುಡಿನುಡಿಗೆ ವರಾಧ ವನ ಬಿಡದೆ 

ಕೊಂಡಾಡುವರ ಗೊಡವೆ ಬೇಡೆಂದ ಯಮ 

ತನ್ನ ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೨) 

- ಪಂಚ ಮಹಾಪಾತಕವ ವಾಾಡಿದ 

ಅಜಾಮಿಳನ ವಂಚಿಸಿ ಯಮ ದೂತರೆಳೆ 

ದೊಯ್ಯುತಿರಲು 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೨) 

- ದುರ್ಮತಿಯಲಿ ಚಲಿಸುವುದ ಕಂಡರೆ ಮೈಯ 

ಚರ್ಮವನು ಸುಲಿಯದೆ ಯಮ ಬಿಡುವನೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-ಅ) 

-. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ 

ದಾಸರನು ಕಟ್ಟುಮಾಡಿದನಂತೆ ಯಮ ತನ್ನ 

ದೂತರಿಗೆ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-ಪ) 

- ಗಕ್ಕನೆ ಯಮನ ದೂತರು ಎಳೆದೊಯ್ವಾಗ 

ಶಕ್ತಿಯರು ಬಿಡಿಸಿಕೊ೦ಬರೇನೊ ಮರುಳೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

- ಸುಕೃತಿವಂತನು ಯಮನ ತನಯ 

ಭೀಮಾರ್ಜುನರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಓ೦ದು ಕ್ಷಣ ಯಮನ ಬಾಧೆಯ ತಾಳಲಾರೆನೈ 

ಇ೦ಂಬಿಟ್ಟುಕೊಳು ಮುರಾರಿ 


೬೬೪ 


- ನೊಂಡೆನಾ ಹರಿಯೆನ್ನದೆ (ಬೆ-೧೩-೧) 

- ಬಾಧಿಸುವಾ ಯಮನ ಬಾಧೆ ಬಿಡಿಸು 

ಮಾಧವಾ ಕ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಕಾರುಣ್ಯನಿಧಿ ಕಾಗೆನೆಲೆಯಾದಿಕೇಶವನ ಸೇರಿ 

ಭಜಿಸಿದವರಿಗೆ ಯಮನ ಕೊಲೆಯುಂಟೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

- ಆಶಾಕ್ಷೇಶ ದೋಷವೆಂಬ ಅಬ್ಬಿಯೊಳು 

ಮುಳುಗಿ ಯಮನ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಅ) 

- ಗಳಿಗೆಯೊಳಗೆ ಕೀಲು ಸಡಿಲದೆ ಎಣಿಕೆ ಇಲ್ಲದ 

ದಳವು ಯಮನ ನಗರಿಗೈದದೆ 

- ನ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

- ಮರವೆಯಲಿ ಯಮನೆಂಬ ತೋಳ ತುಡುಕಿ 

- ನಾವು ಕುರುಬರು (ಬೆ-೧೫೨-೧) 

- ಯಮನವರ ಗೆದ್ದು ವೈಕುಂಠದೊಳು ಇರು 

ಕಂಡೆಯ ಮರುಳೆ 

ಎ ಧರ್ಮೇ£೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

ದ ಮಡದಿಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳಗಾಗಿ 

- ಜಪವ ಮಾಡಿದರೇನು (ಬೆ-೧೨೩-೨) 

- ವಿತರಣೆಯ ಗುಣದಲ್ಲಿ ಯಮಧರ್ಮನೆ 

ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

ದ ಬಿಕ್ಕಳಿಕಿಕ್ಕಿದ ವ್ಯಾಧಿ ಯಮಪುರಕದು ಹಾದಿ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

- ಎಸೆವ ಕಾಳಿ೦ಗನ ಮೆಟ್ಟಿದನೆ ಬಾಧಿಸುವರ 

ಯಮಪುರಸಟ್ಟಿದನೆ | 

- ಗೋವಿಂದ ಹರಿ ಗೋವಿಇ್ಣದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೫೬-೩) 
೩೭೪೫. ಯಮದೂತ - ನಿನ್ನಾಂಯು 
ಮುಗಿಯಲು ಯಮದೂತರು ಬಂದು 
ಎಳೆಯುವರೆಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-೩) 
ದ ಯಮದೂತರುದ್ಧತ ಕಣ್ಗಳನು ಕಂಡು 
ಮನದಲ್ಲಿ ಭೀತಿಯಲಿ ಬಹಳ ಬಳಲಿ 
- ಅಣುಮಹತ್ತಾದ ದೇವ (ಬೆ-೭೧-೩) 
- ಯಮದೂತರಿನ್ನೇನ ಮಾಡುವರು ಪೇಳೊ 
ರಮೆಯರಸನೆ ನಿನ್ನ ಅರಿಕೆಯುಳ್ಳವರಿಗೆ 
-. ಯಮದೂತರಿನ್ನೇನ ಮಾಡುವರು 
(ಬೆ-೪೪-ಪ) 
೩೭೪೬. ಯಮಪುರ - ಬಿಕ್ಕಳಿಕಿಕ್ಕಿದ ವ್ಯಾಧಿ 
ಯಮಪುರಕದು ಹಾದಿ 
- ಅಹುದಾದಡಹುದೆನ್ನಿ (ಬೆ-೧೩೨-೨) 
- ಎಸೆವ ಕಾಳಿಂಗನ ಮೆಟ್ಟಿದನೆ ಬಾಧಿಸುವರ 
ಯಮಪುರತಟ್ಟಿದನೆ 
- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 
೩೭೪೭. ಯಮಸುತ (ಯುಧಿಷ್ಠಿರ) - 
ಯಮಸುತನ ರಾಣಿಗಕ್ಷಯವಸನವನ್ನಿತ್ತೆ 
ಸಮಯದಲಿ ಅಜಮಿಳನ ಪೊರೆದೆ 
- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 
- ಸಮರದಲಿ ರವಿಸುತನ ರಥಕೆ ಸೂತನ 
ಮಾಡಿ ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ 
- ನೀನಾವ ಬಾ೦ಧವನೊ (ಬೆ-೭೮-೭) 
೩೭೪೮. ಯಮಳ - ಯಮಳರನು ಪಡೆದ 
ತಾಯಿಗೆ ಸಹೋದರನು ಭೂರಮಣರೊಳ 
ಗಗ್ಗಳನು ಅತಿ ಧೈರ್ಯನು 
- ನೀನಾವ ಬಾ೦ಂಧವನೊ (ಬೆ-೭೮-೭ಬ) 
ಓ೭ರ್ಳ. ಯಮಳಾರ್ಜುನ - ನೋಯ ನೋಡ 
ದ್ಯಮಳಾರ್ಜುನಂಗೆ ಸಾಯುಜ್ಯವನೆ ಇತ್ತು 
- ಮಗುವು ಕಾಣೀರಯ್ಯ (ಸ-೧೯೯-೧) 
೩೭೫೦. ಯಮುನೆ - ಪರಮ ಕಲ್ಯಾಣಿ 
ಸುರನದಿಯು ಯಮುನೆ ಗೌತಮಿಯು ವರ 
ಕೃಷ್ಣವೇಣಿ ಭಾಗೀರಧಿಯರೈತಂದು 
- ಪೂಸರನ ಜನಕನೇ (ಬೆ-೧೬೮-೨) 


೬೬೫ 


- ದೋಷನಾಶೆ ಕೃಷ್ಣವೇಣಿ ಗಂಗೆ ಗೋದಾವರಿ 

ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ 

ಉಪವಾಸದಲ್ಲಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೩೭೫೧. ಯಶೋದೆ - ಹೊತ್ತರೆದ್ದು ಮನೆಗೆ 

ಬ೦ದನೆ ಯಶೋದೆ ಕೇಳೆ ಎತ್ತಿಕೊ೦ಡು ಮುತ್ತು 

ಕೊಟ್ಟಿನೆ 

- ಬಾಲ್ಶಕನೆಂದೆತ್ತಿಕೊಂಡೆನೆ (ಸ-೧೮೩-೧) 

- ಗಂಡನಂತೆ ಮನೆಗೆ ಬಂದನೆ ಯಶೋದೆ 

ಕೇಳೆ ಮಿಂಡನಂತೆ ಕಣ್ಣು ಹೊಡೆದನೆ 

- ಬಾಲನ್ಶನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಏಸು ಮೋಸ ಕಲಿತ ಜಾಣನೆ ಯಶೋದೆ 

ಕೇಳೆ ವಾಸುದೇವ ಮಾಯಕಾರನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ನೀಲವರ್ಣದ ಲೋಲ ಕಾಲನವರಿಗೆ ಶೂಲ 

ಬಾಲ್ಯದಿ ಯಶೋದೆಯ ಹಾಲ ಸವಿದ 

ಗೋಪಾಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

- ಭರದಿಂದ ಬಂದು ಯಶೋದೆಗೆ ಚಾಡಿಯ 

ಅರುಹಿದರತಿ ವೇಗದಿ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-ಪ) 

೩೭೫.೨೨. ಯಾಗ - ಅಮರರಿಗೊದಗದ ಯಾಗ 

ಆಡಿನ ಮೇಲಣ ರೋಗ 

- ಅಹುದಾದಡಹುಡೆನ್ನಿ (ಬೆ-೧೩೨-೫) 

೩೭೫೩. ಯಾತನೆ - ಯಾತನೆಯ ಯೋನಿ 

ಮುಖ ಮಾರ್ಗವಿಡಿದು 

- ಲಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

೩೭೫೪. ಯಾತ್ರಾದಶನ (7?) - ದಶ ವಿಶ್ವದೇವ 

ಯಾತ್ರಾದಶನಾ ಏಕಾ ಸರ್ವದಾ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೩೭೨1೫. ಯಾತ್ರೆ - ತಿರುಮಂತ್ರ ತೀರ್ಥಪ್ರಸಾದ 

ಕೊಳಗಾದವರ ತಿರುಪತಿಯ ಯಾತ್ರೆಯನು 

ಮಾಡಿದ ಮಹಾತ್ಮರನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

೩೭೫೬. ಯಾದವ - ನೀನಾವ ಬಾಂಧವನೊ 

ನಿಖಿಳ ಯಾದವರೊಳಗೆ ಮಾನಾಭಿಮಾನ 

ಇನಿತಿಲ್ಲ ನಿನ್ನೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-ಪ) 

೩೭೫೭. ಯಾದವಗಿರಿ - ಕೈಯ ತೋರಿದ 

ಬಗೆಯ ಅಮ್ಮಮ್ಮ ಯಾದವಗಿರಿ ಕಲ್ಯಾಣಿ ನೀನು 

- ಕೈಯ ತೋರಿದ ಬಗೆಯ (ಸ-೯೧-ಪ) 

- ವಸುಂಧರೆಯ ಮೇಲೆ ಲೀಲೆಯಾಡುತ 

ಕೃತಯುಗದಿ ನಿಂದು ಯಾದವಗಿರಿಯ ಮೇಲೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಯಾದವಗಿರಿವಾಸನಹುದೋ ಶ್ರೀ ನಾರ 

ಸಿಂಹ ಆದಿನಾರಾಯಣ ಅಚ್ಯುತನಹುದೊ 

-.ಯಾದವಗಿರಿವಾಸನಹುದೋ 
(ಸ-೨೧೯-ಪ) 

೩೭೫೮. ಯಾದವಪತಿ/ಯಾದವರಾಯ (ಕೃಷ್ಣ 

- ಚರಣದಿ ಪಾಷಾಣ ಹೆಣ್ಣುಮಾಡಿದ 

ಪುಣ್ಯಚರಿತ ಯಾದವಪತಿ ಶರಣೆಂದೆನಲ್ಲದೆ 

- ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೨) 

- ಯಾದವರಾಯ ಬೃಂದಾವನದೊಳು ವೇಣು 

ನಾದವ ಮಾಡುತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-ಪ) 

- ಶ್ರೀದೇವಿ ಭೂದೇವಿ ಮಾತೆಯರು ತಾವಿರಲು 

ಯಾದವರಾಯ ಮೋಹದ ತಂದೆಯು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

೩೭೫೯. ಯಾಲಕ್ಕಿ - ಅಪ್ಪಾಲು ಅತಿರಸ ತುಪ್ಪ 

ಕಜ್ಜಾಯವು ಒಪ್ಪುವ ಯಾಲಕ್ಕಿ ಶುಂಠಿ ಮೆಣಸು 

ದ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

೩೭೬೦. ಯುಕುತಿ (ಯುಕ್ತಿ) - ಭಾವವಿಲ್ಲದ 

ಭಕುತಿಯದು ಕುಹಕ ಯುಕುತಿ 

ದ ಅಹುದಾದರಹುದೆನ್ನಿ (ಬೆ-೧೩೧-೧) 

೩೭೬೧. ಯುಗ - ನಾಲ್ಕು ಯುಗವಾದಲ್ಲಿ 

ಕಡೆಯ ತುರಗವನೇರಿ ಸಾಕಾರವಾಗಿ ಮಲಗಿದ 


೬೬೬ 


ಭಾವವೊ 

- ಏಕೆ ಸೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ದ್ವಾಪರಯುಗದಿ ಬಂದು ಕೃಷ್ಣನೆನಿಸಿಕೊಂಡೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ದೃಕುಯುಗದಿ ರವಿ ಶಶಿಯು ಎವೆಯಲಿ 

ನಕ್ಷತ್ರ ಪ್ರಕಟ ಜಿಹ್ವೆಯ ವಾಣಿ ಕರ್ಣದ್ವಯದಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಈ ತೆರದಿ ಯುಗ ಪ್ರಳಯವಾಗಿಹೋದುವು 

ಎಷ್ಟು 

- ಇರಬ೦ದುದಿಲ್ಲ ಸ೦ಸಾರ (ಬೆ-೧೧೩-೩) 

೩೭೬.೨. ಯುಗಳ - ಹರಿ ಚರಣ ಯುಗಳಕ್ಕೆ 

ಅರುಪಿಸಿದಾ ಬಳಿಕ ಪರಿಮಳವನಾಘ್ರಾಣಿ 

ಸೆಂದೊಡೊಲ್ಲೆ 

ಎ ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಸಿಡಲೊಲ್ಲೆ 
(ಬೆ-೧೧-೩) 

೩೭೬೩. ಯುದ್ಧ ದ ಯುದ್ಧದಲಿ ತಾರಕನೊ 

ಎದ್ಯೆಯಲಿ ಗಾರ್ಗೆಯನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೩೭೬೪. ಯುದ್ಧರಂಗ ದ ಯುದ್ಧರಂ೦ಗಕೆ 

ವ್ಯೋಮಕೇಶನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೩೭೬೫. ಯುವತಿ - ಸವರಿ ದಶಶಿರ ಬೆಣ್ಣೆ 

ಕದ್ದನ ಯುವತಿಯರ ವ್ರತಗೆಡಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

೩೭೬೬. ಯೋಗ - ಮೂಗೇ ಶ್ವಾಸ ನಿಶ್ವಾಸ 

ಈ ಮೂಗಿನಿಂದಲೆ ಕಾಣೊ ಯೋಗ ಸನ್ಯಾಸ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೨) 

- ಯೋಗಮಾರ್ಗಿ ಕಾಗೆನೆಲೆಯಾದಿಕೇಶವ 

ರಾಯ 

- ಎ೦ದೆಂದು ಇಂಥ ಚೋದ್ಯ 
(ಬೆ-೧೬೬-೩) 

- ಆರಿಗಳವಲ್ಲಾತ್ಮ ಯೋಗಸಿದ್ಧಿ ಸೇರಿ ಸುಜ್ಜಾನ 

ದಲಿ ಸವಿದುಂಬಗಲ್ಲದೆ 

ದ ಆರಿಗಳವಲ್ಲಾತ್ಮ ಯೋಗಸಿದ್ಧಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೨೬-ಪ) 

- ಬಾಗಿ ಪರಸತಿಯರನು ಬಯಸಿ ಕಣ್ಣಿಡು 

ವಂತ ಯೋಗ ತಪ್ಪಿದರಲೆಲ್ಲ ದೇವ ಬ್ರಾಹ್ಮಣರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೨) 

- ರಾಗದಲಿ ತುಂಬುರನೊ ಯೋಗದಲಿ 

ಸನಕನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

- ಆರು ಚಕ್ರದ ನೆಲೆಯು ಅಷ್ಟಾಂಗ ಯೋಗ 

ದೊಳು ಮೂರು ಮೂರ್ತಿಯ ಮೂರು ಕಡೆಗೆ 

ನಿಲಿಸಿ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೬) 

೩೭೬೭. ಯೋಗನಿದ್ರೆ - ಸಾಗರಶಯನನ 

ಭೋಗೀಶನ ಮೇಲೆ ಯೋಗರದಿದ್ರೆಯೊಳಿಪ್ಪ 

ದೇವನನು 

-. ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೬) 

೩೭೬೮. ಯೋಗಿ - ಮಾರಪಿತ ಕಾಗೆನೆಲೆ 

ಯಾದಿಕೇಶವ ಪಾದವಾರಿಜವ ನಂಬಿದವ 

ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೩) 

- ಮಾನಾಭಿಮಾನಗಳ ಹಿಡಿಯುವನೆ ಯೋಗಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೨) 

- ಪಾತಕವದೊಂದು ಮೂರುತಿಯದ ತನು 

ವೆಂದು ನೀತಿಯಲಿ ತಿಳಿದಾತ ಪರಮಯೋಗಿ 

- ತಾನಾರು ದೇಹವಾರು (ಬೆ-೧೪-೨) 

- ಮೂತ್ರ ಮಲ ರಕ್ತ ಕೀವದ ಪ್ರಕಯದೊಡ 

ಲೆಂದು ವಿಸ್ತರಿಸಿ ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-೧) 

- ತಾನಾರು ದೇಹವಾರು ದಿವ್ಯ ಜ್ಞಾನದಲಿ 

ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-ಪ) 

- ಯೋಗಿಜನ ಗುರುಗಳನು ನಿಂದಿಪನ ಸ೦ಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೫) 


೬೬೭ 


ದ ಬಲುಹುಳ್ಳ ಭಕ್ತ ಮುನಿ ಸಂನ್ಯಾಸಿ ಯೋಗಿ 

ಗಳು ಸುಲಿಸಿಕೊಂಡರು ಕೆಲರು ಸಿಕ್ಕಿದರು ಸೆರೆಯ 

- ಪಥ ನಡೆಯದಯ್ಯ (ಬೆ-೯_೧) 

- ಅಶನವ ತೊರೆದ ಯೋಗಿಗೆ ಭಯವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಂಟಿ 
(ಬೆ-೧೨೫-೪) 

೩೭೬೯. ಯೋಗೀ೦ದ್ರ/ಯೋಗೀಶ/ 

ಯೋಗೀಶ್ವರ - ವಾಗಿನಿ೦ಂದಕ್ರೂರ ಬಲ್ಲ ವಚನಿ 

ಶೌನಕ ಬಲ್ಲ ಯೋಗೀಂ೦ದ್ರ ಕಪಿ ಬಲ್ಲ ಧ್ರುವ 

ಬಲ್ಲನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೫) 

- ಹೇಗಿದ್ದು ಹೇಗಾದೆಯೊ ಆತ್ಮಾ ಯೋಗೀಶ 

ನಾನಂದಪುರದಲಿರುವುದ ಬಿಟ್ಟು 

- ಹೇಗಿದ್ದು ಹೇಗಾದೆಯೊ ಆತ್ಮಾ 
(ಬೆ-೧೯-). 

ದ ಶುಕಯೋಗೀಶ್ವರ ಬಲ್ಲ ಸುಗುಣಿ ನಾರದ 

ಬಲ್ಲ ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೨) 

೩೭೭೦. ಯೋಗ್ಯ (ಅರ್ಹ ವ್ಯಕ್ತಿ) - ಪರರನ್ನು 

ನಿಂದಿಸದೆ ಪರಯೋಗ್ಯ ನೀನಾಗಿ ಪರರ 

ಪಾಪಗಳ ನೀ ಕಟ್ಟಿಕೊಳದೆ 

- ಏನಿಡೆತ್ತಣ ಬಯಕೆ (ಬೆ-೧೩೬-೩) 

- ಮುಕುತಿ ಮಾರ್ಗಕ್ಕೆ ಯೋಗ್ಯ ನಾನಾದೆನೊ 

- ಬದುಕಿದೆನು ಬದುಕಿದೆನು (ಸ-೧೭೧-೨) 

- ಮೂರು ರೂಪವ ತಾಳಿ ಮಹಾಯೋಗ್ಯರು 

ಗಳಿಗೆ ಸಾರ ತತ್ತ್ವವ ಪೇಳ್ದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ಅರಿತು ಶಾಸ್ತ್ರವನಾಚರಿಪ ಯೋಗ್ಯಗೆ ಗುರು 

ಉಪದೇಶವು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-ಬ) 

೩೭೭೧. ಯೋಗ್ಯ (ಯೋಗ್ಯತೆ) - ಯೋಗ್ಯ 

ದಿಂದ `ಬಳಪತಿತನವನಿಗೆ ಭಾಗ್ಯವನಿತ್ತ ಕಾಗಿನೆಲೆ 

ಯಾದಿಕೇಶವ 

- ಶತನೇನೆ ನಿನ್ನ ಮಗನು (ಸ-೩೮-೩) 

೩೭೭೨. ಯೋಚನೆ - ದುರ್ವಿಷಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಯೋಚನೆಯೆ ಬಿಡಿಸು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಎನ್ನ ಮಾತನು ಕೇಳು ಮುನಿಸು ಕೃತ್ಯವ 

ಸೀಳು ಇನ್ಯಾಕೆ ಯೋಚನೆ ಫಲವ ಪೇಳು 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೩) 

- ಪ್ರಾಚೀನಕರ್ಮವಿದು ಬಿಡಲರಿಯದು 

ಯೋಚನೆಯ ಮಾಡಿ ಬಳಲುವುದೇಕೊ 

ಮನುಜ 

- ಪ್ರಾಚೀನ ಕರ್ಮವಿದು (ಬೆ-೧೦೭-ಪ) 

೩೭೭೩. ಯೋಚಿಸು - ಇಂದಿರಾದೇವಿಯು 

ಅರಿಯಲಾರಳು ದೇವ ಬೃಂದಾರಕರೆಲ್ಲ ನಿಂದು 

ಯೋಜಚಿಪರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೧) 

೩೭೭೪. ಯೋಧ - ಯೋಧಾರ್ಜುನನ 

ಅರೆದು ಸ್ವಾದು ಅನ್ನವ ತೊರೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೩೭೭೫. ಯೋನಿ - ಬಂದೆ ಎಂಭತ್ನಾಲ್ಕು 

ಲಕ್ಷ ಯೋನಿಗಳಲ್ಲಿ ನೊಂದೆ ಮುನ್ನೂರ 

ಅರುವತ್ತು ಬೇನೆಗಳಿಂದ 

- ಮುಂದೆ ದಯ ವಿರಅ ಶ್ರೀಹರಿಯೆ 
(ಸ-೨೧೪-೩) 

ದ ಎ೦ಬತ್ತುನಾಲ್ಕು ಲಕ್ಷ ಜೀವರಾಶಿ ಯೋನಿ 

ಯೊಳು ಹಂಬಲಿಸಿ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ಯಾತನೆಯ ಯೋನಿಮುಖ ಮಾರ್ಗ ವಿಡಿದು 

- ಲಲ್ಲಂದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ಬಂದೆ ಎ೦ಬತ್ತು ನಾಲುಕು ಲಕ್ಷ ಯೋನಿ 

ಯೊಳು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಹಿಂದನೇಕ ಯೋನಿಗಳಲಿ ಬಂದು ಬಂದು 


೬೬೮ 


ನೊಂದೆ ನಾನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೩) 

- ಹುಟ್ಟದಾ ಯೋನಿಗಳಿಲ್ಲ ಮೆಟ್ಟದಾ ಭೂಮಿ 

ಗಳಿಲ್ಲ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

೩೭೭೬. ಯೌವನ - ಎಸೆವ ಯೌವನ ಬಂದು 

ಶಶಿವುುಖಂತುರೊಳು ಕಾಮುತೃಷೆಗೆ 

ನಾನೊಳಗಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 

- ಯೌವನದ ಗೋಪಿಯರ ಕಣ್ಮಣಿ ಎನಿಪ 

ವಸುದೇವ ಸುತನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 


ರ 


೩೭೭೭. ರಂಗ/ರಂಗಯ್ಯ - ಯಾಕೆಲೊ ರಂಗ 

ನಿನಗಿ೦ತ ನಟನೆಯ ಮಾತು 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-ಪ) 

- ಮೂಢ ಮೂರ್ಹರ ಸಂಗ ಬಲು ಭಂಗ 

ಎಲೊ ರಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ (ಸ-೨೪೧-೧) 

- ಶೇಷಗಿರಿವಾಸ ರಂಗಯ್ಯ ಆದಿಕೇಶವನೆ 

ರಕ್ಷಿಸೊ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-ಗ) 

- ಬಾರೊ ನಮ್ಮ ಮನೆತನಕ ಕಾವೇರಿ ರಂಗ 

- ಬಾರೊ ನಮ್ಮ ಮನೆತನಕ (ಬೆ-೧೦೬-ಪ) 

- ನೀನೇನ ಮಾಡಲಾಪೆ ರಂಗಯ್ಯ ನಾ ಮುನ್ನ 

ಮಾಡಿದ ಫಲವಿದೆ ಸಾಕು 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-ಪ) 

- ಮುಟ್ಟದಿರೊ ಎನ್ನನು ರಂಗಯ್ಯ ಮುಟ್ಟದಿರೊ 

ಎನ್ನನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮುಟ್ಟದಿರೊ ಎನ್ನನು (ಬೆ-೧೦೨-ಪ) 

- ನಿನ್ನ ನಾನೇನೆಂದೆನೊ ರಂಗಯ್ಯ ರಂಗ 

ನಿನ್ನ ನಾನೇನೆಂದೆನೊ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-ಪ) 

- ಕಲಿ ಹೆಚ್ಚಿ ಬ೦ದಿತಲ್ಲಾ ರಂಗಯ್ಯ ಕಾಯೆನ್ನ 

ಸಿರಿಯನಲ್ಲ 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-ಪ) 

-. ಬೇಕು ನಿನ್ನ ಪಾದ ಭಜನೆಯೆಂದು 

ಬಯಸುತಿಹೆನು ರಂಗ 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-ಅ) 

- ಸಂಚಿತದ ಪ್ರಾರಬ್ಧದಿ೦ದಲಿ ಎನ್ನ ಕಿ೦ಚಿತು 

ವನು ಕಳೆಯಲಾಪೆಯ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

- ಸಜ್ಜನರ ಸಂಗದೊಳಗಿರಿಸೆನ್ನ ರಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-ಪ) 

ದ ಸರಸಿಜೋದ್ಭವಗೆ ಬುದ್ಧಿಯ ಪೇಳಿ ಪಣೆ 

ಯಲ್ಲಿ ಬರೆದ ಅಕ್ಷರವ ತೊಡೆಯಲಾಪೆಯಾ 

ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿ೦ಗದೆ ಶ್ರೀತುಲಸಿಯ ರ೦ಗಗರ್ಷಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ನೀನೇ ನಿಜವೆಂದು ನಿನ್ನ ಧೇನಿಸಿದರೆ 

ಅಜ್ಜಾನಕ್ಕೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ನಿಂದಕರ ಸಂಗ ಬಹು ಭಂಗ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೧) 


ಅಲ್ಲೇ 


- ಪಂಚೇ೦ದ್ರಿಯಗಳು ತಮ್ಮ ದೆಸೆದೆಸೆಗೆಳೆವಾಗ 

ವಂಚನೆಯಿಲ್ಲದೆ ಅಡ್ಡಬರಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

- ಪರಬ್ರಹ್ಮ ಕಾಗೆನೆಲೆಯಾದಿಕೇಶವನ 

ಸ್ಮರಣೆಗೆಯ್ವವರನ್ನು ನಿಲಿಸಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ಪರಮಪಾಮರಸಂಗ ಬಹುಭ೦ಂಗ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೪) 

- ಬಲ್ಲವರು ಪೇಳಿರಿ ಲೋಕದ ಈ ಪದನು 

ಘುಲ್ಲಶರನನು ರಂಗ ಪೆತ್ತ ಮಹಿಮೆಯನು 

- ಬಲ್ಲವರು ಪೇಳರಿ (ಬೆ-೧೬೪-ಪ) 

- ಬರದಿದ್ದರೆ ಎನ್ನ ಪ್ರಾಣ ಉಳಿಯದೊ ರಂಗ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-ಪ) 

- ಲಿಂಗದ ನೈವೇದ್ಯವ ಮುಟ್ಟದಂತಾಯಿತು 

ರಂಗನ ಪ್ರಸಾದ ಲೋಕವದು 

- ಶ೦ಕರ ನಾರಾಯಣ ಚಡು 
(ಬೆ-೧೭೫-೫) 

- ಸಿಟ್ಟಿಂದೆ ಸಿ೦ಹನಾಗಿ ನಮ್ಮ ರಂಗ ಹೊಟ್ಟೆಯ 

ಕರುಳ ಬಗೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೪) 

- ಮಲಹರ ರಂಗ ನಿನ್ನ ಮನೆಯ ಮಾದಿಗ 

ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಮುಟ್ಟದಿರೊ ಎನ್ನ ಮುಂಗೈಯ ಸೆಳವಿಗೆ 

ಮುತ್ತೆಲ್ಲ ಸಡಲುವವೊ ಏ ಮುದ್ದುರಂಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-ಅ) 

- ಮಾರಪಿತ ಕಾಗೆನೆಲೆಯಾದಿಕೇಶವ ರಂಗ 

ಧೀರ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಛಂಗನೆ ಲಂಕೆಗೆ ಪೋಗಿ ನಮ್ಮ ರಂಗ 

ಹೆಂಗಸುಗಳ್ಳನ ಕೊಂದಾನ್ಮ್ಯಾ 


ಕನಕದಾಸರ ಕೀರ್ತನೆಗಳ ಶಬ್ಬ್ದ - ಪ್ರಯೋಗ ಕೋಶ 


- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೭) 

- ಅ೦ಬುಜಜನಯ್ಯನೆ ಬಾರೊ ಆದಿಮೂರುತಿ 

ರಂಗ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೩) 

- ಅಮರವೈರಿಯ ಕರುಳ ಕಿತ್ತಿ ಕಡಿದಾ ಹತಿಯೊ 

ಕ್ಷಮೆಯನಳೆದಾ ಪಾದಕಮಲ ನೊಂದುವೊ 

ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ರಂಗರೂಪವ ತೋರಿ ಭಂಗ ಭವಗಳನಳಿದು 

ಡಂಗುರವ ಹೊಯ್ಯೊ ನಿನ್ನ ಡಿಂಗರಿಗನೆಂದು 

- ಹೂವ ತರುವರ ಮನೆಗೆ (ಬೆ-೪೩-೧) 

- ಎಂಥ ಕೀರುತಿ ಪೊತ್ತುವೆರಡು ಪಾದ 

ಶ್ರೀಕಾಂತ ಬಾಡದ ರಂಗ ಕರುಣಿ ದೇವೋತ್ತುಂಗ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 

(ಬೆ-೮೩-ಪ) 

- ಹುಡುಗ ಹಾರುವನಾಗಿ ನಮ್ಮ ರಂಗ 

ಬೆಡಗಿಲಿ ಮುಗಿಲಿಗೆ ಬೆಳೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೫) 

೩೭೭೮. ರಂಗಧಾಮ/ರಂಗನಾಥ - ನನ್ನನ್ನೀಗ 

ಉದ್ಧರಿಸು ರಂಗಧಾಮ 

- ನಿನ್ನ ನಾಮ ವಾಲ್ಧೀಕಿಯನುದ್ದರಿಸಿದೆ 
(ಸ-೧೪೫-ಪ) 

- ಏಕೆ ನೀನಿಲ್ಲಿ ಪವಡಿಸಿದೆ ಜಗದೇಕ ವಿಖ್ಯಾತ 

ಪಶ್ಚಿಮರಂಗಧಾಮ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-ಪ) 

- ರಂಗನಾಥ ನಿನ್ನಂಖ್ರಗೆರಗುವೆನೊ 

ಅ೦ಗವನು ನಿನಗೆ ನಾ ಸಲಿಸುವೆನು 

- ಹೂವ ತರುವರ ಮನೆಗೆ (ಬೆ-೪೩-೧) 

- ರಂಗನಾಥನು ಇರಲಿಕ್ಕೆ ಜಂಗುಳಿ ದೈವಗಳೇಕೆ 

- ಮರೆಯದಿರು ಮರೆಯದಿರು (ಬೆ-೩೬-೧) 

೩೭೭೯. ರಂಗವಲ್ಲಿ - ಮುತ್ತಿನ ರಂಗವಲಿಯ 

ನಿಟ್ಟು ಬರೆಯುವೆ ` ಡಿ 

- ಬ೦ಟನಾಗಿ ಬಾಗಿಲ ಕಾಯ್ದೆ 
(ಬೆ-೪೫-೪) 

೩೭೮೦. ರಂಗಶಾಯಿ - ದೃಷ್ಟಿಯಿ೦ದಲಿ ನಾನು 


೬೭೦ 


ಕಂಡೆ ಸೃಷ್ಟೀಗೀಶನೆ ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-ಪ) 

-. ನಿರ್ಜರಾದಿ ಮುನಿಗಳ ಕಂಡೆ 

ದುರ್ಜನಾಂತಕನೆ ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೩) 

ದ ತುಂಟಕನೊಬ್ಬನ ತರೆದುದರಿಂದೆ ಬ೦ಟನಾಗಿ 

ಬಂದೆನೊ ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೧) 

ದ ಅ೦ಬುಜೋದ್ಭವ ರುದ್ರರ ಕಂಡೆ ಶ೦ಬರಾರಿ 

ಹಿತನೆ ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೪) 

- ಭಾಗವತರ ಸಮ್ಮೇಳವ ಕಂಡೆ ಕಾಗೆನೆಲೆ 

ಯಾದಿಕೇಶವ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 

- ವನ ಉಪವನಗಳಿಂದ ಘನ ಸರೋವರ 

ಗಳಿಂದ ಕನಕ ಗೋಪುರಗಳಿಂದ ಶೋಭಿತನೆ 

ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೨) 

೩೭೮೧. ರಂಗು - ರಾಗ ರಂಗು ಬಲು ಭಕ್ತಿ 

ಭಾವದೊಳು ಬೀಗಿ ಚೆನ್ನಕೇಶವನನು ನೆನೆಯದೆ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-೩) 

೩೭೮೨. ರಂಗೇಶ - ಭವ ಭಯ ವಿನಾಶ 

ಭೋ ಭಕ್ತವಿಲಾಸ ಭೋ ಪಾಪವಿನಾಶ ಭೋ 

ಬಾಡದ ರಂಗೇಶ ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

- ಉನ್ನತದ ಕಾಗೆನೆಲೆಯಾದಿಕೇಶವ ರಾಯ 

ಚೆನ್ನ ಶ್ರೀರಂಗಪಟ್ಟಣದ ರಂಗೇಶ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

೩೭೮೩. ರಂಜಕ - ರಂಜಕದ ಬೇರಿಗೆ ರಾಗ 

ಮೂವತ್ತೆರಡು 

- ಚೀಜ ಮೂರನು ತತ್ತಿ (ಬೆ-೧೬೨-೧) 

- ರಂಜಕದ ಮೋಹಿನಿಯ ಗೆಲಿದ 

ರುಕುಮಾಂಗದನು ಧನ೦ಜಯನಾತ್ಮಸಂಭವನ 

ಸಂಜಾತ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

- ರಮಣಿಯರ ರಂಜಕದ ನುಡಿಯನು ಕೇಳಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪ್ರಣಮವೆಂದು ತೋಷಿಸುವ ಕರ್ಣೇ೦ದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೪) 

೩೭೮೪. ರಂಜಣಿಗಿ (ಕೊಪ್ಪರಿಗೆ) - ಒಡನೆ 

ಕರದಾರ ಕರಿತೈತಿ ರಂಜಣಿಗಿ ಹಾಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೩) 

೩೭೮೫. ರಂಜಿಸು - ಕುರುಭೂಮಿಯೆಂಬ 

ಪರಭೂಮಿಯಲಿ ರಂಜಿಸಲು 

-.ಬೊ೦ಂಬೆಯಾಟವನಾಡಿಸಿದ (ಬೆ-೭೯-೧) 

- ರಂಜಿಪ ಕುಸುಮದ ಮಾಲೆ ತಂದಿಡುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೩) 

- ರಂಜಿಪ ಮಣಿಯ ಸಿಂಹಾಸನದ ಮೇಲಿಪ್ಪ 

ಕುಂಜರವರದಾದಿಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

೩೭೮೬. ರಂಟೆ (ನೇಗಿಲಿನಂತಹ ಉಪಕರಣ) 

- ಕುಂಟಿ ಕೂರಿಗೆಯಿಂದೆ ಹೆಂಟೆ ಮಣ್ಣ 

ಹದಮಾಡಿ ರಂಟೆಹೊಡೆದು ಬೆಳೆಸುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೬) 

೩೭೮೭. ರಂಡೆಗಂಡ (ಒಂದು ಬೈಗುಳ)- 

ಭಂಡ ಬಾಳು ಇದು ರಂಡೆಗಂಡ ಕಂಡ್ಕ ಯಮನ 

ಬಾಧೆ ಠೊಣ್ಯ 

- ಈ ನಿನ್ನ ಮೋರೆ ಮೇಲೆ 
(ಸ-೧೦೦-೨) 

೩೭೮೮. ರಂಭೆ - ರಂಭೆ ಊರ್ವಶಿಯರ 

ಮೇಳವ ಕಂಡೆ ತು೦ಬರು ಮುನಿ ನಾರದರನು 

ಕಂಡೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೪) 

- ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು 

ತುಟಿ ನಾಸಿಕದ ರಂಭೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೨) 

- ರಂಭೆಯರ ನೋಡಿ ಮೋಹಿಪನ ಸ೦ಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೨) 

೩೭೮೯. ರಕುತ/ರಕ್ತ - ಕೊರಳ ಕೊಯ್ವುದ 

ಕಂಡೆ ರಕುತವ ಕಾಣಲಿಲ್ಲ 


೬೭೧ 


- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೫) 

- ರಕ್ತಕುಸುವು ಗಂಧಮಾಲೆ ಕಸ್ತೂರಿಯನು 

ಪೂಸಿಕೊಂಡು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಅಸ್ತಿ ಚರ್ಮ ರಕ್ತ ಮಾಂಸ ವಿಸ್ತರವಾದ 

ಹೇಯ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ತುಂಬಿದ್ದ ಕೀವು ಮಲ ಮೂತ್ರ ರಕ್ತದಿಂದ 

ಹೊರಳುವ ಸ೦ಭ್ರಮದೊಳಿದ್ದೆ ನಾ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

- ಮೂತ್ರ ಮಲ ರಕ್ತ ಕೀವದ ಪ್ರಥಗಯದೊಡ 

ಲೆಂದು ವಿಸ್ತರಿಸಿ ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-೧) 

- ಬಲಿದ ಚರ್ಮ ರಕ್ತ ಹೊತ್ತು ತಿರುಗುವ 

ಶುದ್ಧ ಹೊಲೆಯಗೆ ನನಗೆ ಇನ್ನೇತರ ಕುಲವೊ 

- ಏತರವನೆಂದು ಪೇಳಅ (ಬೆ-೧೨೨-೪) 

೩೭೯೦. ರಕ್ಕಸ - ತನ್ನ ಮುಂಗೋರೆಗಳ 

ಮಸೆದೊಡನೆ ರಕ್ಕಸನ ಬೆನ್ನಟ್ಟಿ ಬರಸೆಳೆದು 

ಸದೆದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

ದ ಧೂಮಜ್ವಾಲೆಗಳೊಡನೆ ಭುಗಿಭುಗಿಲು 

ಛಿಟಿಲೆನುತ ಆ ಮಹಾ ರಕ್ಕಸನ ಪೊಡೆಯ 

ಸೀಳಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ಚೇತನದ ರಾವಣೇಶ್ವರ ಕುಂಭಕರ್ಣ 

ಸತ್ತ್ವಾತಿಶಯ ರಕ್ಕಸರ ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಕದ್ದುಕೊಂಡೊಯ್ವ ರಕ್ಕಸರನೆಲ್ಲರ ಕಾಲ 

ಲೊದ್ದೊರಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

- ಕೇಸರಿಯೆಂಬ ರಕ್ಕಸರನೆಲ್ಲರ ಕೊಂದ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಮದವೆತ್ತ ರಕ್ಕಸರು ಮಹಿಯೊಳಗೆ ಹೆಚ್ಚಲು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತ್ರಿದಶಾ೦ತ ನಡನಡನೆ ನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಮಣ್ಣನಗಿದು ಬೇರ ಮೆದ್ದ! ವನೆಂದೆನೆ ರಕ್ಕಸ 

ರೊಳು ಹೋರಾಡಿದವನೆಂದು ಹೊಗಳಿದೆ 

ನಲ್ಲದೆ 

- ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೧) 

೩೭೯೧. ರಕ್ತಕಾಳಿ - ಪುಸಿಯನಾಡುವ 

ಪುರುಷಗೆ ರಕ್ತಕಾಳಿ 

- ಧರ್ಮವೆಂಡೆನಿಪ ಮಾರ್ಗವನು ಜಟ್ಟು 
(ಸ-೧೨೪-೩) 

೩೭೯೨. ರಕ್ಷ (ರಕ್ಷಿಸು) - ಪಕ್ಷಿವಾಹನ ಎಷ್ಟು 

ಪಾಹಿ ಪರಮೇಶ ರಕ್ಷ ಕೌಸ್ತುಭಭೂಷ 

ವೈಕುಂಠವಾಸ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೪) 

೩೭೯೩. ರಕ್ಷ ರಕ್ಷಕ - ಅ೦ಬುಜದಳಾಕ್ಷಗೆ 

ಮಂಗಳ ಸರ್ವ ಜೀವ ರಕ್ಷಗೆ ಮ೦ಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-ಪ) 

- ಮರಕತನಗರಿಯ ಬಾಡ ಬಂಕಾಪುರದರಸು 

ಭಕ್ತರಕ್ಷಕ ಆದಿಕೇಶವನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

- ದ್ರುಪದನ ಮಗಳ ಅಭಿಮಾನ ರಕ್ಷಕನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

- ನರಮೃಗಾಕಾರಿ ಹಿರಣ್ಯಕವೈರಿ ಕರಿರಾಜ ರಕ್ಷಕ 

ಕಾರುಣ್ಯಮೂರ್ತಿ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೫) 

- ಸಾವಿರ ತೋಳವನ ಸರಸದಿಂದಲಿ ಕಡಿದ 

ಭುವನ ರಕ್ಷಕನಾದ ಮದ್ದಾನೆ 

- ಆನೆ ಬರುತಾದೆ ನೋಡಮೃ್ಮ 
(ಸ-೧೫-೪) 

- ಗರುಡವಾಹನವೇರಿ ಧಿಮಕೆಂದು ಬರುತಾನೆ 

ಸರುವ ಲೋಕ ರಕ್ಷಕನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 


೬೭೨ 


೩೭೯೪. ರಕ್ಷಣ - ನರರ೦ಗಕೆ ಬಹುದು ರಕ್ಷಣ 

ಮಾಡುವ ಕಾಶಿಪೀತಾ೦ಬರ ಮಕರ ಕುಂಡಲಾ 

ಭರಣನ ನೆನೆ ಮನವೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

ದ ರಕ್ಷಣವನಾಡುವ ಕಾಶಿಪೀತಾಂಬರ 

ಮಕರಕುಂಡಲಾಭರಣನ ನೆನೆ ಮನವೆ 

- ಬೇಕೆ೦ದರೆ ಬಾರದು (ಸ-೧೮೭-೧) 

೩೭೯೫. ರಕ್ಷಿಸು - ಸಾಕಾರದಿ೦ದ ಸರ್ವರನು 

ರಕ್ಷಿಪನ ಜೋಕೆಯಲಿ ತನ್ನ ನೆನೆವರ ಪಾಲಿಪನ 

ಅನೇಕ ಮೂರುತಿ 

- ನೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೧) 

ದ ಕುಕ್ಷಿಯೊಳು ಈರೇಳು ಜಗವನ್ನು ಸಲಹುವನ 

ರಕ್ಷಿಪರು ಉಂಟೆ ತ್ರೈಜಗದೊಳಗೆ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೪) 

- ರಾಜಮುಖಿಯಳ ರಕ್ಷಿಸಿ ಮೃಗರಾಜಗೆ 

ಒಲಿದಾತಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೨) 

- ವರನ೦ದಿಯ ಚಂದದಿ ರಕ್ಷಿಸಿದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಕರಿ ಧ್ರುವ ಪ್ರಹ್ಲಾದ ವಿಭೀಷಣರ ರಕ್ಷಿಸಿದೆ 

ಪರಂದೇವಿ ವಲ್ಲಭನೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಅ) 

- ಓಲಿದು ರಕ್ಷಿಸು ನಾಗವೈರಿವಾಹನನೆ 

ನಳಿನಲೋಚನನೆ ನೀನೆನ್ನ ಬಿಡದೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಶೇಷಗಿರಿವಾಸ ರಂಗಯ್ಯ ಆದಿಕೇಶವನೆ 

ರಕ್ಷಿಸೊ ರಂಗಯ್ಯ 

- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-ಗ) 

ದ ಪರಮಾತ್ಮ ಪರಿಪೂರ್ಣ ಪುಂಡರೀಕಾಕ್ಷ 

ರಕ್ಷಿಸು ಎಂದು ಮೊರೆಯಿಟ್ಟಳಂಡಜತುರಂಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗಾಗ 

- ವಾಸುದೇವಾಯ ನಮೋ (ಬೆ-೯೦-೧) 

- ಮಾನವಮೃಗೇ೦ದ್ರ ರಾಮಚಂದ್ರ ರಕ್ಷಿಸಯ್ಯ 

- ಏನು ಮಾಡಲಯ್ಯ ಬಯಲಾಸೆ ಜಐಡದು 
(ಬೆ-೧೧೮-ಪ) 

ದ ಮಂ೦ದರೋದ್ಧರ ಮಧುಸೂದನ ಮಾಧವ 

ಗೋವಿಂದ ರಕ್ಷಿಸು ಬಾಡದಾದಿಕೇಶವ ರಾಯ 

-. ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

ದ ದಕ್ಷಸುತೆಪತಿಸಖನೆ ಪಕ್ಷಿವಾಹನ ದೇವ ರಕ್ಷಿಸು 

ಅನಾಥಬಂಧು 

-. ವಾಸುದೇವಾಯ ನಮೋ (ಬೆ-೯೦-೭) 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 

ನಿಲ್ಲದಲೆ ರಕ್ಷಿಸುವ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-ಪ) 

- ಪಡೆದ ಜನನಿಯಂತೆ ಸಾರಧಿಯಾಗಿ ತಾ 

ಬಿಡದೆ ರಕ್ಷಿಸುವನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

- ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾದ 

ಮೇಲೆ ಕೊಟ್ಟು ರಕ್ಷಿಸುವನು ಇದಕೆ ಸಂದೇಹ 

ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

- ಜನನಿ ರಕ್ಷಿಸುವಳಿಂತೆಂಬೆನೇ ಆ ಕುಂತಿ ತನಯ 

ರಾಧೇಯನಿಗೆ ಎರಡನೆಣಿಸಿದ ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೧) 

- ಪೌಂಡ್ರಿಕನು ವಾಲ್ಮೀಕಿ ಭೃಗು ಕಶ್ಯಪ ವಸಿಷ್ಠ 

ಮುನಿ ನಿಕರವಿದೆ ರಕ್ಷಿಸುವುದೆನುತ 

- ಪೂಸರನ ಜನಕನೇ (ಬೆ-೧೬೮-೪) 

- ಕ್ಷೀರದೊಳಗದ್ದು ನೀರೊಳಗದ್ದು ನೀನೆ ಗತಿ 

ನಾರಾಯಣನೆ ರಕ್ಷಿಸೈ 

- ವಾಸುದೇವಾಯ ನಮೋ (ಬೆ-೯೦-೫) 

- ಬಲ್ಲಿದನು ಕಾಗೆನೆಲೆಯಾದಿಕೇಶವ ರಾಯ 

ನಿಲ್ಲದೇ ರಕ್ಷಿಪನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 


೬೭೩ 


(ಬೆ-೩೪-೩) 
- ಬಡತನವು ಬಂದರೆ ಬಹಳ ರಕ್ಷಿಪುದು 
- ಮರ ನುಂಗುವ ಪಕ್ಷಿ (ಬೆ-೧೬೧-೨) 
- ಭೂಸುರಪ್ರಿಯಭಜಕ ಪೋಷಕನೆ ರಕ್ಷಿಪುದು 
ಕೇಶವನೃಸಿ೦ಂಹರೊಲಿದು 
- ವಾಸುದೇವಾಯ ನಮೋ (ಬೆ-೯೦-ಪ) 
- ಮಿಳಿತ ಮಾನಿಸ ಪಿಂಡ ಪೂರ್ವಕರ್ಮ 
ದಿಂದ ನೆಲಕೆ ಬೀಳಲು ಅದು ಸಲಹಿ ರಕ್ಷಿಪುದೆ 
- ಮಗನಿಂದೆ ಗತಿಯುಂಟಿ (ಬೆ-೧೪೫-೨) 
-.ಆ ವಿಧದೊಳವರ ಸುರಲೋಕದೊಳು 
ನೆಲೆಗೊಳಿಸಿ ಭಾವ ಮೈದುನರೈವರನು ರಕ್ಷಿಸಿ 
- ನೀನಾವ ಬಾ೦ಧವನೊ (ಬೆ-೭೮-೧೦) 
- ಪೋದ ನಿಗಮಂ೦ಗಳನು ತಂದು ಸಲೆ ರಕ್ಷಿಸಿದೆ 
ಆದಿಮತ್ಸ್ಯವತಾರ ಶರಣೆಂಬೆನು 
- ನೋಡಯ್ಯ ಸಿನ್ನ ದಾಸರ (ಬೆ-೮೫-೧) 
- ಸುಮತವನು ಬೆನ್ನಲ್ಲಿ ಸಲೆ ಆತು ರಕ್ಷಿಸಿದೆ 
ಕಮಠ ಮೂರುತಿ ನಿನಗೆ ಶರಣೆಂಬೆನು 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 
- ಚೆನ್ನಾಗಿ ಧರಣಿಯನು ತಂದು ಸಲೆ ರಕ್ಷಿಸಿದೆ 
ಹನ್ನೆರಡು ಪೆಸರವನೆ ಶರಣೆಂಬೆನು 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 
- ಅಸುರ ಬೆನ್ನಟ್ಟಿ ಬರೆ ಪಶುಪತಿಯ ರಕ್ಷಿಸಿದೆ 
- ವಾಸುದೇವಾಯ ನಮೋ (ಬೆ-೯೦-೬) 
೩೭೯೬. ರಕ್ಷಿ - ಪಕ್ಷಿವಾಹನ ನೀನು ಅ೦ಜ 
ಬೇಡ ಎನುತಲಿ ರಕ್ಷೆ ಇಡುವ ಪುಣ್ಯವನೆಂತು 
ಪಡೆದಳಯ್ಯ 
- ಮಗನೆಂದಾಡಿಸುವಳು ಮೊಗನೋಡಿ 
ನಗುವಳು (ಸ-೧೯೫-೪) 
ಓರ೭೯೭. ರಗಡು (ಅತಿರೇಕ)- ಬುಗುಡಿಯ 
ಕೊಟ್ಟೇನೆಂದು ರಗಡು ಕಿವಿಹಿಂಡಿ ತಂದ 
- ಎಂಥ ಟವಳಗಾರನಮ್ಮ (ಸ-೪೩-೬) 
೩೭೯೮. ರಘುನಾಥ/ರಘುಪತಿ/ ರಘುಪುಂಗವ 
/ರಘುರಾಯ/ ರಘುವರ/ರಘುವೀರ - ಸೀತಾ 
ಪತಿ ರಘುನಾಥನೆಂಬಾತನು ಈತನೇನೆ ಸಖಿ 
ಈತನೇನೆ 
- ಸೀತಾಪತಿ ರಘುನಾಥ (ಬೆ-೧೦೦-ಪ) 
- ಮಾತು ಲಾಲಿಸಿ ವಿಭೀಷಣಗೆ ಪಟ್ಟವನಿತ್ತ 
ದಾತ ರಘುನಾಥನೇ ಶರಣೆ೦ಂಬೆನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


| ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ರಘುಪತಿ ಕೃಷ್ಣನೆ ಪೊಡವಿಪತಿ ವೈಕುಂಠ 

ವೆನಿಪ ಶೇಷಾದ್ರಿಯೊಳು ಸಡಗರದಿ 

- ಪೂಸರನ ಜನಕನೇ (ಬೆ-೧೬೮-೫) 

- ದೇವ ಜಾನಕಿರಮಣ ಪೇಳು ರಘುಪತಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-) 

- ಮುರಹರ ರಾಮ ರಘುಪುಂಗವನ 

ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೨) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 

ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 

ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಧುರದೊಳಗೆ ರಘುವರನು ಶರದಿಂದ 

ಈರೈದು ಶರಗಳನೆ ಹೋಗಾಡಿಸಿದ ಪರಿಯ 

ನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಧೀರ ಕಾಗೆನೆಲೆಯಾದಿಕೇಶವ ರಘುವೀರನ 

ಕರೆದು ತೋರೆ 

- ಏಣನಯನೆ ಏಣಭೋಜ ಮಧ್ಯೆ 
(ಬೆ-೯೯-೫) 

ದ ಸ್ಥಿರವಾಗಿ ಹೇಳೆನಗೆ ಹೇಳು ರಘುಪತಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೧) 

- ತಾಯಿಯಪ್ಪಣೆಗೊಂಡು ಸೇವೆಗೆ ರಘುಪತಿ 

ರಾಯನಲ್ಲಿ ನಿಂದು 

- ಎಷ್ಟು ಪೊಗಳಆ ನಾನು (ಸ-೫೩-೧) 

೩೭೯೯. ರಘುವಂಶ - ಸಗರತನಯಾರ್ಜ್ಚಿತ 

ಸನಕಾದಿ ವಿನುತ ರಘುವಂಶ ಕುಲತಿಲಕ 

ರಮಣೀಯಗಾತ್ರ 

- ಲಾಅ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೨) 

೩೮೦೦. ರಚನೆ - ಇಂತೆಸೆವ ಲೀಲಾ ವಿನೋದ 

ರಚನೆಯಲಿ ಲೋಕಾಂತರಗಳೆಲ್ಲವನು 

ಸಂತೈಸುವ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೫) 


೬೭೪ 


ಕೆರೆ ಕಟ್ಟೆ ಪೂದೋಟಗಳ ರಚಿಸುವನೆ ದ್ರೋಹಿ 

- ಸಹಖಜವಿದು ಈ ನುಡಿಯು 
(ಬೆ-೧೪೯-೩) 

೩೮೦೧. ರಚಿಸು - ರಾಜಸೂಯವ ರಚಿಸ 

ಬೇಕೆಂದು ರಾಜರ ಸೀಳಿದಾತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

೩೮೦೨. ರಜ (ಧೂಳು) - ಭುಜ ಚಕ್ರಧರ 

ಸಾತ್ತ್ವಿಕರ ಪಾದಾಂಬುಜ ರಜ ಭಜಕರ ಭಜಕ 

ನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ಚಿತ್ರದ ಚಾವಡಿರಜವನು ಬಳೆವೆ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೪) 

೩೮೦೩. ರಜ/ರಜಸು (ರಜೋಗುಣ) - ರಜ 

ತಮ ಗುಣ ಪ್ರವರ್ತಕ ಮೂಲಾಂತರದಿಂದ 

ಯಜಮಾನತನದ ಅಹಂಕಾರ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

- ರಜಸು ತಾಮಸವೆ೦ಂಬ ರಯವನೆಲ್ಲವ ಕಳೆದು 

ದ ಆರಿಗಳವಲ್ಲಾತ್ಮ ಯೋಗಸಿದ್ಧಿ 
(ಬೆ-೧೨೬-೧) 

೩೮೦೪. ರಜನಿ - ಗಜಬಜಿಸುವ ಪಂಚಭೂತ 

ಗಳ ರಜನಿಗೆ ಸಿಲುಕದೆ 

ದ ಆರಿಗಳವಲ್ಲಾತ್ಮ ಯೋಗದಸಿದ್ಧಿ 
(ಬೆ-೧೨೬-೧) 

೩೮೦೫. ರಣ - ಮೇರೆಯಿಲ್ಲದೆ ಅಸುರರ 

ಸಂಹರಿಸಿದ ರಣ ಶೂರಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 

- ರಣದಲ್ಲಿ ತಲೆಹೊಯ್ದು ರುಂಡವು ಬೀಳಲು 

ಹೆಣನೆದ್ದು ಕುಣಿದಾಡಿತು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೩) 

- ಖಂಡಿಸಿದರು ರಣದೊಳು ಗುರುಹಿರಿಯರ 

ಪುಂಡರೀಕಾಕ್ಷನ ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಕಟ್ಟಾಳು ಭೀಮಸೇನನು ರಣದಿ ಗದೆಯಿಂದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕುಟ್ಟಿ ಬಿಸುಟಲಿ ನಿನ್ನ ತೊಡೆಗಳೆರಡನು 
- ವಾಸುದೇವಾಯ ನಮೋ (ಬ್ಯ ೦-೧೧) 
- ಸಕಲ ಸೈನ್ಯ ಬಂಧುಬಳಗ ರಣದಿ 
ಮಡಿಯದೆ 
- ಸಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 
- ರಣದೊಳಗೆ ದೇಹವ ಖಂಡತುಂಡವ ಮಾಡಿ 
ರಣವನುತ್ತರಿಸಿ ಮರಣವ ತೋರಿದೆ 
- ಸಾಲದೆ ನಿನದೊಂದು ದಿವ್ಯನಾಮ 
_. (ಬೆ-೧೭೪-೧) 
- ಪಡೆಯನೆಲ್ಲವ ನಡುರಣದಲಿ ಸೋಲಿಸಿ 
ಜಡಿದು ಗೋವುಗಳನೆಲ್ಲ 
- ಏಣನಯನೆ ಏಣಭೋಜಮಧ್ಯ ಳೆ 
(ಬೆ-೯೯-೩) 
- ಶಪಥದಲಿ ರಣದೊಳರಸನ ಹಿಡಿವನೆಂದು 
ಬಲು ತಪಸಿಗಳ ಕಳುಹಿ ತತ್ತ್ವ ಬೋಧಿಸಿ 
- ನೀನಾವ ಬಾ೦ಧವನೊ (ಬೆ-೭೮-೫) 
-. ರಣದೊಳು ಸುರೇಂದ್ರನೋ ಗುಣದಲಿ 
ಸುಧನ್ವನೊ 
- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 
- ನೆಟ್ಟನೆ ರಣದೊಳು ಕಾದದೆ ಪ್ರಾಣವ ಬಿಟ್ಟು 
ಕೊಂದವನು ಕರ್ಣನೊ ಪಾಂಡವರೂ 
- ಬಂದಿದೆ ದೂರು ಬರಿದೆ (ಬೆ-೮೬-೪) 
- ತ್ಯಾಗಿ ಧರ್ಮಜ ಬಲ್ಲ ರಣದೊಳರ್ಜುನ 
ಬಲ್ಲ ಕಾಗೆನೆಲೆಯಾದಿಕೇಶವ ಕೈವಲ್ಯನೆಂಬು ದನು 
- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 
- ರಣದೊಳಗೆ ದೇಹವ ಖಂಡತುಂಡವ ಮಾಡಿ 
ರಣವನುತ್ತರಿಸಿ ಮರಣವ ತೋರಿದೆ 
- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೧) 
- ಹನುವೊ೦ಂದಕ್ಷೋಹಿಣಿ ಬಲವುಳ್ಳ ಕೌರವನು 
ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 
- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೩) 
೩೮೦೬. ರಣಶೂರ - ಮೇರೆಯಿಲ್ಲದೆ ಅಸುರರ 
ಸಂಹರಿಸಿದ ರಣಶೂರಗೆ 


೬೭೫ 


- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 

೩೮೦೭. ರಣರಂಗ - ರಣರಂಗ ಥೀರಂ 

ಗುಣಗಂಭೀರಂ ದಾನವ ದೈತ್ಯಾರಣ್ಯ ಕುಠಾರಂ 

- ಭಜರೇ ಹನುಮಂತಂ ಮಾನಸ 
(ಸ-೧೯೦-೪) 

೩೮೦೮. ರಣಾಂಗಣ - ತ್ರಿಣಯನನೊಲಿದ 

ರಾವಣನ ಗರ್ವವ ರಣಾಂಗಣದೊಳೊರಗಿಸಿದೆ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

೩೮೦೯. ರತಿ - ರತಿಯಲ್ಲಿ ಮೊದಲೇನು 

ಮೊದಲಿಗೆ ತುದಿಯೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ರತಿಗೆ ಶೃಂಗರವೇನು ಶೃಂಗರದಲಿ 

ರತಿಯೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ಮತಿಗೆಟ್ಟು ಮನಸೋತು ಅನ್ಯಪುರುಷರ 

ಕೂಡಿ ರತಿಯೊಳಗೆ ಸಿಲುಕುವರು ರಮ್ಯ 

ದೊಳಗಿಹರು 

- ಕಅಯೇರಿ ಬಂತು (ಬೆ-೧೩೦-೬) 

೩೮೧೦. ರತಿಪತಿ (ಮನ್ಮಥ) - ಗತಿಯಿಲ್ಲದರಿಗೆ 

ಸದ್ಗತಿಯು ನೀನೆ ದೇವ ರತಿಪತಿಯ ಪಿತನೆ 

ಕಾಯೊ 

- ವಾಸುದೇವಾಯ ನಮೋ (ಬೆ-೯೦-೩) 

೩೮೧೧. ರತಿಪತಿಪಿತ - ನುತ ಬೌದ್ಧ ರೂಪದಿ 

ಬಹು ಭಂಗಪಡಿಸಿದ ರತಿಪತಿಪಿತನೆಂಬ 

ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೯) 

- ಶ್ರುತಿತತಿಗೆ ಗೋಚರಿಸದ ಅಚ್ಯುತನು 

ಭುವನಾದಿಮೂರ್ತಿ ರತಿಪತಿ ಪಿತನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

೩೮೧೨. ರತ್ನಗಂಬಳಿ - ರತ್ನಗಂಬಳಿ ಹೊತ್ತು 

ಹಾಸುವೆನು 

- ಬ೦ಟನಾಗಿ ಬಾಗಿಲಕಾಯ್ವೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೪೫-೪) 
೩೮೧೩. ರಥ - ವಿಜಯ ದಶಮಿಯಲ್ಲಿ 
ವಿಜಯ ರಥದಲ್ಲಿ ಕೂತು ವಿಜಯಳ ಸಹಿತದಿ 
ವಿಜಯ ಮಾಡುತ ಬಾರೊ 
- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೧) 
- ರಥದಿ೦ದಿಳಿದು ಪೋಗಿ ಕುರುವಂಶ ಸವರಿದ 
ಹಿತಶತ್ರುವಾರು ಶಲ್ಯನೊ ಪಾ೦ಂಡವರೊ 
- ಬಂದಿದೆ ದೂರು ಖರಿದೆ (ಬೆ-೮೬-೫) 
- ಅಂಕಕೆ ರಥವ ನಡಿಸಿದವರೊಳು ನಿಶ್ಶಂಕ 
ಧರ್ಮವ ಗೆದ್ದ ಹಿರಿಯರೊಳು 
- ಶೇಷ ಶಯನ ಸಿನ್ನ ಭಾಗವತರ 

(ಬೆ-೨೭-೪) 

- ಒಲಿದು ಪಾರ್ಥನ ರಥವ ಧರೆಗೊತ್ತಿದ 
ಪಾದ 
- ಭಜಿಸಿ ಬದುಕೆಲೊ ಮನುಜ 

(ಬೆ-೩೫-೨) 

- ಅತಿ ಸ್ನೇಹದಿಂದ ಅರ್ಜುನಗೆ ಸಾರಥಿಯಾಗಿ 
ರಥವ ನಡೆಸಿದವನಾರು 

- ಆತನ ಪಾಡುವೆ ಅನವರತ (ಬೆ-೭೦-) 
- ಅರ್ಜುನನ ಶಿರವ ಕಾಯಲು ಬಾಣದಿಂದ 
ರಥವ ಗುಜ್ಜೆಯಲೂರಿ ನೆಲಕೊತ್ತಿದ ಪಾದ 
- ಎಂಥ ಕೀರುತಿ ಪೊತ್ತುವೆರಡು ಪಾದ 

(ಬೆ-೮೩-೧) 

- ರಥವನಡರಿ ಸುರಪಥದಲಿ ತಿರುಗುವ 
ಸುತನಿಗೆ ಶಾಪವನಿತ್ತವನ 
- ಮಂಗಲ೦ ಜಯ ಮಂಗಲಂ 

(ಬೆ-೧೭೨-೨) 

- ವಿಜಯಸಾರಥಿ ಆದಿ ವಿಜಯ ರಥದಿ ಪರ 
ರವಿಜನ ಸೋಲಿಸಿ 
- ಬಾರೊ ಭಾಗ್ಯದ ನಿಧಿಯೆ 

(ಸ-೧೮೨-೧) 

- ತರಣಿಸುತನ ಬಾಣವೆರಗದಂದದಿ ರಥವ 
ಧರೆಗೆ ಒತ್ತಿದ ದೇವನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ಧರಣಿಕೀಲಿಸಿದ ರಥವನು ನೆಗಹುತಿರೆ 
ಸಹೋದರನ ಕೈಯಿಂದೆ ನಿರ್ದಯದಿ ಕೊಲ್ಲಿಸಿದೆ 
- ನೀನಾವ ಬಾ೦ಧವನೊ (ಬೆ-೭೮-೬) 
- ಸಮರದಲಿ ರವಿಸುತನ ರಥಕೆ ಸೂತನ 


ಹಿ೭೬ 


ಮಾಡಿ ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೭) 

- ಲೋಕವೀರೇಳನ್ನು ತಿರುಗುವಾ ರವಿರಥಕೆ 

ಏಕಗಾಲಿಯು ಏಳು ಕುದುರೆಯಿಂದ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 

- ಕನಕ ರಥಗಳಂ೦ಂದು ಕಾಲುನಡಿಗೆಯಿಂದು 

-ಐಎನ್ನ ಕ೦ದ ಹಳ್ಳಿಯ ಹನುಮಾ (ಬೆ-೬.೩) 

- ಮಾವ ಕಂಸನ ಕೊಂದು ಮನುಜ ವೇಷದಲಿ 

ಗಾಂಡೀವಿಯಾ ರಥದ ಬಂಡಿಯ ಬೋವನಾದೆ 

- ನೀನಾವ ಬಾ೦ಧವನೊ («ಬೆ-೭೮-೧) 

- ಸ್ವರ್ಣ ಖಚಿತವಾದ ರಥದೊಳು ಪೊಕ್ಕನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

೩೮೧೪. ರಥೋತ್ಸವ - ಚೆಲುವರಾಯನ 

ರಥೋತ್ಸವದೀ ತೀರ್ಥಕೊಲಿದು ಗಂಗಾದೇವಿ 

ಬರುವ ಸಂಭ್ರಮವ 

- ಕೈಯ ತೋರಿದ ಬಗೆಯ (ಸ-೯೧-೪) 

೩೯೧೫. ರನ್ನ (ರತ್ನ) - ಬಣ್ಣ ಸರವಲ್ಲಾಡೆ 

ವರ ರನ್ನ ನೇವಳದ ಹೊನ್ನ ಗಂಟೆಯು ಘಣ 

ಫಘಣರೆನಲು 

-. ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೨) 

- ರನ್ನ ಮಾಣಿಕವಿರಲಿಕ್ಕೆ ಕಾಜಿನ ಹರಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

-. ಸುಗುಣರನ್ನ ಕಾಗೆನೆಲೆಯಾದಿಕೇಶವನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

೩೯೧೬. ರಪಣ (ಐಶ್ವರ್ಯ) - ರಪಣ 

ನಿಪುಣತ್ವ ಜಾಣುವೆ ಇಲ್ಲದಿಹ ಜಡಗೆ ಸುಪವಿತ್ರ 

ನೀನಲ್ಲದಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೩೮೧೭. ರಬ್ಬಳಿಗೆ (ಅ೦ಬಲಿ) - ದುರ್ಜನರ 

ಮನೆಯ ಪಾಯಸಾನ್ನಕ್ಕಿಂತ ಸಜ್ಜನರ ಮನೆಯ 

ರಬ್ಬಳಿಗೆ ಲೇಸು 

- ಅರಿತು ನಡೆಯಅಬೇಕು (ಸ-೭-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೮೧೮. ರಭಸ - ಆತ ತನ್ನಮಳ ಹಯವನೇರಿ 

ಕೊಂಡು ಪ್ರಖ್ಯಾತ ದುಂದುಭಿಯ ರಭಸ 

ದೊಡನೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೩೮೧೯. ರಮಣ - ಶ್ರೀಲತಾಂಗಿಯ ರಮಣ 

ಆದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

೩೮೨೦. ರಮಣಿ - ರಮಣಿ ಕೇಳೆಲೆ ಮೋಹನ 

ಶುಭಕಾಯನ ಅಮರವಂದಿತ ರವಿಶತಕೋಟಿ 

ತೇಜನ 

- ರಮಣಿ ಕೇಳೆಲೆ ಮೋಹನ (ಬೆ-೬-ಪ) 

- ತಮನೊಡನೆ ಹೋರಿ ಬೆಟ್ಟವನು ಬೆನ್ನಲಿ 

ಪೊತ್ತು ರಮಣಿ ಧರೆಯನು ತಂದ ಆಯಾಸವೊ 

- ಏಕೆ ಸೀನಸಿಲ್ಲ ಪವಡಿಸಿದೆ (ಬೆ-೬೪-೧) 

- ರಾಶಿ ವಿದ್ಯೆಯ ಬಲ್ಲ ರಮಣೀ ಹಂಬಲ 

ನೊಲ್ಲ ಭಾಷಿಗನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧.೩) 

- ರಮಣಿಯ ತಂದೆ ವರಹರೂಪೀ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಕಾವನಯ್ಯನ ಕಳುಹು ರಮಣಿ ಕೋವಿದರು 

ಪಡೆವ ಬಾಡದಾದಿಕೇಶವನ 

- ಕಾವನಯ್ಯ್ಯನ ಕಳುಹು (ಬೆ-೧೫೩-ಪ) 

- ಭೂರಮಣಿಯನೂೊತ್ತಿ ಅಡಿಗೆ ಬೀಗನ 

ಶಿರವನ್ನು ಕಾಯ್ದ ಶ್ರೀರಮಣ ಆದಿಕೇಶವನನ್ನು 

ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೩) 

- ರಮಣಿಯರ ರಂಜಕದ ನುಡಿಯನು ಕೇಳಿ 

ಪ್ರಣಮವೆಂದು ತೋಷಿಸುವ ಕರ್ಣೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೪) 

- ರಮಣಿಯರಿಗೊಲಿದು ಬತ್ತಲೆ ನಿಂತೆ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

ಓಲ೨೧. ರಮಣೀಯ - ಸಗರತನಯಾರ್ಜ್ಚಿತ 

ಸನಕಾದಿ ವಿನುತ ರಘುವಂಶ ಕುಲತಿಲಕ 

ರಮಣೀಯಗಾತ್ರ 


ಹಿಕಿಲ್ಸು 


- ಲಾಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೨) 

೩೮೨೨. ರಮಾಧವ (ವಿಷ್ಣು) - ಕಮಲ 

ಬ್ರಹ್ಮಾಂಡ ಕೋಟಿ ಒಡಲೊಳು ತಾಳ್ಪಂಥ 

ರಮಾಧವ ನಿಮಗೆ ನೀರೊಳಗೆ ವಾಸವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಅ) 

೩೮೨೩. ರಮೆ - ರಮೆಯ ಗಂಡನೊಲಿದು 

ಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

ದ ಯಮದೂತರಿನ್ನೇನ ಮಾಡುವರು ಪೇಳೊ 

ರಮೆಯರಣಸನೆ ನಿನ್ನ ಅರಿಕೆಯುಳ್ಳವರಿಗೆ 

-. ಯಮದೂತರಿನ್ನೇನ ಮಾಡುವರು 
(ಬೆ-೪೪-ಪ) 

೩೮೨೪. ರಮ್ಯ - ಮತಿಗೆಟ್ಟು ಮನಸೋತು 

ಅನ್ಯಪುರುಷರ ಕೂಡಿ ರತಿಯೊಳಗೆ ಸಿಲುಕು 

ವರು ರಮ್ಯದೊಳಗಿಹರು 

- ಕಅಆಯೇರಿ ಬಂತು (ಬೆ-೧೩೦-೬) 

೩೮೨೫. ರಯ (ರಭಸ) - ರಜಸು ತಾಮಸ 

ವೆಂಬ ರಯವನೆಲ್ಲವ ಕಳೆದು 

- ಆರಿಗಳವಲ್ಲಾತ್ಮು ಯೋಗಸಿದ್ಧಿ 
(ಬೆ-೧೨೬-೧) 

೩೮೨೬. ರವಕೆ - ಧಿಮಿಧಿಮಿ ಗಣಗಣವೆಂಬ 

ಗಂಟೆಯ ರವಕೆ ಬೆಮೆಗೊಳುತಿರುವಾ ಹರಿಣ 

ನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಜಡದು 
(ಬೆ-೧೧೮-೪) 

೩೮೨೭. ರವಿ - ದೃಕುಯುಗದಿ ರವಿ ಶಶಿಯು 

ಎವೆಯಲಿ ನಕ್ಷತ್ರ ಪ್ರಕಟ ಜಿಹ್ವೆಯ ವಾಣಿ 

ಕರ್ಣದ್ವಯದಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಲೋಕವೀರೇಳನ್ನು ತಿರುಗುವಾ ರವಿರಥಕೆ 

ಏಕಗಾಲಿಯು ಏಳು ಕುದುರೆಯಿಂದ 


` - ಪ್ರಾಚೀನ ಕರ್ಮವಿದು (ಬೆ-೧೦೭-೨) 


- ದುರಿತಜೀಮೂತಪವನ ದುರಿತಾಂಧಕಾರ 
ರವಿ ದುರಿತಲತಾಲವಿತ್ರ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ಪೆಸರಗೊಳುತ ಬ೦ದು ಮೊರೆಹೊಕ್ಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವಿಭೀಷಣಗೆ ಶಶಿ ರವಿಪರ್ಯಂತ ಪಟ್ಟಗಟ್ಟ 

ಲಿಲ್ಲವೆ | 

ಎ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೪) 

- ರಮಣಿ ಕೇಳೆಲೆ ಮೋಹನ ಶುಭಕಾಯನ 

ಅಮರವಂದಿತ ರವಿಶತಕೋಟಿತೇಜನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-ಪ) 

- ರವಿ ಕೋಟಿ ತೇಜ ಪ್ರಕಾಶೆ ಮಹಾ ಕವಿಜನರ 

ಹೃತ್ಯಮಲವಾಸೆ 

- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೩) 

೩೮೨೮. ರವಿಜ/ರವಿಸುತ (ಕರ್ಣ) - ವಿಜಯ 

ಸಾರಥಿ ಆದಿ ವಿಜಯ ರಥದಿ ಪರ ರವಿಜನ 

ಸೋಲಿಸಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

- ಸಮರದಲಿ ರವಿಸುತನ ರಥಕೆ ಸೂತನ 

ಮಾಡಿ ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೭) 

೩೮೨೯. ರವಿಜ(ಸುಗ್ರೀವ)- ವಾಲಿಯನು 

ಪಾಯದಿಂದಲಿ ಕೊಲ್ಲಿಸಿ ರವಿಜಗೆ ಸಹಾಯ 

ಮಾಡಿದೆ ವಾಯುತನಯ 

- ಎಷ್ಟು ಪೊಗಳಅ ನಾನು (ಸ-೫೩-೧) 

೩೮೩೦. ರವಿಮಂಡಲ - ಹಿರಿದು ರವಿ 

ಮಂಡಲವ ಮರೆಯ ಚಕ್ರವ ಮಾಡಿ ನರನ 

ಕೈಯಿಂದ ಸೈಂಧವನ ಕೊಳ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೪) 

೩೮೩೧. ರವೆ - ತುಂಬಿವರ್ಣನ ತೆತ್ತವೆ ನಾಲ್ಕು 

ರವೆ ಎಂಟು ಜಾಂಬವರು ಮೆಚ್ಚುವರು 

ಜಾಣರಿಗಳವಲ್ಲ 

- ಪಕ್ಚಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೩೮೩೨. ರಸ - ಕಾಡುವ ಕಪಿ ಸಾಯದನಕ 

ಸತ್ತ ಓಡಿನೊಳಗೆ ರಸ ತೊಟ್ಟಕ್ಕದನಕ 

- ಸದರವಲ್ಲವೊ ಸಿಜಯೋಗ 
(ಸ-೨೪೩-೨) 

- ಗಾನರಸಲೋಲ ಆಗಮಶೀಲ ಭಕ್ತಪರಿಪಾಲ 

ಗೋಪಾಲಬಾಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 


೬೭೮ 


- ಮೇದಿನಿಯ ಹೊರೆಗಳೆವ ಮೃತ್ಯುವಿನ 

ಹಾಸ್ಯರಸ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೨) 

- ಕೆಂಬಲ್ಲಿನ ಪಕ್ಷಿ ಕೊಂಬುದು ರಸಗಳ ಹ೦ಬಲ 

ಮಾಳ್ಪುದು ಹರುಷದಿಂದ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೩೮೩೩. ರಸಪೂರಿತ - ರಸಪೂರಿತ ಶ್ರುತಿ 

ಮಸುಳಿಸದಲೆ ತಂದೆ ಬಿಸಜಸಂಭವನಯ್ಯ 

ಗೋವಿಂದ _ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧) 

೩೮೩೪. ರಸಾತಳ - ಭೂತಳವೆರಸಿ ರಸಾತಳ 

ಕೊಯ್ದನ ಪಾತಾಳದೊಳು ಕಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೩) 

೩೮೩೫. ರಸಿಕ - ಹುಸಿಯನಾಡಿ ಹೊಟ್ಟೆ 

ಹೊರೆವ ವಿಷಯದಲ್ಲಿ ರಸಿಕನೆ೦ದು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 

೩೮೩೬. ರಹಸ್ಯ - ಗುರುವಿನುಪದೇಶದಲಿ 

ಪರಮ ರಹಸ್ಯವನರಿತು ಮರೆಯದಲೆ ಅಲ್ಲಿ 

ಅಧಿಕಾರಿಯಾಗೊ 

- ನಾರಾಯಣಿನು ಮನವೆ (ಬೆ-೧೪೧-೧) 

- ಇದು ರಹಸ್ಯವು ಎಂದು ಹಿತವು ತೋರಿತು 

ಇಂದು ಪದವ ಜಯಿಸಿದೆ ನಾನು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

೩೮೩೭. ರಹಿತ - ಅಖಿಳ ಸುವ್ರತ ಕ್ಷೋಣಿ 

ಯಿಂದಲಿ ಹಿರಿಯ ಪ್ರಕೃತಿರಹಿತಾಂಬರೀಷ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

೩೮೩೮. ರಾಕೇಂದುಮುಖಿ (ಚ೦ದ್ರಮುಖಿ) - 

ರಾಕೇ೦ಂದುಮುಖಿಯ ದ್ರೌಪದಿಯ ಮಾನವ 

ಕಾಯ್ದೆ ಆಕೆಗಕ್ಷಯವಿತ್ತೆ ಕೃಷ್ಣ 

- ಪೂರ್ವಜನ್ಯದಆ ನಾ ಮಾಡಿದಾ 
(ಬೆ-೮.೩) 

೩೮೩೯. ರಾಕ್ಷಸ - ವಿಷ್ಣುವೆ ಪರಮದೈವವೆಂದು 

ದುಷ್ಟ ರಾಕ್ಷಸರ ಕೊಂದೆ 

- ಎಷ್ಟು ಪೊಗಳಆ ನಾನು (ಸ-೫೩-ಅ) 

೩೮೪೦. ರಾಗ - ರಾಗ ರಂಗು ಬಲು ಭಕ್ತಿಭಾವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೬೭೯ 


ದೊಳು ಬೀಗಿ ಚೆನ್ನಕೇಶವನನು ನೆನೆಯದೆ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೩) 

- ಪರಿಪರಿ ವಿಧದಲಿ ರಾಗವ ನುಡಿಸುತ ತುರು 

ಹಿ೦ಡುಗಳ ಕೂಡುತ ಪಾಡುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

-ರಾಗ ದ್ವೇಷಾದಿಯಲಿ ಮುಳುಗೇಳುವನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೫) 

- ರಂಜಕದ ಬೇರಿಗೆ ರಾಗ ಮೂವತ್ತೆರಡು 

- ಚೀಜ ಮೂರನು ಚತ್ರ್ತಿ (ಬೆ-೧೬೨-೧) 

- ಭೋಗಿಶಯನನ ಪಾದ ರಾಗದಿ ಭಜಿಸದೆ 

ಕಾಗೆನೆಲೆಯಾದಿಕೇಶವನ ದಾಸ ನೀನು 

- ಹೇಗೆ ನೀ ದಾಸನಾದೆ (ಬೆ-೨೨-೨೧) 

- ತ್ರಯದಶದ್ವಯ ರಾಗದಿಂ ಸಪ್ಪಸ್ವರದಿ 

ಪಾಡುತಲೈದಿಹರು 

- ಪೂಸರನ ಜನಕನೇ (ಬೆ-೧೬೮-೨) 

- ರಾಗದಲಿ ತುಂಬುರನೊ ಯೋಗದಲಿ 

ಸನಕನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

೩೮೪೧. ರಾಘವ - ತನ್ನ ವಂಶದ ಬಲವುಳ್ಳ 

ರಾವಣ ಶಿರಕೆ ಘನ್ನ ರಾಘವಸ್ವಾಮಿ ಶರವ 

ತೊಡುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೩) 

- ಶ್ರೀಪತಿ ರಾಘವ ಕ್ಷೇಮದಲೈದಾರೆ 

- ಎನ್ನು ಕ೦ದ ಹಳ್ಳೆಯ ಹನುಮಾ 
(ಬೆ-೬.೧) 

- ಶ್ರೀವರ ರಾಘವ ಕ್ಷೇಮದಲೈದಾರೆ 

- ಎನ್ನ ಕಂದ ಹಳ್ಳಯ ಹನುಮಾ 
(ಬೆ-೬.೨) 

- ಸನಕಾದಿಗಳೋಲೈಪ ಆದಿಕೇಶವ ನಮ್ಮ 

ಹನುಮೇಶ ರಾಘವ ಕ್ಷೇಮದಲೈದಾರೆ 

- ಎನ್ನ ಕ೦ದ ಹಳ್ಳಯ ಹನುಮಾ 
(ಬೆ-೬.೩) 

- ಸಡಗರದಿಂದ ವಾರಿಧಿಯ ದಾಂಟಿ 

ಪೆರ್ಮುಡಿಯ ಮಾಣಿಕವ ರಾಘವಗಿತ್ತೆ ಹನುಮ 


- ಅರಸಿನ೦ತೆ ಬ೦ಟನೊ (ಬೆ-೫._೧) 

೩೮೪೨. ರಾಜ - ರಾಜ ಧರ್ಮಗೆ ಅನುಜ 

ನಾದಗೆ ರಾಜಪೂಜಿತ ರಾಜಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

- ರಾಜವದನೆ ಸುರರಾಜನ ಪುರದೊಳು 

ರಾಜಿಸುತಿಹ ಕುಜವ 

- ರಾಜವದನೆ ಸುರ ರಾಜನ (ಬೆ-೯೭-ಪ) 

- ಉಗ್ರಾಹಿ ಅಹೋಬಲಪತಿರಾಜ ಕನಕಗೆ 

ಭಾಗ್ಯವನೀವ ಕಾಗೆನೆಲೆಯಾದಿಕೇಶವನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

ನ ಯಷಿವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ 

ಶಶಿಮಿತ್ರನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

- ರಾಜೀವಮುಖಿಯೆನಿಸುವ ಸಖಿಗೊಲಿದಿತ್ತ 

ರಾಜನ ತೋರೆನಗೆ 

- ರಾಜವದನೆ ಸುರರಾಜನ (ಬೆ-೯೭-ಅ) 

- ಸಮರದಲ್ಲಖಿಳ ರಾಜರ ಕೊ೦ದೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ರಾಜರಿಗೆ ಒಂದು ಫಲ ರಾಜ್ಯಕ್ಕೆ ಎರಡು 

- ಚೀಜ ಮೂರನು ಚತ್ತಿ (ಬೆ-೧೬೨-ಪ) 

೩೮೪೩. ರಾಜಪೂಜಿತ - ರಾಜ ಧರ್ಮಗೆ 

ಅನುಜನಾದಗೆ ರಾಜಪೂಜಿತ ರಾಜಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

೩೮೪೪. ರಾಜಮುಖಿ (ಚ೦ದ್ರಮುಖಿ) - ರಾಜ 

ಮುಖಿಯಳ ರಕ್ಷಿಸಿ ಮೃಗರಾಜಗೆ ಒಲಿದಾತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

೩೮೪೫. ರಾಜರೋಗ - ಪುರ ಅಗ್ರಹಾರ 

ಕೆಡಿಸಿದವಗೆ ರಾಜರೋಗವೆಂದು ಅರಿವುದು 

ಸಕಲ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 

೩೮೪೫. ರಾಜಸ:- ಪರಮಮೂರ್ಪನು ನಿನ್ನ 

ಅರಿವಿದ್ದ ದಾಸರಿಗೆ ಶರಣೆನದ ರಾಜಸವೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹರಿಯೆ ; 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೩೮೪೭. ರಾಜಸೂಯ - ರಾಜಸೂಯವ 

ರಚಿಸಬೇಕೆಂದು ರಾಜರ ಸೀಳಿದಾತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

೩೮೪೮. ರಾಜಿಸು - ಗ೦ಡುವೆಣ್ಣಿನ ರೂಪುವೆತ್ತು 

ರಾಜಿಸುವವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ರಾಜವದನೆ ಸುರರಾಜನ ಪುರದೊಳು 

ರಾಜಿಸುತಿಹ ಕುಜವ 

- ರಾಜವದನೆ ಸುರ ರಾಜನ (ಬೆ-೯೭-ಪ) 

- ಸೂಜಿಯ ಬೆನ್ನಲಿ ರಾಜಿಪ ತೆರದಿ ಸಹಾಜರ 

ಒಳಗಿಪ್ಪೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

೩೮೪೯. ರಾಜೀವಮುಖಿ - ರಾಜೀವಮುಖಿ 

ಯೆನಿಸುವ ಸಖಿಗೊಲಿದಿತ್ತ ರಾಜನ ತೋರೆನಗೆ 

- ರಾಜವದನೆ ಸುರರಾಜನ (ಬೆ-೯೭-ಅ) 

೩೮೫೦. ರಾಜ್ಯ - ಲಂಕೆಯ ಅನುದಿನ ಸ್ಥಿರ 

ರಾಜ್ಯವಾಳಿದ ಕಿ0ಕರರೊಳಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

- ಶಕ್ರಜಿತುಪಿತ ಸಹೋದರಗೆ ಸ್ಥಿರರಾಜ್ಯವನು 

ಉತ್ಕಷ್ಟದಿಂ ಕೊಟ್ಟೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ರಾಯ ತಾ ಮುನಿದರೆ ರಾಜ್ಯವನು 

ಬಿಡಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

- ರಾಜರಿಗೆ ಒಂದು ಫಲ ರಾಜ್ಯಕ್ಕೆ ಎರಡು 

- ಚೀಜ ಮೂರನು ಚತ್ತಿ (ಬೆ-೧೬೨-ಪ) 

೩೮೫೧. ರಾಣಿ - ಪಟ್ಟದ ರಾಣಿ ಪಾರ್ವತಿಯ 

ಕುಮಾರನು ಹೊಟ್ಟೆಯ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧.೨) 

- ಅತಿಶಯ ನರಹರಿ ವಾಮನ ರೂಪಿನ ಹಿತನ 

ಮೋಹದ ರಾಣಿಯ 

- ಹರಿಮುಖ ಹರಿವಾಣಿ (ಬೆ-೯೮-೩) 


೬೮೦ 


- ಗುರುವಿನ ಮುಂದೆ ಮುಂದಿಹ ಬಾಹನ 

ಕಿರಿಯ ಮಗನ ರಾಣಿಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

-. ಯಮಸುತನ ರಾಣಿಗಕ್ಷಯವಸನವನ್ನಿತ್ತೆ 

ಸಮಯದಲಿ ಅಜಮಿಳನ ಪೊರೆದೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

- ಜಗದೇಕ ಪೊಡವಿಗೊಡಯನ ರಾಣಿ 

ಪರಮ ಕಲ್ಯಾಣಿ 

- ಏಕೆ ನಡುಗಿದೆ ತಾಯೆ (ಸ-೫೬-ಪ) 

೩೮೫೨. ರಾಣಿವಾಸೆ (ಹೆ೦ಡತಿ) - ಅವಿರಳಾ 

ಪುರಿಯ ಸಿರಿ ಕಾಗೆನೆಲೆಯಾದಿ ಕೇಶವನ 

ಸುತನಿಗೆ ಸನ್ನುತದ ರಾಣಿವಾಸೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೩) 

೩೮೫೩. ರಾಣ್ಯ (ರಾಣುವೆ, ಸೈನ್ಯ) - ಧೀರ 

ರಾಹುತ ಪರಿವಾರದಹಂಕಾರ ಭಾರವನು 

ತೆಗೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೩೮೫೪. ರಾತ್ರಿ - ಸುಖ ದುಃಖ ದಿವ ರಾತ್ರಿಯ 

ತೆರವದರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ಕಡೆಗೆ ಅಪರರಾತ್ರಿಯಲ್ಲಿ ತಿಂದು ಒರಗುವೆ 

- ಸಾಕು ಸಾಕು ಮನುಜ ಸೇವೆಯು 

. (ಬೆ-೪೨-೧) 

- ಸುಖ ದುಃಖ ದಿವರಾತ್ರಿಯ ತೆರವದರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

೩೮೫೫. ರಾಧೆ - ಸತಿ ರುಕ್ಮಿಣಿ ರಾಧೆಯ 

ಚುಂಬಿಸಿದಾತನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ರಾಧೆ ಮುಂತಾದ ಗೋಪಿಯರೆಲ್ಲ 

ಮಧುಸೂದನ ನಿಮ್ಮನು ಸೇವಿಸುತ್ತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-ಅ) 

೩೮೫೬. ರಾಧೇಯ (ಕರ್ಣ) ೨ ಜನನಿ 

ರಕ್ಷಿಸುವಳೆಂತೆಂಬೆನೇ ಆ ಕುಂತಿ ತನಯ 


೬೩ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರಾಧೇಯನಿಗೆ ಎರಡನೆಣಿಸಿದ ಮೇಲೆ 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 

೩೮೫೭. ರಾಮ/ರಾಮಚಂದ್ರ - ರಾಮ 


ಎಂದವನೆ ಧನ್ಯನೆಂದು ಶ್ರುತಿತತಿಗಳು 

ಪೊಗಳುತಿರೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಅ) 


- ರಾಮ ಗೋವಿಂದ ಹರೆ ಕೃಷ್ಣ ಗೋವಿಂದ 

ದಾಮೋದರ ಹರಿ ವಿಷ್ಣು ಮುಕುಂದ 

- ರಾಮ ಗೋವಿ೦ದ ಹರೆ (ಬೆ-೪೦-ಪ) 

- ಮುರಹರ ರಾಮ ರಘುಪುಂಗವನ 

ನಾಮಂಗಳಂ ಬಿಡದೆ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 

- ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 

ಕಾಪಥಕ ವಾಲ್ಮೀಕಿ ಮುನಿಯಾಗಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೧) 

- ನೇಮವಿಲ್ಲದ ಹೋಮವೇತಕಯ್ಯ ರಾಮ 

ನಾಮವಲ್ಲದೆ ಮತ್ತೆ ನಮಗೆ ಬೇರೊಂದೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-ಪ) 

- ಹರಿಶ್ಚಂದ್ರ ಮೊದಲಾದ ಚಕ್ರವರ್ತಿಗಳೆಲ್ಲಿ 

ಧುರದಿ ರಾಮ ತೇಜವೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 


- ಮಾನವಮೃಗೇ೦ದ್ರ ರಾಮಚಂದ್ರ ರಕ್ಷಿಸಯ್ಯ 


- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-ಪ) 

- -ರಾಮಚಂದ್ರನ ಸೇವೆ ಮಾಡಿ ಮೆಚ್ಚಿಸಿ 

ಮಹಾತಾಮಸನ ಗರ್ವವನು ಮುರಿದುಬಂದ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ರಾಮ ನಾಮವ ನೆನೆ ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಪ) 

- ಎಲ್ಲಿ ನೋಡಿದರಲ್ಲಿ ರಾಮ 


೬೮೧ 


- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-ಪ) 

- ತಾಮಸವಿಲ್ಲದೆ ಕ್ಷತ್ರಿಯರ ಸಂಹರಿಸಿದ ರಾಮ 

ಭಾರ್ಗವನೆಂಬ ಮಾಸಾಳಮ್ಮ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಶಲ್ಲಲ್ಲಲ್ಲ 
(ಸ-೧೧೦-೬) 

- ತ್ರೇತಾಯುಗದಿ ಬ೦ದು ರಾಮನೆನಿಸಿಕೊಂಡೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಘನ ಕೋಪದಿ ದಶಶಿರನ ಕತ್ತರಿಸಿದ 

ಇನಕುಲ ರಾಮನೆಂಬ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೭) 

- ರಾಮ ಗೋವಿಂದ ಹರೆ ಕೃಷ್ಣ ಗೋಎಂದ 

ದಾಮೋದರ ಹರಿ ಎಷ್ಟು ಮುಕುಂದ 

- ರಾಮ ಗೋವಿ೦ದ ಹರೆ (ಬೆ-೪೦-ಪ) 

- ಕಾಣುತಲೆ ಕರೆಕರೆದು ಕೊಟ್ಟಿ ಯೈ ನೀನು 

ಪೂಬಾಣಜನಕನೆ ರಾಮ ಶರಣೆಂಬೆನು 

--ನೋಡಯ್ಯ ಸಿನ್ನ ದಾಸರ (ಬೆ-೮೫-೬) 

- ತಾಮಸದ ಖಳ ತನ್ನ ತನುಜನನು ಮಥಿಸು 

ತಿರೆ ರಾಮನನು ತೋರೆಂದು ಬಾಧಿಸುತಿರೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 


ಲ್ಯೋ 


` ೬ ತ್ರಾಣದಲಿ ಭೀಮನೋ ಬಾಣದೊಳು 


ರಾಮನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

- ಧಾರಿಣಿಯ ಭಾರವನು ತಾಳಲಾರದೆ ದೇವಿ 

ಶ್ರೀರಾಮ ರಾಮೆಂದು ಶಿರವ ತೂಗುವಳಯ್ಯ 

- ಕಅಯೇರಿ ಬಂತು (ಬೆ-೧೩೦-೪) 

೩೮೫೮. ರಾಮರಾಯ - ರಾಮರಾಯರಿಗೆ 

ನೀ ಪ್ರೇಮದ ಬಂಟನು ಭೀಮರಾಯ 

- ೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

೩೮೫೯. ರಾಮಾನುಜ - ತೊಡೆದ ದ್ವಾದಶ 

ನಾಮ ಶ್ರೀ ಚೂರ್ಣದಿ ಒಪ್ಪುವ ಒಡೆಯ 

ರಾಮಾನುಜರೆ ನಮೋ 

- ರಾಮಾನುಣರೇ ನಮೋ ನಮೋ 
(ಬೆ-೪.೧) 

- ರಾಮಾನುಜರೇ ನಮೋ ನಮೋ ಸ್ವಾಮಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಲಕ್ಷ್ಮಣ ರೂಪ ನಮೋ ನಮೋ 

- ರಾಮಾನುಣರೇ ನಮೋ ನಮೋ 
(ಬೆ-೪_ಪ) 

೩೮೬೦. ರಾಮೇಶ್ವರ - ಕಾಶಿ ವಾರಣಾಸಿ ಕಂಚಿ 

ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ 

ಬಾಹುದೇನೊ ಅಲ್ಲಿ ಆಹೋದೇನೊ 

- ದಾಸನಾಗೋ ಭವಪಾಶ ನೀಗೊ€ 
(ಬೆ-೨೦-೧) 

೩೮೬೧. ರಾಯ - ಅರವಿಂದನಯನ ಆದಿ 

ಕೇಶವರಾಯ ಕರುಗಳ ಸಹಿತ ಗೋವಳ ತಿರುಹುತ 

- ಯಾದವರಾಯ ಬೃಂದಾವನದೊಳು 
(ಸ-೨೨೦-೩) 

- ಎನ್ನ ಕಾಯೋ ಇಂದಿರಾಪ್ರಿಯ ಬಾಡದಾದಿ 

ಕೇಶವ ರಾಯ 

-. ಯಾದವಗಿರಿವಾಸನಹುದೋ 
(ಸ-೨೧೯-೩ 

- ತಾಯಿಯಪ್ಪಣೆಗೊಂಡು ಸೇವೆಗೆ ರಘುಪತಿ 

ರಾಯನಲ್ಲಿ ನಿಂದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಬಡನಡುವಿನ ಠಾವಿಗೆ ಸಿಲ್ಕಿ ಸುಖ ಪಡದಿರೆ 

ರಾಯನಾ ಹಿಡಿದು ತೋಳು ಕಟ್ಟಿದುದರಿಂದ 

- ಚೆಲ್ಹ ಕಂಗಳ ಚೆಲ್ವಕಾರ (ಸ-೯೯-೨) 

- ಸಾಕು ಸಾಕು ಮನುಜ ಸೇವೆಯು ಶ್ರೀರಂಗ 

ರಾಯ ಸಾಕು ಸಾಕು ಮನುಜಸೇವೆಯು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಪ) 

- ಬಗೆಯಿ೦ದ ಜೂಜಲಿ ಸೋಲಿಸಿ ರಾಯನ 

ಬಗೆದು ಕೊಂದವನು ಶಕುನಿಯೊ ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೧) 

- ಆಯದಿ ದ್ವಾದಶಿವ್ರತವ ಸಾಧಿಸಿದಂಥ 

ರಾಯರೊಳು ಇರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 

- ಆರಿಗಂಜೆನೊ ನಾನು ಅಧಿಕಪುರಿ ಕಾಗೆನೆಲೆ 

ಯಾದಿಕೇಶವ ರಾಯ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಉನ್ನತದ ಕಾಗೆನೆಲೆಯಾದಿಕೇಶವ ರಾಯ 

ಚೆನ್ನ ಶ್ರೀರಂಗಪಟ್ಟಣದ ರಂಗೇಶ 


೬೮೨ 


- ಏಕೆ. ನೀನಿಲ್ಲ ಪವಡಿಸಿದೆ. (ಬೆ-೬೪-೫) 

- ರಾಯ ತಾ ಮುನಿದರೆ ರಾಜ್ಯವನು ಬಿಡ 

ಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೧) 

- ಓಲಿದವರ ಕಾಗೆನೆಲೆಯಾದಿಕೇಶವ ರಾಯನ 

ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ 

ದಾ ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೫) 

- ಕಲಿ ಬಾಡದಾದಿಕೇಶವರಾಯ ಚಕ್ರದಲಿ 

ತಲೆಗಳನು ಚೆಂಡಾಡಿಸುವ ಕಾಣೊ ಬೇಡ 

- ಬೇಡ.ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೩) 

- ಕಾಯಜಪಿತ ಕಾಗೆನೆಲೆಯಾದಿಕೇಶವರಾಯ 

ನೀ ಕಾಯಯ್ಯ ತಪ್ಪುಗಳೆಣಿಸದೆ 

ದ ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೫) 

- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 

- ಕಾಟಿಗೆ ಕಾಸು ಕಾಣದರು ರಾಯರ ಪಂಕ್ತಿ 

ಯೂಟ ಬಯಸಿದಂತೆ ನಾ ಬೇಡಿದೆ 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೫) 

- ಕಾಗೆನೆಲೆಯ ಆದಿಕೇಶವ ರಾಯ 

- ಮುಟ್ಟದಿರೊ ಎನ್ನನು (ಬೆ-೧೦೨-೩) 

- ಶಾಗೆನೆಲೆಯಾದಿಕೇಶವ ರಾಯನಮರ 

ಸಂಯೋಗಿ ಒಲಿದುಪ್ಪವಡಿಸು ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಬ) 

- ಕೀರ್ತಿಯಲಿ ಹರಿಶ್ಚಂದ್ರರಾಯನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 

- ನಿನಗಿಂತ ಕು೦ದೇನೊ (ಬೆ-೮೭-೫) 

- ತನ್ನಯ ಬೀಯಗನ ತಲೆಯನ್ನು. ಕಾಯಿ 

ದಂಥ ರಾಯನ ಕರೆದು ತೋರೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಚಂದ್ರವಂಶದ ರಾಯನನುಜ ಸಖನಾದವನ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

- ಧರಣಿಪ ತ್ರಿಶ೦ಕು ಆಳಿದ ರಾಯ ತಾನೆಲ್ಲಿ 

-ಇರಬಂ೦ದುದಿಲ್ಲ ಸಂಸಾರ (ಬೆ-೧೧೩-೧) 

ಎ ಮಚ್ಛ್ಯ ರೂಪದಿಂದ ಪೋಗಿ ಅವನ ಕೊಂದ 

ಅಚ್ಯುತರಾಯನೆಂಬ ಮಾಸಾಳಮ್ಮ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಕಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

೩೮೬೨. ರಾವಣ/ರಾವಣಾಸುರ/ರಾವಣೇಶ್ವರ 

- ಅ೦ದು ಕೌಸಲ್ಯಗರ್ಭ ಚಂದ್ರಮನಾಗಿ ಬೆಳಗಿ 

ಕೊಂದೆ ರಾವಣ ಕುಂಭಕರ್ಣಾದಿಗಳನೆಲ್ಲ 

- ಯಾದವಗಿರಿವಾಸನಹುದೋ 
(ಸ-೨೧೯-೩ 

- ಅಂದು ರಾವಣ ವಿಭೀಷಣನ ನೂಕಲು 

ಕಂಡು ಇಂದಿರಾರಮಣ ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ದುರುಳ ರಾವಣನ ಸಂಪದವೆ ನಿನಗೆ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

- ಛಲದೊಳಗೆ ರಾವಣನೊ ಬಲದಲ್ಲಿ 

ವಾಲಿಯೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೩) 

- ಶರಧಿಮಧ್ಯದೊಳಿದ್ದ ರಾವಣಾಸುರನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಚೇತನದ ರಾವಣೇಶ್ವರ ಕುಂಭಕರ್ಣ 

ಸತ್ತಾ ಎಶಯ ರಕ್ಕಸರ ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ರಾವಣಗಾಗಿ ಅಂಬುತೆಗೆದು ಹೂಡ್ಬಾ 

- ನಾರಾಯಣನೆ ಈತ (ಸ-೧೩೮-೧) 

- ತಮ್ಮನ ನುಡಿ ಕೇಳದೆ ರಾವಣನು ಕೆಟ್ಟ 

-ಸನಾ ನಿಮ್ಮ ದಾಸರ ದಾಸ (ಸ-೧೩೪-೪) 


೬೮೩ 


- ತನ್ನ ವಂಶದ ಬಲವುಳ್ಳ ರಾವಣ ಶಿರಕೆ 

ಘನ್ನ ರಾಘವಸ್ವಾಮಿ ಶರವ ತೊಡುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೩) 

- ತ್ರಿಇಯನನೊಲಿದ ರಾವಣನ ಗರ್ವವ 

ರಣಾಂಗಣದೊಳೊರಗಿಸಿದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

೩೮೬೩. ರಾವುತ/ರಾಹುತ - ಕ್ಷಿತಿಯೊಳು 

ರಾವುತನಾದ ಬಾಡದಾದಿಕೇಶವನ ತಂದು 

ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಒಳ್ಳೆಯ ರಾವುತನಾಗಿ ಮ್ಲೇಚ್ಛರ ಡೊಳ್ಳ 

ಹೊಟ್ಟೆಯ ಮೇಲೆ ಒದ್ದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೦) 

- ಓಜೆಯ ಮರಕತ ತೇಜಿಯನೇರಿ ಕನೋಜ 

ರಾವುತನಾದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

- ಕುದುರೆವಾಹನನಾಗಿ ಕುಂಭಿನಿಯ ಮೇಲೆ 

ತನಗಿದಿರಾದ ರಾವುತರನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಧೀರ ರಾಹುತ ಪರಿವಾರದಹಂಕಾರ ಭಾರ 

ವನು ತೆಗೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ 

- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜೆ ಹೊತ್ತು 

ರಾಹುತನಾಗಿ ಹೊಡೆದಾಡಿ ಸಾಯು ವುದು 

ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೫) 

೩೮೬೪. ರಾಶಿ - ರಾಶಿ ವಿದ್ಯೆಯ ಬಲ್ಲ ರಮಣೀ 

ಹಂಬಲನೊಲ್ಲ ಭಾಷಿಗನಿವನಾರಮ್ಮ 

- ನಮ್ಮಮ್ಮ ಶಾರದೆ (ಬೆ-೧..೩) 

ದ ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 

ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

- ಅಪ್ಪರೂಪವಾದ ಕಜ್ಜಾಯ ರಾಶಿಗಳ ಛಪ್ಪನ್ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದೇಶಕೆ ಮಾರುವ ಶೆಟ್ಟಿ 

- ಬ೦ದೆವಯ್ಯ ಗೋವಿ೦ದಶೆಟ್ಟಿ 
(ಬೆ-೧೫೧-೧) 

- ಗಳಿಸದಿರು ನೀ ದುರಿತ ರಾಶಿಗಳನು 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೧) 

- ಆ ಬೆಟ್ಟದಂತೊಟ್ಟಿರ್ದ ವಸ್ತರಾಶಿಗಳಲ್ಲ 

ಇ ನಾಗ ಸಾಸ ರ್ಜ ೦-೧೧) 

೩೮೬೫. ರಾಹು - ಸೂರ್ಯಚಂದ್ರಮರಂತೆ 

ರಾಹುವಟ್ಟುಳಿಯಂತೆ 

- ಆರಿಗಾದರು ಪೂರ್ವ ಕರ್ಮಜಚಡದು 
(ಬೆ-೧೦೮-೧) 

೩೮೬೬. ರಿಕ್ತ - ರಿಕ್ತ ಹಸ್ತದಿಂದ ಮನೆಯ 

ಸೇರುವೆ ಈ ಉದರಕಾಗಿ ಮತ್ತೆ ಕಂಡ ಕಡೆಗೆ 

ತಿರುಗುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

೩೮೬೭. ರಿಷು - ಸಾಧಿಸುವಸಮ ಚಕ್ರವ್ಯೂಹ 

ವನೆ ಬಲಿದು ರಿಪು ಸಾಧಕರ ಷಡುರಥರ 

ಕೈಲಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

೩೮೬೮. ರಿಪುಗಂಡ - ಕಂಡೆನಾ ತಂಡತಂಡದ 

ಹಿಂಡು ದೈವ ಪ್ರಚಂಡ ರಿಪುಗಂಡ ಉದ್ದಂಡ 

ನರಸಿಂಹನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-ಪ) 

೩೮೬೯. ರಿಷುಮಾನ್ಯ - ಜಯಜಯಾಸನ ಶುಕ 

ಪರಾಶರ ರಿಪುಮಾನ್ಯ ಪಯೋಜಸಂಭವ 

ಸಂತತಿ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

೩೮೭೦. ರುಂಡ - ರಣದಲ್ಲಿ ತಲೆಹೊಯ್ದು 

ರುಂಡವು ಬೀಳಲು ಹೆಣನೆದ್ದು ಕುಣಿದಾಡಿತು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 

೩೮೭೧. ರುಕುಮಾಂಗದ/ರುಕ್ಮಾಂಗದ ದ 

ರುಕುಮಾಂಗದ ಬಲ್ಲ ಯಷಿ ಪರಾಶರ ಬಲ್ಲ 

ಮಕರಕುಂಡಲಧರ 'ಮಹಾತ್ಮನೆಂಬುದನು 


೬೮೪ 


- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೨) 

- ರಂಜಕದ ಮೋಹಿನಿಯ ಗೆಲಿದ ರುಕು 

ಮಾಂಗದನು ಧನ೦ಜಯನಾತ್ಮಸಂಭವನ 

ಸಂಜಾತ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೩) 

- ವಿಕಟ ವಧುವಿನ ಮಾಯೆ ಗೆಲಿದ ರುಕು 

ಮಾಂಗದನು 

- ಸಿಂಗರದ ಸಿರಿಧರನೆ (ಬೆ-೧೬೭-೨) 

- ವಿದುರ ಪ್ರಹ್ಲಾದ ರುಕ್ಮಾಂಗದ ವಿಭೀಷಣರು 

ಮದಗಜ ಅಜಾಮಿಳ ರುದ್ರ 

- ಪೂಸರನ ಜನಕನೇ (ಬೆ-೧೬೮-೩) 

- ದೃಢಮನಸಿನಲ್ಲಿ ರುಕ್ಮಾಂಗದನೊ ನೀನು 

- ಬೆರೆಯದಿರು ಬೆರೆಯದಿರು (ಬೆ-೧೪೩-೨) 

೩೮೭೨. ರುಕುಮಿಣಿಯರಸ/ರುಕುಮಿಣಿಯರಸು 

(ಕೃಷ್ಣ - ಅಕಳಂಕ ಶ್ರೀಹರಿ ಭಕುತಿಗೆ ಮನ 

ಬೆಳೆದು ರುಕುಮಿಣಿಯರಸ ಕೈವಶವಾದನೆನಗೆ 

- ಬದುಕಿದೆನು ಬದುಕಿದೆನು (ಸ-೧೭೧-೨) 

- ರುಕುಮಿಣಿಯರಸು ನೀನಿಂದುಪ್ಪವಡಿಸಯ್ಯ 

ಹರಿಯೆ ; 

-. ಪೂಸರನ ಜನಕನೇ (ಬೆ-೧೬೮-೪) 

೩೮೩೩. ರುಕ್ಮ ದ ರುಕ್ಕನನುಜೆಯಾಳಿದವನ 

ಮೂರ್ತಿಯನ್ನು ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೧) 

೩೮೭೪. ರುಕ್ಮಿಣಿ - ಸತಿ ರುಕ್ಮಿಣಿ ರಾಧೆಯ 

ಚುಂಬಿಸಿದಾತನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಅಂತರಾತ್ಮಕ ಕೃಷ್ಣ ದ್ವಾರಕಾಪುರದೊಳಗೆ 

ಕಾಂತೆ ರುಕ್ಮಿಣಿ ಸತ್ಯಭಾಮೆಯರ ಒಡನೆ ಏಕಾಂತ 

ಭವನದೊಳು ತಿಳಿದು 

- ವಾಸುದೇವಾಯ ನಮೋ (ಬೆ-೯೦-೯) 

- ಶ್ರೀ ವಾಸುದೇವನಾಜ್ಞಾಪಿಸಿದ ರುಕ್ಕಿಣಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೪) 

೩೮೭೫. ರುಚಿ - ಷಡುರಸ ದನ್ನಕೆ ನಲಿದಾಡುವ 

ಜಿಹ್ವೆ ಕಡುರುಚಿಗೊಂಡರಾರುಚಿ ನಿನ್ನ ದಯ್ಯ 

ದ ತನು ನಿನ್ನದು ಜೀವನ ನಿನ್ನದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೫೭-೨) 
೩೮೭೬. ರುಚಿಗೊಳ್ಳು - ಷಡುರಸದನ್ನಕೆ 
ನಲಿದಾಡುವ ಜಿಹ್ವೆ ಕಡುರುಚಿಗೊ೦ಡರಾರುಚಿ 
ನಿನ್ನದಯ್ಯ 
- ತನು ನಿನ್ನದು ಜೀವನ ಸಿನ್ನದು 
(ಬೆ-೫೭-೨) 
೩೮೭೭. ರುದ್ರ - ಸುಳಿದ ವಿಷ್ಣು ಬ್ರಹ್ಮನೆಂಬ 
ಹಣೆಯ ಕಣ್ಣ ರುದ್ರನೆಂಬ ಮಣೆಯಗಾರ 
ರೆಪ್ಪತ್ತೇಳು ಕೋಟಿ ಸಂಖ್ಯೆಯು 
- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 
- ನಗಜೆಯಾಳ್ಪನ ಬ್ರಹ್ಮೇತಿ ಬಂದು ಕಾಡಲಾಗಿ 
ರುದ್ರಾದಿಗಳೇನ ಮಾಡುತಿರ್ದರಾ ಶೈಲದೊಳಗೆ 
- ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 
- ಮಸ್ತಕದಲಿ ರುದ್ರ ಪಾದದಲ್ಲಿ ವಿಷ್ಣು ಮಸ್ತಕ 
ಮಹೇಶ ಎಂತೆಂಬಿರಿ 
- ಶ೦ಕರನಾರಾಯಣ ಅಡು 
(ಬೆ-೧೭೫-೭ಬ) 
- ಕಮಲಜ ಹರಿ ರುದ್ರ ವಿಮಲ ಸುರರು 
ಸಾಧು ಸಮರಲ್ಲವೆಂಬುವ ಶ್ರುತಿ ಸಾರಿ ಬಂತು 
ಸ್ದಾ 
- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಅ) 
- ಮಂಗಳಂ ಬುದ್ಧ ಕಲ್ಕಿಗೆ ಬ್ರಹ್ಮ ರುದ್ರೇಂದ್ರ 
ವ೦ದಿತಗೆ ಮಧುವೈರಿಗೆ 
- ವಾಸುದೇವಾಯ ನಮೋ (ಬೆ-೯೦-೧೫) 
- ವಿದುರ ಪ್ರಹ್ಲಾದ ರುಕ್ಮಾಂಗದ ವಿಭೀಷಣರು 
ಮದಗಜ ಅಜಾಮಿಳ ರುದ್ರ 
- ಪೂಸರನ ಖನಕನೇ (ಬೆ-೧೬೮-೩) 
- ಅಂಬುಜೋದ್ಧ್ಭವ ರುದ್ರರ ಕಂಡೆ ಶ೦ಬರಾರಿ 
ಪಿತನೆ ರಂಗಶಾಯಿ 
- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೪) 
೩೮೭೮. ರುದ್ರವೀಣೆ - ವರ ರುದ್ರವೀಣೆಗಳ 
ಪಿಡಿದು ಸನಕಾದಿಗಳು ಹರಷದಲಿ 
- ಪೂಸರನ ಜನಕನೇ (ಬೆ-೧೬೮-೨) 
೩೮೭೯. ರೂಢಿ (ಭೂಮಿ) - ಕೂಡಿದ 
ಶಿರವರಿದು ರೂಢಿಗೀಶ್ವರ ಕೆಟ್ಟ 
- ನಾನಿಮ್ಮ ದಾಸರ ದಾಸ (ಸ-೧೩೪-೨) 


೬೮೫ 


- ರೂಢಿಯೊಳಗೆ ಶುದ್ಧ ಮೂಢ ಈ ಕಾಡುಕಲ್ಲು 

ಗಳನ್ನು ನಂಬಲಿಬೇಡ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೫) 

- ರೂಢಿಯೊಳು ಬಾಳುವರ ಸಹಿಸದನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಜ್ಚೆನಯ್ಯ 
(ಸ-೧೨೩-೧) 

- ರೂಢಿಯೊಳತಿ ಸೇವಕನಾದ ಗರುಡನಿಗೆ 

ಬೋಡು ಮರದ ಮೇಲೆ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

ಎ ಹದ್ದುಕಾಗೆಗಳು ಕಾದಾಡಿದುವು ಮೃಗಜಾತಿ 

ಚಲಿಸಿದುವು ಶಿಲೆಪ್ರತಿಮೆ ರೂಢಿ ಗಡಗಡ 

ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ರೂಢಿಯಲಿ.ಗುರುದ್ರೋಹವನು ಮಾಡಿದ 

ವನ ಮೊಗನೋಡಿದಾಗಲೆ ಪ್ರಾಯಶ್ಚಿತ್ತವುಂಟು 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೩) 

- ರೂಢಿಗೀಶನ ಸೇವೆ ಮಾಡಿದ ಮುಕ್ತರ 

ಈಡಿಲ್ಲವೆ೦ಂಬುದನು ಇತರರರಿವರೆ ಸ್ವಾಮಿ 

- ಕ್ಹಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

- ರೂಢಿಯ ಕದ್ದುಕೊ೦ಂಡೋಡುವ ದೈತ್ಯ ನೀಡಿ 

ತಿವಿದು ಕೋರೆದಾಡೆಯಿಂದ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

- ದೂಡಿ ಧ್ವಂಸವ ಮಾಡಿ ರೂಢಿಯ ತಂದ 

ಕಾಡು ವರಾಹ ರೂಪಿ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

೩೮೮೦. ರೂಢಿಪಾಲ (ರಾಜ)- ಬೇಡುತಿದೆ 

ದಾನವನು ನೀಡುತಿದೆ ಪಾದವನು ರೂಢಿ 

ಪಾಲರ ಕಂಡು ಕೊಲ್ಲುತಿದೆಕೊ 

- ಮಗುವ ತಡೆಯಖಾರದೆ ಮಾನಿನಿಯರು 
(ಸ-೧೯೭-೨) 

೩೮೮೧. ರೂಪ/ರೂಪು - ಅತಿಶಯದಿಂದ 

ಸತಿ ರೂಪ ತಾಳ್ಜನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಾಡಲು ನೀನಾರು ಮಾಡೆನಲು ನೀನಾರು 

ಮಾಡದವರಿ೦ದ ಮಾಡಿಪ ಮೋಡಿರೂಪ 

- ಕೊಡಲು ನೀನಾರು (ಸ-೯೨-೧) 

- ತಿಳಿದು ಕೂರ್ಮರೂಪಾಗಿ ಮಂದರವನು 

ಪೊತ್ತು ಉಳಿಸಿದೆ ಲೋಕವನುನ್ನತ ಪರಾಕ್ರಮಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ದಶಮತಿವಂದಿತ ದಶಶಿರ ಸಂಹರ ದಶ 

ರೂಪದಲಿ ಖಳ ದಶನ ಮೂರುತಿಯೆಂದು 

ಹೆಸರು ಹೇಳುವರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 

ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೧) 

- ಸಣ್ಣ ಸೀರೆಯ ನಲುವೆಣ್ಣುರೂಪಾದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

ದ ಗ೦ಡುವೆಣ್ಣಿನ ರೂಪುವೆತ್ತು ರಾಜಿಸುವವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ನುತ ಬೌದ್ಧ ರೂಪದಿ ಬಹು ಭಂಗಪಡಿಸಿದ 

ರತಿಪಿತನೆಂಬ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

- ವಚ್ಚ್ಯ ರೂಪದಿಂದ ಪೋಗಿ ಅವನ ಕೊಂದ 

ಅಚ್ಯುತರಾಯನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧ 

- ಮೂರು ರೂಪವ ತಾಳಿ ಮಹಾಯೋಗ್ಯರು 

ಗಳಿಗೆ ಸಾರ ತತ್ತ್ವವ ಪೇಳ್ದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ಧರ್ಮಕ್ಕೆ ಸಾಕ್ಷಾತ್‌ ರೂಪಾಗಿ ತೋರುವನ 

ನಿರ್ಮಲಾತ್ಮಕವಾಗಿ ಥಳಥಳಿಸುವವನ 

- ನೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

- ಸಾಕಾರ ರೂಪ ಸರ್ವೋತಮ ನೀ 

ಕರುಣಾಕರನೆಂಬ ಪೆಂಪುಂಟಾದಡೀಗೆನ್ನ 


೬೮೬ 


- ಕಡಹಾಂುಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೧) 
- ಅಣುಮಯ ರೂಪ ಕಾಣೆ ನಿನ್ನ ಮಗ 
ಚಿನುಮಯ ರೂಪ ಕಾಣೆ 
- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೧೦) ಕ 
- ಮಾಯಕಾರಗೆ ರೂಪ ಕಾಯ ಬಡಲಿಗ 
ಚೆಲ್ವ ಕಾಯಗಿರಿ ಪೊತ್ತವನು ಕಡು ಧರ್ಮಿಯು 
- ಮೂವರೇರಿದ ಬಂಡಿ (ಬೆ-೧೬೦-೨) 
- ಹರಿಯೆನಲು ಹರಿ ರೂಪ ತಾಳಿದೆ ಹರಿ 
ಯೊಳಡಗಿದೆ ಮತ್ತೆ 
- ಭವಭಯವಿನಾಶ ಭೋ (ಬೆ-೪೧-೧) 
- ವ್ಯಾಸನ ಜನನಿಯ ವಾಸರೂಪ ತಾಳ್ದನು 
ದೇಶದೊಳಗೆ ಬಲು... ಉಳ್ಳವನು 
- ಸೀತಾ ಪತಿ ರಘುನಾಥ (ಬೆ-೧೦೦-೧) 
- ಕಣ್ಣು ಕೆಟ್ಟ ಮೇಲೆ ಕಡು ರೂಪ ಚೆಲ್ವಿಕೆಯೆ 
- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 
- ಏತರವನೆಂದು ಪೇಳಲಿ ಜಗನ್ನಾಥ ಮಾಡಿದ 
ನನ್ನ ನರರೂಪಕಾಯವ 
- ಏತರವನೆ೦ದು ಪೇಳಆ (ಬೆ-೧೨೨-ಪ) 
- ರಾಮಾನುಜರೇ ನಮೋ ನಮೋ ಸ್ವಾಮಿ 
ಲಕ್ಷ್ಮಣ ರೂಪ ನಮೋ ನಮೋ 
- ರಾಮಾನುಜರೇ ನಮೋ ನಮೋ 
(ಬೆ-೪-ಪ) 
- ಬೇರೊಂದು ರೂಪದಿ ಜನಿಸಿ ಖಳನ ಕೊಂದು 
ಧಾರಿಣಿಸುರರಿಗಿತ್ತನ 
- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 
- ಕಾಲ ತೂಗಿ ನೋಡುತ್ತ ಗಜ ಉನ್ಮತ್ತ ಕಾಲಿ 
ನಿಂದಲಿ ಕೊಲುವ ರೂಪದಿ 
- ಇಂದು ನೀ ಕರೆದುತಾರೆ (ಬೆ-೯೨-೧) 
- ಘೋರಸಂಸಾರ ಭವದೂರ ಖಪಷಿಜನ 
ಮನೋಹಾರಸಾಕಾರ ಸಿರಿಧರ ರೂಪನೆ ನಮೋ 
-. ನಾರಾಯಣಾ ನಮೋ (ಬೆ-೫೧-ಅ) 
- ರಂಗರೂಪವ ತೋರಿ ಭ೦ಗ ಭವಗಳನಳಿದು 
ಡಂಗುರವ ಹೊಯ್ಯೊ ನಿನ್ನ ಡಿ೦ಗರಿಗನೆಂದು 
- ಹೂವ ತರುವರ ಮನೆಗೆ (ಬೆ-೪೩-೧) 
- ಹರಿಯ ರೂಪವ ತಾಳಿ ಇರುಳು ದೈತ್ಯನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 

- ನವಮೋಹನಾಂಗಿಯರ ರೂಪವ ಕಣ್ಣಿಂದ 

ಎವೆಯಿಕ್ಕದಲೆ ನೋಡುವ ನೋಟ ನಿನ್ನದಯ್ಯ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

೩೮೮೨. ರೂಪಿ - ದೂಡಿ ಧ್ವಂಸವ ಮಾಡಿ 

ರೂಢಿಯ ತಂದ ಕಾಡು ವರಾಹ ರೂಪಿ 

ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩) 

- ರಮಣಿಯ ತಂದೆ ವರಹರೂಪೀ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೩೮೮೩. ರೇಣು - ಅಣುರೇಣು ಪರಿಪೂರ್ಣ 

ಮೂರುತಿಗೆ ನಾ ಪ್ರದಕ್ಷಿಣೆಯೆಂತು ಸುತ್ತಿ ಬರಲಿ 

- ಆವ ಪರಿಯಲಅ ನಿನ್ನನೊಅಸಿ 
(ಬೆ-೩೭-೩) 

- ಅಣುರೇಣುತೃಣಗಳಲಿ ಪರಿಪೂರ್ಣನೈ 

ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

ದ ಅಣುರೇಣುತೃಣದೊಳು ಪರಿಪೂರ್ಣ 

ನಾದನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಇಂತು ಅಣುರೇಣುತೃಣಕಾಷ್ಠದೊಳಗೆಲ್ಲ 

ಸಂತೋಷವಾಗಿಹುದು ನಿನ್ನ ಸ್ಮರಣೆ 

- ಜಗದಂ೦ತರ್ಯಾ£ಮಿ ಎಂತೆ೦ದು 
(ಬೆ-೫೮-೫) 

೩೮೮೪. ರೇಣುಕೆ - ರೇಣುಕೆಯ ಬಸುರಿನಲಿ 

ಜನಿಸಿ ಪಿತನಾಜ್ಞೆಯನು ಮಾಣಬಾರದು ಎಂಬ 

ಮತವ ಪಿಡಿದು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

೩೮೮೫. ರೊಕ್ಕ - ಹೊತ್ತುಕೊಂಡು ತಿರುಗಿದೆ 

ರೊಕ್ಕದಾ ಪ್ರಾಣಿಯನ್ನು 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 


೬೮೬ 


(ಸ-೭೧-೨) 
- ಒಕ್ಕಲಿಗಾಗದ ಗವುಡ ರೊಕ್ಕವ ಪಡೆವಾ 
ಕೊರಗ 
- ಅಹುದಾದಡಹುದೆನ್ನಿ (ಬೆ-೧೩೨-೨) 
ದ ರೊಕ್ಕವಿಲ್ಲದವಗೆ ಬಂಧುಗಳು ಇದ್ದರೇನು 
- ಆರು ಬಾಳದರೇನು (ಬೆ-೩೦-೨) 
೩೮೮೬. ರೊಟ್ಟಿ - ನುಸಿಯೊ೦ದು ರೊಟ್ಟಿಯ 
ಸುಡುವುದ ಕಂಡೆ ಆಡೊ೦ದು ಮದ್ದಳೆ ಬಡಿವುದ 
ಕಂಡೆ 
- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೩) 
೩೮೮೭. ರೋಗ - ಅಷ್ಟಮದದಿಂದ 
ಮೆರೆವವಗೆ ಬೆರಗಿನ ರೋಗ 
- ಧರ್ಮವೆಂದೆನಿಪ ಮಾರ್ಗವನು ಜ 
(ಸ-೧೨೪-೪) 
- ಸರಸವಿಲ್ಲದ ಸತಿಯ ಭೋಗ ತನುರೋಗ 
- ಎನ್ನು ನುಡಿ ಮಸಿಯಲ್ಲ (ಸ-೪೭-೧) 
- ಮುಸುಕಿಕವಿವ ವ್ಯಾಪ್ರದಂತೆ ಅಡಗಿ 
ಮುಪ್ಪುಗೊ೦ಂಬ ರೋಗ 
- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 
- ರೋಗದಲಿ ಆವಾಗಲು ಮುಲುಗುವನ ಸಂಗ 
- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೩) 
- ಹಿರಿಯರನು ಜರೆದವಗೆ ಪೀನಾಶಿ ರೋಗವು 
- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೧) 
- ಅಮರರಿಗೊದಗದ ಯಾಗ ಆಡಿನ ಮೇಲಣ 
ರೋಗ 
- ಅಹುದಾದಡಹುದೆನ್ನಿ (ಬೆ-೧೩೨-೫) 
- ನಿಮ್ಮ ರೋಗದ ಮೂಲವ ಕೆಡಿಪ 
ಔಷದವಿದು ಶಿವ ಶಿವ ಎನ್ನಿರೊ 
- ಶಿವ ಶಿವ ಶಿವ ಎನ್ನಿರೊ (ಬೆ-೩._೧) 
೩೮೮೮. ರೋಪಣಸಿ (ರೋಪಣ -- ಅಸಿ ?) 
(ಬಾಣ*-ಕತ್ರಿ - ಎಸೆವ ರೋಪಣಸಿ ಪೆಸರ್ವಕ್ಕಿ 
ರು೦ಕರ ಮಾಡೆ 
- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 
೩೮೮೯. ರೋಮ - ತೃಣವ ಹಿಡಿದು 
ಬರೆಯುತಿಪ್ಪ ಒಂದು ರೋಮ ಕೂಪದಲ್ಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕುಣಿಕೆಯೊಳಗೆ ಜಗದ ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ಸೋಮನ ಜನಕನ ಸತಿಯ ಧರಿಸಿದನ 

ರೋಮಕೋಟಿಯೊಳಿಟ್ಟಿಹನ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿ೦ಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

- ರೋಮರೋಮಕೆ ಕೋಟಿ ಲಿಂಗವೆನಿಸಿದ 

ಹನುಮ ಗ್ರಾಮಗಳ ಕಾಯ್ದುಕೊಂಡಿಹುದೆ 

ಗತಿಯಾಯ್ತು 

- ಆರಿಗಾದರು ಪೂರ್ವ ಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ಇನ್ನು ಅವನನು ಸೆಣಸಿ ಜಯಿಸುವವರನು 

ಕಾಣೆನೆನ್ನುತಲಿ ರೋಮಗಳನುಬ್ಬೆತ್ತುತ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೩೮೯೦. ರೋಮಕೂಪ - ಮುಂದೊರೆದಿಹ 

ರೋಮಕೂಪದಗ್ರದಳತೆಯು ವೃಂದಗಳ 

ಶೋಭಿಪ ರೀತಿಯ ಪಡೆದೆಯೆಲೊ ಹರಿಯೆ 

- ವಿಶ್ವರಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

೩೮೯೧. ರೋಮಶ (ಒಬ್ಬ ಯಷಿ) - 

ಮೂಜಗದ ವ್ಯವಹಾರಿ ಮುಂಕೊಂಡು 

ಭರದ್ವಾಜ ರೋಮಶ ಅತ್ತಿ ಗಾರ್ಗೇಯ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

- ಸಿರಿಯೊಳಗೆ ಮಾಧವನೊ ಹಿರಿಯರೊಳು 

ರೋಮಶನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

೩೮೯೨. ರೋಷ - ರೋಷದಿ ದೈತ್ಯನ ಕರುಳ 

ಕಿತ್ತ ನರಕೇಸರಿ ರೂಪಿನ ಮಾಸಾಳಮ್ಮ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಶಲ್ಲಲ್ಲಲ್ಲಲ್ಯೋ 
(ಸ-೧೧೦-೪) 

೩೮೯೩. ರೋಹಿತ - ಕರುಳು ಖಂಡ ನಾರುವ 

ಚರ್ಮ ರೋಹಿತ ನರಪಂಜರದೀ ಹುರುಳಿಲ್ಲದ 

- ಯಾತರವನೆಂದುಸುರಅ (ಸ-೨೧೮-೪) 


೬೮೮ 


- ಎಲುವು ಖಂಡ ರೋಹಿತ ನರಪ೦ಜರ 
ಪಳುವಿನೊಳಗೆ ನಮ್ಮ ಕುಲವ ಕೇಳುವರೆ 

- ಏತರವನೆಂದು ಪೇಳಅ (ಬೆ-೧೨೨-೪) 
- ತೂಂತಿಕೊಂಡೆನ್ನ ಬೆನ್ನಲೊಸರುವ 
ರೋಹಿತಕೆ ಅಂತ್ಯಮುಖ ಗ್ರಹಗಳನು ಕಳಚಿ 
ಬಿಸುಟಿ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೨) 


ಲ 


೩೮೯೪. ಲಂಕಿಣಿ - ಮುನ್ನ ಗೆಲಿದ ಬಲ 

ಮುಕ್ಕಣ್ಣ ಹರನ ಬಲ ತನ್ನ ಲಂಕಿಣಿಯ ಕಾವಲಿನ 

ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೩) 

೩೮೯೫. ಲಂಕೆ - ಕೋ ಎ೦ದ ಲಂಕೆಗೆ 

ಬೆಂಕಿಮಲ್ಲ 

- ನಾರಾಯಣನೆ ಶಃತ (ಸ-೧೩೮-೨) 

- ಜಲನಿಧಿಯನುತ್ತರಿಸಿ ಲಂಕೆಯನೈವುದಕೆ 

ಕುಲಗಿರಿಯ ಕಿತ್ತು ತಂದು ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಲಂಕೆಯ ಅನುದಿನ ಸ್ಥಿರರಾಜ್ಯವಾಳಿದ 

ಕಿ೦ಕರರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

- ಕಲಿ ವಿಭೀಷಣ ನಂಬಿ ಲಂಕೆಯಲಿ ಸ್ಥಿರ 

ವಾದ, ಛಲದ ಪಾರ್ಥನು ನಂಬಿ ವಿಶ್ವರೂಪವ 

ಕಂಡ 

- ನಂಬು ನಾರಾಯಣನ (ಬೆ-೫೩-೧) 

- ಛಂಗನೆ ಲಂಕೆಗೆ ಪೋಗಿ ನಮ್ಮ ರಂಗ 

ಹೆಂಗಸುಗಳ್ಳನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೭) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

- ಹಿ೦ಗಳ ಕಣ್ಣಿನ ಕೊಂಗಗಳನು ಕೂಡಿ ಛಂಗನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಲಂಕೆಗೆ ಪೋದನ್ನಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೭) 

- ಕೋ ಎಂದ ಲಂಕೆಗೆ ಬೆಂಕಿಮಲ್ಲ 

- ಸಾರಾಯಣನೆ ಶತ (ಸ-೧೩೮-೨) 

೩೮೯೬. ಲಂಘಿಸು - ಲಂಘಿಸುವ ಹುಲಿಯ 

ಕಂಡ ನರಿಯು ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೧) 

- ವಾತಜಾತನು ಆಗಿ ಖ್ಯಾತಿಯಲಿ ಮೆರೆದಗೆ 

ಸೇತುವೆಯ ಭರದಿಂದ ಲಂಫಿಸಿದಗೆ 

- ಜಯಮಂಗಲಂ ಸಿತ್ಯ (ಬೆ-೧೭೧-೧) 

೩೮೯೭. ಲಂಡ (ದುಷ್ಟ) - ಗಂಡರೈವರ 

ಮುಂದೆ ದ್ರುಪದನಂದಿನಿ ಸೆರಗ ಲಂಡ ದುಶ್ಶಾಸ 

ಹಿಡಿದು 

- ವಾಸುದೇವಾಯ ನಮೋ (ಬೆ-೯೦-೧) 

- ನಾರಾಯಣ ಅಚ್ಯುತಾನ೦ತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ದಾಸನಾಗೋ ಭವಪಾಶ ನೀಗೋ€ 
(ಬೆ-೨೦-೫) 

- ಲಂಡರಿಗೆ ಎದೆಗೊಡುವ ಪುಂಡ ಆನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

೩೮೯೮. ಲಕುಮಿ/ಲಕ್ಷ್ಮಿ ದ ಆವುದೊಳ್ಳೆಯದೊ 

ನಿನ್ನಂಗ ಚೆಲುವ ದೇವ ಬಂಕಾಪುರದ ಲಕುಮಿ 

ನರಸಿಂಗ 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-ಪ) 

- ಸಾಧನಸಿರಿಯ ಸಂಪತ್ತು ಭಾಗ್ಯವನೀವ ಆ 

ದಯಾನಿಧಿ ಲಕ್ಷ್ಮಿ ನಿನ್ನ ಸತಿಯು ದೇವ 

- ಜಗದ೦ತಯಾರಮಿ ಎಂತೆಂದು 
(ಬೆ-೫೮-೧) 

೩೮೯೯. ಲಕ್ಷ - ಎಂಬತ್ತುನಾಲ್ಕು ಲಕ್ಷ ಜೀವ 

ರಾಶಿ ಯೋನಿಯೊಳು ಹಂಬಲಿಸಿ ನಾ ಬಂದೆ 

ವರದಾ 

ತ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ಕಾಸಿಗಾಸೆಯ ಪಟ್ಟು ಸಹಸ್ರ ಲಕ್ಷದ ಪುಸಿಯ 

ಬೇಸರಿಸದೆ ಬೊಗಳಿದೆ ವರದಾ 


೬೮೯ 


- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಶತ ಸಾಹಸ್ರ ಲಕ್ಷ ಪಣತೆಯ ಗೋಘೃತ 

ದೀಪ ಬೆಳಗಲಚ್ಯುತ ನಿಳಯದಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು 

ಬೊಂಬೆಗಳನು ಮಾಡಿ ಭವದಿಂದಲಿ 

- ಜಗದ೦ತಯರಾ್ಯಾರ೯ಮಿ ಎಂತೆಂದು 
(ಬೆ-೫೮-೨) 

- ಹತ್ತು ಎ೦ಟು ಲಕ್ಷ ಗಳಿಸಿ ಮತ್ತೆ ಸಾಲದೆನುತ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಬಂದೆ ಎಂಬತ್ತು ನಾಲುಕು ಲಕ್ಷ ಯೋನಿ 

ಯೊಳು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಏಸೋ ಕಾಯಂಗಳ ಕಳೆದು ಎಂಬತ್ನಾಲ್ಕು 

ಲಕ್ಷ ಜೀವರಾಶಿಯನ್ನು ದಾಟ ಬಂದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೩೯೦೦. ಲಕ್ಷಣ ದಾ ಅಕ್ಷಯ ಫಲದಾತ ಅಖಿಳ 

ಲೋಕೇಶ ಲಕ್ಷಣ ಪರಿಪೂರ್ಣ ಲಕ್ಷ್ಮಿಪ್ರಾಣೇಶ 

- ಲಾಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೪) 

೩೯೦೧. ಲಕ್ಷ ಒಣಿ ರಾಮಾನುಜರೇ ನಮೋ 

ನಮೋ ಸ್ವಾಮಿ ಲಕ್ಷ್ಮಣ ರೂಪ ನಮೋ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪-_ಪ) 

- ಎನ್ನ ಕಂದ ಹಳ್ಳಿಯ ಹನುಮಾ ಚೆನ್ನಾಗಿ 

ಇಹರೆ ಲಕ್ಷ್ಮಣ ದೇವರು 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬.ಪ) 

- ವ್ರತದೊಳಗೆ ಲಕ್ಷ್ಮಣನೊ ಸ್ತುತಿಯಲ್ಲಿ 

ಕಾಶ್ಯಪನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

೩೯೦೨. ಲಕ್ಷ್ಮಿಪ್ರಾಣೇಶ/ಲಕ್ಷ್ಮೀಕಾಂತ/ಲಕ್ಷ್ಮೀ 

ದೇವಿಪತಿ/ಲಕ್ಷಿ ರಮಣ (ವಿಷ್ಣು) - ಅಕ್ಷಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಫಲದಾತ ಅಖಿಳ ಲೋಕೇಶ ಲಕ್ಷಣ 

ಪರಿಪೂರ್ಣ ಲಕ್ಷ್ಮಿಪ್ರಾಣೇಶ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೪) 

- ಭೋಗೀಶಯನ ಶ್ರೀ ಲಕ್ಷ್ಮೀಕಾಂತನೆ 

ಭಾಗವತಪ್ರಿಯ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

- ಕಂತುಪಿತ ಕಾಗೆನೆಲೆಯಾದಿಕೇಶವ 

ಲಕ್ಷ್ಮೀಕಾಂತ ತನ್ನಲ್ಲಿಗೆ ಕರೆಕಳುಹುವನಕ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೩) 

- ಲಕ್ಷ್ಮೀ ಮನೋಹರನೆ ಇಕ್ಷುಚಾಪನ ಪಿತನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ಏಳು ನಾರಾಯಣ ಏಳು ಲಕ್ಷ್ಮೀರಮಣ 

- ಏಳು ನಾರಾಯಣ (ಸ-೫೯-ಪ) 

೩೯೦೩. ಲಚ್ಚಿಕೆ - ಹಚ್ಚಡದ ಮೇಲೆ ಲಚ್ಚಿಕೆ 

ಯಿಟ್ಟಂತೆ ಹೆಚ್ಚುಕಡಮೆ ಎಂದು ಹೆಣಗಾಡುತ 

- ಯಾತರವನೆ೦ದುಸುರಅ (ಸ-೨೧೮-೫) 

೩೯೦೪. ಲಚ್ಚಿಗೆ (0?) - ಹಚ್ಚಡದ 

ಮೇಲೊಂದು ಲಚ್ಚಿಗೆಯಿಟ್ಟಂತೆ ಹೆಚ್ಚು ಕುಂದಿಗೆ 

ಲೋಕ ಹೆಣಗಾಡುತ 

- ಏತರವನೆಂದು ಪೇಳಅ (ಬೆ-೧೨೨-೫) 

೩೯೦೫. ಲಜ್ಜೆ - ಹರಗೆ ನಯನವಾಗಿ 

ಮಕುಟವ ಬೆಳಗುವನ ತರುಣಿಯ್ಯೈವರ ಲಜ್ಜೆ 

ಕಾಯ್ದವನ 

- ನೆನೆಯಬಾರದೆ ಮನವೆ ಪರಮಪಾವನನ 

(ಸ-೧೫೨-೩) 

- ಗೆಜ್ಜೆಯ ಕಟ್ಟಿ ಆಡೊ ಲಜ್ಜೆಯ ಬಿಟ್ಟು ಪಾಡೊ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೨) 

ದ ಉತ್ಕಚದ ಬಾಲೆಯ ಕಡುಲಜ್ಜಿ ಸಭೆಯೊಳಗೆ 

ಎಸ್ತರಿಸಿ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

-. ಜನಿಸಿದಾ ಬಳಿಯಲ್ಲಿ ತಾ ಲಜ್ಜೆ 

ತೊರೆದಿಹುದು ಕ 

- ಬಲ್ಲವರು ಪೇಳರಿ (ಬೆ-೧೬೪-೩) 

- ಜೀವವಿದ್ದಂತೆ ಲಜ್ಜೆಯ ಕಳೆದುಕೊಳಲಾರೆ 

ಆವ ಪರಿಯಲಿ ನಿನ್ನ ನಂಬಿದೆ 

- ವಾಸುದೇವಾಯ ನಮೋ (ಬೆ-೯೦-೨) 


೬೯೦ 


೩೯೦೬. ಲಟಪಟ - ಲಟಪಟ ನಾ ಸಟೆ 

ಯಾಡುವನಲ್ಲ ವಿಠಲನ ನಾಮ ಮರೆತು 

ಪೋದೆನಲ್ಲ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-ಪ) 

೩೯೦೭. ಲತಾಂಗಿ - ಶ್ರೀಲತಾಂಗಿಯ ರಮಣ 

ಆದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

೩೯೦೮. ಲತೆ - ದುರಿತಜೀಮೂತಪವನ 

ದುರಿತಾಂಧಕಾರರವಿ ದುರಿತಲತಾಲವಿತ್ರ 

ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿ೦ಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

೩೯೦೯, ಲಯ - ಭೋಗಿಶಯನನು ಆಗಿ 

ಭೋಗಿಭೂಷಣನಾಗಿ ವಾಗೀಶನಾಗಿ ಸ್ಥಿತಿಲಯ 

ಗಳಿಂಗೆ 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

೩೯೧೦. ಲಯವಾಗು - ಭೇದವು ಲಯ 

ವಾಗದನಕ ಬಾಡದ ಆದಿಕೇಶವ ನಿಮ್ಮ 

ನೆಲೆಗಾಣದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೩) 

೩೯೧೧. ಲಲನೆ - ಪಾ೦ಂಡವರೈವರು ಲಲನೆ 

ದ್ರೌಪದಿಯೊಂದಿಗೆ ವನವಾಸ ಹೋಗಿ ಹೊಲ 

ದೊಳಗೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಲಲನೆಯರ ಒಲಿಸುವ ....ಇದೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

- ಲಲನೆಯರು ಪುರುಷರು ತಮ್ಮತಮ್ಮ ಕಾಮದ 

ಸಲುವಾಗಿ ಕೂಡಲು ಶುಕ್ಷ ಶೋಣಿತದಿ 

- ಮಗನಿಂದೆ ಗತಿಯು೦ಟಿ (ಬೆ-೧೪೫-೨) 

೩೯೧೨. ಲಲಿತ - ಲಾಲಿ ಪಾವನಚರಣ ಲಾಲಿ 

ಅಘಹರಣ ಲಾಲಿ ವೆಂಕಟರಮಣ ಲಲಿತ 

ಕಲ್ಯಾಣ 

- ಲಾಆ ಪಾವನಚರಣ ಲಾಆ ಅಘಹರಣ 
(ಸ-೨೨೯-ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೯೧೩. ಲಲಿತ (ಒಂದು ರಾಗದ ಹೆಸರು)- 

ಮಾಳವಿ ಶ್ರೀದೇವಿ ಗಾಂಧಾರಿ ಮಲಹರಿ 

ಸಾಳಗವು ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೫) 

೩೯೧೪. ಲಲಿತಾಂಗಿ - ಏನೆ ಮನವಿತ್ತೆ 

ಲಲಿತಾಂಗಿ ಅಸಮಾನ ಗೋವಳ ಕುಲವಿಲ್ಲ 

ದವನೊಳು 

- ಏನೆ ಮನವಿತ್ತೆ ಲಅತಾ೦ಂಗಿ 
(ಬೆ-೧೫೪-ಪ) 

೩೯೧೫. ಲವಣ - ಬಳಿಕ ಅಳುವ ನಯನ 

ಜಲವು ತಿಳಿದು ನೋಡಿದರೆ ಲವಣಾರ್ಣವಕೆ 

ಮೂರು ಮಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

೩೯೧೬. ಲವಣಾರ್ಣವ (ಸಮುದ್ರ) - ಹಲವು 

ಬಗೆಯಲಿ ಅಳುವ ಅಶ್ರುಜಲವನು ಕೂಡಿ 

ಅಳೆದು ನೋಡಿದರೆ ಲವಣಾರ್ಣವಕೆ ಮೂರು 

ಮಡಿ 

- ಮುಂದೆ ದಯವಿರಲಅ ಶಕ್ರೀಹರಿಯೆ 
(ಸ-೨೧೪-೪) 

೩೯೧೭. ಲವಿತ್ರ (ಕುಡುಗೋಲು) - 

ದುರಿತಜೀಮೂತಪವನ ದುರಿತಾಂಧಕಾರರವಿ 

ದುರಿತಲತಾಲವಿತ್ರ ನಾರಾಯಣಾ 

- ನಾರಾಯಣಾ ನಮೋಾ  (ಬೆ-೫೧-೩) 

೩೯೧೮. ಲಾಂಛನ - ತಿರುಮಂತ್ರವನು ಭಜಿಸು 

ತಿರುಲಾಂಛನವ ಧರಿಸು 

- ನಾರಾಯಣಿನು ಮನವೆ (ಬೆ-೧೪೧-೧) 

೩೯೧೯. ಲಾಭ - ಸುತಲಾಭದಿಂದ ಅಧಿಕ 

ಲಾಭವುಂಟೆ 

- ಸಾಧು ಸಣ್ಣನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೨) 

- ಧನಲಾಭದಿಂದ ಅಧಿಕ ಲಾಭವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೩) 

- ಬೆಲೆಬಿದ್ದ ಸರಕಿನೊಳು ಲಾಭವುಂಟೆ 

- ಬಾಯಿ ಸಾರಿದ ಮೇಲೆ (ಬೆ-೧೪೨-೨) 

೩೯೨೦. ಲಾಲಿ - ಲಾಲಿ ಪಾವನಚರಣ ಲಾಲಿ 

ಅಘಹರಣ ಲಾಲಿ ವೆಂಕಟರಮಣ ಲಲಿತ 


೬೯೧ 


ಕಲ್ಯಾಣ 

- ಲಾಆ ಪಾವನಚರಣ ಲಾಆ ಅಘಹರಣ 
(ಸ-೨೨೯-ಪ) 

೩೯೨೧. ಲಾಲಿಸು - ಕಂದಬಾರೆಂದು 


ಲಾಲಿಸಿದವರ ನಾಕಾಣೆ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೫) 

- ಹಸ್ತದಿಂ ಹಣ ಭತ್ತ ಹಚ್ಚಡಂಗಳ ಕೊಟ್ಟು 

ಕುಸ್ತರಿಸಿ ಬಿನುಗು ಚಾರಿತ್ರ್ಯಗಳ ಲಾಲಿಸುತ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಮಾತು ಲಾಲಿಸಿ ವಿಭೀಷಣಗೆ ಪಟ್ಟವನಿತ್ತ 

ದಾತ ರಘುನಾಥನೇ ಶರಣೆಂಬೈೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಕರಿಮೊರೆಯ ಲಾಲಿಸಿದೆನೆಂಬ ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೧) 

೩೯೨೨. ಲಾವಣ್ಯ - ಚಿತ್ತಜಕೋಟಿ ಲಾವಣ್ಯ 

ಮುಪ್ಪುರದೊಳು ಉತ್ತಮ ಸ್ತ್ರೀಯರ ವ್ರತವಳಿದೆ 

- ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೩) 

೩೯೨೩. ಲಿಂಗ - ಮೂತೆರದ ಭೇದಗಳ ಕಡಿದು 

ಕಣ್ಣಿಯ ಮಾಡಿ ಚಿತ್‌ಲಿಂಗಕಗ್ಗವಣಿ ತಂದವರ 

ತೋರು - ನಿಜವರಿತು ಅ೦ಗವನು ಪೂಜೆ 

ಮಾಡುವರು (ಸ-೧೪೨-೧) 

- ಬೆನ್ನಿನಲಿ ವಸುನಿಕರ ಸ್ಮರನು ಲಿಂಗದಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ಆಂತರ್ಯದ ಸಂತತ ಭೇರಿ ಶಬ್ದವ ಕೇಳಿ 

ಅಂತರಾತ್ಮ ಲಿಂಗವ ಪೂಜಿಪರ ತೋರು 

- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಲಿಂಗ ಪೂಜೆಯ ಬಲ ನಿಶ್ಚಿಂತನಾಗಿಹ 

ಬಲ ಹಿಂಗದೆ ಹರನು ಬಾಗಿಲ ಕಾಯ್ದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಭವಿ ಮಾಡಿದ ಲಿಂಗ ಬಚ್ಚಿಟ್ಟು ಪೂಜೆಯ 

ಗೊಂಬ ಕವಿಗಳು ಶರಣರು ಕೇಳಿ ಸಭೆಯೊಳು 

- ಶಂಕರನಾರಾಯಣ ಅಡು (ಬೆ-೧೭೫-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಲೀಲಾ ಸಾದೃಶ್ಯವ ತೋರುತ ಲಿಂಗಭ೦ಗ 

ವಿಲ್ಲದ ದೇಹ ಹಾರುತ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 

- ಗುರು ಲಿಂಗ ಜಂಗಮವ ಅರಿಯಬೇಕಾದರೆ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೬) 

- ಪರಬ್ರಹ್ಮ ತನ್ನೊಳಗೆ ಪರಿಪೂರ್ಣವಾಗಿರಲು 

ಪರಂಜ್ಯೋತಿ ಲಿಂಗವ ಬಯಸಿ ನೋಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

- ನಿಜವರಿತು ಲಿಂಗವನು ಪೂಜೆ ಮಾಡುವ 

ರಾರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-ಪ) 

- ರೋಮರೋಮಕೆ ಕೋಟಿ ಲಿಂಗವೆನಿಸಿದ 

ಹನುಮ ಗ್ರಾಮಗಳ ಕಾಯ್ದುಕೊಂಡಿಹುದೆ ಗತಿ 

ಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ಲಿಂಗವೆ ಗತಿಯೆಂದು ಹೆಚ್ಚು ಕುಂದಾಡುವ 

ಸಂಗನ ಶಿವಶರಣರು ಕೇಳಿರೊ 

- ಶಂಕರನಾರಾಯಣ ಜಚಡು 
(ಬೆ-೧೭೫-೫) 

- ಲಿಂಗದ ನೈವೇದ್ಯವ ಮುಟ್ಟದಂತಾಯಿತು 

ರಂಗನ ಪ್ರಸಾದ ಲೋಕವದು 

- ಶ೦ಕರನಾರಾಯಣ ಜಡು 
(ಬೆ-೧೭೫-೫) 

- ಧರೆಯೊಳು ಲಿಂಗದ ವೀರ ಪವಾಡವ 

ಇರಿದು ಎಬ್ಬಿಸುವೆವು ಎಂತೆಂಬಿರಿ 

- ಶಂಕರನಾರಾಯಣ ಚಡು 
(ಬೆ-೧೭೫-೬) 

೩೯೨೪. ಲಿಂಗವಂತ (ಲಿಂಗಾಯತ) - 

ಜ೦ಗಮಸ್ಥಾ: ವರದ ಹೊಲಬನರಿಯದ ಇಂಥ 

ಭ೦ಗಿಮುಕ್ಕುಗಳೆಲ್ಲ ಲಿಂಗವಂತರಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

೩೯೨೫. ಲಿಂಗಾಂಗ - 'ಲಿಂಗಾಂಗದೊಳ 

ಗಿರುವ ಅನುಭವವ ತಿಳಿಯದೆ ಅಂಗ ಲಿಂಗದ 


೬೯೨ 


ನೆಲೆಯ ಗುರುತರಿಯದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

೩೯೨೬. ಲೀಲಾವಿಲಾಸ - ಮೂಗನಾದರೆ 

ವಿಶೇಷ ಒಳ ಮೂಗಲಿ ನೊಡಣ್ಣ ಲೀಲಾ 

ವಿಲಾಸ 

- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೨) 

೩೯೨೭. ಲೀಲೆ - ಮೂಗನಾದರೆ ವಿಶೇಷ 

ಒಳ ಮೂಗಲಿ ನೊಡಣ್ಣ ಲೀಲಾವಿಲಾಸ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೨) 

- ವಸುಂಧರೆಯ ಮೇಲೆ ಲೀಲೆಯಾಡುತ 

ಕೃತಯುಗದಿ ನಿಂದು ಯಾದವಗಿರಿಯ ಮೇಲೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಪೊಡವಿಗೊಡೆಯ ಶ್ರೀಹರಿಲೀಲೆಯಿದು 

- ಕೊಡಲು ನೀನಾರು (ಸ-೯೨-ಪ) 

- ಲೀಲಾ ಸಾದೃಶ್ಯವ ತೋರುತ ಲಿಂಗಭ೦ಗ 

ವಲ್ಲದ ದೇಹ ಹಾರುತ 

- ಅ೦ಧ೦ತಮಸು ಇನ್ನಾರಿಗೆ 
(ಬಿ-೮೯-೨) 

- ಇಂತೆಸೆವ ಲೀಲಾ ವಿನೋದ ರಚನೆಯಲಿ 

ಲೋಕಾಂತರಗಳೆಲ್ಲವನು ಸಂತೈಸುವ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೫) 

- ಲೀಲೆಯಿಂದಲಿ ಕಿತ್ತೆತ್ತಿದ ಧೀರನ ಕಾಳೆಗದಲಿ 

ಕೊಂದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

- ಲೀಲೆಯಿಂದಲಿ ಭಕ್ತರನು ಸಲಹುತಿಹನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

- ಪ್ರಣವ ಗೋಚರನಾಗಿ ಲೀಲೆಯಿಂದಲಿ 

ಬಂದು ಹೆಣಕೆ ಪ್ರಾಣವನು ತಂದಿತ್ತ ಮಹಾ 

ತುಮನೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೧) 

೩೯೨೮. ಲುಬ್ಬ (ಆಸೆಬುರುಕ) 

- ಅತಿಥಿಯಾದರಿಸುವನು ಅತಿ ಲುಬ್ಬನು 

- ಸಹಖವಿದು ಈ ನುಡಿಯು 
(ಬೆ-೧೪೯-೧) 

೩೯೨೯. ಲೆಂಕ (ಸೇವಕ) - ಆದರಿಸು ನಿನ್ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಲೆಂಕನ ಪ್ರತಿಲೆಂಕನ ಭೇದವೇತಕೆ ನಿನ್ನ ದಾಸ 

ನಾನು 

- ನಿನ್ನ ನಾಮ ವಾಲ್ಧೀಕಿಯನುದ್ಳರಿಸಿದೆ 
(ಸ-೧೪೫-೩) 

೩೯೩೦. ಲೆಕ್ಕ - ಬರೆದೂ ಅರಿಯದ ಲೆಕ್ಕ 

ಕಡೆಯಲಿ ಬಹು ದುಃಖ 

ದ ಅಹುದಾದಡಹುದೆನ್ನಿ (ಬೆ-೧೩೨-೪) 

- ಆಢಕದೊಳಗಂಬರವನಳೆದು ಲೆಕ್ಕ ಕೂಡಿದ 

ಮಿತಿಯ ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

೩೯೩೧. ಲೆಕ್ಕಿಸು (ಲಕ್ಷಿಸುಐ) - ವೇದಮುಖ 

ದಣ್ಣನಿರೆ ಉರಿನಯನದಿಂದ ಸ್ಮರನು ಬೂದಿ 

ಯಾದಾಗ ಲೆಕ್ಕಿಸಲಿಲ್ಲವೇಕೆ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

ನ ಅ೦ಧರಾಯನಾತ್ಮಜರು ಮದಾಂಧರಾಗಿ 

ಮಲೆತು ಗೋತ್ರಬಂಧುಗಳನು ಲೆಕ್ಕಿಸದೆ 

- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೨) 

- ಪಕ್ಷಿವಾಹನನ ಗುಣ ಲೆಕ್ಕಿಸಿ ಪೊಗಳದೆ ಬೆಕ್ಕಸ 

ಬೆರಗಾಗಿ ಅಕ್ಕಿಗೆ ತಿರುಗುವವ 

- ಹೇಗೆ ಸೀ ದಾಸನಾದೆ (ಬೆ-೨೨-೨೦) 

೩೯೩೨. ಲೆತ್ತ (ಪಗಡೆ) - ದುಸ್ತರದ ಲೆತ್ತ 

ಚದುರಂಗ ಪಗಡೆಯೊಳುದಯಾಸ್ತಮಯ ತನಕ 

ಕುಳಿತು ಏಳದಿಹೆ ಮರುಳೆ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಲೆತ್ತಪಗಡೆ ಚದುರಂಗ ಆಟದಲ್ಲೆ ಹೊತ್ತು 

ಕಳೆಯುತಿದ್ದೆ 

- ಈ ನಿನ್ನ ಮೋರೆ ಮೇಲೆ (ಸ-೧೦೦-೧) 

೩೯೩೩. ಲೇಪ - ಚಳಿಯುರಿಗೆ ಚಂದನದ 

ಲೇಪ ಹಿತವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

೩೯೩೪. ಲೇಪಿಸು - ಒಡಗೂಡಿ ಗಂಧ ಕಸ್ತೂರಿ 

ಪರಿಮಳಗಳ ಬಿಡದೆ ಲೇಪಿಸಿಕೊ೦ಬುದು 

ನಿನ್ನದು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 


೬೯೩ 


೩೯೩೫. ಲೇಸು - ಭೂಸುರಪ್ರಿಯ ಕಾಗಿನೆಲೆ 

ಯಾದಿಕೇಶವನ ಮೀಸಲಿನ ಪಾದಭಜನೆ 

ಕಡುಲೇಸು ಮನವೆ 

- ಅರಿತು ಸನಡೆಯಲಬೇಕು (ಸ-೭-೩) 

- ದುರ್ಜನರ ಮನೆಯ ಪಾಯಸಾನ್ನಕ್ಕಿಂತ 

ಸಜ್ಜನರ ಮನೆಯ ರಬ್ಬಳಿಗೆ ಲೇಸು ; 

- ಅರಿತು ನಡೆಯಲಬೇಕು (ಸ-೭-೧) 

- ಭಕ್ತಿಹೀನರ ಮನೆಯ ಪಟ್ಟ ಸುಪ್ಪತ್ತಿಗೆಗಿಂತ 

ಭಕ್ತರ ಮನೆಯ ಕಡೆಬಾಗಿಲ ಕಾಯುವುದು 

ಲೇಸು 

- ಅರಿತು ನಡೆಯಅಬೇಕು (ಸ-೭-೨) 

- ವಾಸುದೇವನೆಂಬ ಒಳಗಿದ್ದ ಹಂಸನ ಸೇರಿ 

ಲೇಸನುಂಡು ಮೋಸಗೊಳದೆ ಮುಕ್ತನಾಗೊ 

ನೀ ಶಕ್ತನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಭಾವೆಯ ತಂದ ಮನೆಯಲಿ .ಜೀವಿಪುದ 

ಕಿ೦ತ ಸಾವುದೇ ಲೇಸು ಅಭಿಮಾನಿಗಳಿಗೆ 


- - ಮಾವನ ಮನೆಯೊಳಗೆ (ಬೆ-೧೪೬-೧) 


- ಕತ್ತಲೆಕಾವಳದೊಳು ಕಾಣಬಾರದೆ ನೀನು 

ಸತ್ಯವೆಂಬ ದಾರಿಯನು ಸೇರಲಿಲ್ಲ ಲೇಸು 

ತೋರಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ಮುಂದರಿತು ಹರಿಪದ ಹೊಂದುವುದು 

ಲೇಸು 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦_ಪ) 

- ಲೇಸಾಗಿ ಜನರ ಸಲಹುವ ಕಾಗೆನೆಲೆಯಾದಿ 

ಕೇಶವನದಾಸ ಕಾಣೆ 

- ನಮ್ಮಮ್ಮ ಶಾರದೆ (ಬೆ-೧.೩) 

- ಲೇಸು ತಪ್ಪಿದನೆಂದು ಹಿರಣ್ಯಕತನಯನ 

ಘಾಸಿ ಮಾಡಲು ಕಂಬ ಒಡೆದುದಿಸಿ 

ದ ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೪) 

- ಆಶೆಕಾರರ ಮನೆಯ ವಿಲಾಸ ಸುಖಕಿಂತ 

ಆಶಾರಹಿತರ ಮನೆಯ ನಿರ್ಗತಿಕ ದೈನ್ಯ ಲೇಸು 

- ಅರಿತು ನಡೆಯಲಬೇಕು (ಸ-೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_- ಈ ಪರಿಯಲುಂಬಂ೦ಂಥ ಅಳಿಯ ಭೋಜನ 

ದಿಂದ ಗೋಪಾಳ ಲೇಸು ಅಭಿಮಾನಿಗಳಿಗೆ 

_ ಮಾವನ ಮನೆಯೊಳಗೆ (ಬೆ-೧೪೬-೫) 

- ದೇಶಕಧಿಕ ಕಾಗೆನೆಲೆಯಾದಿಕೇಶವನ ಲೇಸಾದ 

ಚರಣಕಮಲದ ಬಲವಿರದನಕ 

- ಆವ ಬಲವಿದ್ದರೇನು (ಬೆ-೧೩೩-೫) 

- ಶ್ರೀಶ ನೆಲೆಯಾದಿಕೇಶವ ನಿಮ್ಮ ಪಾದವನು 

ಲೇಸಾಗಿ ಸ್ಮರಿಸಿ ಪೊಗಳುವರು ಹರಿಯೇ 

- ಏಳು ನಾರಾಯಣ (ಸ-೫೯-೩) 

೩೯೩೬. ಲೋಕ - ಗರುಡವಾಹನವೇರಿ 

ಧಿಮಕೆಂದು ಬರುತಾನೆ ಸರುವ ಲೋಕ 

ರಕ್ಷಕನೆಂಬ ಮದ್ದಾನೆ 

- ಅನೆ ಬರುತಾದೆ ನೋಡಮ್ಮ 
(ಸ-೧೫-೫) 

- ತಿಳಿದು ಕೂರ್ಮರೂಪಾಗಿ ಮಂದರವನು 

ಪೊತ್ತು ಉಳಿಸಿದೆ ಲೋಕವನುನ್ನತ ಪರಾಕ್ರಮಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಲೋಕ ಪಾವನೆ ಗಂಗೆ ಜನಿಸಿದಾ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ಇಂತೆಸೆವ ಲೀಲಾ ವಿನೋದ ರಚನೆಯಲಿ 

ಲೋಕಾಂತರಗಳೆಲ್ಲವನು ಸಂತೈಸುವ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೫) 

- ಸಕಲೈಶ್ವರ್ಯದ ಶ್ರೀದೇವಿ ನಿನ್ನರಸಿ ಬಹು 

ಮುಕುತಿಯಿ೦ದಲಿ ಲೋಕ ಪುಟ್ಟಿಸುವ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

- ಹಚ್ಚಡದ ಮೇಲೊಂದು ಲಚ್ಚಿಗೆಯಿಟ್ಟಂತೆ 

ಹೆಚ್ಚು ಕುಂದಿಗೆ ಲೋಕ ಹೆಣಗಾಡುತ 

- ಏತರವನೆ೦ದು ಪೇಳಅ (ಬೆ-೧೨೨-೫) 

- ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರ ಪುಣ್ಯ ಕಥೆಗಳ ಕೇಳುತಲಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೧) 

- ಈರೇಳು ಲೋಕವ ಪೊರೆವ ದಯಾನಿಧಿ 


೬೯೪ 


ಬಾರನೇತಕೆ ಮನೆಗೆ ಹೇ ಸಖಿಯೆ 

- ತೋರೆ ಬೇಗನೆ ಸಖ (ಬೆ-೯೪-ಅ) 

- ಎಂಟಾರು ಲೋಕವ ಒಂದೆಲೆ ನುಂಗಿತು 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೨) 

-ಸಾಕಾರನಾಗಿ ಈ ಲೋಕವನೆಲ್ಲವ ಆಕ್ರಮಿಸಿದ 

ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ಹರಿಗೆ ವಾಹನನಾಗಿ ಹದಿನಾಲ್ಕು ಲೋಕ 

ವನು ಚರಿಸಿದಾ ಗರುಡನಿಗೆ ಮರವೆ ಮನೆ 

ಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

ದ ಲೋಕವೀರೇಳನ್ನು ತಿರುಗುವಾ ರವಿರಥಕೆ 


'ಏಕಗಾಲಿಯು ಏಳು ಕುದುರೆಯಿಂದ 


- ಪ್ರಾಚೀನ ಕರ್ಮವಿದು (ಬೆ-೧೦೭-೨) 

- ಸೋದರತ್ತೆಯ ಸೊಸೆಯ ಮಗ ನಿನಗೆ 

ಭಾವಿಸಲು ಸೋದರಳಿಯನು ಮೂರು 

ಲೋಕವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

- ಲಿಂಗದ ನೈವೇದ್ಯವ ಮುಟ್ಟದಂತಾಯಿತು 

ರಂಗನ ಪ್ರಸಾದ ಲೋಕವದು 

- ಶ೦ಕರ ನಾರಾಯಣ ಚಡು 
(ಬೆ-೧೭೫-೫) 

- ಮೂರುಲೋಕಕೆ ಗೌಡ ಸಂಗತಿ ಇಹರು 

ಮಂತ್ರಿ ಮೂರುಲೋಕದ ಜನರು ಭಜಿಸುತಿಹರು 

- ನಾವು ಕುರುಬರು (ಬೆ-೧೫೨-೫) 

- ಬಲಿ ನಂಬಿ ಪಾತಾಳ ಲೋಕಕರಸಾದನದೆ 

ಕುಲದ ಪ್ರಹ್ಲಾದನು ನಿಜವ ಕಂಡ 

- ನ೦ಬು ನಾರಾಯಣನ (ಬೆ-೫೩-೧) 

- ಅರಸಿನಂತೆ ಬಂಟನೆಂಬುದು ನಿನ್ನೊಳು 

ಕುರುಹು ತೋರಿತು ಮೂರು ಲೋಕಕೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_ಅ) 

- ಮೂರುಲೋಕದ ಒಡೆಯ ಮುಕ್ಕಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲ ವೇದವಾಕ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಲ್ಲವರು ಪೇಳಿರಿ ಲೋಕದ ಈ ಪದನು 

ಘುಲ್ಲಶರನನು ರಂಗ ಪೆತ್ತ ಮಹಿಮೆಯನು 

- ಬಲ್ಲವರು ಪೇಳರಿ (ಬೆ-೧೬೪-ಪ) 

- ಮೂರುಲೋಕಕೆ ಗೌಡ ಸಂಗತಿ ಇಹರು 

ಮಂತ್ರಿ ಮೂರುಲೋಕದ ಜನರು ಭಜಿಸುತಿಹರು 

- ನಾವು ಕುರುಬರು (ಬೆ-೧೫೨-೫) 

- ಲೋಕದೊಳು ಕಾಗೆನೆಲೆಯಾದಿಕೇಶವ ಭಕ್ತ 

ಸಾಕಾರನೆಂಬುದಕೆ ಸಕಲ ಭುವನವೆ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಲೋಕದೊಳು ಐದನೆಯ ವೇದವೀಕಥೆ 

ಯೆನಿಸಿ 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೪) 

ಎ ಲೋಕದೊಳಗೆನ್ನನ್ನು ಪೋಲ್ವ ಪಾಪಿಗಳನ್ನು 

ನೀ ಕಂಡು ಬಲ್ಲೆಯಾ ಕೃಷ್ಣ 

ದಾ ಪೂರ್ವಜನ್ಮ ದಅ ನಾ ಮಾಡಿದಾ 
(ಬೆ-೮-೩) 

೩೯೩೭. ಲೋಕಪಾವನಮೂರ್ತಿ - ಏಕೆ 

ದಯವಿನಿತಿಲ್ಲ ಲೋಕಪಾವನಮೂರ್ತಿ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-ಪ) 

೩೯೩೮. ಲೋಕಮಾತೆ - ಆ ಕ್ಷಣ ಲೋಕ 

ಮಾತೆಯನೊಡಗೂಡಿಸಿದೆ ಶ್ರೀವಾಸುದೇವರಿಗೆ 

- ಎಷ್ಟು ಪೊಗಳಅ ನಾನು (ಸ-೫೩-೨) 

೩೯೩೯. ಲೋಕೇಶ (ಜಗದೀಶ) - ಅಕ್ಷಯ 

ಫಲದಾತ ಅಖಿಳ ಲೋಕೇಶ ಲಕ್ಷಣ ಪರಿ 

ಪೂರ್ಣ ಲಕ್ಷ್ಮಿಪ್ರಾಣೇಶ 

- ಲಾಅ ಪಾವನ ಚರಣ ಲಾಅ ಅಘಹರಣ 
(ಸ-೨೨೯-೪) 

- ಲೋಕೇಶ ಸರ್ವಂ ವಿಷ್ಣುಮಯಂ 

ಜಗತ್ತೆಂಬುದಕೆ ವಾಕೇಶ ವಾತ ಸತ್ತ್ವಗುಣ 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಲೋಕೇಶನಿಗೆ ಒಲಿದು ಪೂಜೆಗೊಂಬುವ 

ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೧) 

೩೯೪೦. ಲೋಭ - ಶರದಿಷುಖ್ಯಾತಿ ಪೌರುಷ 

ಲೋಭ ಬಹುಜನರ ಉರುವೀಶರನ್ನು ಕೈಪಿಡಿದೆ 

ಹರಿಯೆ 


೬೯೫ 


- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೩೯೪೧. ಲೋಭಿ - ಬೇಡಿದರು ಕೊಡದಿರುವ 

ಕಡುಲೋಭಿಯ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಬಲು ಬೇಡೆ ಕೊಡದಿರುವ ಲೋಭಿಸ೦ಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೩) 

- ಓಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟಿ 

ದ ಬಂದೆವಯ್ಯ ಗೋವಿಂ೦ದಶೆಟ್ಟ 
(ಬೆ-೧೫೧-೨) 

- ಬೇಡದಿರು ಕೈಯ ಹಿಂದೆಗೆವ ಲೋಭಿಯನು 

- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೨) 

೩೯೪೨. ಲೋಲ - ಶ್ರೀಲತಾಂಗಿಯರ ಲೋಲ 

ಮಾರನಾಟವಾಡಿ ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 

- ನೀಲವರ್ಣದ ಲೋಲ ಕಾಲನವರಿಗೆ ಶೂಲ 

ಬಾಲ್ಯದಿ ಯಶೋದೆಯ ಹಾಲ ಸವಿದ 

ಗೋಪಾಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

-. ಲೋಲಕಮಲನಾಭನಾದರೆ ಆಕೆ ಬಾಲ 

ಕಮಲಮುಖಿಯಾದಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೨) 

- ಲೋಲ ಆದಿಕೇಶವನ ಭಕ್ತನಾಗೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

- ಗಾನರಸಲೋಲ ಆಗಮಶೀಲ ಭಕ್ತಪರಿಪಾಲ 

ಗೋಪಾಲಬಾಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-ಪ) 

- ಧೂಳಿಗೆ ಹಾರುವ ಮಣ್ಣ ಮೇಲೆ ಮುದ್ದೆಯ 

ಕಲಸಿ ಲೋಲನಾಗಿದು ಸೊಬಗಾದ ಬೆಡಗು 

- ಚೀಜ ಮೂರನು ಚತ್ರ್ತಿ (ಬೆ-೧೬೨-೨) 

೩೯೪೩. ಲೋಲಲೋಚನೆ- 

ಲೋಲಲೋಚನೆಯ ಮಾತೆಯ ಪುತ್ರನಣುಗನ 

ಮೇಲುಶಕ್ತಿಗೆ ಉರವಾಂತು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 
೩೯೪೪. ಲೋಲಾಕ್ಷಿ - ಲೋಲಾಕ್ಷಿಯ ಮಾನ 
ಭಂಗಕ್ಕೊದಗಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 
೩೯೪೫. ಲೋಲೆ - ತನ್ನವರನು ಪಾಲಿಸಿದಂಥ 
ದಾತನಹ ದೇವನ ಲೋಲೆ ನೀ ಕರೆದು ತೋರೆ 
- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 
೩೯೪೬. ಲೌಕಿಕ - ಸುತರಿಲ್ಲದವರಿಗೆ ಗತಿಯಿಲ್ಲ 
ವೆಂಬುದು ಕೃತಕಶಾಸ್ತ್ರ ಲೌಕಿಕ ಭಾವಕೆ 

ತ್ತ ಮಗನಿಂದೆ ಗತಿಯುಂಟಿ (ಬೆ-೧೪೫-೫) 


ವ 


೩೯೪೭ ವಂಚನೆ - ಚ೦ಚಲತ್ವ ಬಲವು ಫಲವು 

ಜಾಲ ಕೋಪ ತಾಪದಿಂದ ವಂಚನಾರ್ಥ ಹಲವು 

ಕೆಲವು ಮಿಂಚಿನಂತೆ ಸುಳಿಸುತ 

- ಅಹಹ ಮೋಸಹೋದೆನಯ್ಯ 
(ಸ-೯-೨) 

- ಸಂಚುಮಾಡಿ ಕಾಲನವರ ವಂಚನೆಗಳ 

ತಿಳಿಯದ್ದೋದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-ಪ೨) 

- ಪಂಚೇಂದ್ರಿಯಗಳು ತಮ್ಮ ದೆಸೆದೆಸೆಗೆಳೆವಾಗ 

ವಂಚನೆಯಿಲ್ಲದೆ ಅಡ್ಡಬರಲಾಪೆಯಾ ರಂಗ 

- ನೀನೇನ 'ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

೩೯೪೮. ವಂಚಿಸು - ಮನವ ವಂಚಿಪ ಕಪಟಿಗೆ 

ಮೇಲೋಕವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೩) 

- ಪಂಚ ಮಹಾಪಾತಕವ ವಾರಾಡಿದ 

ಅಜಾಮಿಳನ ವಂಚಿಸಿ ಯಮ ದೂತರೆಳೆ 

ದೊಯ್ಯುತಿರಲು 

ನ ಬ್ರಹ್ಮಅಐತವ ಮೀರಿ ಬಾಳ್ವರು 
(ಬೆ-೨೫-೨) 

೩೯೪೯. ವಂದನೆ - ವಂದನೆ ಮಾಡಿದರೆ ಸೀರೆ 

ನಿಮಗೆ ಈವೆನೆಂದ 


೬೯೬ 


ಎ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೭) 

೩೯೫೦. ವಂದರಿಸು (9) - ಬಾಲಕನ 

ವಂದರಿಸಿ ಬಹು ಭಾಗ್ಯವಂತನೆನಿಸಿ ಎಲ್ಲರೊಳು 

ಸಲಿಗೆ ನಿಲಿಸಿದಳೊ ನಿಮ್ಮರಸಿ 

- ಯಾಕೆಲೊ ರ೦ಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೧) 

೩೯೫೧. ವಂದಿತ - ತ್ರಿಜಗವ೦ದಿತ ಪಾಲ್ಗಡ 

ಲೊಡೆಯನ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ (ಬೆ-೧೫೭-೨) 

- ವಾಸವಮರಾಳಿ ಪರಮೇಷ್ಠಿವ೦ದಿತ 

ವೆಂಕಟೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-ಪ) 

- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 

ಶ್ರೀಹರಿಯ ಅಜಸುರೇಂ೦ದ್ರಾದಿಗಳು ಆದಿವಂದಿತ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

- ಶೇಷಾವತಾರಿ ಮುನೀಶವಂದಿತ ಆದಿಕೇಶವ 

ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೩) 

- ದಾನವಾಂತಕ ಸಕಲ ದಿವಿಜ ಮುನಿ ವಂದಿತನೆ 

ನೀನು ಎನ್ನನು ಸಲಹದೇ ಬರಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ಯಕ್ಷ ಗಂಧರ್ವ ಅಮರೇಂದ್ರ ಮುನಿ 

ವಂದಿತನೆ 

- ವಾಸುದೇವಾಯ ನಮೋ (ಬೆ-೯೦-೭) 

- ಮಂಗಳಂ ಬುದ್ಧ ಕಲ್ಕಿಗೆ ಬ್ರಹ್ಮ ರುದ್ರೇಂದ್ರ 

ವಂದಿತಗೆ ಮಧುವೈರಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

೩೯೫೨. ವಂದಿಸು - ಎರವಿನ ಮಾತಾಪಿತ 

ರನುಜರೆ೦ಂಬ ಉರಿಕಾವು ಕ್ಷಯವೆಂಬ 

ಸರಿಗಳನು ವಂದಿಸುವೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

- ಸೀತೆಯನು ವಂದಿಸುತೆ ಉಂಗುರವನಿತ್ರವಗೆ 

ದ್ರೆ ುತ್ಯಪುರವನು ಭರದಲುರಿಸಿದವಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಜಯಮಂಗಲಂ ನಿತ್ಯ (ಬೆ-೧೭೧-೧) 
- ಸಂದೇಹವಿಲ್ಲವು ಸರಿ ಸಾರಿಗೆ ವಾಯು 
ನಂದನನ ವಂದಿಸದವರಿಗೆ 
- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-ಅ) 
೩೯೫೩. ವಂದ್ಯ - ಶರಣು ಸಿರಿ ಸನಕಾದಿ 
ವಂದ್ಯ ಅಚ್ಯುತ ಕೃಷ್ಣ ಗೋವಿಂದ ಸಲಹೆನ್ನನು 
- ಗೋವಿ೦ದ ಸಲಹೆನ್ನನು (ಬೆ-೮೮-೨) 
- ನಾರಸಿ೦ಹಾಚ್ಯುತ ಜನಾರ್ದನ ಉಪೇಂದ್ರ 
ಸಾರಸಭವ ವಂದ್ಯ ಹರಿ ಕೃಷ್ಣ 
- ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 
೩೯೫೪. ವಂಶ - ದೇಶದೊಳು ವಂಶಕಂಟಕ 
ರೆನಿಸಿದವರೊಳಗೆ ಭಾಷಣವ ಮಾಡಬಪ್ಪುದೆ 
ಪ್ರಾಜ್ಞರು 
- ಆವುದೊಳ್ಳೆಯದೊ ಸಿನ್ನಂಗ 
(ಬೆ-೬೮-೪) 
- ಪೊಡವಿಪಾಲಕರ ವಂಶವನು ಒಬ್ಬನೆ ಕಡಿದು 
ಕೊಡಲಿಯನು ಬಿಸುಟಿ ಮಲಗಿದ ಭಾವವೊ 
- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 
- ತನ್ನ ವಂಶದ ಬಲವುಳ್ಳ ರಾವಣ ಶಿರಕೆ 
ಘನ್ನ ರಾಘವಸ್ವಾಮಿ ಶರವ ತೊಡುವಾಗ 
- ಆವ ಬಲವಿದ್ದರೇನು (ಬೆ-೧೩೩-೩) 
೩೯೫೫. ವಚನ - ಮನವಚನದಲಿ ಮಾಡಿದ 
ಪುಣ್ಯ ಪಾಪವ ನಿನಗರ್ಪಿಸುವೆ ಕಾಲಕಾಲದಲಿ 
- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 
೩೯೫೬. ವಚನಿ - ವಾಗಿನಿಂದಕ್ರೂರ ಬಲ್ಲ 
ವಚನಿ ಶೌನಕ ಬಲ್ಲ ಯೋಗೀಂದ್ರ ಕಪಿ ಬಲ್ಲ 
ಧ್ರುವ ಬಲ್ಲನು 
- ಬಬ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೫) 
೩೯೫೭. ವಜ್ರ - ವಜ್ರ ವೈಡೂರ್ಯದ ತೊಲೆ 
ಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ 
- ಇಷ್ಟು ದಿನ ಈ ಮೈಕು೦ಠ (ಬೆ-೨೮-೩) 
- ವಾರಿಕಲ್ಲಾನೆ ವಜ್ರದ ಮೃಗೇಂದ್ರನ ಕೂಡೆ 
ಹೋರಿ ಹೊದಕುಳಿಗೊಂಡು ಗೆಲ್ಲಬಲ್ಲುದೆ 
- ಬೇಡ ಬೇಡ ಏಲೆಲೆ ದುರಿತಗಳರ 
(ಬೆ-೨೯-೧) 


೯6 


೩೯೫೮. ವಜ್ರಾಂಗಿ - ಇಂಗಿತವರಿತ ನಿಸ್ನಂಗಿ 

ಶರೀರ ವಜ್ರಾಂಗಿಯಾಗದೆ ತಾನಿದ್ದೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೬) 

೩೯೫೯. ವಟಪತ್ರ - ಶ್ರೀಕಾಂತ ವಟಪತ್ರದ 

ಮೇಲೊರಗಿ ಬ್ರಹ್ಮನ ಪಡೆದ 

- ಮಗುವು ಕಾಣೀರಯ್ಯ (ಸ-೧೯೯-೨) 

- ಏಕೋದೇವನದ್ವಿತೀಯ ಬ್ರಹ್ಮ ನೀನೆಂಬುದಕೆ 

ಏಕಾರ್ಣವದಲಿದ್ದ ವಟಪತ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

೩೯೬೦. ವಟಪತ್ರಶಯನ (ವಿಷ್ಣು) - ಆದಿಯಲಿ 

ಜಗಗಳಿರದಂದು ವಟಪತ್ರಶಯ ನಾದ 

ಮೂಲವದಾವನು 

- ಆತನೇ ಪರಮಾತ್ಯ ಪರತತ್ವ 
(ಬೆ-೭೪-೩) 

೩೯೬೧. ವಟು- ಮಂಗಳಂ ರುಷ ಕೂರ್ಮ 

ಕಿಟಿ ನರಹರಿಗೆ ವಟುಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

೩೯೬೨. ವತ್ತ (ಒಬ್ಬ ರಾಕ್ಷಸ) - ಶಕಟ ಕುಕ್ಕುಟ 

ಧೇನುಕಾಸುರರ ಪೂತನಿಯ ಬಕ ವತ್ಸಹಕ 

ವೃಷಾಸುರ ಮುಖ್ಯರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಹುಲಿಯ ಮೀಸೆಯ ಪಾಶವಿಡಿದು 

ಗೋವತ್ನಗಳು ನಲಿದು ಉಯ್ಯಲೆಯನಾಡುವವೆ 

ಹೇಳಾ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೩) 

೩೯೬೩. ವತ್ಸರ - ಸಕಲ ಜನರು ಕಾಣುತಿರಲು 

ವಿಕೃತಿ ವತ್ನರ ಚೈತ್ರ ದ್ವಿತೀಯೇಕಾದಶಿಯೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

೩೯೬೪. ವದನ - ಪ್ರೇಮದಲಿ ಪ್ರಕ್ಷಾದಗೊಲಿದು 

ಪಟ್ಟವನಿತ್ತೆ ಸಾಮಜಾರಿಯ ವದನ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ಹರಿಯನಗ್ರಜಕೋಟಿ ತೇಜನ ಹರಿಯವದನ 

ನೆಂಬ 

- ಭವಭಯವಿನಾಶ ಭೋ (ಬೆ-೪೧-೧) 

- ಮದನನಯ್ಯ ನಿನ್ನ ಮಹಿಮೆ ವದನದಲಿಯೆ 

ಇರುವಂತೆ. ಹೃದಯದಲ್ಲಿ ಸದನ ಮಾಡು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮುದದಿ ಶ್ರೀಧರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 

೩೯೬೫. ವದನೆ - ರಾಜವದನೆ ಸುರರಾಜನ 

ಪುರದೊಳು ರಾಜಿಸುತಿಹ ಕುಜವ 

- ರಾಜವದನೆ ಸುರರಾಜನ (ಬೆ-೯೭-ಪ) 

೩೯೬೬. ವಧು - ವಿಕಟ ವಧುವಿನ ಮಾಯೆ 

ಗೆಲಿದ ರುಕುಮಾಂಗದನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಪುರತ್ರಯ ವಧುಗಳ ಗೆಲಿದಗೆ ಮಂಗಳ 

ತುರಗವಾಹನನಿಗೆ ಜಯ ಮಂಗಳ 

-. ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೩. 

೩೯೬೭. ವನಜಜಾಂಡ (ಬ್ರಹ್ಮಾಂಡ) ದ 

ವನಜಜಾಂಡದ ಕೋಟಿಯುದರಂಗೆ ಆವುದನು 

ಉಣಿಸಿ ತೃಪ್ತಿಯ ಮಾಡಲಿ 

- ಆವ ಪರಿಯಆಂ ಸಿನ್ನನೊಅಸಿ 
(ಬೆ-೩೭-೩) 

೩೯೬೮. ವನಜಮುಖಿ/ವನಜಲೋಚನ - 

ವನಜಮುಖಿಯರ ಮನದಿಷ್ಟಾರ್ಥವೀವ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-ಪ) 

- ವನಜಲೋಚನ ನಾನಿನ್ನವನಯ್ಯ ಗೋವಿಂದ 

ಸಲಹೆನ್ನನು 

ದ ಗೋವ ಸಲಹೆನ್ನನು (ಬೆ-೮೮-೨) 

೩೯೬೯. ವನಜಾಕ್ಷ - "ವನಜಾಕ್ಷ ಮಾಧವ 

ವಸುದೇವ ತನಯ ಸನಕಾದಿ ಮುನಿವಂದ್ಯ 

ಸಾಧುಜನಪ್ರಿಯ 

- ಲಾಆ ಪಾವನಚರಣ ಲಾಆಅ ಅಘಹರಣ 
(ಸ-೨೨೯-೧) 

- ಜನಿಸಲಾರೆನು ಎನೆ ಜನಿಸೆಂದಿಕ್ಕಳದಿಂದೆ 

ವನಜಾಕ್ಷ ನೂಕಿದವನು ನೀನಲ್ಲವೆ ದೇವ 

- ಸನ್ನಿ ದ ನಾನೇ ಖನಸಿಸಿ ಬ೦ದೆನೆ 
(ಬೆ-೫೪-೧) 

- ಅನುವರಿತು ನೀರೊಳಗೆ ಬಿಡದೆ ಮುಳುಗಲು 

ಬೇಡ ವನಜಾಕ್ಷನಾಮವೊಂದೇ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೨) 


೬೯೮ 


- ವನಜಾಕ್ಷಿ ಸಿರಿಯರಸು ಬಲಿಯ ಬೇಡಿದ 

ನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೩) 

೩೯೭೦. ವನದಾವಶಿಖ - ದುರಿತಾಹಿ 

ವೈನತೇಯ ದುರಿತಮೃಗವ್ಯಾಘ್ರನೆ ದುರಿತವ 

ನದಾವಶಿಖಿ 

- ನಾರಾಯಣಾ ನಮೋ (ಬೆ-೫೧-೩) 

೩೯೭೧. ವನಮಾಲಿ (ಕೃಷ್ಣ - ವಷ್ಟು 

ವನಮಾಲಿ ಆದಿ ಮೂರುತಿಯ ದಿವ್ಯನಾಮಂ 

ಗಳನು ಬಿಡದೆ 

- ಅಭ್ಯಾಸವನು ಮಾಡಬೇಕು (ಬೆ-೩೮-೪) 

೩೯೭೨. ವನಮಾಲೆ (ಕಾಡುಹೂಗಳ ಮಾಲೆ) 

- ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ 

ನಾಮ ಸಿರಿತುಳಸಿ ವನಮಾಲೆ ಕೊರಳಿ 

ನೊಳಗಿಪ್ಪವರ 

-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

೩೯೭೩. ವನವಾಸ - ಪಾ೦ಡವರೈವರು ಲಲನೆ 

ದ್ರೌಪದಿಯೊಂದಿಗೆ ವನವಾಸ ಹೋಗಿ : 

ಹೊಲದೊಳಗೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಮತ್ತೇಭಗಾಮಿನಿಗಾಗಿ ವನವಾಸ ಪೋದನ 

ಶ್ರೀಕೃಷ್ಣ ಷ್ಟ ಎನ್ನಿ! ರೊ 

ದ ಒಸಿ ಕ್ಲ ಮನದಿಷ್ಟಾರ್ಥವ 
(ಬೆ-೮೦-೨) 

- ಅನಿಮಿಷರಂದದಿ ವನವಾಸವ ಪೊಕ್ಕನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

೩೯೭೪. ವನಿತೆ - ವನಿತೆ ಧರ್ಮಜನ ತಾಯ್‌ 

ತಿರಿದುಂಡಳಂತೆ 

- ಆರಿಗಾದರು ಪೂರ್ವ ಕರ್ಮಚಜಡದು 
(ಬೆ-೧೦೮-೩) 

- ತನುವ ದಂಡಿಸಿ ತುದಿಯ ಕೋಡುಗಲ್ಲಿನ 

ಮೇಲೆ ವನಿತೆಯನು ಬಿಟ್ಟು ತಪವಿರಲು ಬೇಡ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೨) 

- ಮುಡಿವಾಳವನು ಮುಡಿವಾಳವನು ವನಿತೆ 

ಯರ ಸಿರಿಮುಡಿಗೆ ಮುಡಿಸಿ ಕುಂತಳಸ ಸ್ಮರೂಪವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಂಡು ಬರಿದೆ ಸಂತೋಷವನು ಪಡುತಿಹೆ 

ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

- ವನಿತೆಯರ ಕಾಯಕಾಂತಿಯ ಮಹಾದುರ್ಗ 

ದಲಿ ಸ್ವನವೆ೦ಬ ಕಣಿವೆಯನು ಕಟ್ಟಿ ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯.೨) 

೩೯೭೫. ವನ್ನಜಸಂಭವ (ಬ್ರಹ್ಮ) - ಚಿನ್ನದ 

ಕಣ್ಣನ ಕೊಂದು ಭೂಮಿಯ ವನ್ನಜಸಂಭವ 

ನಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೩) 

೩೯೭೬. ವಯಸು - ಸಂದ ವಯಸನು ತಿಳಿದು 

ಕುಂದುತಿದೆ ಎನ್ನ ಮನದಂಧಕಾರವ ಬಿಡಿಸಿ 

ಹೊಂದಿಸು ಜ್ಞಾನವನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

೩೯೭೭. ವರ (ಅನುಗ್ರಹ) - ವರ ಶಾಪವಿಲ್ಲದ 

ಬಣಗು ದೈವಗಳಿಗೆ ಶರಣೆ೦ದರೇನು ಶರಣೆನ 

ದಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೩) 

- ದಿಟ್ಟ ವರ ಕೆಟ್ಟಿ ಮುನಿ ದೈವಗಳ ಪಟ್ಟದರಸು 

ಅದಾವನು 

- ಆತನೇ ಪರಮಾತ್ವ ಪರತತ್ವ 
(ಬೆ-೭೪-೨) 

- ಕೊಂತಿನ೦ದನರ ಸತಿ ಉಟ್ಟುದಕ್ಷಯವಾಗಿ 

ಸಂತೋಷ ಪಡಲೆಂದು ವರವಿತ್ತ ಶ್ರೀಕೃಷ್ಣ 

- ವಾಸುದೇವಾಯ ನಮೋ (ಬೆ-೯೦-೯) 

- ಹೊಟ್ಟೆಯ ಕರುಳ ಹಾರವ ಮಾಡಿ ಪುಟ್ಟಗೆ 

ವರವ ಕೊಟ್ಟಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೪) 

- ಬಲುಭುಜನ ಬಾಣಾಸುರನ ಗೃಹದ್ವಾರವನು 

ಬಳಸಿ ಕಾಯ್ದನು ಹರನು ವರವ ತಾನಿತ್ತು 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

- ವರವ ಕೊಡು ಎನಗೆ ವಾಗ್ದೇವಿ ನಿನ್ನ 

ಚರಣಕಮಲಂಗಳನು ದಯೆಮಾಡು ದೇವಿ 


೬೯೯ 


- ವರವ ಕೊಡು ಎನಗೆ ವಾದ್ದೇವಿ (ಬೆ-೨_ಪ) 

- ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿ 

ಯನೊಯ್ಯೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಶರವ ತಪ್ಪಿಸಿ ತನ್ನ ದಾಸರಿಗೆ ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಚರಣ ಭಜಿಸಿ ಚ೦ಂಚಲವಳಿದು ವರವಪಡೆದು 

ಹೊಂದುಗೂಡು 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೫) 

- ಶ್ರೀಕಾಂತ ನೀನಿತ್ತ ವರವು ಸ್ಥಿರವೆ೦ಬುದಕೆ 

ನಾಕೇಶಜಿತನ ಪಿತನನುಜ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಕೊಟ್ಟ ವರಗಳನೆಲ್ಲ ಕೊಡಹಿ ಬಹು 

ದನುಜರನು ಕುಟ್ಟಿಹಾಕಿದನಾವನು 

- ಆತನೇ ಪರಮಾತ್ಮ ಪರತತ್ತ ಡಿ 
(ಬೆ-೭೪-೨) 

- ಉರಗನ ಹೆಡೆಮೇಲೆ ಹಾರಿ ಹಾರಿ 

ಕುಣಿವಾಗ ವರವ ನಾರಿಯರಿಗೆ ಕೊಟ್ಟನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 

೩೯೭೮. ವರ (ಉತ್ತಮವಾದ) - ಕತ್ತರಿಸಿ 

ನೆಗಳು ನುಂಗಿದ ಕುಮಾರಕನ ತಂದಿತ್ತೆ ಮುನಿ 

ವರನಿಗೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ವರ ಕಾಗೆನೆಲೆಯಾದಿಕೇಶವನ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ವರಕೌಸ್ತುಭವು ಕೊರಳಿನೊಳಗೆ ಇಪ್ಪವಗೆ 

ಆಭರಣವಾವುದ ತೊಡಿಸಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೨) 

- ವರ ಪಶುವಿನ ಯುಷೀಶ್ವ್ಚರನ ತಪದ ಬಹು 

ಕರಕಮಲದಲಿದ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವರ ವೃಕೋದರ ಧರ್ಮನಂದನರ 

ನಗಲಿಸಿಯೆ ಗುರುಸುತನ ಕೈಲಿ ಬಾಲಕರ 

ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೯) 

- ವರ ಮತ್ಸ್ಯನಗಧರನ ಸೂಕರನ ಸಿಂಹನ 

ತಿರುಕ ತಾಯ್ತರೆದಾತನ ವರವಿತ್ತು ಶಬರಿಗೆ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ವರ ಕಾಗೆನೆಲೆಯಾದಿಕೇಶವ ರಾಯನ 

ಮರೆಯಲಾರೆನೆ ಮನದಿ ಎಂದೆಂದಿಗು 

- ತೋರೆ ಬೇಗನೆ ಸಖ (ಬೆ-೯೪-೩) 

- ವರಮಾತೆಯ ಕೂಡ ಜನಿಸಿದ ಧೀರನ 

ಗರುವೆ ನೀ ತೋರೆನಗೆ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೪) 

- ವರ ರುದ್ರವೀಣೆಗಳ ಪಿಡಿದು ಸನಕಾದಿಗಳು 

ಹರಷದಲಿ 

- ಪೂಸರನ ಜನಕನೇ (ಬೆ-೧೬೮-೨) 

- ವರ ಮಾರ್ಕಂಡೇಯ ಕದನದಲಿ ಕಲಿ 

ಹನುಮ ಸುಗ್ರೀವ ಜಾಂಬವಾ೦ಂಗದ ಶಬರಿ 

ದ್ರೌಪದಿಯರು 

- ಪೂಸರನ ಜನಕನೇ (ಬೆ-೧೬೮-೩) 

- ವರಕಾಗೆನೆಲೆಯಾದಿಕೇಶವಗೆ ಮಂಗಳ ಸಿರಿ 

ಹರಿಗೀಗ ಶುಭ ಮಂಗಳ 

- ಅ೦ಬುಜದಳಾಕ್ಷಗೆ ಮ೦ಗಳ 
(ಬೆ-೧೭೦-೩) 

- ಜಲಜಾಪ್ತ ವರಗಾಲವಾನ್ವಿತ ಅತ್ರಿ ಶಾಂಡಿಲ್ಕ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಭೋಜ ವರಭೃಗು ಕಪಿಲ ಮಾರಹರ 

ಗೌತಮಜಾನುಜ ಖಷಿ ಕೌಶಿಕ ವಸಿಷ್ಠ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 

- ಲಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

- ವಸಿಷ್ಠದೇವ ಬಲ್ಲ ವರವಿಭೀಷಣ ಬಲ್ಲ 

ಎಶಿಖಶಯನ ಬಲ್ಲ ವಿದುರ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 


೭೦೦ 


(ಬೆ-೭೩-೩) 

_ ಭೂರಿ ವಾರ್ತಿಯ ಪಡೆದೆ .... ವರ 

ಕಾಗೆನೆಲೆಯಾದಿಕೇಶವನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

- ಭರದಿ ಭಕ್ಷಿಸುವನ ಶಿರದಲಿ ನಟಿಸಿದ ವರ 

ಕಾಗೆನೆಲೆಯಾದಿಕೇಶವ ರಾಯಗೆ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೩) 

- ಹರಿಯು ನೀನೆಂಬುದಕೆ ಸರಿಯು ಕೌಸ್ತುಭ 

ರತ್ನ ವರಪೀತವಸನ ಕ್ಷೀರಾಬ್ಧಿ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಭೂವಲಯದೊಳು ಕೀರ್ತಿಪಡೆದು ಸಲಹಿದ 

ನಮ್ಮ ದೇವ ವರ ಕಾಗೆನೆಲೆಯಾದಿಕೇಶವ ರಾಯ 

- ನೀನಾವ ಬಾ೦ಧವನೊ (ಬೆ-೭೮-೧೦೨) 

- ವರಮುನಿಗಳು ಕೂಡಿ ಸರುವೋತ್ತಮ 

ನಾರೋ ಪರಿಶೋಧಿಸಬೇಕೆಂದು 

- ತೋರೆ ಬೇಗನೆ ಸಖ (ಬೆ-೯೪-೩) 

೩೯೭೯. ವರ (ಗಂಡ) - ವರನ ತಲೆಯನು 

ಕತ್ತರಿಸಿದ ಧೀರನ ಗುರುವಿನೊಳುದಿಸಿದನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

೩೯೮೦. ವರಕವಿ (ಶ್ರೇಷ್ಠನಾದ ಕವಿ) - ವರ 

ಕವಿಗಳ ಮುಂದೆ ನರಕವಿಗಳ ವಿದ್ಯೆ ತೋರ 

ಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-ಪ) 

೩೯೮೧. ವರದ - ವರದಾದಿಕೇಶವನಲ್ಲದೆ 

ದೈವವು ಉಂಟೆ 

- ಸಾಧು ಸಣ್ಣನ ಸತ್ಯುಗುಣಕಿದುರು೦ಟಿ 
(ಬೆ-೧೨೫-೫) 

- ಚೆನ್ನಿಗ ವರದ ವೆ೦ಕಟ ಆದಿಕೇಶವನು ತನ್ನ 

ನಂಬಿದ ಭಕ್ತರಾಶ್ರಿತ ಕಾಮಧೇನು 

- ಕೈಯ ತೋರಿದ ಬಗೆಯ (ಸ-೯೧-೫) 

- ನುಸುಳಿಸುವ ಚಾಂಡಾಲ ಗುಣವನೆಣಿಸದೆ 

ಕಾಮವಶನಾಗಿ ನಾನಿದ್ದೆ ವರದಾ 

- ಮೊರೆ ಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೪) 

- ಪಂಚತ್ರಿಂಶತ್ಕೋಟಿ ಭೂಮಂಡಲದೊಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನ್ನಂಥ ಪಂಚಪಾತಕನುಂಟೆ ವರದಾ ' 

- ಮೊರೆ ಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೭) 

- ಕರಿ ಧ್ರುವ ಪ್ರಹ್ಲಾದ ವಿಭೀಷಣರ ರಕ್ಷಿಸಿದೆ 

ಪರಂದೇವಿ ವಲ್ಲಭನೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಅ) 

- ಎಂಬತ್ತುನಾಲ್ಕು ಲಕ್ಷ ಜೀವರಾಶಿ ಯೋನಿ 

ಯೊಳು ಹಂಬಲಿಸಿ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ಅಂಬುಜೋದವನ ಬರೆಹವ ಮೀರಲಾರದೆ 

ನರಬೊಂಬೆ ಗರ್ಭದೊಳಿದ್ದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ಎಸೆವ ಯೌವನ ಬಂದು ಶಶಿಮುಖಿ 

ಯರೊಳು ಕಾಮತೃ್ಯಷೆಗೆ ನಾನೊಳಗಾದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣ ಕಮಲವ 
(ಸ-೨೧೩-೩) 

- ಗುರುಹಿರಿಯರ ಕಂಡು ಸರಿಸಮಾನದಿ ನಾನು 

ಬೆರೆದುಕೊ೦ಂಡಿದ್ದೆನೋ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೫) 

- ನರರ ಕೊಂಡಾಡಿ ನಾಲಗೆಯೊಣಗಿ ಅತಿ 

ಯಾಗಿ ನರನರಳಿ ಬೆಂಡಾದೆ ವರದಾ 

- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೫) 

- ಪಂಚೇಂದ್ರಿಯಗಳೊಳಗೆ ಸಂಚರಿಸುವೀ 

ಮನವು ಕೊಂಚ ಗುಣಕೆಳೆಯುತಿದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೭) 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

ನಾನು ಮರೆಯದೆ ಸಲಹೆನ್ನ ವರದಾ 

ನ ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಪ) 

- ನಸುನುಡಿಯನು ಕಲಿತು ನಸುನಗೆಗಳ ನಕ್ಕು 

ಈ ಕುಶಲದಾಟವ ಕಲಿತೆ ವರದಾ 

- ಮೊರೆ ಹೊಕ್ಕೆ ಹರಿ ನಿಮ್ಮ ಚರಣಕಮಲವ 


೭೦೧ 


(ಸ-೨೧೩-೩) 

-. ಉಸುರಲೆನ್ಗಳವಲ್ಲ ಬೆಸನಿತ್ತು ಸಲಹೆನ್ನ 

ಬಿಸರುಹಾಕ್ಷನೆ ಕಂಚಿ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೪) 

- ಕಾಸಿಗಾಸೆಯ ಪಟ್ಟು ಸಹಸ್ರ ಲಕ್ಷದ ಪುಸಿಯ 

ಬೇಸರಿಸದೆ ಬೊಗಳಿದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೬) 

- ವಿಶೇಷ ನಿಮ್ಮಂಖ್ರಿಯ ನ೦ಬಲಾರದೆ ಕೆಟ್ಟ 

ದೋಷಕನು ನಾನಾದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೬) 

- ಪಂಚಬಾಣನ ಪಡೆದ ನೆಲೆಯ ಆದಿಕೇಶವ 

ಈ ಪ್ರಪ೦ಚವನು ಬಿಡಿಸೆನ್ನ ವರದಾ 

- ಮೊರೆ ಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೮) 

-.ತುಂಬಿದ್ದ ಕೀವು ಮಲ ಮೂತ್ರ ರಕ್ತದಿಂದ 

ಹೊರಳುವ ಸಂಭ್ರಮದೊಳಿದ್ದೆ ನಾ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೨) 

- ಒಂಬತ್ತು ಮಾಸವು ಕಳೆದು ಗುಂಡಿ 

ಯೊಳಿಳಿದು ಈ ಕುಂಭಿನಿಗೆ ನಾ ಬಂದೆ ವರದಾ 

- ಮೊರೆಹೊಕ್ಳೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೨) 

- ಮುಂಚೆ ಶ್ರೀ ಹರಿಯೆ ನಿಮ್ಮ ವರ ಧ್ಯಾನ 

ಮಾಡುವರ ಪಂಚೆಯಲ್ಲಿರಿಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೮) 

೩೯೮೨. ವರಪಶು (ಕಾಮಧೇನು) - ವರ 

ಪಶುವಿನ ಯಷೀಶ್ವರನ ತಪದ ಬಹು ಕರಕಮಲ 

ದಲಿದ್ದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

೩೯೮೩. ವರಸೆ - ವಾವೆ ವರಸೆಯು ತಪ್ಪಿ 

ವೈರಿವರ್ಗವು ಹೆಚ್ಚಿ ದೇವಬ್ರಾಹ್ಮಣ ಗುರು 

ಹಿರಿಯರನ್ನು ಜರೆದು 

- ಕಅಯೇರಿ ಬಂತು (ಬೆ-೧೩೦-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೩೯೮೪. ವರಹ/ವರಾಹ - ರಮಣಿಯ ತಂದೆ 

ವರಹರೂಪೀ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಮೆರೆವ ಜಲಜನ ಕೂರ್ಮವರಹನ ನರಹರಿ 

ದ್ವಿಜ ಕೊರಳ ಕೊಯ್ದನ 

- ಇಂದು ಸೀ ಕರೆದುತಾರೆ (ಬೆ-೯೨-೩) 

- ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೨) 

- ದೂಡಿ ಧ್ವಂಸವ ಮಾಡಿ ರೂಢಿಯ ತಂದ 

ಕಾಡು ವರಾಹ ರೂಪಿ ಮಾಸಾಳಮ್ಮ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೩ 

೩೯೮೫. ವರುಣ - ಉದ್ದಂಡಧಾರನು ತನ್ನ 

ತೆರೆದೋರಿ ... ತುಂಡವಿಕ್ರಮ ವರುಣನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೩೯೮೬. ವರುಣೆ (ಗ೦ಗೆಂತು ಒಂದು 

ಉಪನದಿ) - ಕ್ರೋಡದಂಷ್ಟಜೆ ಕೃಷ್ಣವೇಣಿಯು 

ವರುಣೆ ಕೂಡಿ ಗಂಗಾಸ್ನಾನಗಳ ಮಾಡಲು 

- ತ೦ಗದಿರಸಸಿಮಿಷ ತಾರಕೆಗಳು 
(ಬೆ-೧೬೯-೧) 

೩೯೮೭. ವರುಷ - ವರುಷವೈದರ ಪೆಸರವನ 

ತಾಯನುಜನ ಧರಿಸಿದಾತನ ಸಖನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಗಿಡ್ಡ ಮೀಸೆಗಳು೦ಟು ಗರುಡ ಎಂದೆನಬೇಡಿ 

ಒಡ್ಡಿನಪ್ಪಿ ಬಾಹೋದು ವರುಷಕೊಮ್ಮೆ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೪) 

೩೯೮೮. ವರೂಥ- ಶಶಿಧರಾನ್ವಯ ದೂತ 

ಸೌಮಿತ್ರಿಯ ವರೂಥ ಅಸಮಾಸ್ತಧೃತ ವೇದ 

ಅಮಿತ ಪ್ರಖ್ಯಾತ 

- ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

೩೯೮೯. ವರ್ಗ- ಹುಟ್ಟುತಲೆ ಜಾತ ಷೋಡಶ 

ವರ್ಗಗಳೆಂಬ ಕಟ್ಟಳೆಯ ದಿನಗಳೊಳು 

ನ೦ಟರಿಷ್ಟರು ಕೂಡಿ 

- ಮುಂದೆ ದಯವಿರಆ ಶ್ರೀಹರಿಯೆ 
(ಸ-೨೧೪-೧) 


೭೦೨ 


- ನೆರೆದು ಸುತ್ತಮುತ್ತ ಕುಳಿತ ಪರಮ ಬಂಧು 

ವರ್ಗವೆಲ್ಲ ಇರಿಸಬೇಡಿ ಸುಡು ಸುಡೆಂಬರು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ವಾವೆ ವರಸೆಯು ತಪ್ಪಿ ವೈರಿವರ್ಗವು ಹೆಚ್ಚಿ 

ದೇವಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಆಯೇರಿ ಬಂತು (ಬೆ-೧೩೦-೨) 

೩೯೯೦. ವರ್ಜಿತ - ಸಲಿಲವರ್ಜಿತನಯನ 

ನನು ಮಾಡಿ ಆಕಾಶ ನೆಲವೆರಡು ಪಾದ 

ವನ್ನಳೆದ ಬಳಿಕ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

೩೯೯೧. ವರ್ಜಿಸು - ಒಂದುಗೂಡಿದ ಪತ್ನಿ 

ಸುತರೆಲ್ಲ ವರ್ಜಿಪರು: ನಿಂದು ಮಾತಾಡು 

ಬಳಲಿದೆ ಬರಿದೆ ಮರುಳೆ 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ಕುಜನರೆಲ್ಲರನು ವರ್ಜಿಸಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

೩೯೯೨. ವರ್ತಿಸು - ಮತ್ತೆ ಗ೦ಡನಿಗೆ 

ಹೆಂಡತಿಯೆ ಗಂಡನು ಆಗಿ ವರ್ತಿಸುವರಯ್ಯ 

ತಮಗೆದುರಿಲ್ಲವೆಂದು 

- ಕಅಯೇರಿ ಬಂತು (ಬೆ-೧೩೦-೧) 

೩೯೯೩. ವಲಮೀಕಿ (ವಾಲ್ಮೀಕಿ) - ವಲಮೀಕಿ 

ದುರ್ವಾಸ ವಿದುರ ಪಟಿಪರಿ ಪೂರ್ವ ಜಲ 

ಜಾಪ್ತ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೩೯೯೪. ವಲ್ಲಭ - ಅಲ್ಲಲ್ಲೆ ಸೊಲ್ಲಡಗಿಸಿ ವಲ್ಲಭ 

ನೆನಿಸಿದ ಬಲ್ಲಿದ ಕಲ್ಕಿಯೆ೦ಬ ಮಾಸಾಳಮ್ಮ 

- ತಾಕಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೧೦) 

- ಕರಿ ಧ್ರುವ ಪ್ರಹ್ಲಾದ ವಿಭೀಷಣರ ರಕ್ಷಿಸಿದೆ 

ಪರಂದೇವಿ ವಲ್ಲಭನೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-ಅ) 

- ಅಜಪಿತ ಕಾಗೆನೆಲೆಯಾದಿಕೇಶವನೆ ತ್ರಿಜಗ 

ವಲ್ಲಭ ತಾನು ಭಜಕರ ವಶವಾನೆ 

- ಆನೆಯ ನೋಡಿರಯ್ಯ  (ಬೆ-೧೫೬-೩) 

- ಅತ್ತೆಗೆ ವಲ್ಲಭನಾದ ಭೃತ್ಯರಿಗಾಳಾದ ಚಿತ್ತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಒಲಿದು ಚೆನ್ನ ಆದಿಕೇಶವನೊಳು 

- ಏನೆ ಮನವಿತ್ತೆ ಲಅತಾ೦ಗಿ 
(ಬೆ-೧೫೪-೩) 

- ಮಾರಿದರು ಧರ್ಮದೇವತೆಗೆನ್ನ ವಲ್ಲಭರು 

- ವಾಸುದೇವಾಯ ನಮೋ (ಬೆ-೯೦-೫) 

೩೯೯೫. ವಶ - ಅಜಪಿತ ಕಾಗೆನೆಲೆಯಾದಿ 

ಕೇಶವನೆ ತ್ರಿಜಗವಲ್ಲಭ ತಾನು ಭಜಕರ ವಶವಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೩) 

-. ಸಿರಿವರದನೆ ಅಂತಃಕರಣಕೊಪ್ಪಿದ ನಿನ್ನ 

ಇರವನೆ ತಿಳಿಯಲು ನರರ ವಶವೆ ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

೩೯೯೬. ವಶಗೈ - ಸತಿಯನ್ನು ಪರರ ವಶ 

ಗೈವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ಚೆನಯ್ಯ 
(ಸ-೧೨೩-೨) 

೩೯೯೭. ವಸಂತ - ಗಿಳಿ ನವಿಲು ಕೋಗಿಲೆ 

ವಸಂತ ಭ್ರಮರಂಗಳ ಬಲದೊಡನೆ ಮದನ 

ಮಾರ್ಗವ ಕಟ್ಟಲು 

- ಪಥ ನಡೆಯದಯ್ಯ (ಬೆ-೯.೧) 

೩೯೯೮. ವಸನ - ಯಮಸುತನ ರಾಣಿಗಕ್ಷಯ 

ವಸನವನ್ನಿತ್ತೆ ಸಮಯದಲಿ ಅಜಮಿಳನ ಪೊರೆದೆ 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೩) 

೩೯೯೯. ವಸಿಷ್ಠ (ಒಬ್ಬ ಖಷಿ) - ವಸಿಷ್ಠದೇವ 

ಬಲ್ಲ ವರವಿಭೀಷಣ ಬಲ್ಲ ವಿಶಿಖಶಯನ ಬಲ್ಲ 

ವಿದುರ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

- ಪೌಂಡ್ರಿಕನು ವಾಲ್ಮೀಕಿ ಭೃಗು ಕಶ್ಯಪ ವಸಿಷ್ಠ 

ಮುನಿ ನಿಕರವಿದೆ ರಕ್ಷಿಸುವುದೆನುತ 

- ಪೂಸರನ ಜನಕನೇ (ಬೆ-೧೬೮-೪) 

- ಭೋಜ ವರಭೃಗು ಕಪಿಲ ಮಾರಹರ 

ಗೌತಮಜಾನುಜ ಖಷಿ ಕೌಶಿಕ ವಸಿಷ್ಠ 

- ತ೦ಗದಿರನಸಿಮಿಷ ತಾರಕೆಗಳು 

(ಬೆ-೧೬೯-೬) 

- ಆ ಶೌಂಡಲ್ಯ ಪರಾಶರ ಎನಿಪನು ವೇಶೆಯ 

ಪುತ್ರ ವಸಿಷ್ಕಮುನಿ 

- ಕುಲ ಕುಲ ಕುಲವೆನ್ನುತಿಹರೊ 


೭೦೩ 


(ಬೆ-೧೨೦-೨) 

- ಸುಲಭ ವಸಿಷ್ಠನು ಪರಾಶರನು ಶುಕ 

ಮುನಿಯು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಕುಲದಲಿ ವಸಿಷ್ಠನೊ ಗೆಲವಿನಲಿ ಪಾರ್ಥನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೩) 

- ಕುಲದಲಿ ವಸಿಷ್ಠನೋ ಹೇಳೆಲವೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

೪೦೦೦. ವಸು - ಬೆನ್ನಿನಲಿ ವಸುನಿಕರ ಸ್ಮರನು 

ಲಿಂಗದಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

೪೦೦೧. ವಸುಂಧರೆ - ವಸುಂಧರೆಯ ಮೇಲೆ 

ಲೀಲೆಯಾಡುತ ಕೃತಯುಗದಿ ನಿಂದು 

ಯಾದವಗಿರಿಯ ಮೇಲೆ 

- ಯಾದವಗಿರಿವಾಸನಹುದೋ 
(ಸ-೨೧೯-ಬ ಡಿ 

೪೦೦೨. ವಸುದೇವ - ಕಂದನಾಗಿ ಜನಿಸಿ 

ವಸುದೇವ ದೇವಕಿಯರಿಗೆ ನಂದಗೋಕುಲ 

ದೊಳು ನಿಂದೆ ಕಂಸನ ಕೊಂದೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ವನಜಾಕ್ಷ ಮಾಧವ ವಸುದೇವ ತನಯ 

ಸನಕಾದಿ ಮುನಿವಂದ್ಯ ಸಾಧುಜನಪ್ರಿಯ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೧) 

- ಯೌವನದ ಗೋಪಿಯರ ಕಣ್ಮಣಿ ಎನಿಪ 

ವಸುದೇವ ಸುತನೆ೦ಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ವಸುದೇವನುದರದಿ ಪಟ್ಟಿದನೆ ಪಲ್ಮಸೆವ 

ದನುಜರೊಡೆಗುಟ್ಟಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೩) 

೪೦೦೩. ವಸುಧಿಪ (ರಾಜ) - ವಸುಧೆ 

ಈರಡಿಗೆಯ್ದಗೆ ಮಂಗಳ ವಸುಧಿಪರನಳಿದಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜಯ ಮಂಗಳ 

- ಅ೦ಖಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೨) 

೪೦೦೪. ವಸುಧೆ - ಪೊಸ ಪೀತಾಂಬರ 

ಉಡಿಸಿ ನವರತ್ನವಂ ತೊಡಿಸಿ ವಸುಧೆಯೊಳು 

ಮಿಗಿಲಾಗಿ ನಿಲಿಸಿದಳೋ ನಮಿಸಿ 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೨) 


- ವಸುಧೆಯೊಳಗೆ ನಾನೊಬ್ಬಳೆ ಪಡೆದೆನೆ ನಿಮ್ಮ 


ಹಸುಮಗುವೆಂದು ಭಾವಿಸಬಾರದೆ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

- ವಸುಧೆ ಈರಡಿಗೆಯ್ದಗೆ ಮಂಗಳ ವಸುಧಿ 

ಪರನಳಿದಗೆ ಜಯ ಮಂಗಳ 

- ಅ೦ಬುಜದಳಾಕ್ಷಗೆ ಮಂಗಳ 
(ಬೆ-೧೭೦-೨) 

- ಪಶುವಿನ ಮಾಂಸದೊಳುತ್ಪತ್ತಿ ಕ್ಷೀರವ 

ವಸುಧೆಯೊಳಗೆ ಭೂಸುರರುಣ್ಣರೇನಯ್ಯ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-೧) 

- ವಸುಧೆಯಲಿ ಕುಂತಿನಂದನನಾಗಿ ಉದಿಸಿದಗೆ 

ಕುಸುಮವನು ತಂದು ದ್ರೌಪದಿಗಿತ್ತಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

- ವಸುಧೆಯೊಳು ಕಲ್ಲಾಗಿ ಬಿದ್ದ ಸತಿಯಳ 

ಕಾಯ್ದೆ ಶಿಶುವು ಪ್ರಹ್ಲಾದಗೊಲಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ವಸುಧೆಯೊಳಿದ್ದ ಹದಿನಾರು ಸಾವಿರವೆಲ್ಲಿ 

-ಇರಬಂದುದಿಲ್ಲ ಸಂಸಾರ (ಬೆ-೧೧೩-೨) 

- ವಸುಧೆಯೊಳನ್ನದಾನಕೆ ಸರಿಯುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-೪) 

೪೦೦೫. ವಸುಧೇಶ (ರಾಜ) - ವಸುಧೇಶ 

ಕಾಗೆನೆಲೆಯಾದಿಕೇಶವನಂಫಿ, ಬಿಸಜವನು ಕಂಡು 

ನೀ ಸುಖಿಯಾಗು ಮನುಜಾ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

_ ೪೦೦೬. ವಸುಮತಿ (ಭೂಮಿ) - ಅಸಹಾಯ 


ಶೂರ ವೀರ ವಿಕ್ರಮನೆಲ್ಲಿ ವಸುಮತಿ ಹಿರಣ್ಯಾಕ್ಷ 
ನೆಲ್ಲಿ 


೭೦೪ 


- ಇರಬಂ೦ದುದಿಲ್ಲ ಸಂಸಾರ 
(ಬೆ-೧೧೩-೨) 

೪೦೦೭ ವಸ್ತಿ (ವಸತಿ) - ಬಾಯ್ದಡುಕರು ಇದ್ದಲ್ಲಿ 

ವಸ್ತಿ ಬಿಡಾರವ ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೇ 
(ಸ-೨೩೨-೪) 

೪೦೦೮. ವಸ್ತು - ಮಧ್ಯಮ ವಸ್ತು ಏರು 

ತಿಳಿಯುತುದಯ ಅಸ್ತಮಾನದಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಒಳಗೆ ಹೊರಗೆ ತೋರುತಿಹುದು ಅಳಿದ 

ವಸ್ತು ಮುಟ್ಟದಿಹುದು ಕಳವಳಂಗೆ ಎರಡು 

ಗುಣವ ತೋರಿ ಮೆರೆವುದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೩) 

- ಪಾಹಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ 

ತೋರಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೧) 

- ಆಗಮ ನಿಗಮಗಳರಸಿ ಕಾಣದ ವಸ್ತುವನು 

ತೂಗಿ ಪಡುವ ಪುಣ್ಯವೆಂತು ಪಡೆದಳಯ್ಯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

- ವಸ್ತು ಪ್ರಾಣನಾಯಕನು ದೊರಕಲಿಲ್ಲವು 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 

ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 

ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೊ€ 
(ಬೆ-೨೦-೩) 

- ಅಟ್ಟು ಉಣ್ಣದ ವಸ್ತುಗಳಿಲ್ಲವೊ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 

೪೦೦೯. ವಸ್ತ್ರ- ವಸ್ತ್ರ ಒಡವೆ ಇಟ್ಟು ಬಹಳ 

ಶಿಸ್ತು ನರಕಿಯೆನಿಸಿ ಮೆರೆವುದು 

ದ ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಉಟ್ಟಿದ್ದ ವಸ್ತ್ರ ಬಿಸುಡುತಿದೆ ತನ್ನ ದಿಟ್ಟ 

ತೇಜಿಯನೇರಿ ನೆರಿಯುತಿದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಗುವಿನ ಮರುಳಇದು ಜಡದಲ್ಲ 
(ಸ-೧೯೮-೩) 

- ಎಡರಿಗಾಗುವರಿಲ್ಲ ಕಡನ ನಂಬುವರಿಲ್ಲ 

ಬಡವನೆಂದು ವಸ್ತ್ರವ. ಕೊಡುವರಿಲ್ಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೧) 

- ಓಡಿಬ೦ದವರಿಗೆ ವಸ್ತ್ರ ಕೊಡುತಿದ್ದ ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವ 

ಕಾಣಲಿಲ್ಲ 

- ಡಿ೦ಜನೊಳು ಪ್ರಾಣವಿರಲು (ಬೆ-೧೧೭-೨) 

ಎ ಬೆಳ್ಳಿ ಬ೦ಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ 

ಹೊದ್ದುಕೊಂಡು 

- ಡಿ೦ಂಜನೊಳು ಪ್ರಾಣವಿರಲು 
(ಬೆ-೧೧೭-೩) 

-ಆ ಬೆಟ್ಟದಂತೊಟ್ಟಿರ್ದ ವಸ್ತರಾಶಿಗಳೆಲ್ಲ 

ದ ವಾಸುದೇವಾಯ : ನಮೋ ಔರ ೦-೧೧) 

- ತೆಗೆದು ಕೊಡುವೆ ನಿಮ್ಮ ವಸ್ತ್ರ ಬಗೆಬಗೆ 

ಯಿಂದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೯) 

ದ ಮಡದಿಮಕ್ಕಳಿಗೆಂದು ಒಡವೆ ವಸವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳಗಾಗಿ 

- ಜಪವ ಮಾಡಿದರೇನು (ಬೆ-೧೨೩-೨) 

- ತಳುವದೀ ವಸ್ತ್ರಗಳ ಕಳುಹು ಬೊಕ್ಕಸಕೆನಲು 

ನಳಿನಾಕ್ಷಿ ತಿಳಿದಳಾಗ 

- ವಾಸುದೇವಾಯ ನಮೋ (ಬೆ-೯೦-೧೦) 


- ಪಟ್ಟೆ ಪಟ್ಟಾವಳಿ ದಿವ್ಯ ದುಕೂಲ ಮಿಂಚಿಟ್ಟ 


ವಸ್ತ್ರಗಳುಡಲು ನಾನೊಳ್ಹಿನೊಲ್ಲೆ 

ದ `ಔೀಶಾಧಿಪತಿ ನರಹರಿಯೆ (ಬೆ-೨೧-೬) 
- ಎಂತುಟು ತನ್ನ ನೆನೆವರ ಮೇಲೆ ಕರುಣವು 
ಅನಂತ ವಸ್ತ್ರಗಳಾದುವು 

- ವಾಸುಡೇವಾಯ ನಮೋ (ಬೆ-೯೦-೯) 
ಎ ನವವಸ್ತ್ರಗಳು ಅಂದು ನಾರ ಸೀರೆಗಳಿಂದು 
- ಎನ್ನ ಕೌದ ಹಳ್ಳಿಯ ಹನುಮಾ (ಬೆ-೬.೨) 
- ಅನ್ನ ವಸ್ತ್ರಗಳಿಂದ ಚೆನ್ನಾಗಿ ಬಾಳುವರು 
ಭಿನ್ನ ತಂತ್ರವಮಾಡಿ ಕೆಡಿಸುತಿಹರು 


೭೦೫ 


- ಕಅಯೇರಿ ಬಂತು (ಬೆ-೧೩೦-೭) 

೪೦೧೦. ವಹಿಸು - ಆತನಾ ಪದತೋಯ 

ಶಿರಸಾವಹಿಸಿ ಪಾನದಿಂದಧಿಕರಾದರು ಜೀವಿ 

ಗಳು ಮನುಜ 

- ಆತನೇ ಪರಮಾತ್ಮ್ಯು ಪರತತ್ತ ಸ 
(ಬೆ-೭೪-ಪ) 

೪೦೧೧. ವಾಕೇಶ/ವಾಗೀಶ (ಬ್ರಹ್ಮ) - 

ಲೋಕೇಶ ಸರ್ವಂ ವಿಷ್ಣುಮಯಂ 

ಜಗತ್ತೆಂಬುದಕೆ ವಾಕೇಶ ವಾತ ಸತ್ತ ವಣ 

ಹೊಣೆಯೊ 

-. ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

ದ ಡಾ ಬೃಹಸ್ಪತಿ ಹಜಾರದೊಳು ತಲೆ 

ದೂಗಿ ಶ್ರುತಿ ಶಾಸ್ತ್ರದಲಿ ಸ್ತುತಿಸಿಹರು 

ದ ತಂಗದಿರನನಿಸುಷ ತಾರಕೆಗಳು 
(ಬೆ-೧೬೯-೭) 

- ಭೋಗಿಶಯನನು ಆಗಿ ಭೋಗಿಭೂಷಣ 

ನಾಗಿ ವಾಗೀಶನಾಗಿ ಸ್ಥಿತಿಲಯಗಳಿಂಗೆ 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

೪೦೧೨. ವಾಕ್ಯ - ಮೂರುಲೋಕದ ಒಡೆಯ 

ಮುಕ್ಕಣ್ಣನೆಂಬಾತ ಸಾರುತಿದೆ ಸಟೆಯಲ್ಲ 

ವೇದವಾಕ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ಗುರುವಿನ ವಾಕ್ಯದಿ ಭಕ್ತಿ ಇಹಪರಕದು ಮುಕ್ತಿ 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ವಾಸುದೇವ ಎಂಬ ವಾಕ್ಯವನು ಪಠಿಸುವ 

ಬೇಸರದೆ ಶ್ರೀಹರಿಯ ಧ್ಯಾನದೊಳಗಿಪ್ಪವರ 

-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ೨೨೬- -೩) 

- ಮಹಿಯೊಳಗೆ ಪೇಳುವೆನು ಎಹಿತವಾಕ್ಕಗಳ 

- ಸಹಜವಿದು ಈ ನುಡಿಯು 
(ಬೆ-೧೪೯-ಪ) 

- ಕೂಡಿ ನಕ್ಷತ್ರ ಸೂಸಿದುವು ಅವನಿಯಲಿ 

ಮಾತಾಡಿದುವು ಅಶರೀರ ವಾಕ್ಯಗಳು 

- ವಾಸುದೇವಾಯ ನಮೋ (ಬೆ-೯೦-೧೨) 

೪೦೧೩. ವಾಗ್ದೇವಿ - ವರವ ಕೊಡು ಎನಗೆ 

ವಾಗ್ದೇವಿ ನಿನ್ನ ಚರಣಕಮಲಂಗಳನು ದಯೆ 

ಮಾಡು ದೇವಿ 

- ಪರವ ಕೊಡು ಎನಗೆ ವಾಗ್ದೇವಿ (ಬೆ-೨_ಪ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೦೧೪. ವಾಘೆ (ಲಗಾಮು) - ನರನ 

ಹಯರಥದ ವಾಫೆಯ ಸೂತ್ರವಿಡಿದು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 

- ಕಳದೊಳು ತಲೆಯ ಚೆಂಡಾಡಿದ ಧೀರನ 

ಬಳಿ ವಾಫೆಯನು ಪಿಡಿದನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 

೪೦೧೫. ವಾಜಿ - ಮೂಗ್ರಾಮ ಮುರಿದು 

ವಾಜಿಯನೇರಿದಾತನು ಸಾಗ್ರದಿ೦ದಿಳೆಯ ಭಾಗ್ಯ 

ಹಿಂಗಿಸಿದ 

- ಈತನೇನೆ ನಿನ್ನ ಮಗನು (ಸ-೩೮-೩) 

- ಮೂಗ್ರಾಮ ಮುರಿದು ವಾಜಿಯನೇರಿ 

ಮೆರೆದನು ಸಾಗರಸುತೆಯಳ ಮೇಲೆ ಮೋಹಿಸಿ 

ದನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

೪೦೧೬. ವಾಟಿ - ಮೊಗ್ಗಿದುವು ಮಧುಪ 

ಸಂಕುಲ ಪುಷ್ಪ ವಾಟಿಯೊಳು ಜಗ್ಗಿದುವು ಜಡಿವ 

ತೆರದಿ ವರ ಕವಿಗಳೆದೆಯ ಮಧುರೋಕ್ತಿ ಯೆನಿಸಿ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೨) | 

೪೦೧೭ ವಾಣಿ - ದೃಕುಯುಗದಿ ರವಿ ಶಶಿಯು 

ಎವೆಯಲಿ ನಕ್ಷತ್ರ ಪ್ರಕಟ ಜಿಹ್ಹೆಯ ವಾಣಿ 

ಕರ್ಣದ್ವಯದಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ವಾಣಿಯರಸನ ಪೆತ್ತ ವೈಕುಂಠಪತಿ ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) 

೪೦೧೮. ವಾಣೀಶ (ಬ್ರಹ್ಮ) ದ ಭೂತಳದೊಳಿದ್ದ 

ಮನು ಮುನಿ ನಿರ್ಜರವ್ರಾತ ವಾಣೀಶನೊಡನೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೪೦೧೯. ವಾತ - ಲೋಕೇಶ ಸರ್ವಂ 

ವಿಷ್ಣುಮಯಂ ಜಗತ್ತೆಂಬುದಕೆ ವಾಕೇಶ ವಾತ 

ಸತ್ತ್ವಗುಣ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

೪೦೨೦. ವಾತಜಾತ (ಹನುಮಂತ) - 

ವಾತಜಾತನು ಆಗಿ ಖ್ಯಾತಿಯಲಿ ಮೆರೆದಗೆ 


೭೦೬ 


ಸೇತುವೆಯ ಭರದಿಂದ ಲಂಥಫಿಸಿದಗೆ 

- ಜಯ ಮಂಗಲ೦ ನಿತ್ಯ (ಬೆ-೧೭೧-೧) 

೪೦೨೧. ವಾದ - ಹಾದಿಯನು ಕಾಣ 

ದಂತಿರುತಿರ್ದ ಹಲವೆಂಟು ವಾದ ತರ್ಕ 

ದೊಳಿದ್ದ ಭೇದವಾದಿಗಳು 

- ಜಪವ ಮಾಡಿದರೇನು (ಬೆ-೧೨೩-೧) 

- ಮೂಲಕವತಾರಕ್ಕೆ ಭೇದವು ಮುಖ್ಯ ಶೀಲ 

ಪಂಡಿತರೊಳಗೆ ಅತಿ ವಾದವು 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 

- ಶ್ರುತಿವಾದದೊಳಗೆ ಶ್ರೀಕೃಷ್ಣನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-ಲ) 

೪೦೨೨. ವಾದಗುಣ - ಹೋದ ಜೀವನಕೆ 

ವೈದ್ಯ ಸ್ಮರಣೆಯನ್ನಿಟ್ಟು ವಾದಗುಣ ಬಿಡಿಸಿ 

ದಾಸನ ಮಾಡಿಕೊಂಡೆಯೊ 

- ಸಾಲದೆ ಸನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 

೪೦೨೩. ವಾದಿರಾಜ - ಸುಗುಣ ವಾದಿರಾಜರೆ 

ಮೂಜಗವನು ತನ್ನುದರದೊಳಿಟ್ಟ 

- ಮಗುವು ಕಾಣೀರಯ್ಯ (ಸ-೧೯೯-ಅ) 

೪೦೨೪. ವಾದಿಸು - ಕರೆಸು ಕಂಬದಿ ಎಂದು 

ವಾದಿಸಿದವ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 

- ವಾದಿಸುವ ಹಿರಣ್ಯಕನ ಕರುಳ ನಖದಲಿ 

ಬಗಿದು ಪಾದದಲಿ ಧರೆಯನಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಮಾತುವಾರಾತಿಗೆ ಹರಿಯ ನಿಂದಿಸಿ 

ಸರ್ವೋತ್ತಮ ಶಿವನೆಂದು ವಾದಿಸಿ 

- ಅ೦ಂಧ೦ತಮಸು ಇನ್ನಾರಿಗೆ 
(ಬೆ-೮೯-೧) 

೪೦೨೫. ವಾದ್ಯ - ಸುರವಾದ್ಯ ಮೊಳಗ 

ಲಂಬುಜಷಂಡ ಬೀಳ್ದಂದದಲಿ 

- ಪೂಸರನ ಜನಕನೇ (ಬೆ-೧೬೮-೨) 

- ತರತರದ ವಾದ್ಯಸಂಭ್ರಮಗಳಿಂದ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೩) 

- ಸೂಳಾದಿಯಲಿ ನಾಮ ಕೀರ್ತನೆಗಳ ಪಾಡಿ 

ಮೇಳೈಸಿ ವಾದ್ಯ ನೃತ್ಯಗಳಾಡುತಿಹರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

- ಸುರರ ವಾದ್ಯದ ಪೆಸರವನ ಬಸುರಲಿ ಬಂದ 

ಉರಗನತ್ತೆಯ ಮಗನ 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೪) 

೪೦೨೬. ವಾದ್ಯಕಾರ - ಓದುವನು ನಾರದನು 

ವಾದ್ಯಕಾರನು ಶಂಭು 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೨) 

೪೦೨೭. ವಾಮನ - ನೇಮಿಸಿ ಎರಡೇ ಹೆಜ್ಜೆ 

ಯೊಳಳಕೊಂಡ ವಾಮನ ರೂಪಿನ ಮಾಸಾಳಮ್ಮ 

- ತಾಶಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ಕಾಮಜನಕ ನಿನ್ನ ನಾಮ ಪ್ರೇಮದಿಂದ 

ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ 

ವಾಮನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೭) 

- ವಾಮನ ಶ್ರೀಧರ ಹೃಷಿಕೇಶ ಕೇಶವ 

ದಾಮೋದರ ಪ್ರಿಯದಾನವೇಂದ್ರ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 

- ಅತಿಶಯ ನರಹರಿ ವಾಮನ ರೂಪಿನ ಪಿತನ 

ಮೋಹದ ರಾಣಿಯ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ವಾಮನನಾಗಿ ನಿಸ್ಸೀಮ ಬಲಿಯ ಕೈಯ 

ಭೂಮಿಯನಳಕೊಂಡೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೫) 

- ತಲೆಮೇಲೆ ಇರಿಸೆನಲು ತಳಕಿಳಿಸಿ ಅವನ 

ಬಾಗಿಲ ಕಾಯ್ದ ವಾಮನನೆ ಶರಣೆಂಬೆನು 

-: ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

೪೦೨೮. ವಾಯು - ಒಂದುಕ್ಷಣ ವಾಯುಬರೆ 

ದುರ್ಗಂಧ ಹೇಸುವುದು ತಂದೆಯೊಡಲೊಳು 

ಮೂರುಮಾಸ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

೪೦೨೯. ವಾಯುತನಯ/ವಾಯುನಂದನ 

(ಆಂಜನೇಯ) - ವಾಲಿಯನುಪಾಯದಿಂದಲಿ 


೭೦೭ 


ಕೊಲ್ಲಿಸಿ ರವಿಜಗೆ ಸಹಾಯ ಮಾಡಿದೆ 
ವಾಯುತನಯ 

- ಎಷ್ಟು ಪೊಗಳಅ ನಾನು (ಸ-೫೩-೧) 
- ಸಂದೇಹವಿಲ್ಲವು ಸರಿ ಸಾರಿಗೆ ವಾಯು 
ನಂದನನ ವಂದಿಸದವರಿಗೆ 

- ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-ಅ) 

೪೦೩೦. ವಾರಣಾಸಿ - ಕಾಶಿ ವಾರಣಾಸಿ ಕಂಚಿ 

ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ 

ಬಾಹುದೇನೊ ಅಲ್ಲಿ ಆಹೋದೇನೊ 

- ದಾಸನಾಗೋ ಭವಪಾಶ ನೀಗೋ 

(ಬೆ-೨೦-೧) 

೪೦೩೧. ವಾರಿಕಲ್ಲು (ಆಲಿಕಲ್ಲು) - ವಾರಿಕಲ್ಹಾನೆ 

ವಜ್ರದ ಮೃಗೇಂದ್ರನ ಕೂಡೆ ಹೋರಿ 

ಹೊದಕುಳಿಗೊಂಡು ಗೆಲ್ಲಬಲ್ಲುದೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೧) 

೪೦೩೨. ವಾರಿಜಧರ - ಸಾರಿದವರ್ಗಿತ್ತೆ ಸುಧೆ 

ವಾರಿಜಾರಿ ಕೌಮುದಿ ವಾರಿಜಧರ ಮುದದಿ 
- ಬಾರೊ ಭಾಗ್ಯದ ನಿಧಿಯೆ (ಸ-೧೮೨-೨ಅ) 

೪೦೩೩. ವಾರಿಜನಾಭ - ಆರಿಗೆ ಆರಿಲ್ಲವಯ್ಯ 

ಆಪತ್ತುಕಾಲಕೆ ವಾರಿಜನಾಭನ ನೆನೆ ಮನವೆ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-ಪ) 

ದ ಕಾರುಣ್ಯನಿಧಿಯೆನ್ನ ಕಾಯಬೇಕಯ್ಯ ಹರಿ 

ವಾರಿಜನಾಭನೇ ಮುದ್ದು ಕೃಷ್ಣ 

ದ ಪೂರ್ವಜನ್ಯದಅಆ ನಾ ಮಾಡಿದಾ 
(ಬೆ-೮_ಅ) 

೪೦೩೪. ವಾರಿಜಭವ/ವಾರಿಜೋದ್ಧವ (ಬ್ರಹ್ಮ) 
- ಆರಿಗಾದರು ಪೂರ್ವಕಮರಬಿಡದು ವಾರಿಜ 
ಭವ ಭವರನು ಕಾಡುತಿಹುದು 

- ಆರಿಗಾದರು ಪೂರ್ವಕಮ೯ಜಡದು 

(ಬೆ-೧೦೮-ಪ) 

- ಆರು ಬಲ್ಲರು ಹರಿ ಹರರ ಮಹಿಮೆಗಳನ್ನು 
ವಾರಿಜೋದ್ಭವ ಸುರೇಂದ್ರಾದಿಗಳವಲ್ಲ 

- ಆರು ಬಲ್ಲರು ಹರಿಹರರ (ಬೆ-೮೨-ಪ) 
೪೦೩೫. ವಾರಿಜಾಕ್ಸಿ ದಾ ವಾರಿಜಾಕ್ಷಿ ಸೀತಾ 
ದೇವಿಗೆ ವರದ ಮುದ್ರಿಕೆಯನಿತ್ತಗೆ 

- ಶರಣು ಶರಣು ದಶರಥರಾಮದೂತಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೨೩೬-೧) 

೪೦೩೬. ವಾರಿಜಾರಿ (ಚಂದ್ರ - ಸಾರಿದವ 

ರ್ಗಿತ್ತೆ ಸುಧೆ ವಾರಿಜಾರಿ ಕೌಮುದಿ ವಾರಿಜಧರ 

ಮುದದಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಅ) 

೪೦೩೭. ವಾರಿಧಿ - ವಾರಿಧಿಯನು ದಾಟಿ 

ಸೀತೆಗುಂಗುರವಿತ್ತ ಭೀಮರಾಯ 

- ಚೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

- ವಾರಿಧಿಯನು ವೇಗದಿ ದಾಟಿ ವನವ 

ಕಿತ್ತಿದಾತಗೆ 

- ಶರಣು ಶರಣು ದಶರಥರಾಮ ದೂತಗೆ 
(ಸ-೨೩೬-೧) 

- ಸಡಗರದಿಂದ ವಾರಿಧಿಯ ದಾಂಟಿ 

ಪೆರ್ಮುಡಿಯ ಮಾಣಿಕವ ರಾಘವಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫._೧) 

- ಮೂರೊಂದು ಮಾತಿನ ಸಾರವನೇ ಕದ್ದು 

ವಾರಿಧಿಯನೆ ಪೊಕ್ಕನ 

- ಏಐಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಧೀರ ಸೋಮಕ ವೇದಚೋರನ ಮಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

೪೦೩೮. ವಾರಿಧಿಶಯನ - ವಾರಿಧಿಶಯನ 

ನಾದ ಕಾರುಣ್ಯನಿಧಿ ನೀನು 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೪) 

೪೦೩೯. ವಾರೆ - ಬಾಲಕನೆಂದೆತಿಕೊಂಡರೆ 

ವಾರೆ ಮಾಡಿ ಮೋರೆ ನೋಡಿ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 

೪೦೪೦. ವಾರ್ತಿ ( 7?) - ಭೂರಿ ವಾರ್ತಿಯ 

ಪಡೆದೆ... ವರ ಕಾಗೆನೆಲೆಯಾದಿಕೇಶವನ 

- ಬಲ್ಲವರು ಸೀವು ಪೇಳರಯ್ಯ 
(ಬೆ-೧೫೦-೩) 

೪೦೪೧. ವಾರ್ತೆ - ಅಲ್ಲಿದ್ದ ದನುಜರ 

ಹೊಡೆದು ಬಲು ಹಂತಕಾರಿ ಮಾಡಿದೆ ಶೌರಿ 


೭೦೮ 


ಒಡೆಯಗೆ ವಾರ್ತೆಯ ಪೇಳಿ 

- ಎಷ್ಟು ಪೊಗಳಅ ನಾನು (ಸ-೫೩-೨) 

- ವಾರ್ತೆ ಕೀರ್ತಿಯೆಂಬವೆರಡು ಬಂದುವಯ್ಯ 

ಸತ್ತಮೇಲೆ 

- ಡಿ೦ಂಜನೊಳು ಪ್ರಾಣವಿರಲು 
(ಬೆ-೧೧೭-೫) 

೪೦೪೨. ವಾಲಿ - ವಾಲಿಯನುಪಾಯದಿಂದಲಿ 

ಕೊಲ್ಲಿಸಿ ರವಿಜಗೆ ಸಹಾಯ ಮಾಡಿದೆ 

ವಾಯುತನಯ 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಸಿರಿಯುಳ್ಳ ಪಾಂಡವರು ಕೌರವರು ತಾವೆಲ್ಲಿ 

ನೆರೆಗೆಲಿದ ವಾಲಿ ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
`(ಬೆ-೧೧೩-೧) 

- ಜಗವರಿಯೆ ಸೋದರನು ಮಮತೆ 

ಯುಳ್ಳವನೆನಲೆ ಜಗವರಿಯೆ ವಾಲಿಯನು 

ಅನುಜ ಕೊಲಿಸಿದ ಮೇಲೆ 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೨) 

- ಬಲುಹಿನಲಿ ವಾಲಿಯೋ ಚೆಲುವಿಕೆಗೆ 

ಕಾಮನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

- ಛಲದೊಳಗೆ ರಾವಣನೊ ಬಲದಲ್ಲಿ 

ವಾಲಿಯೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೩) 

೪೦೪೩. ವಾಲೆ - ವಾಲೆಯ ಕೊಟ್ಟೀನೆಂದು 

ಒಲವಿನಿಂದ ತಂದ 

- ಎಂಥ ಟವಳಗಾರನಮ್ಮ (ಸ-೪೩-೪) 

೪೦೪೪. ವಾಲ್ಮೀಕಿ - ನಿನ್ನ ನಾಮ ವಾಲ್ಮೀಕಿ 

ಯನುದ್ಧರಿಸಿದೆ ದೇವ 

- ನಿನ್ನ ನಾಮ ವಾಲ್ಠೋಕಿಯನುದ್ಧರಿಸಿದೆ 
(ಸ-೧೪೫-ಪ) 

- ಯಷಿವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ 

ಶಶಿಮಿತ್ರನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪೌಂಡ್ರಿಕನು ವಾಲ್ಮೀಕಿ ಭೃಗು ಕಶ್ಯಪ ವಸಿಷ್ಠ 

ಮುನಿ ನಿಕರವಿದೆ ರಕ್ಷಿಸುವುದೆನುತ 

- ಪೂಸರನ ಜನಕನೇ (ಬೆ-೧೬೮-೪) 

- ಪಾಪವನು ತಪ್ಪಿಸಿ ರಾಮನಾಮವ ಕೊಡಲು 

ಕಾಪಥಕ ವಾಲ್ಮೀಕಿ ಮುನಿಯಾಗಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಕ್ವರು 
(ಬೆ-೨೫-೧) 

೪೦೪೫. ವಾವೆ (ಸಂಬ೦ಧ) - ವಾವೆ 

ವರಸೆಯು ತಪ್ಪಿ ವೈರಿವರ್ಗವು ಹೆಚ್ಚಿ ದೇವ 

ಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಅಯೇರಿ ಬಂತು (ಬೆ-೧೩೦-೨) 

೪೦೪೬. ವಾಸ - ಕಮಲ ಬ್ರಹ್ಮಾಂಡ ಕೋಟ 

ಒಡಲೊಳು ತಾಳ್ಜ೦ಂಥ ರಮಾಧವ ನಿಮಗೆ 
ನೀರೊಳಗೆ ವಾಸವಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-ಅ) 

- ವಾಸಾಧಿಪತಿ ಕಾಗೆನೆಲೆಯಾದಿಕೇಶವನ 

ದಾಸಾನುದಾಸರಿಗೆ ದಾಸ ನೀನಾಗೋ 

- ನಾರಾಯಣಿನು ಮನವೆ (ಬೆ-೧೪೧-೩) 

- ತಿರುಪತಿಯ ವಾಸ ಶ್ರೀವೆಂಕಟೇಶನೆ ನಿನ್ನ 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 

- ವ್ಯಾಸನ ಜನನಿಯ ವಾಸರೂಪ ತಾಳ್ಜನು 

ದೇಶದೊಳಗೆ ಬಲು... ಉಳ್ಳವನು 

- ಸೀತಾಪತಿ ರಘುನಾಥ (ಬೆ-೧೦೦-೧) 

- ಹಿನಾಕಿಸಖನಾದಿಕೇಶವನೆ ಉಡುಪಿಯ ವಾಸ 

ಸಾಕಿ ಸಲಹೈ ಎನ್ನ ಕೃಷ್ಣ 

ದ ಪೂರ್ವಜನ್ಮ್ಯದಅ ನಾ ಮಾಡಿದಾ 
(ಬೆ-೮_೩) 

- ಕಾನನವಾಸದಿ ನಿಂದಳಿಗೊಡೆಯ ನಿಧಾನ 

ಶರಧಿಯಲಿ ವಾಸಮಾಡಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

- ತರುಣಿಯಳನು ತಂದ ಮನೆಯ ವಾಸಕ್ಕಿಂತ 

ತರು ಗಿರಿ ಗುಹೆಗಳಲಿ ಇದ್ದು ಜೀವಿಸಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

- ದೋಷನಾಶೆ ಕೃಷ್ಣವೇಣಿ ಗಂಗೆ ಗೋದಾವರಿ 

ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ 

ಉಪವಾಸದಲ್ಲಿ 

- ದಾಸನಾಗೋ ಛಭವಪಾಶ ನೀಗೋ 


ಒ೬೧ 


(ಬೆ-೨೦-೧) 

೪೦೪೭. ವಾಸನೆ - ವ್ಯಾಸನ ಜನನಿಯ ವಾಸನೆ 

ತಾಳ್ಪನು ದೇಶದೊಳಗೆ ಬಲು ಪೆಸರುಳ್ಳವನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ಮೂಲವಾಸನೆಯಳಿದು ಕಾಯ ವಾಸನೆ 

ಕಳೆದು ಮೇಲೆ ಕಾರುಣ್ಯ ನೆಲೆಯೆಂಬುದನು 

ಕಂಡು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ವಾಸನೆಯ ಗುರುತಿನಾ ಹೊಲಬನರಿಯದ 

ಇಂಥ ವೇಷಧಾರಿಗಳು ಸಂನ್ಯಾಸಿಗಳು ಅಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

- ತೆಗೆದು ಪ್ರಪಂಚವಾಸನೆಯ ಬಿಟ್ಟವರಿಗೆ 

ಮಗನಿದ್ದರೇನು ಇಲ್ಲದೆ ಹೋದರೇನು 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೧) 

೪೦೪೮. ವಾಸವ (ಇಂದ್ರ - ವಾಸವಾಮರಾಳಿ 

ಪರಮೇಷ್ಠಿವ೦ದಿತ ವೆಂಕಟೇಶನೊಲಿದುಪ್ಪ 

ವಡಿಸಯ್ಯ ಹರಿಯೆ 

- ಪೂಸರನ ಅಜನಕನೇ (ಬೆ-೧೬೮-ಪ) 

- ಪೆಣನ ಭೋಜನಮಾಡಿದವರ ವಾಸವ 

ಪೊಕ್ಕನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ವಾಸುದೇವಾಯ ನಮೋ ವಾಸುಕಿ 

ಶಯನಾಯ ವಾಸವಾದ್ಯಖಳ ಸುರನಮಿತ 

ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-೯೦-ಪ) 

೪೦೪೯. ವಾಸಿ - ಆಸೆಯನು ಬಿಡದೆ ಕಡು 

ಮೋಸದಲಿ ಸಿಲುಕಿರ್ದು ವಾಸಿಯಿರದವನ 

ನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

ಎ ಸೈಯೆ ಗೋಪೀ ನಿನ್ನ ಮಗನಿಗೆ ಒಳ್ಳೆ ವಾಸಿ 

ಕಲಿಸಿದಿಯೆ 

ಎ ಸೈಯೇ ಇದು ಸ್ಕೆಯೇ ಗೋಪಿ 
(ಬೆ-೧೦೪-ಅ) 

೪೦೫೦. ವಾಸಿಸು - ಸಿ೦ಂಧುರಗಮನೆಯರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸಿರಿಮುಡಿಯೊಳಿಪ್ಪ ಪೂಗ೦ಧವಾಸಿಸುವ 

ನಾಸಿಕದಿ೦ದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

೪೦೫೧. ವಾಸುಕಿಶಯನ - ವಾಸುಕಿಶಯನ 

ಕಾಗೆನೆಲೆಯಾದಿಕೇಶವನ ದಾಸರಾ ದಾಸರಾ 

ದಾಸನೆಂತೆಂಬವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 

- ವಾಸುದೇವಾಯ ನಮೋ ವಾಸುಕಿಶಯ 

ನಾಯ ವಾಸವಾದ್ಯಖಿಳ ಸುರನಮಿತ 

ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-೯೦-ಪ) 

- ವಾಸುಕಿಶಯನ ನೆಲೆಯಾದಿಕೇಶವ ನಿಮ್ಮಾಶ್ರಿತ 

ದಾಸರ ದಾಸನಯ್ಯ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೫) 

೪೦೫೨. ವಾಸುದೇವ - ಏಸು ಮೋಸ ಕಲಿತ 

ಜಾಣನೆ ಯಶೋದೆ ಕೇಳೆ ವಾಸುದೇವ 

ಮಾಯಕಾರನೆ 

- ಬಾಲನನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ವಾಸುದೇವನ ಭಜಿಸೊ ಒರಟು ಜೀವನವೆ 

- ಈ ಸಿರಿಯ ನಂಖಂ ಹಿಗ್ಗಲು ಬೇಡ 
(ಸ-೪೦-ಅ) 

- ಆ ಕ್ಷಣ ಲೋಕಮಾತೆಯನೊಡಗೂಡಿಸಿದೆ 

ಶ್ರೀವಾಸುದೇವರಿಗೆ 

- ಎಷ್ಟು ಪೊಗಳಅ ನಾನು (ಸ-೫೩-೨) 

- ವಾಸುದೇವ ಎಂಬ ವಾಕ್ಕವನು ಪಠಿಸುವ 

ಬೇಸರದೆ ಶ್ರೀಹರಿಯ ಧ್ಯಾನದೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 

- ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ 

ನಿಖಿಳಾ೦ಕ ಪಂಕೇರುಹ ಪತ್ರಾಯತಾಕ್ಷ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 

- ಈತನೀಗ ವಾಸುದೇವ ಈ ಸಮಸ್ತ ಭುವನ 

ದೊಡೆಯ 

- ಈತನೀಗ ವಾಸುದೇವನು (ಬೆ-೭೫-ಅ) 

- ಆವ ಬಲವಿದ್ದರೇನು ವಾಸುದೇವನಾ ಬಲವು 

ನಿಜವಾಗಿ ಇರದನಕ 


೭೧೦ 


- ಆವ ಬಲವಿದ್ದರೇನು (ಬೆ-೧೩೩-ಪ) 

- ಈಸು ದೇವರ ಬಲಗಳಿದ್ದರೆ ಫಲವೇನು 

ವಾಸುದೇವನ ಬಲವಿಲ್ಲದವಗೆ 

- ಆವ ಬಲವಿದ್ದರೇನು (ಬೆ-೧೩೩-೫) 

- ವಾಸುದೇವನೆಂಬ ಒಳಗಿದ್ದ ಹಂ೦ಸನ ಸೇರಿ 

ಲೇಸನು೦ಡು ಮೋಸಗೊಳದೆ ಮುಕ್ತನಾಗೊ 

ನೀ ಶಕ್ತನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ಶ್ರೀ ವಾಸುದೇವನಾಜ್ಞಾಪಿಸಿದ ರುಕ್ಮಿಣಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೪) 

- ಈತನೀಗ ವಾಸುದೇವನು 

- ಈತನೀಗ ವಾಸುದೇವನು (ಬೆ-೭೫-ಪ) 

- ಗಾಸಿ ಮಾಡದಿರು ಇನ್ನು ವಾಸುದೇವನೆ 

-ಶಈಶ ನಿನ್ನ ಚರಣ ಭಜನೆ (ಬೆ-೬೫-೧೩) 

- ಕಂಸಮರ್ದನನೆ ನೀ ಕಾಯಬೇಕಯ್ಯ ಹರಿ 

ವಾಸುದೇವನೆ ಮುದ್ದುಕೃಷ್ಟ 

ಡಾ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 

- ವಾಸುದೇವಾಯ ನಮೋ ವಾಸುಕಿ 

ಶಯನಾಯ ವಾಸವಾದ್ಯಖಿಳ ಸುರನಮಿತ 

ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-೯೦-ಪ) 

೪೦೫೩. ವಾಹನ - ಗರುಡವಾಹನವೇರಿ 

ಧಿಮಕೆಂದು ಬರುತಾನೆ ಸರುವ ಲೋಕ ರಕ್ಷಕ 

ನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

- ಸ್ವರ್ಣವಾಹನನಾಗಿ ಕರ್ನಕುಂಡಲವಿಟ್ಟವನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿ 

ಜಭವನು ಖಗರಾಜವಾಹನನು ತನ್ನಳಿಯನು 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 

- ಕುದುರೆವಾಹನನಾಗಿ ಕುಂಭಿನಿಯ ಮೇಲೆ 

ತನಗಿದಿರಾದ ರಾವುತರನಿರಿದೊರಗಿಸಿ 

ಎ ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಹರಿಗೆ ವಾಹನನಾಗಿ ಹದಿನಾಲ್ಕು ಲೋಕ 

ವನು ಚರಿಸಿದಾ ಗರುಡನಿಗೆ ಮರವೆ ಮನೆ 

ಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ಹರನ ವಾಹನವಂತೆ ಹುಲ್ಲ ಹೊರುವನಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೫) 

ದಾ ಶ್ವೇತಗಜ ಮಹಿಷ ಮಾನವ ನೆಗಳು 

ವೇಣುಸಂಜಾತಾಶ್ವ ವೃಷಭವಾಹನರು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

೪೦೫೪. ವಾಳಿ (ತುಂಟ ಹಸು?) - ಹಾಲು 

ಹಳ್ಳವಿರಲಿಕ್ಕೆ ವಾಳಿಯವ ತರಲೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

೪೦೫೫. ವಿಕಟ - ವಿಕಟ ಕಿವಿಯಲಿ ಅಶ್ವಿನೀ 

ದೇವತೆಗಳೆಲ್ಲ ಸಕಲ ಧರ್ಮವ ಪಡೆದೆಯೆಲೊ 

ಹರಿಯೆ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ವಿಕಟ ವಧುವಿನ ಮಾಯೆ ಗೆಲಿದ 

ರುಕುಮಾಂಗದನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

೪೦೫೬. ವಿಕಸಿತ - ಸುಖವಾದಡೆ ಕಾಣುತ 

ಮುಖಕಮಲವು ವಿಕಸಿತವಾಹುದು ಶ್ರೀ ಹರಿ 

ಕರುಣದಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

೪೦೫೭ ವಿಕೃತಿ - ಸಕಲ ಜನರು ಕಾಣುತಿರಲು 

ವಿಕೃತಿ ವತ್ಸರ ಚೈತ್ರ ದ್ವಿತೀಯೇಕಾದಶಿಯೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 


೪೦೫೮. ವಿಕ್ರಮ - ಉದ್ದಂಡಧಾರನು ತನ್ನ 


ತೆರೆದೋರಿ ... ತುಂಡವಿಕ್ರಮ ವರುಣನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಮುಂಗೈಯ ಶಕ್ತಿ ಸಾವಿರ ತೋಳ ಬಾಣನ 
ತು೦ಗವಿಕ್ರಮ ಕೃಷ್ಣ ತೋಳ ಖಂಡಿಸುವಾಗ 
- ಆವ ಬಲವಿದ್ದರೇನು (ಬೆ-೧೩೩-೪) 


೭೧೧ 


- ಅಸಹಾಯ ಶೂರ ವೀರ ವಿಕ್ರಮನೆಲ್ಲಿ 

ವಸುಮತಿ ಹಿರಣ್ಯಾಕ್ಷನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೨) 

- ನ್ಯಾಯದಲಿ ವಿಕ್ರಮನೊ ಉಪಾಯದಲಿ ಭೃಗು 

ಯಷಿಯೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

೪೦೫೯. ವಿಘಾತ - ನಾರಾಯಣನೆ ಈತ 

ನಾರಿ(?) ಒಳ್ಳೆಯವರಿಗೆ ಮಾಡ್ದ ವಿಘಾತ 

- ನಾರಾಯಣನೆ ಈತ (ಸ-೧೩೮-ಪ) 

೪೦೬೦. ವಿಚಾರಿಸು - ಬರುವ ಹೋಗುವರ 

ವಿಚಾರಿಸುತಿರುವೆ 

- ಬ೦ಟನಾಗಿ ಬಾಗಿಲ ಕಾಯ್ದೆ 
(ಬೆ-೪೫-೧) 

೪೦೬೧. ವಿಚಿತ್ರ - ಬಿಳಿದು ಪೊಂಬಟ್ಟೆ ನಾನಾ 

ವಿಚಿತ್ರದ ಬಣ್ಣ 

- ವಾಸುದೇವಾಯ ನಮೋ (ಬೆ-೯೦-೧೦) 

೪೦೬೨. ವಿಚಿತ್ರ - ತತ್ವದ ಅರ್ಥವ ಐಚಿತ್ರದಿ 

ಪೇಳೆ ಕತ್ತೆಯ ಚಿತ್ತಕೆ ಹತ್ತೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

೪೦೬೩. ವಿಜಯ (ಅರ್ಜುನ) - ವಿಜಯ 

ಸಾರಥಿ ಆದಿ ವಿಜಯ ರಥದಿ ಪರ ರವಿಜನ 

ಸೋಲಿಸಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

೪೦೬೪. ವಿಜಯ (ಜಯ) - ವಿಜಯ 

ನಿಮ್ಮಯ ಪದ ಭಜಕರಿಗೆ ಕೊಡಲಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

- ತ್ರಿಜಗ ವಿಜಯ ವೇಷ ವಿಜಯಗಿತ್ತು ಮೆರೆದು 

ವಿಜಯ ಮೂರುತಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

- ವಿಜಯ ದಶಮಿಯಲ್ಲಿ ವಿಜಯ ರಥದಲ್ಲಿ 

ಕೂತು ವಿಜಯಳ ಸಹಿತದಿ ವಿಜಯ ಮಾಡುತ 

ಬಾರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

೪೦೬೫. ವಿಜಯದಶಮಿ - ವಿಜಯ ದಶಮಿ 

ಯಲ್ಲಿ ವಿಜಯ ರಥದಲ್ಲಿ ಕೂತು ವಿಜಯಳ 

ಸಹಿತದಿ ವಿಜಯ ಮಾಡುತ ಬಾರೊ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 


೪೦೬೬. ವಿಜಯಸಾರಥಿ - ವಿಜಯಸಾರಧಿ 


ಆದಿ ವಿಜಯ ರಥದಿ ಪರ ರವಿಜನ ಸೋಲಿಸಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

೪೦೬೭. ವಿಟ - ವಿಟಜನರ ಕೂಡಿ ವೇಶ್ಯಾ 

ವಾರ್ತೆಗಿಳಿಯಬೇಡ ಸಟೆ ಹೇಳಿ ಸಂಸಾರ 

ಕೆಡಿಸಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೪) 

೪೦೬೮. ವಿಠಲ/ವಿಟ್ಠಲ - ಲಟಪಟ ನಾ 

ಸಟೆಯಾಡುವನಲ್ಲ ವಿಠಲನ ನಾಮ ಮರೆತು 

ಪೋದೆನಲ್ಲ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-ಪ) 

೪೦೬೯. ವಿತರಣೆ - ವಿತರಣೆಯ ಗುಣದಲ್ಲಿ 

ಯಮಧರ್ಮನೆ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

೪೦೭೦. ವಿತ್ತ - ವಿತ್ತವುಳ್ಳವನ ಕುಲ 

ಎಣಿಸುವುದುಂಟೆ ಸ್ವಾರ್ಥಕೆ ನ್ಯಾಯ 

ವೆಂದಾದರೂ ಉಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೧) 

- ವಿತ್ತವನರಸುವಂಗೆ ಮುಕ್ತಿಯೆಂಬುದುಂಟೆ 

- ಸಾಧು ಸಣ್ಣನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೧) 

೪೦೭೧. ವಿತ್ತಮದ - ವಿತ ಮುದದಿ 

ಪರಸ್ತ್ರೀಯರ ಕಂಡು ಅರ್ತಿಪಡುತಕಲಿ 

- ಛೀ ನಿನ್ನ ಮೋರೆ ಮೇಲೆ 
(ಸ-೧೦೦-೧) 

೪೦೭೨. ವಿದುರ - ದಾಸಿಯ ಜಠರದೊಳು 


೭೧೨ 


ಜನಿಸಿದ ವಿದುರ ಸನ್ಯಾಸಿಯೆಂದೆನಿಸಿಕೊಂಡ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೩) 

- ವಿದುರ ಪ್ರಹ್ಲಾದ ರುಕ್ಮಾಂಗದ ವಿಭೀಷಣರು 

ಮದಗಜ ಅಜಾಮಿಳ ರುದ್ರ 

- ಪೂಸರನಜನಕನೇ (ಬೆ-೧೬೮-೩) 

- ಅತಿಕ್ಷೇಶಗೊಳುತಿಹರು ವಿದುರ ಭೀಷ್ಮಾದಿ 

ಗಳು 

- ವಾಸುದೇವಾಯ ನಮೋ (ಬೆ-೯೦-೩) 

- ವಲಮೀಕಿ ದುರ್ವಾಸ ವಿದುರ ಪಟಿಪರಿ 

ಪೂರ್ವ ಜಲಜಾಪ್ತ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

- ಸುಲಭ ಭಕುತರ ಕಾಯ್ವನೆಂಬುದಕ್ಕೆಲೊ ದೇವ 

ಫಲುಗುಣನು ವಿದುರ ಅಕ್ರೂರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ವಸಿಷ್ಠದೇವ ಬಲ್ಲ ವರವಿಭೀಷಣ ಬಲ್ಲ 

ವಿಶಿಖಶಯನ ಬಲ್ಲ ವಿದುರ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

- ಕೃಪೆಯೊಳು ವಿದುರನ ಮನೆಯಲುಂಡವ 

ನಾರು 

- ಆತನ ಪಾಡುವೆ ಅನವರತ (ಬೆ-೭೦-೩) 

- ಹರುಷಪಟ್ಟರು ಮನದಿ ವಿದುರ ಭೀಷ್ಮಾದಿ 

ಗಳು 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಪಾಲುಂಡು ವಿದುರನ ಸಲಹಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಬಲು ಬೇಡಿದುದನೀವ ಬಲಿಚಕ್ರವರ್ತಿಯಲ್ಲ 

ನಲಿನಲಿದು ಅರ್ಪಿಸಲು ವಿದುರನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ವಿದುರನಕ್ರೂರ ಮುಂಜಾವದಲಿ ಮುಮುಕ್ಷು 

ಗಳು ಬಂದರು 

- ತಂ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೩) 

೪೦೭೩. ವಿದೇಹ (ಜನಕ ರಾಜ) - ಯಷಿ 

ವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ ಶಶಿಮಿತ್ರ 

ನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೭೩-೩) 

೪೦೭೪. ವಿದ್ಯಾತತಿ (ವಿದ್ಯೆಗಳ ಗುಂಪು) - 

ಸ್ಕಂಧದಲಿ ಅತಿಥಿಗಳು ವಎದ್ಯಾತತಿಗಳು ಮಹಾ 

ಚ೦ದದರಸುಗಳು ಭುಜ ತೋಳಿನಲ್ಲಿ 

ನಾ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

೪೦೭೫. ವಿದ್ಯೆ - ವರಕವಿಗಳ ಮುಂದೆ ನರಕವಿ 

ಗಳ ವಿದ್ಯೆ ತೋರಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-ಪ) 

- ನಟನೆಯಾಡುವ ವಿದ್ಯೆಯನೆಲ್ಲಿ ಕಲಿತೆಯೊ 

ಕಪಟ ನಾಟಕ ಸೂತ್ರಧಾರಿ ನೀನಹುದು 

-.ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೩) 

-. ಸಿರಿವಂತನ ಸ್ನೇಹಮಾಡಿ ನಡೆದರಿಲ್ಲ 

ಪರಿಪರಿ ಯಲಿ ವಿದ್ಯೆ ಕಲಿತರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

- ರಾಶಿ ವಿದ್ಯೆಯ ಬಲ್ಲ ರಮಣೀ ಹಂಬಲ 

ನೊಲ್ಲ ಭಾಷಿಗನಿವನಾರಮ್ಮ 

-. ನಮ್ಮಮ್ಮ ಶಾರದೆ (ಬೆ-೧.-೩) 

- ಔಚಿತ್ಯ ವಿದ್ಯೆಯನರಿಯದ ದೊರೆ ತಾನು 

ಮೆಚ್ಚಿದರೇನು ಮೆಚ್ಚದಿದ್ದರೆ ಏನು 

-. ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

ದ ವಿದ್ಯೆಯಲಿ ಸುರಗುರುವೊ ಬುದ್ಧಿಯಲಿ 

ಮನುಮುನಿಯೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

- ಬಿಲುವಿದ್ಯೆಯಲಿ ಪರಶುರಾಮನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೩) 

ದ ಯುದ್ಧದಲಿ ತಾರಕನೊ ವಿದ್ಯೆಯಲಿ 

ಗಾರ್ಗೆಯನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 


೭೬೧೩ 


೪೦೭೬. ವಿಧಿ - ಹರಿನಿನ್ನ ಪಾದವು ಪವಿತ್ರ 

ತರವೆಂಬುದಕೆ ಧರಣಿ ಬಲಿ ವಿಧಿ ಭವಾಹ್ಲಾದ 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಅರವಿಂದನಾಭ ಸಿರಿವಿಧಿಭವಾದಿಗಳೊಡೆಯ 

ಹಿರಿದಾಗಿ ಕೋಳಿ ಕೂಗಿತೇಳಯ್ಯ ಹರಿಯೇ 

- ಏಳು ನಾರಾಯಣ (ಸ-೫೯-೨) 

೪೦೭೭. ವಿನತೆಯಾತ್ಮಜ (ಗರುಡ) - ವಿನತೆ 

ಯಾತ್ಮಜ ಪಕ್ಷದನಿಲನಿರೆ ಬೇರೆ ಬೀಸಣಿಗೆ 

ಯಿನ್ನೇಂ ಬೀಸಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೩) 

೪೦೭೮. ವಿನಯ - ವಿನಯವಾಗಿಹ ಸಂಗ 

ದೊಳು ಭಂಗವುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-೩) 

೪೦೭೯. ವಿನಾಯಕ - ಸಿದ್ಧಿಯಲಿ ಕಪಿಲನೋ 

ಬುದ್ಧಿಗೆ ವಿನಾಯಕನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೪೦೮೦. ವಿನಾಶ - ಭವ ಭಯ ವಿನಾಶ ಭೋ 

ಭಕ್ತವಿಲಾಸ ಭೋ ಪಾಪವಿನಾಶ ಭೋ ಬಾಡದ 

ರಂಗೇಶ ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

೪೦೮೧. ವಿನಾಶನಕಾರ - ಮೂರ್ಪನಿಶಾಚರ 

ವನಸಂಹಾರಂ ಸೀತಾದುಃಖವಿನಾಶನಕಾರಂ 

- ಭಜರೇ ಹನುಮ೦ತ೦ ಮಾನಸ 
(ಸ-೧೯೦-೨) 

೪೦೮೨. ವಿನುತ - ಇಂದುಧರಸತಿ ವಿನುತ 

ವಿಶ್ವಸಂಚಾರ ನಂದಗೋವಿಂದ ಮುಚುಕುಂದ 

ನುತಸಾರ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೩ 

- ಸಗರತನಯಾರ್ಜ್ಚಿತ ಸನಕಾದಿ ವಿನುತ 

ರಘುವಂಶಕುಲತಿಲಕ ರಮಣೀೇಯಗಾತ್ರ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೨ 

೪೦೮೩. ವಿನೋದ - ಸತಿಯು ಸುತರು ಪುತ್ರಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಿತ್ರರತಿಶಯದೊಳು ತಂದೆ ತಾಯಿ 

ಅತಿವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಇಂತೆಸೆವ ಲೀಲಾ ವಿನೋದ ರಚನೆಯಲಿ 

ಲೋಕಾಂತರಗಳೆಲ್ಲವನು ಸಂತೈಸುವ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೫) 

. ೪೦೮೪. ವಿಪರೀತ - ಬಲು ಘೋರ ಪಾತಕದಿ 

ಇಳೆಯು ತಲ್ಲಣಗೊಂಡು ಕಳವಳಿಸುತಿದೆ ಕಾಲ 

ಏಪರೀತದಿ ' 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-೭೮-ಅ) 

- ವಿಪರೀತ ಕಪಟಗುಣ ಕಲುಷವಿದ್ದವರು 

- ಜಪವ ಮಾಡಿದರೇನು (ಬೆ-೧೨೩-ಪ) 

೪೦೮೫. ವಿಪಾಕ - ದುರ್ಮಾಗದಲಿ ನಡೆದವಗೆ 

ಘೋರವ್ಯಾಧಿ ಕರ್ಮವಿಪಾಕದಲಿ ಸಾರುತಿದೆ 

ಜಗದಿ 

- ಧರ್ಮವೆಂದಡೆನಿಪ ಮಾರ್ಗವನು ಚಟ್ಟು 
(ಸ-೧೨೪-ಪ) 

೪೦೮೬. ವಿಪ್ರ - ಮುರುಡ ಕ್ರೂರನ ಉರವ 

ಸೀಳಿದ ವಿಪ್ರ ನೃಪಹರ ಧರಣೆಜಯವರ ಕೃಷ್ಣ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ವೇದವಿಪ್ರರು ತಮ್ಮ ವೃತ್ತಿ ಸ್ವಾಸ್ಥ್ಯವ ಕಳೆದು 

' ಆಧಾರವಿಲ್ಲದಲೆ ತಿರಿದು ತಿನ್ನುವರು 

- ಕಆಯೇರಿ ಬಂತು (ಬೆ-೧೩೦-೯) 

೪೦೮೭. ವಿಬುಧ (ಎದ್ದಾಂಸ) - ಶ್ರುತ ಪಾಠ 

ವಿಬುಧರೊಳು ಬೊಮ್ಮನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

೪೦೮೮. ವಿಭೀಷಣ - ಇಂದಿರೇಶನೆ ನಿನ್ನ 

ನಂಬಿದ ವಿಭೀಷಣನಿಗೆ ಎಂದಿಗೂ ಪಾರವಿಲ್ಲದ 

ಪದವಿಯನಿತ್ತೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಕರಿ ಧ್ರುವ ಪ್ರಹ್ಲಾದ ವಿಭೀಷಣರ ರಕ್ಷಿಸಿದೆ 

ಪರಂದೇವಿ ವಲ್ಲಭನೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಅ) 

- ಕಲಿ ವಿಭೀಷಣ. ನಂಬಿ ಲಂಕೆಯಲಿ ಸ್ಥಿರ 


೭೧೪ 


ವಾದ, ಛಲದ ಪಾರ್ಥನು ನಂಬಿ ವಿಶ್ವರೂಪವ 

ಕಂಡ 

- ನಂಬು ನಾರಾಯಣನ (ಬೆ-೫೩-೧) 

- ವಸಿಷ್ಠದೇವ ಬಲ್ಲ ವರವಿಭೀಷಣ ಬಲ್ಲ 

ವಿಶಿಖಶಯನ ಬಲ್ಲ ಎದುರ ಬಲ್ಲ 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೩) 

- ಅಂಜನಾಸೂನು ಫಣಿಪತಿ ಗರುಡ ಪ್ರಹ್ಲಾದ 

ಕುಂಜರಾಧಿಪ ಬಲಿ ವಿಭೀಷಣ ಧ್ರುವ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

- ಅಂದು ರಾವಣ ವಿಭೀಷಣನ ನೂಕಲು 

ಕಂಡು ಇಂದಿರಾರಮಣ ನೀ ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೩) 

- ಶಕ್ತಿಯಲಿ. ಹನುಮನೋ 

ವಿಭೀಷಣನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ವಿದುರ ಪ್ರಹ್ಲಾದ ರುಕ್ಕಾಂಗದ ವಿಭೀಷಣರು 

ಮದಗಜ ಅಜಾಮಿಳ ರುದ್ರ 

- ಪೂಸರನ ಅಜನಕನೇ (ಬೆ-೧೬೮-೩) 

- ಮಾತು ಲಾಲಿಸಿ ವಿಭೀಷಣಗೆ ಪಟ್ಟವನಿತ್ತ 

ದಾತ ರಘುನಾಥನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಪೆಸರಗೊಳುತ ಬಂದು ಮೊರೆಹೊಕ್ಕ 

ವಿಭೀಷಣಗೆ ಶಶಿ ರವಿಪರ್ಯಂತ ಪಟ್ಟಗಟ್ಟ 

ಲಿಲ್ಲವೆ 

- ಬ್ರಹ್ಮ ಅಖತವ ಮೀರಿ ಬಾಳ್ವರು 
(ಬೆ-೨೫-೪) 

- ಜನ ಮಣಿಯಲು ಬೇರೆ ಮಣಿಪುರದಲಿ 

ವಎಭೀಷಣಗೆ ಶಾಶ್ವತವಿತ್ತೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

- ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 

ಕೆಡಹಿಸಿದ ಬಳಿಕವಗೆ ಸ್ಥಿರಪಟ್ಟ ಕಟ್ಟುವುದು 

- ಆವುದೊಳ್ಳೆಯದೊ ನಿನ್ನ೦ಗ (ಬೆ-೬೮-೨) 

೪೦೮೯. ವಿರಕ್ತಿ - ಉಕ್ತಿಯಲಿ ಶುಕನೋ 


ಭಕ್ತಿಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವಿರಕ್ತಿಯಲಿ ಸೂರ್ಯನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

೪೦೯೦. ವಿರಹ - ವಿರಹದಲಿ ನಾ ನೊಂದು 

ಸೈರಿಸಲಾರೆ ತಂದು ನೀ ತೋರೆ 

- ಇಂದು ನೀ ಕರೆದುತಾರೆ (ಬೆ-೯೨-ಪ) 

೪೦೯೧. ವಿರಿಂಚಿವಾಹನ (ಹ೦ಸ) - 

ಎರಿಂಚಿವಾಹನವಂತೆ ಕಮಲ ಭಕ್ಷಿಪನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೫) 

೪೦೯೨. ವಿರೂಪಾಕ್ಷ - ಹ೦ಪೆಯ ಎರೂಪಾಕ್ಷ 

ಲಿಂಗನಲ್ಲಿ ರುಂಪಿಯನಾಡುತಿದೆ 

- ಕೆ೦ಪು ಮೂಗಿನ ಪಕ್ಷಿ (ಸ-೮೮-ಅ) ' 

೪೦೯೩. ವಿರೋಧಿ - ಮೇದಿನಿಗೋಸುಗ ಕಾದಿ 

ಕಲಹದಿ ವಿರೋಧಿ ಕಳ್ಳರ ಕೊಂದೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

೪೦೯೪. ವಿಲಸ - ಕ್ಷೇಶಪಾಶ೦ಗಳ ಹರಿದು 

ಎಲಾಸದಿ ಶ್ರೀಶನ ನುತಿಗಳ ಪೊಗಳುತ ಮನ 

ದೊಳು 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-ಅ) 

೪೦೯೫. ವಿಲಾಸ - ಆಶೆಕಾರರ ಮನೆಯ 

ವಿಲಾಸ ಸುಖಕಿ೦ಂತ ಆಶಾರಹಿತರ ಮನೆಯ 

ನಿರ್ಗತಿಕ ದೈನ್ಯ ಲೇಸು 

- ಅರಿತು ನಡೆಯಆಅ ಬೇಕು (ಸ-೬-೩) 

- ಮೂಗನಾದರೆ ವಿಶೇಷ ಒಳ ಮೂಗಲಿ 

ನೊಡಣ್ಣ ಲೀಲಾವಿಲಾಸ 

- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೨) 

- ಭವ ಭಯ ವಿನಾಶ ಭೋ ಭಕ್ತವಿಲಾಸ 

ಭೋ ಪಾಪವಿನಾಶ ಭೋ ಬಾಡದ ರಂಗೇಶ 

ಭೋ 

- ಭವಭಯವಿನಾಶ ಭೋ (ಬೆ-೪೧-ಪ) 

೪೦೯೬. ವಿವೇಕ - ಹೊಂದಿ ಹರಿಯ 

ಧ್ಯಾನವನು ಮಾಡಿ ವಿವೇಕದಿ ಮುಕುಂದನಿಂದ 

ಮುಕುತಿಯ ಬೇಡು ಕಾಣೊ ನೀ ನೋಡು 

ಕಾಣೊ 

- ದಾಸನಾಗೋ ಛಭವಪಾಶ ನೀಗೋ 


೭೧೫ 


(ಬೆ-೨೦-೪) 

೪೦೯೭. ವಿಶಿಖಶಯನ (ಭೀಷ್ಭ) - ವಸಿಷ್ಠ 

ದೇವ ಬಲ್ಲ ವರವಿಭೀಷಣ ಬಲ್ಲ ವಿಶಿಖಶಯನ 

ಬಲ್ಲ ವಿದುರ ಬಲ್ಲ 

- ಬಲ್ಲವರೆಸನಿಪರು ಬಲ್ಲವರರಿಯರು 
(ಬೆ-೭೩-೩) 

೪೦೯೮. ವಿಶ್ವ - ವಿಶ್ವಲೋಕೇಶ ವಿಶ್ವರೋಕೇಶ 

ವಿಮಲೈಕ ಮೂರ್ತಿ ಎಶ್ವ ಉದ್ಭರ ಎಶ್ವಜ್ಞಾನ 

ರೂಪ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

ದ ವಿಶ್ವದೊಳ ಹೊರಗು ನೀನಲ್ಲದೆ ಬೇರೆ ಎಶ್ವ 

ನಾಟಕ ಸೂತ್ರಧಾರರುಂಟೆ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

- ಭೇದದಿ ವಿಶ್ವವ ಗೆಲಿದವನೆ ಬಾಡದಾದಿಕೇಶವ 

ನಮಗೊಲಿದವನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೩) 

೪೦೯೯. ವಿಶ್ವಕರ್ಮ ದ ಬೊಮ್ಮ ಮಾಡಿದ 

ತನುಬಿಟ್ಟು ವಿಶ್ವಕರ್ಮನು ಮಾಡಿದ ಬೊಂಬೆ 

ಯನಿಟ್ಟು 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೪) 

೪೧೦೦. ವಿಶ್ವಜ್ಞಾನರೂಪ -. ವಿಶ್ವಲೋಕೇಶ 

ವಿಶ್ವರೋಕೇಶ ವಿಮಲೈಕ ಮೂರ್ತಿ ವಿಶ್ವ ಉದ್ಭರ 

ವಿಶ್ವಜ್ಞಾನರೂಪ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

೪೧೦೨. ವಿಶ್ವದೇವ - ದಶ ವಿಶ್ವದೇವ ಯಾತ್ರಾ 

ದಶನಾ ಏಕಾ ಸರ್ವದಾ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೪೧೦೩. ವಿಶ್ವದೇವತೆ - ಮುನ್ನ ಕೈಯಲಿ ವಿಶ್ವ 

ದೇವತೆಗಳು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

೪೧೦೪. ವಿಶ್ವನಾಟಕ - ವಿಶ್ವದೊಳ ಹೊರಗು 

ನೀನಲ್ಲದೆ ಬೇರೆ ಏಶ್ವನಾಟಕ ಸೂತ್ರಧಾರರುಂಟೆ 

ಹರಿಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಿಶ್ವಲೋಕೇಶ ವಿಶ್ಚಲೋಕೇಶ 
(ಸ-೨೩೪-ಪ) 

೪೧೦೫. ವಿಶ್ವನಾಥ (ಜಗದೀಶ) - ಚೇತನಾ 

ತುಮಕೆ ನಿನ್ನಯ ಬಳಿಗೆ ಬಂದರು ವಿಶ್ವನಾಥ 

ನೊಲಿದುಪ್ಪವಡಿಸಯ್ಯ ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೪) 

೪೧೦೬. ವಿಶ್ವರೂಪ - ಕಲಿ ವಿಭೀಷಣ ನಂಬಿ 

ಲಂಕೆಯಲಿ ಸ್ಥಿರವಾದ, ಛಲದ ಪಾರ್ಥನು ನಂಬಿ 

ವಿಶ್ವರೂಪವ ಕಂಡ 

- ನಂಬು ನಾರಾಯಣನ (ಬೆ-೫೩-೧) 

೪೧೦೭೩೭. ವಿಶ್ವರೋಕೇಶ ದ ವಿಶ್ವಲೋಕೇಶ ಎಶ್ವ 

ಲೋಕೇಶ ವಿಮಲೈಕ ಮೂರ್ತಿ ವಿಶ್ವ ಉದ್ಭರ 

ವಿಶ್ವಜ್ಞಾನರೂಪ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

೪೧೦೮. ವಿಶ್ವಸಂಚಾರ - ಇಂದುಧರಸತಿ 

ಎನುತ ವಿಶ್ವಸಂಚಾರ ನಂದಗೋವಿಂದ 

ಮುಚುಕುಂದ ನುತಸಾರ 

- ಲಾಆ ಪಾವನ ಚರಣ ಲಾಆಅ ಅಘಹರಣ 
(ಸ-೨೨೯-೩) 

೪೧೦೯. ವಿಶ್ವಾಸಘಾತಕ - ಮುಸುಕುವುದು 

ವಿಶ್ವಾಸಘಾತಕಗೆ ನರರೋಗ ಪುಸಿಯಲ್ಲವಿದು 

ಕೇಳಿ ಜನರು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

೪೧೧೦. ವಿಶ್ವಾಸಘಾತಕತನ - ವ್ಯಾಸರ 

ಮಾತುಗಳಾಡುತ ವಿಶ್ವಾಸಘಾತಕತನ ಮಾಡುತ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

೪೧೧೧. ವಿಷ - ವಿಷ ಸಮಾನವಾದ ಬಹಳ 

ವ್ಯಸನ ಮೆರವಣಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ತಮತಮಗೆ ಪಿಡಿದೆಳೆಯೆ ತಲ್ಲಣಿಸಿ ಫಣಿರಾಜ 

ಸಮವಿಷದ ಕರ್ಬೊಗೆಯನುಗುಳುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೪೧೧೨. ವಿಷಧರ (ಆದಿಶೇಷ) - ಪರಮಪದ 

ದೊಳಗೆ ವಿಷಧರನ ತಲದಲಿ ನೀ ಸಿರಿಸಹಿತ 

ಕ್ಷೀರವಾರಿಧಿಯೊಳಿರಲು” 


೭೧೬ 


- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

೪೧೧೩. ವಿಷಯ - ಕಲ್ಪೊಳು ವಿಷಯ 

ಪುಟ್ಟಿಸಿದನಾ ಶುಭವಲ್ಲದ ದಿವಸದೊಳಿರಾ 

ನೋಡಿ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯₹೯-೧) 

- ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯ 

ದಲ್ಲಿ ರಸಿಕನೆಂದು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 

- ವಿಷಯದೊಳಗೆ ಕ್ಷೇಶಬಟ್ಟು ವಿಷಯದಿಚ್ಛೆ 

ಬಿಡದ ಮನಕೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ಅರ್ಥವಿಷಯಂಗಳ ಫಲವನರಿತು ಪುಣ್ಯ 

ತೀರ್ಥಯಾತ್ರೆಗಳ ಮಾಡುವುದ ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೭) 

೪೧೧೪. ವಿಷ್ಣು - ಸುಳಿದ ವಿಷ್ಣು ಬ್ರಹ್ಮನೆಂಬ 

ಹಣೆಯ ಕಣ್ಣ ರುದ್ರನೆಂಬ ಮಣೆಯಗಾರ 

ರೆಪ್ಪತ್ತೇಳು ಕೋಟಿ ಸಂಖ್ಯೆಯು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ಪಕ್ಷಿವಾಹನ ವಿಷ್ಣು ಪಾಹಿ ಪರಮೇಶ ರಕ್ಷ 

ಕೌಸ್ತುಭಭೂಷ ವೈಕುಂಠವಾಸ 

- ಲಾಅ ಪಾವನ ಚರಣ ಲಾಅ ಅಘಹರಣ 
(ಸ-೨೨೯-೪) 

- ಮುಂದುದರದಿ ಎಷ್ಟು ಹರ ಬ್ರಹ್ಮ ಸಹಿತು 

ದರದಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

ದ ವಿಷ್ಣುವೆ ಪರಮದೈವವೆಂದು ದುಷ್ಟ ರಾಕ್ಷಸರ 

ಕೊಂದೆ 

- ಎಷ್ಟು ಪೊಗಳಅ ನಾನು (ಸ-೫೩-ಅ) 

- ವಿಷ್ಣು ವನಮಾಲಿ ಆದಿ ಮೂರುತಿಯ 

ದಿವ್ಯನಾಮಂಗಳನು ಬಿಡದೆ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 

- ದೋಷವಿರಹಿತ ವಿಷ್ಣು ಮಧುಸೂದನ 

ತ್ರಿವಿಕ್ರಮ ಸುರೇಶ ಸರ್ವೋತಮ ನಾಮಂಗಳ೦ 

ಬಿಡದೆ ಎ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಭ್ಯಾಸ ಸವನು ಮಾಡಬೇಕು 
(ಬೆ-೩೮-೧) 


- ಮೇಲನರಿತು ವಿಷ್ಣುಭಕುತಿಯ ಮಾಳ್ಟ 


ಚಾಂಡಾಲರ ಮನೆಯ ಬಾಗಿಲ ಕಾಯಿಸೆನ್ನನು 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

ಎ ಮಸ್ತಕದಲಿ ರುದ್ರ ಪಾದದಲ್ಲಿ ಎಷ್ಟು ಮಸ್ತಕ 

ಮಹೇಶ ಎಂತೆಂಬಿರಿ 

- ಶಂಕರನಾರಾಯಣ ಚಡು 
(ಬೆ-೧೭೫-೭) 

- ರಾಮ ಗೋವಿಂದ ಹರೆ ಕೃಷ್ಣ ಗೋವಿಂದ 

ದಾಮೋದರ ಹರಿ ವಷ್ಟು ಮುಕುಂದ 

- ರಾಮ ಗೋವಿಂದ ಹರೆ (ಬೆ-೪೦-ಪ) 

- ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 

೪೧೧೫. ಎಷ್ಟುದೂತ ದ್‌ ಕಿಂಚಿತ್ತು ಹರಿಯ 


ನಾಮಾಮೃತ ನೆನೆಯಲು ಅ೦ಚಕೆಳೆದೊಯ್ದ 


ವರು ವಿಷ್ಣುದೂತರಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೨) 

೪೧೧೬. ವಿಷ್ಣುಮಯ - ಲೋಕೇಶ ಸರ್ವಂ 

ವಿಷ್ಣುಮಯಂ ಜಗತ್ತೆಂಬುದಕೆ ವಾಕೇಶ ವಾತ 

ಸತ್ತ್ವಗುಣ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

೪೧೧೭. ವಿಸ್ತರಿಸು - ಪುಸ್ತಕವ ಬಿಚ್ಚಿ ಪೌರಾಣ 

ಶಾಸ್ತ್ರಂಗಳ 'ವಿಸ್ತರಿಸಿ ಹರಿಯ ಕಲ್ಯಾಣ ಗುಣ 

ಚರಿತೆಯನು 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

ದ ಅಸ್ಥಿಪಂಜರದ ನರಗಳ ತೊಗಲ ಹೊದಿಕೆಯ 

ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯು 

ದ `ತಾನಾರು ದೇಹವಾರು (ಬೆ-೧೪-೧) 

- ಮೂತ್ರ ಮಲ ರಕ್ತ ಕೀವದ ಪ್ರಳಯದೊಡ 

ಲೆಂದು ವಿಸ್ತರಿಸಿ ತಿಳಿದಾತ ಪರಮ ಯೋಗಿ 

- ತಾನಾರು ದೇಹವಾರು (ಬೆ-೧೪-೧) 

- ಉತ್ಕಚದ ಬಾಲೆಯ ಕಡುಲಜ್ಜೆ ಸಭೆಯೊಳಗೆ 

ಎಸ್ಮರಿಸಿ ಕಾಯ್ದೆ ಶ್ರೀ ನಾರಾಯಣಾ 

- ಸಾರಾಯಣಾ ಸಮೋ (ಬೆ-೫೧-೧) 

- ಪಡೆದ ದ್ರವ್ಯವೆಲ್ಲ ವಸ್ತು ಕ್ಷೇತ್ರಂಗಳ ಕಾಣದೆ 


ಚ 


ನಿತ್ಯ ನಡೆದುದ ವಿಸ್ತರಿಸಲಾರೆ ನೀಲಮೇಘ 

ಶ್ಯಾಮ ನಿನ್ನ 

- ದಾಸಾರ್ಯರ ದಾಸರ ದಾಸ 
(ಸ-೧೧೯-೨) 

೪೧೧೮. ವಿಹಿತ - ಮಹಿಯೊಳಗೆ 

ವಿಹಿತವಾಕ್ಯಗಳ 

- ಸಹಜವಿದು ಈ ನುಡಿಯು 
(ಬೆ-೧೪೯-ಪ) 

೪೧೧೯. ವೀಣೆ - ಒಂದು ಕಾಯಲಿ ನಾನು 

ಒಲಿದು ದಂಡಿಗೆಯಾದೆ ಎರಡು ಕಾಯಲಿ ನಾನು 

ವೀಣೆಯಾದೆ 

- ಕಾಯೊ ಎನ್ನನು ದೇವ (ಸ-೮೨-೧) 

೪೧೨೦. ವೀರ - ವೀರ ಭೈರವನಂತು ತಾನು 

ಬತ್ತಲೆಯಂತೆ 

- ಆರಿಗಾದರು ಪೂರ್ವಕರ್ಮ ಚಡದು 
(ಬೆ-೧೦೮-೧) 

- ವೀರ ಫಲ್ಗುಣನಂತೆ ಕೈಯೊಳಗೆ ಬಳೆಯಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೪) 

-. ಅಸಹಾಯ ಶೂರ ವೀರ ವಿಕ್ರಮನೆಲ್ಲಿ 

ವಸುಮತಿ ಹಿರಣ್ಯಾಕ್ಷನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೨) 

- ಧರೆಯೊಳು ಲಿಂಗದ ವೀರ ಪವಾಡವ 

ಇರಿದು ಎಬ್ಬಿಸುವೆವು ಎಂತೆಂಬಿರಿ 

- ಶ೦ಕರ ನಾರಾಯಣ ಚಡು 
(ಬೆ-೧೭೫-೬) 

- ಕುಶಲತನದಲಿ ಕೌರವಾದಿಗಳ ಸಂಹರಿಸಿದ 

ಸಹಾಯ ವೀರ ಶ್ರೀ ಭೀಮಸೇನನನಿಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 


ಪೇಳುವೆನು 


ದ ದುಷ್ಕೃತದಿ ಸುತನ ಪೆಸರ್ಗೊ೦ಂಡವನ 
ಕಾಯ್ದೆಯೊ ತ್ರಿವಿಕ್ರಮಾಂಕಿತ ವೀರ 
ನಾರಾಯಣಾ 


- ನಾರಾಯಣಾ ನಮೋ (ಬೆ-೫೧-೨) 
- ವೀರನನ್ನು ಮುಸಕಿ ಬಪ್ಪುದನ್ನು ಕಾಣುತ 
- ಈತನೀಗ ವಾಸುದೇವನು (ಬೆ-೭೫-೩) 
- ಕಾದುವಾ ವೀರರಿಗೆ ಕಾಸುಕೊಡುವವರಿಲ್ಲ 
ಮೇದಿನಿಗೆ ಬೀಳ್ವ ಮಳೆ ಖಂಡಮಂಡಳವು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಅಯೇರಿ ಬಂತು (ಬೆ-೧೩೦-೯) 

೪೧೨೧. ವೀರಸ್ಪರ್ಗ - ಕಳ್ಳಕೂಗನೆ ಕೂಗಿ 

ಬೊಗಳಿ ಬಾಯ್ದೆರೆವಂಥ ಕಳ್ಳರಿಗೆ ತಾ ವೀರ 

ಸ್ವರ್ಗ ದೊರಕುವುದೆ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೩) 

೪೧೨೨. ವೀರೇಶ (ವೀರಭದ್ರ) - ಮತ್ತೆ 

ಪಾರ್ವತಿ ಮಗ ವೀರೇಶ ದಕ್ಷನನೆತ್ತಿ ಹರಿಗಡಿ 

ವಾಗ ನೋಡುತಿಹರೆಲ್ಲ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೪) 

೪೧೨೩. ವೀಸ - ಏಸುದಿನ ಬದುಕಿದರು 

ಸೂಸುವ ಮರಣವು ಈಸಿ ದಾಟದೆ ಕಾಸು 

ವೀಸಕೆ ಬಾಳಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 

೪೧೨೪. ವೀಳ್ಯ ದ ಕರ್ಪೂರವೀಳ್ಯವಂದು 

ಕರುಕು ಇಂದು 

- ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬.೧) 

- ಸುಣ್ಣವಿಲ್ಲದ ವೀಳ್ಯವದು ಸ್ವಾದುಮಯವೆ 

-. ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

೪೧೨೫. ವೃಂದ - ಮುಂದೊರೆದಿಹ ರೋಮ 

ಕೂಪದಗ್ರದಳತೆಯು ವೃಂದಗಳ ಶೋಭಿಪ 

ರೀತಿಯ ಪಡೆದೆಯೆಲೊ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

`- ಸಿಂಧುವನೆ ದಾಟಿ ಮುದ್ರಿಕೆಯಿತ್ತು ದಾನವರ 

ವೃಂದ ಪುರ ದಹಿಸಿ ಚೂಡಾಮಣಿಯ ತಂದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭_೧) 

ದ ಕಾಳೆಗದೊಳೆದುರಿಲ್ಲ ಸುರವೃಂದದೊಳಗೆ 

ಕಟ್ಟಾಳು ಮನ್ಮಥನು ಈ ಚಲದಂಕ ಬಿರುದು 

- ಪಥ ನಡೆಯದಯ್ಯ (ಜೆ-೯_೩) 

೪೧೨೬. ವೃಂದಾವನ - ವೃ೦ದಾವನಪ್ರಿಯನೆ 

ನಿನ್ನ ಮರೆತಿದ್ದೆ 

-. ಅಣುಮಹತ್ವಾದ ದೇವ (ಬೆ-೭೧-೨) 

೪೨). ವೃಕೋದರ (ಭೀಮ) - ವರ 

ವೃಕೋದರ ಧರ್ಮನಂದನರನಗಲಿಸಿಯೆ 


೭೧೮ 


ಗುರುಸುತನ ಕೈಲಿ ಬಾಲಕರ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೯) 

೪೧೨೮. ವೃಕ್ಷ - ಮೂಲ ವೃಕ್ಷದಲಾರ 

ಮುಂದೆಯ ದಾನವರಿರ್ದಾಲಯ ದಹಿಪ 

ನೆಂಬುದಯ್ಯನ 

ಎ ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೩) 

ದ ನಿಚ್ಚಣಿಕೆ ದೋಟಿಗೆ ನಿಲುಕದ ಹಣ್ಣಿನ ವೃಕ್ಷ 

ನಿಚ್ಚನಿಚ್ಚವು ಬಾಗಿ ಫಲವಾದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿಂಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

- ತುಟ್ಟತುದಿಯ ವೃಕ್ಷದಿ ನಿನ್ನ ಪುಟ್ಟನ ಕ೦ಂಡೆವೆ 

ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

- ಮೂರುಪುರದಬಲೆಯರ ವ್ರತಗಳನೆ 

ಕೆಡಿಸಲಿಕೆ ಬೇರೊಂದು ಅಶ್ವತ್ಥವೃಕ್ಷವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ಬೆಟ್ಟದಾ ತುದಿಯಲ್ಲಿ ಬೆಳೆದ ವೃಕ್ಷಂಗಳಿಗೆ 

ಕಟ್ಟೆಕಟ್ಟುತ ನೀರ ಹೊಯ್ವರಾರು 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

೪೧೨೯. ವೃತ್ತಿ - ವೇದವಿಪ್ರರು ತಮ್ಮ ವೃತ್ತಿ 

ಸ್ವಾಸ್ಥ್ಯವ ಕಳೆದು ಆಧಾರವಿಲ್ಲದಲೆ ತಿರಿದು 

ತಿನ್ನುವರು 

- ಕಅಯೇರಿ ಬಂತು (ಬೆ-೧೩೦-೯) 

- ಹೀನವೃತ್ತಿಯಲಿ ನೀ ಕೆಡಬೇಡ ಮನವೆ 

-.ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-ಪ) 

೪೧೩೦. ವೃಥಾ - ಗೋವಿಂದ ಗೋವಿಂದ 

ಎನ್ನಲರಿಯದೆ ವೃಥಾ ನೋವಿಂದ ಭಂಗವ 

ಪಡುವುದುಚಿತವೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-ಪ) 

- ಮೂಲಗುರುವು ಕು೦ತೀಬಾಲನೆನ್ನದೆ ವೃಥಾ 

ಶೀಲಗೆಟ್ಟಂಥ ಖಳರಿಗಲ್ಲದೆ ಮತ್ತೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-೨) 

೪೧೩೧. ವೃದ್ಧಿ - ಇದ್ದೀಯಾ ಶ್ರೀಹರಿ ನೀನು 

ವೃದ್ಧಿಸಿದ್ಧಿಯ ನಡುವೆ ಪದುಮನಾಭನು 

ಅಭಿವೃದ್ಧಿಯಾಗಲು ತಡವೇನು 

- ಇದ್ದೀಯಾ ಶ್ರೀ ಹರಿ ನೀನೊಆಅದು 

ಬ೦ದಿದ್ದೀಯಾ (ಸ-೩೨-೧) 

೪೧೩೨. ವೃಷ/ವೃಷಭ (ರಾಕ್ಷಸ) - ಶಕಟ 

ಕುಕ್ಕುಟ ಧೇನುಕಾಸುರರ ಪೂತನಿಯ ಬಕ 

ವತ್ಸಹಕ ವೃಷಾಸುರ ಮುಖ್ಯರ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ವೃಷಭವನು ಒದ್ದವಗೆ ಬಿಗರುವಾತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

- ಮಾಯಾ ಪೂತನಿ ಕೊಂದು ಕಾಯವ ಕೆಡಹಿ 

ಶಕಟನ್ನ ಸಾಯ ಬಡಿದು ಧೇನುಕನ 

ವೃಷಭಾಸುರನ 

- ಮಗುವು ಕಾಣೀರಯ್ಯ (ಸ-೧೯೯-೧) 

೪೧೩೩. ವೃಷಭವಾಹನ (ಶಿವ) - ಶ್ವೇತಗಜ 

ಮಹಿಷ ಮಾನವ ನೆಗಳು ವೇಣುಸಂಜಾತಾಶ್ವ 

ವೃಷಭವಾಹನರು 

- ತ೦ಗದಿರನಸನಿಮಿಷ ತಾರಕೆಗಳು 
(ಬೆ-೧೬೯-೪) 

೪೧೩೪. ವೆಂಕಟ - ಚೆನ್ನಿಗ ವರದ ವೆಂಕಟ 

ಆದಿಕೇಶವನು ತನ್ನ ನಂಬಿದ ಭಕ್ತರಾಶ್ರಿತ 

ಕಾಮಧೇನು 

- ಕೈಯ ತೋರಿದ ಬಗೆಯ (ಸ-೯೧-೫) 

೪೧೩೫. ವೆಂಕಟರಮಣ - ಲಾಲಿ ಪಾವನ 

ಚರಣ ಲಾಲಿ ಅಘಹರಣ ಲಾಲಿ ವೆಂಕಟರಮಣ 

ಲಲಿತ ಕಲ್ಯಾಣ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-ಪ) 

- ಇನಕೋಟಿ ಶತತೇಜ ಮುನಿಕಲ್ಪ್ಬಭೂಜ 

ಕನಕಾದ್ರಿ ನಿಲಯ ವೆಂಕಟರಾಯ ಜೀಯ 

- ಲಾಅಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೧) ; 

೪೧೩೬. ವೆಂಕಟೇಶ - ತಿರುವೆಂಕಟೇಶ 

ಜಗದೀಶ ಒಲಿದುಪ್ಪವಡಿಸೊ ಹರಿಯೆ 


೭೧೯ 


- ಪೂಸರನ ಜನಕನೇ (ಬೆ-೧೬೮-೫) 

-. ಪೊಡವಿಗಧಿಕ ಕಾಗೆನೆಲೆಯ ಒಡೆಯ 

ವೆಂಕಟೇಶ ನಿನ್ನ ಅಡಿಗಳಿ೦ಂದ ಸಲಹೊ ಎನ್ನ 

ಕನಕನೊಡೆಯನೆ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

- ಸುಕೃತ ಶರಣರು ನಿಮ್ಮ ನೆನೆವರೈ ಶೇಷಗಿರಿ 

ಪ್ರಕಟವಾಸಾದಿಕೇಶವ ವೆಂಕಟೇಶ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ವಾಸವಾಮರಾಳಿ ಪರಮೇಷ್ಠಿವ೦ದಿತ 

ವೆಂಕಟೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-ಪ) 

- ತಿರುಪತಿಯ ವಾಸ ಶ್ರೀವೆಂಕಟೇಶನೆ ನಿನ್ನ 

- ಏನೆ೦ದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 

- ಏಳು ಶ್ರೀಗಿರಿಗೊಡೆಯ ಶ್ರೀ ವೆಂಕಟೇಶ 

ಏಳಯ್ಯ ಬೆಳಗಾಯಿತು 

- ಏಳು ನಾರಾಯಣ (ಸ-೫೯-ಪ) 

- ಅಹ ಆಸೆ ಬಿಟ್ಟು ಪೂಜಿಸುವ ಭಕ್ತರ ದಾಸ 

ನೆಂದು ವೆಂಕಟೇಶ ನೀನೊಲಿದು ಬಂದ್ದೀಯಾ 

- ಇದ್ದೀಯಾ ಶ್ರೀ ಹರಿ ನೀನೊಆದು 

ಬ೦ದಿದ್ದೀಯಾ (ಸ-೩೨-೩) 

೪೧೩೭. ವೆಗ್ಗಳತನ - ಸೂರಿವೆಗ್ಗಳತನ ಕಿತ್ತು 

ಈಡಾಡಿದ ಭೀಮರಾಯ 

- ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

೪೧೩೮. ವೆಜ್ಜ - ಬಣ್ಣ ಬಣ್ಣದ ಪಕ್ಷಿ ಅದಕೆ 

ವೆಜ್ಜಗಳು೦ಟು ಕಣ್ಣು ಮುಚ್ಚಲಿಲ್ಲ ತೆರೆಯಲಿಲ್ಲ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

೪೧೩೯. ವೇಣು - ೦ರರಾದವರಾಯ 

ಬೃ೦ದಾವನದೊಳು ವೇಣು ನಾದವ ಮಾಡುತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-ಪ) 

- ವೇಣು ಕೊರಳಿಗೆ ಇಕ್ಕಿ ಎವೆಯು ಅಡ್ಡಾದಾಗ 

ತ್ರಾಣ ನಿತ್ರಾಣ ಸತ್ರಾಣದಲಿ ಜಯ ಜಯ 

- ಸಾಲದೆ ನಿನದೊ೦ಂದು ದಿವ್ಯನಾಮ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೭೪-೪) 
೪೧೪೦. ವೇಣುಸಂಜಾತ - ಶ್ವೇತಗಜ ಮಹಿಷ 
ಮಾನವ ನೆಗಳು ವೇಣುಸಂಜಾತಾಶ್ವ ವೃಷಭ 
ವಾಹನರು 
- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೪) 
೪೧೪೧. ವೇದ - ವೇದಶಾಸ್ತ್ರ ಶಬ್ದ ತರ್ಕ 
ಮೀಮಾಂಸೆಗಳ ಓದಿದವನಲ್ಲ ನ್ನ್‌ಯ "ಭಕುತಿಗೆ 
- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೨) 
- ನೀರ ಮುಳುಗಿ ಖಳನ ಕೊಂದು ವೇದ 
ತಂದು ಬರಮದೇವನಗಿತ್ತ ಮದ್ದಾನೆ 
- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 
- ಶಶಿಧರಾನ್ವಯ ದೂತ ಸೌಮಿತ್ರಿಯ ವರೂಥ 
ಅಸಮಾಸ್ತಧೃ ತವೇದ ಅಮಿತ ಪ್ರಖ್ಯಾತ 
೨ ಕದರಮಂಡಲಗಿಯ ಕರುಣಿ ಹಸುವು 
ರಾಯ (ಸ-೭೫-೨) 


ಎ ಹೆಚ್ಚಿದ ತಮನೆಂಬ ದನುಜ ವೇದವ ಕದ್ದು 


ಬಚ್ಚಿಟ್ಟು ನೀರೊಳು ಮುಳುಗಿರಲು 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-ಗಿ೧೦-೧ 

- ತಿಳಿದು ನೋಡು ಇತ್ತ ಕೆಳಗೆ ಪಾದ ಮೇಲೆ 

ಮಸ್ತಕವು ತೊಳಲಿ ಕಾಣೆ ವೇದವೆಂದು ಬಳಲಿ 

ಬಳಲದೆ 

- ಎರಡು ಸಾವಿರಚ ಜಹ್ಹೆಯುರಗ 
(ಸ-೪೮-೭) 

- ವೇದೋಕ್ತ ಪೂಜೆಯಲಿ ತೃಪ್ತಿಪಡಿಸದಿರೆ 

ಆದುದೇನು ಅದರಿಂದೆ ಫಲವಾವುದು 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

ವ ವೇದಶಾಸ್ತ್ರಗಳನು ಮೋದದಿಂದ ಓದದೆ 

ಬಾದರಾಯನ ಕೃತ ಭಾಗವತ ಕೇಳದೆ 

- ಹೇಗೆ ನೀ ಜಾಸನಕ3 (ಬೆ-೨೨-೯) 

- ವೇದನಿಕರಗಳು ಕೈವಾರಿಸುತಲಿರಲು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೨) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವಾನ ನಮ್ಮಜ್ಜನ ಹಿ೦ಡಿನೊಳು 


- ನಾವು ಕುರುಬರು (ಬೆ-೧೫೨-೪) 

ಎ ವೇದತಸ್ಕರನೊಡನೆ ಕಾದಿ ವೇದವ ಸೆಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ನಾಲುಕು ವೇದ ಪುರಾಣ ಶಾಸ್ತ ಪಂಚಾಂಗ 

ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆ 

ಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೨) 

- ಸವಿನುಡಿ ವೇದ ಪುರಾಣ ಶಾಸ್ತ್ರಂಗಳ 

ಕಿವಿಯಿಂದ ಕೇಳುವ ಕಥೆ ನಿನ್ನದು 

- ತನು ನಿನ್ನದು ಜೀವನ ಸಿನ್ನದು 
(ಬೆ-೫೭-೧) 

- ಕಾಲಿಲ್ಲದೆ ಆಡಿದ ವೇದ ತಂದಿತ್ತ ಕಾಲಿಲ್ಲದನ 

ಪೊತ್ತ ಅಮೃತವನಿತ್ತ 

- ಇಂದು ಸೀ ಕರೆದು ತಾರೆ (ಬೆ-೯೨-೧) 

- ಮೂರುಲೋಕದ ಒಡೆಯ ಮುಕ್ಶ್ಕಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲ ವೇದವಾಕ್ಯ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

- ಆದಿ ಗುರುವರಿಯದೆ ಅತ್ತಲಿತ್ತಲು ತೊಳಲಿ 

ವೇದಶಾಸ್ತ್ರವನೋದಿ ಬಾಯಾರಲು 

ಜಪವ" ಮಾಡಿದರೇನು (ಬೆ-೧೨೩-೧) 

- ವೇದವಿಪ್ರರು ತಮ್ಮ ವೃತ್ತಿ ಸ್ವಾಸ್ಥ್ಯವ ಕಳೆದು 

ಆಧಾರವಿಲ್ಲದಲೆ ತಿರಿದು ತಿನ್ನುವರು 

- ಕಅಯೇರಿ ಬಂತು (ಬೆ-೧೩೦-೯) 

- ತಮನ ಸಂಹರಿಸಿ ವೇದವ ತಂದೆ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 

- ಓಡೆಯ ಅಂಬುಧಿಯೊಳು ಪೊಕ್ಕು ವೇದವ 

ತಂದು ತಡೆಯದೆ ಅಜಗಿತ್ತನೆಂದೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

- ಗುಂಗಾಡಿ ಸೋಮನ ಕೊಂದು ವೇದವನು 

ಬ೦ಗಾರದೊಡಲನಿಗಿತ್ತಾನ್ಮಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧) 

- ಲೋಕದೊಳು ಐದನೆಯ ವೇದವೀಕಥೆ 

ಯೆನಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಬೆ೦ಗೊಂಡು ಪೋಗಿ ಅವನಂಗವ ಸೀಳಿ 

ವೇದಂಗಳ ತಂದವನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಆದಿಯಲಿ ವೇದಗಳ ಕದ್ದುಕೊ೦ಡೊಯ್ದವನ 

ಸಾಧನಂಗೆಯ್ದೆನೆ೦ದಾಕ್ಷಣದೊಳು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

೪೧೪೨ ವೇದಮುಖ (ಬ್ರಹ - ವೇದಮುಖ 

ದಣ್ಣನಿರೆ ಉರಿನಯನದಿಂದ ಸ್ಮರನು ಬೂದಿ 

ಯಾದಾಗ ಲೆಕ್ಕಿಸಲಿಲ್ಲವೇಕೆ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

-.ವೇದಮುಖದವನ ಅತಿ ಮೋದದಲಿ 

ಪುಟ್ಟಿಸಿದ ಆದಿಮೂರುತಿ ಆವನು 

- ಆತನೇ ಪರಮಾತ್ಯು ಪರತತ್ತ್ವ 
(ಬೆ-೭೪-೩) 

೪೧೪೩. ವೇದಚೋರ/ವೇದತಸ್ಕರ - ಧೀರ 

ಸೋಮಕ ವೇದಚೋರನ ಮಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

ದ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೧) 

ದ ವೇದತಸ್ಕರನೊಡನೆ ಕಾದಿ ವೇದವ ಸೆಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

೪೧೪೪. ವೇದಪಾರಾಯಣ - ವೇದ 

ಪಾರಾಯಣನಾಗಿ ಕರಿಯ ಕಾಯ್ದಾತನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-ಪ) 

೪೧೪೫. ವೇದವಿಪ್ರ - ವೇದವಿಪ್ರರು ತಮ್ಮ 

ವೃತ್ತಿ ಸ್ವಾಸ್ಥ್ಯವ ಕಳೆದು ಆಧಾರವಿಲ್ಲದಲೆ ತಿರಿದು 

ತಿನ್ನುವರು 

- ಕಅಆಯೇರಿ ಬಂತು (ಬೆ-೧೩೦-೯) 

೪೧೪೬. ವೇದಾಂತ - ಸಂತತವು ಭಕ್ತ 

ಸಂಸಾರವನು ಪೊರೆವ ವೇದಾಂತನುತ 

ಕಾಗೆನೆಲೆಯಾದಿಕೇಶವ ರಾಯ 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೫) 

- ಧಾತುಗಂಥಗಳೆಲ್ಲ ತೋರಿಸಿ ವೇದಾಂತ 

ಪ್ರಮಾಣಗಳ ಹಾರಿಸಿ 


- ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-೧) 

೪೧೪೭. ವೇಧೆ - ಅತಿವೇಧೆಯಲಿ ಸತಿಸುತ 

ರೆಂಬ ಮಂದ ದುರ್ಮತಿಗೆ ಮರುಳಾದೆನೊ 

ಶ್ರೀರಂಗ 

ದಾ ಕಷ್ಟ ತನುವಿನಆ ಹುಟ್ಟ ತೊಳಲುವಂಥ 
(ಸ-೭೯-೨) 

೪೧೪೮. ವೇಲಾಪುರ - ವೇಲಾಪುರದ 

ಚೆನ್ನಕೇಶವನ ಸೇವೆಗೆ ಆಲಸ್ಯವನು ಮಾಡದೆ 

ಕೋಲಹಿಡಿದು ದ್ವಾರಪಾಲಕನಾಗುವೆ ನೀಲ 

ಕುಂತಳೆ ಕಲ್ಲ ಬಿಟ್ಟು ಆ ಕಡೆ ಸಾರೆ 

- ನನ್ನಪ್ಪ ಕಲ್ಲಖಡೆ (ಸ-೧೩೦-೩) 

- ವರ ವೇಲಾಪುರದೊಳಿಪ್ಪಾನೆ ಸಿರಿಯಾದಿ 

ಕೇಶವನೆ೦ಬ ಮದ್ದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೬) 

ಡಿ ಶೇಷಾದ್ಯಾರಾಧ್ಯನು ಕ್ಷಿತಿಗಿಧಿಕ ವೇಲಾಪುರದ 

ಪತಿ ವೈಕುಂಠ ಕೇಶವನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

- ವರ ವೇಲಾಪುರದಾದಿಕೇಶವನ ಸ್ಥರಿಸುವನಿಗೆ 

ಮೋಕ್ಷ ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೭) 

೪೧೪೯. ವೇಶೆಯ/ವೇಶೈ ಆ ಶೌಂಡಲ್ಯ 

ಪರಾಶರ ಎನಿಪನು ವೇಶೆಯಪುತ್ರ ವಸಿಷ್ಠಮುನಿ 

- ಕುಲ ಕುಲ ಕುಲವೆನ್ನುತಿಹರೊ 
(ದೆ-೧೨೦೨೩೨) 

- ವಿಟಜನರ ಕೂಡಿ ವೇಶ್ಯಾವಾರ್ತೆಗಿಳಿಯ 

ಬೇಡ ಸಟೆ ಹೇಳಿ ಸಂಸಾರ ಕೆಡಿಸಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯು ಪಡೆವರು 
(ಸ-೮೫-೪) 

೪೧೫೦. ವೇಷ - ತ್ರಿಜಗ ವಿಜಯ ವೇಷ 

ವಿಜಯಗಿತ್ತು ಮೆರೆದೆ ವಿಜಯ ಮೂರುತಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

- ದಿಗಂಬರ ವೇಷವ ತಾಳ್ಜಾ 

- ನಾರಾಯಣನೆ ಈತ (ಸ-೧೩೮-೧) 

- ವೇಷಭಾಷೆಯ ಕಲಿತು ಗೋಸನಿಯ ಕಡೆಗಿಟ್ಟು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಆಸೆಯನು ತೊರೆಯದೆ ತಪವ ಮಾಡಿ 

- ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

- ಸಂನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ 

ಬೈರಾಗಿ ನಾನಾ ವೇಷ ಕೊಂಬುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೮) 

- ಸುರಪತಿಯು ಗೌತಮನ ಸತಿಗಾಗಿ ಕಪಟದಲಿ 

ಧರಿಸಿ ಮಾಯವೇಷ ಧರೆಗೆ ಬಂದ 

- ನೋಡಿ ಮರುಳಾಗದಿರು 
(ಬೆ-೧೨೭-೨) 

- ಬಲಿಯದ್ವರದ ಸಾಲೆಗೊಂದು ವೇಷವ 

ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಮಾವ ಕ೦ಸನ ಕೊ೦ದು ಮನುಜ ವೇಷದಲಿ 

ಗಾಂಡೀವಿಯಾ ರಥದ ಬಂಡಿಯ ಬೋವ 

ನಾದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

೪೧೫೧. ವೇಷಧಾರಿ - ಕೇಸರಿಯೆಂಬ ರಕ್ಕಸ 

ರನೆಲ್ಲರ ಕೊ೦ದ ವೇಷಧಾರಿ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೩) 

- ಮೀಸಲ ಅನ್ನ ಕೂಸಾಗಿ ಸವಿದುಂಡ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

-ಕೋ ಕೋಕೋ ಎನ್ನಿರೊ 
(ಬೆ-೧೦೧-೩) 

- ವಾಸನೆಯ ಗುರುತಿನಾ ಹೊಲಬನರಿಯದ 

ಇಂಥ ವೇಷಧಾರಿಗಳು ಸಂನ್ಯಾಸಿಗಳು ಅಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

೪೧೫೨. ವೇಷ್ಪಿ - ಪಿಡಿದಿರೆ ದ೦ಂಡಿಕಾ ವೇಷ್ಟಿ 

ಮೃದಿಕಾ ನಿಡುಶಿಖಿ ಯಜ್ಞೋಪವೀತದಿಂದ 

- ರಾಮಾನುಜರೇ ನಮೋ ನಮೋ 
(ಬೆ-೪_೧) 

೪೧೫೩. ವೈಕು೦ಠ/ವೈಕುಂಠಪುರ ಎ 

ಕ್ಷೀರವಾರಿಧಿ ವೈಕುಂಠ ನಗರಿಯನು ಸೇರಿಸಿದ 


ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೊ 

ಎನ್ನುತಲಿದ್ದೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-ಪ) 

- ಅಷ್ಟದಿಕ್ದಾಲಕರ ಮಧ್ಯದಲಿ ವೈಕು೦ಠ ಪಟ್ಟಣದ 

ಐಶ್ವರ್ಯದೋಲಗವು ನಿತ್ಯ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬುಂಟು ವೈಕು೦ಠಪುರದೊಳಗೆ ಅಯ್ಯ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-೨) 

- ಗೋವಿಂದ ವೈಕುಂಠವಿಭುವಿಂದು ತಾರಿಸುತ 

ಮುಕುಂದ ಮುಕುತಿಯನೊದಗಿಸೈ 

- ಅಣುಮಹತ್ತಾದ ದೇವ (ಬೆ-೭೧-೨) 

- ಅಂಬರೀಷನು ನಂಬಿ ವೈಕು೦ಠವೇರಿದನು 

ಹಂಬಲಿಸಿ ಶಶಿಧರನು ಉರಿಯ ಗೆದ್ದ 

- ನಂಬು ನಾರಾಯಣನ (ಬೆ-೫೩-೨) 

- ತಂದೆ ಕಾಗೆನೆಲೆಯಾದಿಕೇಶವನ ನಾಮ 

ಒಂದೇ ವೈಕುಂಠವನೈದಿಪುದಯ್ಯ 

- ಗೋವಿಂದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೭) 

-. ಶ್ರೀವೈಕುಂಠಪುರದಲ್ಲಿರುವ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 

ದ ಶೇಷಾದ್ಯಾರಾಧ್ಯನು ಕ್ಲಿತಿಗಧಿಕ ವೇಲಾಪುರದ 

ಪತಿ ವೈಕು೦ಠ ಕೇಶವನು 

- ಮಗುವು ಕಾಣೀರಯ್ಯ (ಸ-೧೯೯-೫) 

- ರಘುಪತಿ ಕೃಷ್ಣನೆ ಪೊಡವಎಪತಿ ವೈಕುಂಠ 

ವೆನಿಪ ಶೇಷಾದ್ರಿಯೊಳು ಸಡಗರದಿ 

- ಪೂಸರನ ಜನಕನೇ (ಬೆ-೧೬೮-೫) 

- ಬ೦ಟನಾಗಿ ಬಾಗಿಲಕಾಯ್ವೆ ಹರಿ ವೈಕುಂಠದ 

ಸೊಂಪಿನ ದಾಸರ ಮನೆಯ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-) 

- ಯಮನವರ ಗೆದ್ದು ವೈಕು೦ಠದೊಳು ಇರು 

ಕಂಡೆಯ ಮರುಳೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

೪೧೫೪. ವೈಕುಂಠಪತಿ - ವಾಣಿಯರಸನ ಪೆತ್ತ 

ವೈಕು೦ಠಪತಿ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೨) | 

೪೧೫೫. ವೈಕುಂಠವಾಸ/ವೈಕುಂಠವಾಸಿ ದ 

ಪಕ್ಷಿವಾಹನ ವಷ್ಟು ಪಾಹಿ ಪರಮೇಶ ರಕ್ಷ 

ಕೌಸ್ತುಭಭೂಷ ವೈಕುಂಠವಾಸ 

- ಲಾಅ ಪಾವನ ಚರಣ ಲಾಅ ಅಘಹರಣ 
(ಸ-೨೨೯-೪) 

- ಉಂಟು ಸೌಭಾಗ್ಯವೆಂಬ ಧೈರ್ಯವ ಬಿಟ್ಟು 

ವೈಕು೦ಠವಾಸಿಯ ಭಜಿಸೊ ತುಂಟ ಜೀವನವೆ 

- ಈ ಸಿರಿಯ ಸಂಜ ಹಿಗ್ಗಲು ಬೇಡ 
(ಸ-೪೦-೧) 

೪೧೫೬. ವೈಜಯಂತಿ - ಶೇಷನ ಹಾಸಿಗೆ 

ಗರುಡ ತುರಗವು ಪೀತವಾಸದುಡುಗೆಯು 

ಕೊರಳಲಿ ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

೪೧೫೭ ವೈಡೂರ್ಯ - ವಜ್ರ ವೈಡೂರ್ಯದ 

ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೩) 

೪೧೫೮. ವೈದ್ಯ - ಭವರೋಗದ ವೈದ್ಯ 

ಬಾಡದಾದಿಕೇಶವನ ವಿವರವರಿತು ಭಾವಿಸಿ 

ಭಕ್ತಜನರು 

- ಶಂಕರನಾರಾಯಣ ಚಡು 

(ಬೆ-೧೭೫-೯) 

- ಹೋದ ಜೀವನಕೆ ವೈದ್ಯ ಸ್ಮರಣೆಯನ್ನಿಟ್ಟು 

ವಾದಗುಣ ಬಿಡಿಸಿ ದಾಸನ ಮಾಡಿಕೊಂಡೆಯೊ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೫) 

೪೧೫೯. ವೈನತೇಯ (ಗರುಡ) - ದುರಿತಾಹಿ 

ವೈನತೇಯ ದುರಿತಮೃಗವ್ಯಾಘ,ನೆ ದುರಿತವನ 

ದಾವಶಿಖಿ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೪೧೬೦. ವೈಭವ - ನೆಲೆಯ ಸರ್ವರಿ 

ಗನುಭವವ ಕೋಟಿ ಮನೋಹರುಷವನ್ನು 


ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೪) 

-. ನಿಮಗೆ ಬಿನ್ನೈಪೆನು ನಯವ ಕೊಟ್ಟ 

ಮನೋಹರುಷದಿ ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೩) 

೪೧೬೧. ವೈರಾಗ್ಯ - ಮಗನ ನೆವದಿ ಕಾಳೆಗವ 

ಬಿಸುಟು ಸುರನಗರಿಗೈದಿದನು ವೈರಾಗ್ಯದಿಂದ 

- ಬಂದಿದೆ ದೂರು ಖರಿದೆ (ಬೆ-೮೬-೩) 

- ಯತಿಯಾಗಬೇಡ ವೈರಾಗ್ಯವರಿತು ಸಕಲ 

ವ್ರತವ ಮಾಡುವೆನೆಂಬ ನೇವ ಬೇಡ 

- ಸಂಸಾರವೆಂಬ ಸಾಗರವನು 
(ಬೆ-೧೮-೧) 

೪೧೬೨. ವೈರಿ - ಕಣ್ಣಬಿಟ್ಟು ವೈರಿ ನೋಡಿ 

ಕೊಂದದ 

- ನಾರಾಯಣನೆ ಶತ (ಸ-೧೩೮-೩) 

- ನೊಂದೆನಾ ವೈರಿ ಷಡ್ಚರ್ಗದಾಯತದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

- ವಾವೆ ವರಸೆಯು ತಪ್ಪಿ ವೈರಿವರ್ಗವು ಹೆಚ್ಚಿ 

ದೇವಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಅಯೇರಿ ಬಂತು (ಬೆ-೧೩೦-೨) 

- ಪಕ್ಕಿಯ ಕುರುಹ ಬಲ್ಲರು ಪೇಳಿರಿ ತನ್ನ 

ಮಕ್ಕಳಿಗೆ ವೈರಿ ಮೂಜಗದೊಳಗೆಲ್ಲ 

- ಪಕ್ಕಿಯ ಕುರುಹ ಬಲ್ಲರು 


(ಬೆ-೧೬೫-ಪ) 
- ಅಣ್ಣನ ವೈರಿಯ ಮಗನ ಕೊಂದಾತನ ಶ್ರೀಕೃಷ್ಣ 
ಎನ್ನಿರೊ 


- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ನಗರಾಜ ವೈರಿಯ ಮಗನ ಬೀಗನ ನಗವ 

ಬೆನ್ನಲಿ ಪೊತ್ತು ಜಗವನಾಳುವವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೨) 

ಎ ಏಣವೈರಿಯ ವೈರಿಯ ಶಿರಕುಚಯುಗೆ 

ಕರೆತಾರೆ ಏಣಾಂಕಧರಸಖನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-ಪ) 

- ಧುರದೊಳಗೆ ಪೂರ್ವವೈರಿಯ ಶಿಖಂಡಿಯ 

ತೋರಿ ಸರಳಮಂಚದ ಮೇಲುಪಾಯದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 

- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 

ವೈರಿಯ ಹಿರಿಯಣ್ಣನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ತುತ್ತುಮಾಡುವನ ವೈರಿಯನೇರಿ ಜಗವನು 

ಸುತ್ತಿಬರುತಲಿಪ್ಪನ 

- ರಾಜವದನೆ ಸುರರಾಜನ (ಬೆ-೯೭-೧) 

ದ ಕುಲವೈರಿಗಳ ಕೊಂದು ನಲಿದಾಡುತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

೪೧೬೩. ವೈಶ್ಯ - ವೈಶ್ಯ ಉನ್ನತ ಜಾನುವಿನ 

ಶಕ್ತಿಯಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

೪೧೬೪. ವೈಷ್ಣವ - ಶರಣು ಕುರುಕುಲಾಧೀಶಗೆ 

ಶರಣು ವೈಷ್ಣವ ಮತವಿಲಾಸಗೆ ಶರಣು 

ಮುಖ್ಯಪ್ರಾಣಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-ಅ) 

- ಪರಮ ವೈಷ್ಣವರ ಕೈಲಿ ದಾನವ ಪಿಡಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಪಾಪಕೆ ಹೇಸದ ಶಬರ ಬಟ್ಟೆಯನು 

ಕಾದಿರಲು ಆ ಪಥಕೆ ಸಲೆ ವೈಷ್ಣವನು ಬರಲು 

- ಬ್ರಹ್ಮಅಖತವ ಮೀರಿ ಬಾಳ್ಚರು 
(ಬೆ-೨೫-೧) 

ದ ಪರಮವೈಷ್ಣವರ ಪಂಕ್ತಿಯ ಸೇರು ಮನವೆ 

- ನಾರಾಯಣಿನು ಮನವೆ (ಬೆ-೧೪೧-೧) 

- ಶುಕ್ರನುಪದೇಶವನು ತವೆ ಜರಿದ ವೈಷ್ಣವರ 

ಅಕ್ಕರದಿ ಪಾಲಿಸಿದೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

ದ ಬ್ರಹ್ಮಲಿಖಿತವ ಮೀರಿ ಬಾಳ್ವರುಂಟು 

ನಿರ್ಮಳದಿ ವೈಷ್ಣವರ ಮನಮುಟ್ಟಿ ಭಜಿಸಿ 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-ಪ) 

- ಇಷ್ಟು ಮಾಡಿದ ಬಂಟ ನಾ ನಿನ್ನ ವೈಷ್ಣವರ 


೭೨೪ 


ಪುಟ್ಟ ದಾಸಿಯ ಮಗನೊ ಪರದೇಸಿಯೊ 

- ಹೂವ ತರುವರ ಮನೆಗೆ (ಬೆ-೪೩-೩) 

- ತಿದ್ದುವ ಸದಮಲ ವೈಷ್ಣವರು ಬರುತಿರೆ 

ಕಂಡು ಎದ್ದು ನಮಸ್ಕರಿಸಲೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಕೆಟ್ಟ ಕೂಗನೆ ಕೂಗಿ ಹೊಟ್ಟೆಯನು 

ಹೊರುವಂಥ ಪೊಟ್ಟೆಗುಡುವಗಳೆಲ್ಲ ಪರಮ 

ವೈಷ್ಣವರೆ 

- ತೀರ್ಥ ಪಿಡಿದವರು ತಿರುಸಾಮಧಾರಿಗಳೆ 
(ಬೆ-೧೩೮-೧) 

೪೧೬೫. ವೃಥೆ - ಈ ದೇಹ ತಾನು ಸತ್ತ 

ಗಳಿಗೆ ಮುಟ್ಟಲಮ್ಮರು ಬರಿದೆ ನಾವು ವ್ಯಥೆಗೆ 

ಸಿಕ್ಕಿದೆವೆಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

ನ ಸ್ವಸ್ಥದಿ೦ ಕುಳಿತು ಕೇಳೆಂದಡಾ ಠಾವಿನಲಿ 

ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಸೆ 
(ಬೆ-೧೧-೧) 

೪೧೬೬. ವ್ಯಭಿಚಾರ - ನಿತ್ಯದಲಿ ಕಳವು 

ವ್ಯಭಿಚಾರವುಳ್ಳವರೆಲ್ಲ ಅರ್ಥ ಸಂಪದರಾಗಿ 

ಅನುಭವಿಸುತಿಹರು 

- ಕಅಯೇರಿ ಬಂತು (ಬೆ-೧೩೦-೮) 

ದ ಮಂಡಲದೊಳಗೊಬ್ಬ ಜಾರಸ್ತ್ರೀಯಳು ತನ್ನ 

ಗಂಡನರಿಕೆಯಿಂದ ವ್ಯಭಿಚಾರಗೈಯೆ 

-. ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

೪೧೬೭. ವ್ಯರ್ಥ ದ ವ್ಯರ್ಥವಾಯಿತಲ್ಲ ಜನ್ಮ 

ಸಾರ್ಥಕಾಗಲಿಲ್ಲ 

ಎ ವ್ಯರ್ಥವಾಯಿತಲ್ಲ ಜನ್ಥು ಸಾರ್ಥಕಾಗಅಲ್ಲ 
(ಸ-೨೩೧-ಪ) 

- ವ್ಯರ್ಥ ದೇಹ ಮಣ್ಣುಕೂಡಿದಂತೆ ಕೆಡಬೇಡ 

ಮನುಜ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಬಿತ್ತಿಬೆಳೆವೆವೆಂದು ನೀವು ವ್ಯರ್ಥ ಚಿಂತೆ 

ಮಾಡಿ ಬರಿದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಕಾಲನ ದೂತರು ಕರುಣ ಸಂಪನ್ನರೆ ಕಾಲ 

ವ್ಯರ್ಥ ಕಳೆದು ಕೆಡುವಂಥ ಕಪಟ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೩) 

- ಸಮಯಕ್ಕೊದಗದ ಅರ್ಥ ಸಾವಿರವಿದ್ದರು 

ವ್ಯರ್ಥ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

-. ಬೊಮ್ಮ ಪಣೆಯಲಿ ಬರೆದ ಬರೆಹ 

ತಪ್ಪುವುದುಂಟೆ ಸುಮ್ಮನೆ ಬಯಲಾಸೆ ವ್ಯರ್ಥ 

ಜೀವನವೆ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೨) 

೪೧೬೮. ವ್ಯವಹಾರಿ - ಮೂಜಗದ ವ್ಯವಹಾರಿ 

ಮುಂಕೊಂಡು ಭರದ್ವಾಜ ರೋಮಶ ಅತ್ರಿ 

ಗಾರ್ಗೇಯ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೬) 

೪೧೬೯. ವ್ಯಸನ - ವಿಷ ಸಮಾನವಾದ ಬಹಳ 

ವ್ಯಸನ ಮೆರವಣಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

೪೧೭೦. ವ್ಯಸನಿ (ದುರಭ್ಯಾಸಿ) - ವ್ಯಸನಿ 

ಯಗಿಹ ನೃಪಗೆ ನೀತಿಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೪) 

೪೧೭೧. ವ್ಯಾಘ್ರ - ಮುಸುಕಿಕವಿವ ವ್ಯಾಘ್ರದಂತೆ 

ಅಡಗಿ ಮುಪ್ಪುಗೊ೦ಬ ರೋಗ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ಅಂಡಲೆದು ಓಡುವ ವ್ಯಾಘ್ರಾನುಚರ್ಮ 

ಕಂದ(?) 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ದುರಿತಾಹಿವೈನತೇಯ ದುರಿತಮೃಗವ್ಯಾಘನೆ 

ದುರಿತವನದಾವಶಿಖಿ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

೪೧೭೨. ವ್ಯಾಧಿ - ದುರ್ಮಾಗದಲಿ ನಡೆದವಗೆ 

ಘೋರವ್ಕ್ಯಾಧಿ ಕರ್ಮವಿಪಾಕದಲಿ ಸಾರುತಿದೆ 

ಜಗದಿ 

- ಧರ್ಮವೆಂಡೆನಿಪ ಮಾರ್ಗವನು ಟ್ಟು 
(ಸ-೧೨೪-ಪ) 


೭೨೫ 


- ವ್ಯಾಧಿರೂಪಗಳಿಂದ ಪೀಡಿಸುತ ತನುವ 

ತೊತ್ತುಳಿಗೈದು ನೆಲಕಿಕ್ಕಿ ತೀಡಿ ಬಸವಳಿದ ಬಳಿಕ 

- ಅಣುಮಹತ್ತಾದ ದೇವ (ಬೆ-೭೧-೧) 

- ಬಿಕ್ಕಳಿಕಿಕ್ಕಿದ ವ್ಯಾಧಿ ಯಮಪುರಕದು ಹಾದಿ 

- ಅಹುದಾದಡಹುದೆನ್ನಿ (ಬೆ-೧೩೨-೨) 

ದ ದೆಸೆಗೆಟ್ಟು ಓಡುವಾಗ ವ್ಯಾಧಿಯೊಳಿದ್ದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ನೊಂದೆ ಮುನ್ನೂರು ಅರುವತ್ತು ವ್ಯಾಧಿ 

ಗಳಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

೪೧೭೩. ವ್ಯಾಸ - ವ್ಯಾಸನ ಜನನಿಯ ವಾಸನೆ 

ತಾಳ್ದನು ದೇಶದೊಳಗೆ ಬಲು ಪೆಸರುಳ್ಳವನು 

- ಈತನೇನೆ ನಿನ್ನ ಮಗನು (ಸ-೩೮-೧) 

- ಶುಕ ವ್ಯಾಸ ದುರ್ವಾಸ ಕುಂಭಸಂಭವರು 

ಕೌಶಿಕ ಪರಾಶರ ಅಂಬರೀಷ ಗೌತಮರು 

- ಪೂಸರನ ಜನಕನೇ (ಬೆ-೧೬೮-೪) 

- ವ್ಯಾಸನ ಜನನಿಯ ವಾಸರೂಪ ತಾಳ್ಪನು 

ದೇಶದೊಳಗೆ ಬಲು... ಉಳ್ಳವನು 

- ಸೀತಾಪತಿ ರಘುನಾಥ (ಬೆ-೧೦೦-೧) 

- ತಪದೊಳಗೆ ವ್ಯಾಸನೋ ಕೃಪೆಯಲಿ 

ಬಲೀಂದ್ರನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೧) 

ಾ ವ್ಯಾಸರ ಮಾತುಗಳಾಡುತ ವಿಶ್ವಾಸಘಾತಕತನ 

ಮಾಡುತ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

೪೧೭೪. ವ್ಯಾಳೇಶ (ವಾಸುಕಿ) - ಘಳಿಲನೆ 

ದೇವಜನರು ಬಂದು ನಿಲ್ಲಲು ವ್ಯಾಳೇಶನ ಸುತ್ತಿ 

ಸೆಳೆವ ವೇಳೆಯಲ್ಲಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

೪೧೭೫. ವ್ಯೋಮ - ಸಂಜೀವನವ ತಂದ 

ವ್ಯೋಮ ಮಾರ್ಗದಿ ಬಂದ ಅಂಜದ 

ಗುಣವಂತನೆ ಹಣುವಂತನೆ 

- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

೪೧೭೬. ವ್ಯೋಮಕೇಶ (ಶಿವ) - ವ್ಯೋಮ 

ಕೇಶನಿಪ್ಪ ದೆಸೆಯ ನಾಲ್ಕು ಜಗಕೆ ತೋರುತಿಪ್ಪ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಈತನೀಗ ವಾಸುದೇವನು (ಬೆ-೭೫-೨) 

ಎ ಯುದ್ಧರಂಗಕೆ ವ್ಯೋಮಕೇಶನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

೪೧೭೭. ವ್ಯೋಮಗಂಗೆ (ದೇವಗಂಗೆ) - 


ತಾಮರಸಾಂಪಫ್ರಿಯಿ೦ ಹೇಮಗರ್ಭದಲಿದ್ದ 


ವ್ಯೋಮಗಂಗೆಯ ಪೆತ್ತೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೫) 

೪೧೭೮. ವ್ರತ - ಭಾಗವತ ಗೀತ ನೃತ್ಯಗಳ 

ಕೇಳದೇಕಾದಶಿ ವ್ರತ ಜಾಗರದಲಿ ನೀ ನಿಡು 

ನಿದ್ರೆಗೈವೆ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಗೆ 
(ಬೆ-೧೧-೪) 

ದ ಪತಿಗಳ್ಳೆ ವರು ಸತ್ಯವ್ರತದಿ ಸುಮ್ಮನೆ ಇಹರು 

ದ ಸತಸತವಾಯ: ನಮೋ (ಜೆ- ೯೦-೩) 

- ಆಯದಿ ದ್ವಾದಶಿವ್ರತವ ಸಾಧಿಸಿದಂಥ 

ರಾಯರೊಳು ಇರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 

- ತ್ರಿಮರದೊಳು ಸತಿಯ ವ್ರತವಳಿದು ಬತ್ತಲೆ 

ನಿಂತು ಚಪಲತ್ವದಿ೦ಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ಯತಿಯಗಬೇಡ ವೈರಾಗ್ಯವರಿತು ಸಕಲ ವ್ರತವ 

ಮಾಡುವೆನೆಂಬ ನೇಮ ಬೇಡ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೧) 

-. ಚಿತ್ತಜಕೋಟಿ ಲಾವಣ್ಯ ್ಯಮುಪ್ಪುರದೊಳು 

ಉತ್ತಮ ಸ್ತ್ರೀಯರ ವ್ರತವಳಿದೆ 

ದ ನಿನ್ನ ನೌನೇನೆಂದೆನೊ ರಂಗಯ್ಯ 
(ಬೆ- “೨ ೩) 

- ವ್ರತಕೆ ಶುಕಮುನಿಯೇನೊ ಹೇಳು ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

- ಕಥೆಯ ನಿರ್ಮಿಸಿ ಪತಿವ್ರತೆಯರೆಲ್ಲರ ಘನ 

ವ್ರತಗಳನಳಿದೆಯೊ ಗೋವಿಂದ 

-. ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೯) 


ಓ೨೬ 


- ಮೂರುಪುರದಬಲೆಯರ ವ್ರತಗಳನೆ 

ಕೆಡಿಸಲಿಕೆ ಬೇರೊಂದು ಅಶ್ವತ್ಥವೃಕ್ಷವಾಗಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ಸವರಿ ದಶಶಿರ ಬೆಣ್ಣೆ ಕದ್ದನ ಯುವತಿಯರ 

ವ್ರತಗೆಡಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ವ್ರತದೊಳಗೆ ಲಕ್ಷ್ಮಣನೊ ಸ್ತುತಿಯಲ್ಲಿ 

ಕಾಶ್ಯಪನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

- ಪತಿವ್ರತೆಯರ ವ್ರತವಳಿಯಬೇಕೆನುತಲಿ 

ಅತಿಶಯದಿ ತ್ರಿಪುರದ ಸ್ತೀಯರ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೯) 

೪೧೭೯. ವ್ರತಭಂಗ - ನಾರಿಯರ ವ್ರತಭಂಗ 

ಗೆಯ್ಯಲಾ ದೆಸೆಯಿಂದ ಊರುತ್ರಯವದು 

ತಿರುಗುವುದು ನಿಲ್ಲಲಾಗ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

೪೧೮೦. ವ್ರಾತ - ಘಾತಕಿನಿಯನತ್ತ ನೂಕಿದನೆ 

ಗೋಪವ್ರಾತ ಗೋಗಳನೆಲ್ಲ ಸಾಕಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೪) 

- ಭೂತಳದೊಳಿದ್ದ ಮನು ಮುನಿ ನಿರ್ಜರ 

ವ್ರಾತ ವಾಣೀಶನೊಡನೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೪) 


ಶ 


೪೧೮೧. ಶಂಕರ - ಶಂಕರನ ಮೊಮ್ಮಗನ 

ಮುಖ ಸಿರಿಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೧) 

- ತನುವು ಅಸ್ಥಿರವೆನ್ನುತ ತಿಳಿದು ಶಂಕರನ 

ಹೃದಯವ ಕಾಣುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

೪೧೮೨. ಶಂಕರನಾರಾಯಣ - ಶಂಕರ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾರಾಯಣ ಬಿಡು ಬಿಡು ಬಿ೦ಕವೇತಕೋ ಸಾಕು 

- ಶಂಕರನಾರಾಯಣ ಚಡು 
(ಬೆ-೧೭೫-ಪ) 

೪೧೮೩. ಶಂಕೆ - ಪಂಕಜನ ತಾಯಿ ಸುತನ 

ಅಂಕದಲ್ಲಿ ಹುಟ್ಟಿ ಜಗವ ಮಂಕು ಮಾಡುತಿಪ್ಪ 

ಮಾಯೆ ಹತ್ತು ಶಂಕೆಯ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

- ಪಂಕಜನಾಭನ ಪಾವನ ಮೂರುತಿ ಶಂಕೆ 

ಯಿಲ್ಲದೆ ನೆನೆವರ ಪಾಲಿಪನೆ 

- ರಾಮಾನುಜರೇ ನಮೋ ಸಮೋ 
(ಬೆ-೪.೨) 

೪೧೮೪. ಶಂಖ- ಶಂಖ ಚಕ್ರ ಗದಾ ಪದುಮ 

ಧಾರಕನ ಪಂಕಜಮಿತ್ರ ಶತಕೋಟಿತೇಜನ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

ದ ಹೆಚ್ಚಿನ ಶಂಖವ ಹಿಡಿದರೆ ಆಕೆ ನಿಚ್ಚ ಶಂಖದ 

ಕ೦ಂಠಳಾದಳಯ್ಯ 

- ನಿನಗಿ೦ತ ಕು೦ದೇನೊ (ಬೆ-೮೭-೧) 

೪೧೮೫. ಶಂಬರಾರಿ (ಮನ್ಮಥ) - ಅಂಬು 

ಜೋದ್ಭವ ರುದ್ರರ ಕಂಡೆ ಶಂಬರಾರಿಪಿತನೆ 

ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೪) 

೪೧೮೬. ಶಂಭು - ಓದುವನು ನಾರದನು 

ವಾದ್ಯಕಾರನು ಶಂಭು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೨) 

ದ ಶರಣರಿಚ್ಛೆಯಲಿ ನೀನಿದ್ದುದಕೆ ದ್ರೌಪದಿಯು 

ಕರಿರಾಜ ಶಂಭು ಅಂಬರೀಷ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

೪೧೮೭ ಶಕಟ (ಒಬ್ಬ ರಾಕ್ಷಸ) - ಶಕಟ ಕುಕ್ಕುಟ 

ಧೇನುಕಾಸುರರ ಪೂತನಿಯ ಬಕ ವತ್ಸಹಕ 

ವೃಷಾಸುರ ಮುಖ್ಯರ 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಕಾಕು ಶಕಟನ ತುಳಿದು ಕೊಂದ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೧) 

- ಮಾಯಾ ಪೂತನಿ ಕೊಂದು ಕಾಯವ ಕೆಡಹಿ 

ಶಕಟನ್ನ ಸಾಂಯು ಬಡಿದು ಧೇನುಕನ 


£೨೭ 


ವೃಷಭಾಸುರನ 

- ಮಗುವು ಕಾಣೀರಯ್ಯ (ಸ-೧೯೯-೧) 

೪೧೮೮. ಶಕುತ/ಶಕ್ತ - ಶಕುತ ನಿನ್ನ ಹಿರಿಯ 

ಮಗನು ಪ್ರಾಣಿಗಳ ಮೋಹಕದಿ ಮರುಳುಮಾಳ 

ಕಿರಿಯ ಮಗ ನಿನಗಿಹನು ತ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

- ಭಕುತವತ್ಸಲನೆಂಬ ಬಿರುದು ಬೇಕಾದಡೆ 

ಶಕುತ ಸುಮ್ಮನೆ ಕಾಯೊ ಸುಲಭದಿಂದ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ವಾಸುದೇವನೆಂಬ ಒಳಗಿದ್ದ ಹಂಸನ ಸೇರಿ 

ಲೇಸನುಂಡು ಮೋಸಗೊಳದೆ ಮುಕ್ತನಾಗೊ 

ನೀ ಶಕ್ತನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೪೧೮೯. ಶಕುನಿ - ಪತಿಕರಿಸಿಹರು ಶಪಥ 

ಶಕುನಿ ಕರ್ಣಾದಿಗಳು 

- ವಾಸುದೇವಾಯ ನಮೋ (ಬೆ-೯೦-೩) 

- ಕಳೆಯಗುಂದಿತು ಮೋರೆ ಶಕುನಿ 

ದುರ್ಯೋಧನರ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಬಗೆಯಿಂದ ಜೂಜಲಿ ಸೋಲಿಸಿ ರಾಯನ 

ಬಗೆದು ಕೊಂದವನು ಶಕುನಿಯೊ ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೧) 

- ದಾಯದಲಿ ಶಕುನಿಯೋ ಮಾಯದಲಿ 

ಕಂಸನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

೪೧೯೦. ಶಕ್ತಿ - ಭಿನ್ನ ನದಿಗಳು ಸನ್ಮೋಹನ 

ಶಕ್ತಿ ಪ್ರಸನ್ನ ಪಾದಾಬ್ಜದಿ೦ ಶೂದ್ರರು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

ನ ಮುಂಗೈಯ ಶಕ್ತಿ ಸಾಎರ ತೋಳ ಬಾಣನ 

ತು೦ಗವಿಕ್ರಮ ಕೃಷ್ಣ ತೋಳ ಖಂಡಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಜೊಂಪುಮದನನ ಪೂರ್ಣಶಕ್ತಿ ಬೊಂಬೆ 

ಒಳ್ಳೆ ಸಂಪಿಗೆಯ ಮುಡಿಗಿಟ್ಟ ಶಾರದಾಂಬೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೨) 

- ಹರನ ಕರುಣದ ಬಲವು ಸುರರ ಗೆಲಿದಾ 

ಬಲವು ಪರಮಶಕ್ತಿಯ ತನ್ನ ಭುಜದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೨) 

-ಶಕ್ತಿಯಲಿ ಹನುಮನೋ ಭಕ್ತಿಗೆ ವಿಭೀಷಣನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ಗಕ್ಕನೆ ಯಮನ ದೂತರು ಎಳೆದೊಯ್ವಾಗ 

ಶಕ್ತಿಯರು ಬಿಡಿಸಿಕೊ೦ಬರೇನೊ ಮರುಳೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೧) 

- ಹರಿ ಹರರ ಪೂಜೆಗಳು ಹಗರಣಗಳಾದವು 

ಉರಿಮೋರೆ ಚಾಮುಂಡಿ ಶಕ್ತಿಗಳಿಗೆ 

- ಕಅಆಯೇರಿ ಬಂತು (ಬೆ-೧೩೦-೧೦) 

- ವೈಶ್ಯ ಉನ್ನತ ಜಾನುವಿನ ಶಕ್ತಿಯಲಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
ಸ-೨೩೪-೩& 

- ಲೋಲಲೋಚನೆಯ ಮಾತೆಯ ಪುತ್ರ 

ನಣುಗನ ಮೇಲುಶಕ್ತಿಗೆ ಉರವಾಂತು 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೨) 

೪೧೯೧. ಶಕ್ತಜಿತುಪಿತ (ರಾವಣ) - ಶಕ್ತಜಿತುಪಿತ 

ಸಹೋದರಗೆ ಸ್ಥಿರರಾಜ್ಯವನು ಉತ್ಕಷ್ಟದಿಂ 

ಕೊಟ್ಟೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

೪೧೯೨. ಶಚಿ - ಶತಮಖವ ಮಾಡಿ 

ಸುರಸಭೆಗೈದಿ ನಹುಷ ತಾ ಅತಿಶಯದಿ ಶಚಿಗೆ 

ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು 
(ಬೆ-೧೨೭-೧) 

೪೧೯೩. ಶತ - ಶತಮಖವ ಮಾಡಿ 

ಸುರಸಭೆಗೈದಿ ನಹುಷ ತಾ ಅತಿಶಯದಿ ಶಚಿಗೆ 

ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು 
(ಬೆ-೧೨೭-೧) 

೪೧೯೪. ಶತಕೋಟಿ (ನೂರು ಕೋಟಿ) - 

ಶಂಖ ಚಕ್ರ ಗದಾ ಪದುಮಧಾರಕನ ಪಂಕಜ 

- ಮಿತ್ರ ಶತಕೋಟಿತೇಜನ 

-. ಮಗನೆಂದಾಡಿಸುವಳು ಮೊಗನೋಡಿ 


ನಗುವಳು (ಸ-೧೯೫-೫) 

- ತರಣಿ ಶತಕೋಟಿತೇಜನ ಮುಂದೆ ಹೇಗೆ 

ನಾ ಪೆರತೊಂದು ದೀಪವಿಡಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೨) 

- ಪೂಸರನ ಜನಕನೇ ಶತಕೋಟಿತರಣಿಪ್ರಕಾಶ 

ಅಗಣಿತಕೋಟಿಬ್ರಹ್ಮಾಂಡನಾಯಕನೆ 

- ಪೂಸರನ ಜನಕನೇ (ಬೆ-೧೬೮-ಪ) 

- ರಮಣಿ ಕೇಳೆಲೆ ಮೋಹನ ಶುಭಕಾಯನ 

ಅಮರವಂದಿತ ರವಿಶತಕೋಟಿತೇಜನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-ಪ) 

- ಕಡಹಾಯಿಸೊ ಕಮಲಲೋಚನನೆ ಎನ್ನ 

ತಡಿಯ ಸೇರಿಸೊ ತರಣಿಶತಕೋಟಿತೇಜ 

- ಕಡಹಾಯಸೊ ಕಮಲಲಲೋಜಚನನೊಲ್ಲೆ 
(ಬೆ-೬೨-ಪ) 

೪೧೯೫. ಶತಕ್ರತು (ಇಂದ್ರ - ಶತಕ್ರತುವಿನ 

ಸಿರಿ ಹತವಾಗೆ ಧರೆಂಯ ಪೊತ್ತಾತನ 

ನಿಲಿಸಿದೆಯೊ ಗೋವಿಂದ 

-. ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 


೪೧೯೬. ಶತಪತ್ರ (ತಾವರೆ) - ಅನವರತ 


ನಾಭಿಯೊಳು ಶತಪತ್ರವಿಹಗೆ ಮಿಕ್ಕಿನ ಪೂವ 

ಮುಡಿಸಲೆಂತೈ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೧) ಸ 

೪೧೯೭. ಶತಸಾಹಸ್ರ (ಹತ್ತು ಸಾವಿರ) - ಶತ 

ಸಾಹಸ್ರ ಲಕ್ಷ ಪಣತೆಯ ಗೋಘೃತ ದೀಪ 

ಬೆಳಗಲಚ್ಯುತ ನಿಳಯದಿ 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

೪೧೯೮. ಶತ್ರು - ಸಂಕೆಕಾರ ಶತ್ರುಮಿತ್ರರಿಬ್ಬರಿ 

ಗಾಧಾರವೆಂದು ಕುಂಕರದಿಪ್ಪತ್ತೊಂದು ಕೋಟಿ 

ಪಾಶವು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

೪೧೯೯. ಶಪಥ - ಪತಿಕರಿಸಿಹರು ಶಪಥ 

ಶಕುನಿ ಕರ್ಣಾದಿಗಳು 

- ವಾಸುದೇವಾಯ ನಮೋ (ಬೆ-೯೦-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಶಪಥದಲಿ ರಣದೊಳರಸನ ಹಿಡಿವನೆಂದು 

ಬಲು ತಪಸಿಗಳ ಕಳುಹಿ ತತ್ತ್ವ ಬೋಧಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೫) 

೪೨೦೦. ಶಬರ - ಪಾಪಕೆ ಹೇಸದ ಶಬರ 

ಬಟ್ಟಿಯನು ಕಾದಿರಲು ಆ ಪಥಕೆ ಸಲೆ ವೈಷ್ಣವನು 

ಬರಲು 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೧) 

- ಕದನದಲಿ ಕಲಿ ಹನುಮ ಸುಗ್ರೀವ ಜಾಂಬ 

ವಾಂಗದ ಶಬರಿ ದ್ರೌಪದಿಯರು 

- ಪೂಸರನ ಜನಕನೇ (ಬೆ-೧೬೮-೩) 

- ವರ ಮತ್ಸ್ಯನಗಧರನ ಸೂಕರನ ಸಿಂಹನ 

ತಿರುಕ ತಾಯ್ತರೆದಾತನ ವರವಿತ್ತು ಶಬರಿಗೆ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

೪೨೦೧. ಶಮನ - ನಿಂದಿಪರಿಗೆ ಶಮನ 

ನಂತಿಹ ಗೋವಿ೦ದ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ 

ಹಿಡಿದು ಸಾರಿಸಾರಿ ಮುಕ್ತಿಯನ್ನು ಶಮನದಿಂದ 

ಮತ್ತೆ ಸುಮನದಿಂದ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು 

ಊರಲ್ಲಿದ್ದರೇನು ತವರೂರಲ್ಲಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

೪೨೦೨. ಶಯನ - ಆದಿಯಲಿ ಜಗಗಳಿರ 

ದಂದು ವಟಪತ್ರಶಯನಾದ ಮೂಲವದಾವನು 

- ಆತನೇ ಪರಮಾತ್ಯು ಪರತತ್ವ 
(ಬೆ-೭೪-೩) 

೪೨೦೩. ಶರ - ಅಂಬುಧಿಗೆ ಶರ ಹೂಡಿದನೆ 

ಕಮಲಾಂಬಕ ಗೊಲ್ಲರೊಳಾಡಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೨) 

- ಸ್ಮರನ ಶರತಾಪವನು ಪರಿಹರಿಸಲರಿಯದೆ 

ದುರುಳ ಕೀಚಕನು ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಧುರದೊಳಗೆ ರಘುವರನು ಶರದಿಂದ 


೭೦೨೯ 


ಈರೈದು ಶರಗಳನೆ ಹೋಗಾಡಿಸಿದ ಪರಿಯ 

ನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಶರವ ತಪ್ಪಿಸಿ ತನ್ನ ದಾಸರಿಗೆ ಅನುದಿನ 

ಕರೆದು ವರವನಿತ್ತು ಮನ್ನಿಸಿ ಸಲಹುವ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ತನ್ನ ವಂಶದ ಬಲವುಳ್ಳ ರಾವಣ ಶಿರಕೆ 

ಘನ್ನ ರಾಘವಸ್ವಾಮಿ ಶರವ ತೊಡುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೩) 

ದ ಶರದಿಷುಖ್ಯಾತಿ ಪೌರುಷಲೋಭ ಬಹುಜನರ 

ಉರುವೀಶರನ್ನು ಕೈಪಿಡಿದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೪೨೦೪. ಶರಣ - ಶರಣನನು ಪಾಲಿಸುತೆ 

ಕಾಯ್ದೆಯಂತೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೧) 

- ಶರಣರಿಚ್ಛೆಯಲಿ ನೀನಿದ್ದುದಕೆ ದ್ರೌಪದಿಯು 

ಕರಿರಾಜ ಶಂಭು ಅಂಬರೀಷ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಸುಕೃತ ಶರಣರು ನಿಮ್ಮ ನೆನೆವರೈ ಶೇಷಗಿರಿ 

ಪ್ರಕಟವಾಸಾದಿಕೇಶವ ವೆಂಕಟೇಶ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ಭವಿ ಮಾಡಿದ ಲಿಂಗ ಬಚ್ಚಿಟ್ಟು ಪೂಜೆಯ 

ಗೊಂಬ ಕವಿಗಳು ಶರಣರು ಕೇಳಿ ಸಭೆಯೊಳು 

- ಶಂಕರನಾರಾಯಣ ಚಡು 
(ಬೆ-೧೭೫-೧) 

- ಲಿಂಗವೆ ಗತಿಯೆಂದು ಹೆಚ್ಚು ಕುಂದಾಡುವ 

ಸಂಗನ ಶಿವಶರಣರು ಕೇಳಿರೊ 

- ಶಂಕರ ನಾರಾಯಣ ಚಡು 
(ಬೆ-೧೭೫-೫) 

- ಕರುಣಾಮೃತದಾಭರಣವ ಧರಿಸಿದ ಶರಣಗೆ 

ಸಿರಿಯು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-ರ೮೯-ಬ 

೪೨೦೫. ಶರಣಾಗತ - ಯತಿಯೆ ನೀ 

ನೋಡಯ್ಯ ಶರಣಾಗತನ ತೊಡೆಯಿ೦ ಮಾಯ 

ವಾದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಗುವು ಕಾಣೀರಯ್ಯ (ಸ-೧೯೯-೫) 

೪೨೦೬. ಶರಣು - ಶರಣು ಶರಣು ಶರಣು 

ದಶರಥರಾಮದೂತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-ಪ) 

- ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ 

ಮಾಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-ಪ) 

- ಶರಣುಹೊಕ್ಕೆನಯ್ಯ ಎನ್ನ ಮರಣಸಮಯ 

ದಲ್ಲಿ 

- ಈಶ ಸಿನ್ನ ಚರಣ ಭಜನೆ (ಬೆ-೬೫-೧) 

- ಶರಣು ಸಿರಿ ಸನಕಾದಿವಂದ್ಯ ಅಚ್ಯುತ ಕೃಷ್ಣ 

ಗೋವಿಂದ ಸಲಹೆನ್ನನು - 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ನೂರು ಬಾರಿ ಶರಣು ಮಾಡಿ ನೀರ 

ಮುಣುಗಲೇಕೆ ಪರನಾರಿಯರ ನೋಟಕೆ ಗುರಿ 

ಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬಿ-೨೦-೫) 

- ವರ ಶಾಪವಿಲ್ಲದ ಬಣಗು ದೈವಗಳಿಗೆ 

ಶರಣೆಂದರೇನು ಶರಣೆನದಿದ್ದರೇನು 

- ಮುಟ್ಟ ಬಾರದವರ ಮನೆಯ 
(ಬೆ-೧೪೭-೩) 

- ಪರಮಮೂರ್ಪ್ಹನು ನಿನ್ನ ಅರಿವಿದ್ದ ದಾಸ 

ರಿಗೆ ಶರಣೆನದ ರಾಜಸವೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಜೆ-೧೭೩-೩) 

- ಶರಣು ಕುರುಕಲಾಧೀಶಗೆ ಶರಣು ವೈಷ್ಣವ 

ಮತವಿಲಾಸಗೆ ಶರಣು ಮುಖ್ಯಪ್ರಾಣಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-ಅ) 

- ಶರಣು ಶರಣು ಶರಣು ದಶರಥರಾಮ 

ದೂತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-ಪ) 

- ಶರಣು ಸಿರಿವರ ಕಾಗೆನೆಲೆಯಾದಿಕೇಶವ' 

ಶ್ರೀಕೃಷ್ಣ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೩) 


೭೩೦ 


- ಸಕಲವೆಸೆದಿರ್ದ ಮಧುರಾಪುರವ ಉಗ್ರಸೇನ 

ಕಗಿತ್ತ ಕೃಷ್ಣನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಪ್ರೇಮದಲಿ ಪ್ರಹ್ಲಾದಗೊಲಿದು ಪಟ್ಟವನಿತ್ತೆ 

ಸಾಮಜಾರಿಯ ವದನ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

- ಪೋದ ನಿಗಮಂಗಳನು ತಂದು ಸಲೆ ರಕ್ಷಿಸಿದೆ 

ಆದಿಮತ್ಸ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ವರ ಶಾಪವಿಲ್ಲದ ಬಣಗು ದೈವಗಳಿಗೆ 

ಶರಣೆ೦ದರೇನು ಶರಣೆನದಿದ್ದರೇನು 

- ಮುಟ್ಟ ಬಾರದವರ ಮನೆಯ (ಬೆ-೧೪೭-೩) 

- ಮಾತು ಲಾಲಿಸಿ ವಿಭೀಷಣಗೆ ಪಟ್ಟವನಿತ್ತ 

ದಾತ ರಘುನಾಥನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಮೊದಲ ಭಾಷೆಯನು ದಿವಿಜರಿಗಿತ್ತೆ 

ವೇಗದಲಿ ಚದುರ ಕಲ್ಯ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಕಾಣುತಲೆ ಕರೆಕರೆದು ಕೊಟ್ಟೆ ಯೈ ನೀನು 

ಪೂಬಾಣಜನಕನೆ ರಾಮ ಶರಣೆ೦ಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ತಲೆಮೇಲೆ ಇರಿಸೆನಲು ತಳಕಿಳಿಸಿ ಅವನ 

ಬಾಗಿಲ ಕಾಯ್ದ ವಾಮನನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಘೋರತನವೆತ್ತ ತ್ರಿಪರದ ಕೀಲ ಪರಿದ 

ಮದನಾರಿಸಖ ಬುದ್ಧನೇ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೯) 

- ದಂತಿರಾಜನ ಪೊರೆದು ದಾನವಾಡಿಗೆ 

ಬ೦ದು ನಿಂತಾದಿಕೇಶವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೧) 

- ಚರಣದಿ ಪಾಷಾಣ ಹೆಣ್ಣುಮಾಡಿದ 

ಪುಣ್ಯಚರಿತ ಯಾದವಪತಿ ಶರಣೆಂದೆನಲ್ಲದೆ 

ದ ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ಚೆನ್ನಾಗಿ ಧರಣಿಯನು ತಂದು ಸಲೆ ರಕ್ಷಿಸಿದೆ 

ಹನ್ನೆರಡು ಪೆಸರವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ಸುಮತವನು ಬೆನ್ನಲ್ಲಿ ಸಲೆ ಆತು ರಕ್ಷಿಸಿದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಮಠ ಮೂರುತಿ ನಿನಗೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಹರಿಹರಿಯೆ ಶರಣೆಂದು ಸ್ತುತಿಸಿ ಶಿಶು ಮೊರೆ 

ಯಿಡುವ ಕರುಣಾಳು ಕಾಗೆನೆಲೆಯಾದಿಕೇಶವನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೩) 


೪೨೦೭. ಶರಣುಹೊಗು - ಶರಣುಹೊಕ್ಕ 


ಮನುಜರ ಘೋರ ದುರಿತವ ಸೀಳ್ಬೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

೪೨೦೮. ಶರಧಿ - ತರುಣಿ ಸುತರು ಸಂಸಾರ 

ವೆಂಬ ಶರಧಿಯೊಳಗೆ ಮುಳುಗಿರದೆ ಮನವೆ 

- ರಾಮ ನಾಮವ ನೆನೆ ಮನವೆ (ಸ-೨೨೬-೧) 

- ಜನಕಸುತೆಯನು ಕದ್ದೊಯ್ಯಲು ಲಂಕೆಗೆ 

ಎಣಿಕೆಯಿಲ್ಲದ ಶರಧಿಯ ಕಟ್ಟಿ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೭) 

- ಶರಧಿ ಸೇತುವೆಯ ಕಟ್ಟದೆನೆನ್ನುವಾ ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೧) 

- ಶರಧಿಮಧ [ದೊಳಿದ್ದ ಕವನಕಸರನೆಲ್ಲಿ 

- ಇರಬಂ೦ದುದಿಲ್ಲ ಸಂಸಾರ (ಜಿ-೧೧೩-೧) 


- ಹರನ ವರವನು ಪಡೆದು ಶರಧಿಮಧ್ಯ 


ದೊಳಿದ್ದು ದುರುಳ ದಶಶಿರನು ಜಾನಕಿ 
ಯನೊಯ್ಯೆ 

- ನೋಡಿ ಮರುಳಾಗದಿರು (ಬೆ-೧೨೭-೪) 
- ಕಾನನವಾಸದಿ ನಿಂದಳಿಗೊಡೆಯ ನಿಧಾನ 
ಶರಧಿಯಲಿ ವಾಸಮಾಡಿದನು 

- ಸೀತಾಪತಿ ರಘುನಾಥ 

- ಶರಧಿಯೊಳಿರುತಿರ್ಪ ಚರಜೀವಗಳ 
ಗುಣಾಕರಿಸಿ ಇಷ್ಟೆಂದು ಪೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 
೪೨೦೯. ಶರಧಿಶಯನ - ಕಾನನ ಜನನಿಯ 
ಕೊಂದು ಪ್ರಿಯದಲಿ ನಿಧಾನದಿ ಶರಧಿಶಯನ 
ಮಾಡಿದಾತನು 

- ಈತನೇನೆ ನಿನ್ನ ಮಗನು (ಸ-೩೮-೨) 
೪೨೧೦. ಶರನಿಧಿ - ಸೇತುವೆಯ ಕಟ್ಟಿ ಶರನಿಧಿ 
ದಾಟಿ ಬರಲಾಗ ಭೂತಗಣ ಸಂತತಿಯು 
ನಡುನಡುಗುತಿರಲು 


೭೩೧ 


- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಪೋದನೆಲ್ಲೆನುತ ಶರನಿಧಿಯೊಳಗೆ ಪೊಕ್ಕು 

ಮತ್ತಾದಿತ್ಯನಂ ಕೊಂದು ತಿಕ್ಕಿಮುಕ್ಕೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

೪೨೧೧. ಶರೀರ - ತರುಣತನದಿ ದಿನ ದಾಟಿತು 

ಸುಮ್ಮನೆ ಶರೀರದೊಳು ಸ್ವರವಾಡುತಲೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೧) 

- ಇಷ್ಟಲ್ಲದಿನ್ನೆನಗೆ ತೃಪ್ತಿ ಇನ್ನೆಂತಹುದೀ ಕಷ್ಟ 

ಶರೀರದೊಳು ತೊಳಲಲಾರೆನು ಹರಿಯೆ 

- ಎ೦ತಹುದೊ ಸಿನ್ನಯ ಭಕುತಿ 
(ಸ-೪೧-೩) 

- ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು 

ಊರಲ್ಲಿದ್ದರೇನು ತವರೂರಲ್ಲಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

- ಈ ಶರೀರ ತಾನಲ್ಲ ತನ್ನದಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-ಅ) 

- ಪರಹಿತಾರ್ಥಕಿಲ್ಲದವನ ಶರೀರವೇತಕೆ 

- ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೧) 

- ಈ ಶರೀರದೊಳಗಿಪ್ಪ ಕೇಶಗಳೆಲ್ಲವ ಬೇಸರದೆ 

ಎಣಿಸಿ ಹೇಳಲುಬಹುದು 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

೪೨೧೨. ಶರ್ಮ (ಆನಂದ) - ಶರ್ಮವಿಲ್ಲದ 

ಗಂಡು ಕರಿಯ ಒನಕೆಯ ತುಂಡು 

- ಅಹುದಾದರಹುದೆನ್ನಿ (ಬೆ-೧೩೧-೨) 

೪೨೧೩. ಶಲ್ಯ - ರಥದಿಂದಿಳಿದು ಪೋಗಿ 

ಕುರುವಂಶ ಸವರಿದ ಹಿತಶತ್ರುವಾರು ಶಲ್ಯನೊ 

ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

೪೨೧೪. ಶಶಿ - ದೃಕುಯುಗದಿ ರವಿ ಶಶಿಯು 

ಎವೆಯಲಿ ನಕ್ಷತ್ರ ಪ್ರಕಟ ಜಿಹ್ವೆಯ ವಾಣಿ 

ಕರ್ಣದ್ವಯದಿ 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಪೆಸರಗೊಳುತ ಬಂದು ಮೊರೆಹೊಕ್ಕ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವಿಭೀಷಣಗೆ ಶಶಿ ರವಿಪರ್ಯಂತ ಪಟ್ಟಗಟ್ಟ 

ಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೪) 

- ಶಶಿತಾರೆಗಳು ಸರಿಯೆ ನೀಲಾಬ್ಹ ಮೈಮರೆಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಜತೆ ಅಳಿಯರು ಬ್ರಹ್ಮ ಮನ್ಮಥರಿವರಿರಲು 

ಕ್ಷಿತಿಯೊಳಗೆ ಶಶಿ ತಾನು ಹತವಹ ಸಮಯದಲಿ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೩) 

೪೨೧೫. ಶಶಿಧರ - ಅಂಬರೀಷನು ನಂಬಿ 

ವೈಕು೦ಠವೇರಿದನು ಹಂಬಲಿಸಿ ಶಶಿಧರನು 

ಉರಿಯ ಗೆದ್ದ 

- ಸ೦ಬು ನಾರಾಯಣನ (ಬೆ-೫೩-೨) 

೪೨೧೬. ಶಶಿಧರಾನ್ವಯ (೧) - ಶಶಿಧರಾನ್ವಯ 

ದೂತ ಸೌಮಿತ್ರಿಯ ವರೂಥ ಅಸಮಾಸ್ತಧೃತ 

ವೇದ ಅಮಿತ ಪ್ರಖ್ಯಾತ 

- ಕದರ ಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

೪೨೧೭. ಶಶಿಮಿತ್ರನೇತ್ರ (ಕೃಷ್ಣ - ಖುಷಿ 

ವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ ಶಶಿಮಿತ್ರ 

ನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

ಲಛ೨೧೮. ಶಶಿಮುಖ - ಎಸೆವ ಯೌವನ 

ಬಂದು ಶಶಿಮುಖಿಯರೊಳು ಕಾಮತ್ಯಷೆಗೆ 

ನಾನೊಳಗಾದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೩) 

೪೨೧೯. ಶಶಿಮೊಗ - ಶಶಿಮೊಗದ ನಸು 

ನಗೆಯ ಬಾಲೆ ಎಸೆವ ಕರ್ಣದಿ ಮುತ್ತಿನೋಲೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨_೧) 

೪೨೨೦. ಶಸ್ತ್ರಪಂಡಿತ (ದ್ರೋಣಾಚಾರ್ಯ) ದ 

ಕಪ ಟವರಿಯೆದ ನೃಪನ ಕೈಯೊಳನ್ಫ; ತವ ನುಡಿಸಿ 

ಉಪಮೆಯಲಿ ಶಸ್ತ್ರಪಂಡಿತನ ಕೊಲ್ಲಿಸಿದೆ 

- ನೀನಾವ ಬಾರಛವನೊ (ಜಿ-೭೮-೫) 

೪೨೨೧. ಶಾಂಡಿಲ್ಯ - ಜಲಜಾಪ್ತ ವರಗಾಲ 

ವಾನ್ವಿತ ಅತ್ರಿ ಶಾಂಡಿಲ್ಯ ತ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 


೭೩೨ 


೪೨೨೨. ಶಾಂತ - ಶಾಂತ ಮೂರುತಿ ಆಗಿ 

ಪಾವಕ ಮೂರುತಿ ಕಳ್ಳ ದೈತ್ಯ ಸಂಹಾರವ 

ಮಾಡಿದೆ 

- ಯಾದವಗಿರಿವಾಸನಹುದೊ€ 
(ಸ-೨೧೯-೧) 

- ಸತ್ಯನೊಬ್ಬ ಪುತ್ರ ಶಾ೦ತನೊಬ್ಬ ದುರ್ವೃತ್ತಿ 

ನಿಗ್ರಹನೊಬ್ಬ ಸಮಚಿತ್ತನೊಬ್ಬ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೪) 

೪೨೨೩. ಶಾಪ - ನಾಸದೊಳೊರ್ವನ ಪೊತ್ತು 

ಮುರಿದು ಮುನೀಶರ ಶಾಪವ ಹಿಡಿದು 

ಕೊಂದಾತನು 

- ಶತನೇನೆ ನಿನ್ನ ಮಗನು (ಸ-೩೮-೧) 

- ಜಡಿವ ಕೋಪಕೆ ಶಾಪವಡೆದುಕೊಂಡಾಕ್ಷಣ 

ನುಡಿದ ದಿನವು ದಾಟಲು 

- ಏಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೩) 

ದ ಸ್ತ್ರೀಯಳ ಸುತನ ಕೈಯಲಿ ಶಾಪ ಪಡೆದನ 

ದಾಯದನ ಮಗನ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ನಾಸಿಕದೊಳೊರ್ವಳ ಪೊತ್ತು ಮೆರೆದನು 

ಮುನೀಶರ ಶಾಪವಡೆಯೆ ಕೊಂದಾತನ 

- ಸೀತಾಪತಿ ರಘುನಾಥ (ಬೆ-೧೦೦-೧) 

- ಶಾಪದಿ ಬಹುಕಾಲ ಅಹಲ್ಯೆಯ ಶಿಲೆಯಾಗೆ 

ಆ ಪ್ರಾಣ ನಿರ್ಮಿಸಿದ ಅಧಿಕ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

- ಪರಮಮುನಿಶಾಪದಿ೦ದವನ೦ಗದಲ್ಲಿ ಸಾಸಿರ 

ಕಣ್ಗಳಾಗಿರ್ದ ಪರಿಯ ನೀನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೨) 

- ರಥವನಡರಿ ಸುರಪಥದಲಿ ತಿರುಗುವ 

ಸುತನಿಗೆ ಶಾಪವನಿತ್ತವನ 

- ಮಂ೦ಗಲ೦ ೫ಯ ಮಂಗಲ೦ 
(ಬೆ-೧೭೨-೨) 

- ಯಷಿಯ ಶಾಪವ ತರೆದು ಅಂಬರೀಷನ 

ಕಾಯ್ದೆ 

- ವಾಸುದೇವಾಯ ನಮೋ (ಬೆ-೯೦-೬) 

-. ಕೊಟ್ಟಳ್ಳೆ ಶಾಪವನು ಕಮಲಮುಖಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕುರುಪತಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಗಟ್ಟಿಯಾಗಿ ಮುನಿಪೆಣ್ಣೆ ಕೊಟ್ಟಿದ್ದ ಶಾಪವನು 

ಬಿಟ್ಟೋಡಿಸಿದನಾವನು 

- ಆತನೇ ಪರಮಾತ್ಯ್ಯ ಪರತತ್ತ ಸ್ಟ 
(ಬೆ-೭೪-೨) 

- ಆನೆವಾಹನ ಪಿತನ ತಾಯನಳೆದವನು 

ಭಾನುಸುತಗೆ ಶಾಪವನಿತ್ತು ಜರೆದವನು 

- ಸೀತಾಪತಿ ರಘುನಾಥ (ಬೆ-೧೦೦-೨) 

- ವರ ಶಾಪವಿಲ್ಲದ ಬಣಗು ದೈವಗಳಿಗೆ 

ಶರಣೆಂದರೇನು ಶರಣೆನದಿದ್ದರೇನು 

- ಮುಟ್ಟಬಾರದವರ ಮನೆಯ (ಬೆ-೧೪೭-೩) 

- ರೂಪದಲಿ ಮನ್ಮಥನೊ ಶಾಪದಲಿ 

ಗೌತಮನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೧) 

- ಆನೆವಾಹನ ಪಿತನ ತಾಯನಳೆದೋನು 

ಭಾನುಸುತಗೆ ಶಾಪವನಿತ್ತವನು 

- ಈತನೇನೆ ನಿನ್ನ ಮಗನು (ಸ-೩೮-೨) 

೪೨೨೪. ಶಾರದಾಂಬೆ/ಶಾರದೆ - ಜೊಂಪು 

ಮದನನ ಪೂರ್ಣಶಕ್ತಿ ಬೊಂಬೆ ಒಳ್ಳೆ ಸಂಪಿಗೆಯ 

ಮುಡಿಗಿಟ್ಟ ಶಾರದಾಂಬೆ 

- ವರವ ಕೊಡು ಎನಗೆ ವಾಣ್ದೇವಿ (ಬೆ-೨. ೨) 

-. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ 

ನಿಮ್ಮೊಳಗಿಹನಾರಮ್ಮಾ 

- ನಮ್ಮಮ್ಮ ಶಾರದೆ (ಬೆ-೧-ಪ) 

೪೨೨೫. ಶಾಶ್ಚತ - ಜನ ಮಣಿಯಲು ಬೇರೆ 

ಮಣಿಪುರದಲಿ ವಿಭೀಷಣಗೆ ಶಾಶ್ವತವಿತ್ತೆ 

ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೭) 

` ೪೨೨೬. ಶಿಖಂಡಿ - ಧುರದೊಳಗೆ ಪೂರ್ವ 

ವೈರಿಯ ಶಿಖಂಡಿಯ ತೋರಿ ಸರಳಮಂಚದ 

ಮೇಲುಪಾಯದಲಿ ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 

೪೨೨೭. ಶಿಖಿ - ಪಿಡಿದಿರೆ ದಂಡಿಕಾ ವೇಷ್ಟಿ 

ಮೃದಿಕಾ ನಿಡುಶಿಖಿ ಯಜ್ಜೋಪವೀತದಿಂದ 

- ರಾಮಾನುಜರೇ ನಮೋ ನಮೋ 


೭೩೩ 


(ಬೆ-೪_೧) 
೪೨೨೮. ಶಿರ - ಪಿತನ ಮಾತನು ಶಿರದೊಳ 
ಗಾಂತು ನಡೆದನ ಗೋವಿಂದ ಎನ್ನಿರೊ 
- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 
- ಕೂಡಿದ ಶಿರವರಿದು ರೂಢಿಗೀಶ್ವರ ಕೆಟ್ಟ 
-ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 
- ಶೀಘ್ರದಿ ನಡೆಸಿ ಸೈನ್ಯವ ದಶಮುಖನ 
ಶಿರವನೊಡೆಸಿದು 
- ಎಷ್ಟು ಪೊಗಳಅ ನಾನು (ಸ-೫೩-೨) 
- ಭೂರಮಣಿಯನೊತ್ತಿ ಅಡಿಗೆ ಬೀಗನ 
ಶಿರವನ್ನು ಕಾಯ್ದ ಶ್ರೀರಮಣ ಆದಿಕೇಶವನನ್ನು 
ನೋಡಿರೊ 
- ಈತನೀಗ ವಾಸುದೇವನು (ಬೆ-೭೫-೩) 
- ಭರದಿ ಭಕ್ಷಿಸುವನ ಶಿರದಲಿ ನಟಿಸಿದ ವರ 
ಕಾಗೆನೆಲೆಯಾದಿಕೇಶವ ರಾಯಗೆ 
- ಮಂ೦ಂಗಲ೦ ಜಯ ಮಂಗಲ೦ 
(ಬೆ-೧೭೨-೩) 
- ಸೃಷ್ಟಿಸುವ ಬೊಮ್ಮಗೆ ಶಿರಹೋಯಿತಂತೆ 
- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೨) 
- ನಗವ ಕಿತ್ತವನ ಶಿರವ ಹರಿದನ ನಗಸುತಾಪತಿ 
ಕಾಯದೊಳು ಮೂಡಿಹನ 
- ಕರೆತಾರೆ ಕಾಮಿಸಿಕಮಲಜಖಪಿತನ 
(ಬೆ-೯೩-೨) 
- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 
ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 
- ಆವ ಬಲವಿದ್ದರೇನು (ಬೆ-೧೩೩-೧) 
ಎ ಮನ್ನಿಸಲೈದಿ ಅರ್ಭಕನ ಅಡಿಯಿಟ್ಟಳೆಯೆ 
ಭೂಮಿಯನು ಕ್ಷತ್ರಿಯರ ಶಿರವ ತಡೆಗಡೆಯೆ 
- ಪೂಸರನ ಜನಕನೇ (ಬೆ-೧೬೮-೫) 
- ಮಡದಿಯನು ಕದ್ದು ಪೋದಸುರನಾ ಶಿರ 
ವರಿದು ಬಿಡದೆ ಸಾಸಿರ ಗೋಪರೊಡನೆ 
ಬಳಲಿದೆಯೊ 
- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 
- ಮಗಳ ಗಂಡ ಶಿರವ ಛೇದಿಸಿದಾತನ ಶ್ರೀಕೃಷ್ಣ 
ಎನ್ನಿರೊ 
- ವನಜಮುಖಯರ ಮನದಿಷ್ಟಾರ್ಥವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೮೦-೩) 

- ಅಂಧಕನನುಜನ ಕಂದನ ತಂದೆಯ ಕೊಂದನ 

ಶಿರದಲಿ ನಿಂದವನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೧) 

- ಅರ್ಜುನನ ಶಿರವ ಕಾಯಲು ಬಾಣದಿಂದ 

ರಥವ ಗುಜ್ಜೆಯಲೂರಿ ನೆಲಕೊತ್ತಿದ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

ದ ಉರದೊಳಪ್ಪಳಿಸಿ ಅರಿ ಶಿರವ ಸರಸರ 

ಸೀಳಿ 

- ಕಂಡೆ ನಾ ತಂಡತಂಡದ ಹಿಂಡು ದೈವ 
(ಬೆ-೮೪-೨) 

ದ ಏಣವೈರಿಯ ವೈರಿಯ ಶಿರಕುಚಯುಗೆ 

ಕರೆತಾರೆ ಏಣಾಂಕಧರಸಖನ 

- ಏಣನಯನೆ ಏಣಭೋಜಮಧ್ಯಜೆ 
(ಬೆ-೯-ಪ) 

- ಹರಿಯ ಮಗನ ಶಿರ ಹರಿದನ ತಂದೆಯ 

ಹಿರಿಯ ಮಗನ ತಮ್ಮನ ಹಿತನ 

- ಮ೦ಗಲ೦ ೫ಯ ಮಂಗಲ೦ 
(ಬೆ-೧೭೨-೩) 

ದ ಹೆಮ್ಮಕ್ಕಳನು ಕರೆದು ಬಂಧಿಸಿ ಒಯ್ಯಲು 

ಬ್ರಹ್ಮ ಜಟ್ಟಿಗನ ಶಿರ ಹರಿದೆ ನರಹರಿಯೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೩) 

- ಕ್ಷೂಣವಿಲ್ಲದೆ ತಾಯ ಶಿರವರಿದು ತಂದೆ 

ಯನು ಪ್ರಾಣಹತ್ಯವ ಮಾಡಿದರ ಕುಲವನು 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೬) 

- ಕತ್ತಲೆಯೊಳು ಕಾದಿ ಅಳಿದಯ್ಯನ ಶಿರವ 

ಕತ್ತರಿಸಿದ ಧೀರನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಕೌರವೇಶನ ಅನುಜೆಯನಾಳಿದನ ಶಿರವನ್ನು 

ಛೇದಿಸಿ 

- ಈತನೀಗ ವಾಸುದೇವನು (ಬೆ-೭೫-೧) 

- ತನ್ನ ವಂಶದ ಬಲವುಳ್ಳ ರಾವಣ ಶಿರಕೆ 

ಘನ್ನ ರಾಘವಸ್ವಾಮಿ ಶರವ ತೊಡುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೩) 

- ತರಣಿಯ ಮರೆಮಾಡಿ ಶಿರವ ತರೆಯುವಂತೆ 


೭೩೪ 


ನರಗೆ ಸೂಚಿಸಿದಾತನ 

- ತೋರೆ ಬೇಗನೆ ಸಖ (ಬೆ-೯೪-೧) 

- ತಿರುಕ ಹಾರುವನೆಂದೆನೆ ಹೆತ್ತ ತಾಯ ಶಿರಕೆ 

ಮುನಿದವನೆಂದೆನೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ಧುರದೊಳಗೆ ರಘುವರನು ಶರದಿಂದ 

ಈರೈದು ಶರಗಳನೆ ಹೋಗಾಡಿಸಿದ ಪರಿಯ 

ನರಿತು 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಧರಣಿಜಾತನ ಶಿರವರಿದು ನಾರಿಯರನು 

ಪುರಕೆ ತಂದವನ ತೋರೆ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಧರೆಯ ಬೆನ್ನಲಿ ಶಿರವ ಮಡಗಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೧) 

ದ ಧರೆಯನೆತ್ತಿದ ಬಲವುಳ್ಳ ಹರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೨) 

- ಧಾರಿಣಿಯ ಭಾರವನು ತಾಳಲಾರದೆ ದೇವಿ 

ಶ್ರೀರಾಮ ರಾಮೆಂದು ಶಿರವ ತೂಗುವಳಯ್ಯ 

- ಕಆಯೇರಿ ಬಂತು (ಬೆ-೧೩೦-೪) 

- ಮತಿವಂತನಾಗಿ ಮಾತೆಯ ಶಿರವ ತರಿದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

೪೨೨೯. ಶಿರಸಾವಹಿಸು - ಕ೦ಜಭವಾದಿಗಳ 

ಶಿರಸಾವಹಿಸುವ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

೪೨೩೦. ಶಿಲೆ - ಹದ್ದುಕಾಗೆಗಳು ಕಾದಾಡಿದುವು 

ಮೃಗಜಾತಿ ಚಲಿಸಿದುವು ಶಿಲೆಪ್ರತಿಮೆ ರೂಢಿ 

ಗಡಗಡ ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೨) 

- ಕಾಲಿನಲಿ ಉದ್ಭರಿಸಿ ಶಿಲೆಯನು ಕಾಲಿನಲಿ 

ಕಾಳಿಯನ ಮರ್ದಿಸಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಇಂದು ನೀ ಕರೆದುತಾರೆ (ಬೆ-೯೨-೧) 

- ಶಾಪದಿ ಬಹುಕಾಲ ಅಹಲ್ಯೆಯ ಶಿಲೆಯಾಗೆ 

ಆ ಪ್ರಾಣ ನಿರ್ಮಿಸಿದ ಅಧಿಕ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೨) 

೪೨೩೧. ಶಿವ - ಭುವನಕೆ ಬಲ್ಲಿದರಾಗ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎಸ್ನಿರೊ (ಬೆ-೩.೫) 

- ನಾಗಶಯನನ ಮೂರುತಿ ಕಂಡೆ ಭೋಗಿ 

ಭೂಷಣ ಶಿವನನು ಕಂಡೆ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 

- ಲಿಂಗವೆ ಗತಿಯೆಂದು ಹೆಚ್ಚು ಕುಂದಾಡುವ 

ಸಂಗನ ಶಿವಶರಣರು ಕೇಳಿರೊ 

- ಶ೦ಕರನಾರಾಯಣ ಚಡು 
(ಬೆ-೧೭೫-೫) 

- ಶಿವ ಶಿವ ಶಿವ ಎನ್ನಿರೊ ಮೂಜಗದವರೆಲ್ಲ 

ಶಿವ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩._ಪ) 

- ಶಿವ ಮಹಾದೇವನೆಂದರೆ ಹರಿಯು ದೈವ 

ಬುವಿಯೊಳು ಇವರಿಬ್ಬರು ಕರ್ತರೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೯) 

- ಶಿವನ ತರುವಿನೊಳು ಶಿವನ ಕಟ್ಟಿಸಿದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ವತಾತುವಾಾತಿಗೆ ಹರಿಯ ನಿಂದಿಸಿ 

ಸರ್ವೋತ್ತಮ ಶಿವನೆಂದು ವಾದಿಸಿ 

-. ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-೧) 

- ಉರಿಗಣ್ಣ ಶಿವನೊಂದೆಲೆ ನುಂಗಿತೆಲೊ ದೇವ 

- ಹಲವು ಜೀವನವ ಒಂದೆಲೆ ನುಂಗಿತು 
(ಬೆ-೧೫೮-೧) 

- ಡೊಳ್ಳಿನ ಮೇಲ್‌ ಕೈಯ ಭರಮಪ್ಪ ಹಾಕ್ಯಾನು 

ತಾಳವ ಶಿವನಪ್ಪ ತಟ್ಟಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೧) 

- ಶಿವನ ಮಗಳೊಡಗೂಡಿ ಮತ್ತೆ ಶಿವನಗರ 


೭೩೫ 


ಮಯನಿಗಿತ್ತೆ 

- ಭವಭಯವಿನಾಶ ಭೋ (ಬೆ-೪೧-೨) 

- ಶಿವನ ಉಪಟಳಕಳುಕಿ ಗೋಕುಲ ಶಿವನ 

ಕರದಲಿ ಪೊತ್ತೆ 

- ಛವಭಯವಿನಾಶ ಭೋ (ಬೆ-೪೧-೨) 

- ಶಿವನ ಹರಿಯ ಮಾಡಿದವನ ಸೊಸೆಯ 

ತಂದ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ಶಿವನ ಧನುವನು ಖಂಡಿಸಿ ಮತ್ತೆ ಶಿವನ 

ಜಿತವೇರಿ ನಿಂದೆ 

- ಭವಭಯವಿನಾಶ ಭೋ (ಬೆ-೪೧-೨) 

- ಶಿವನೊಳು ಕೂಡಿಯೆ ಶಿವವರ್ಣನಾದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

ದ ಶಿವಖ್ಯಾತನಾದರೆ ಕೈಲಾಸವಿರಬೇಕು ಭವಿ 

ತಂದ ಧರೆಯೊಳು ಇರಬಹುದೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೧) 

- ಶಿವದರುಶನವಾಗಿ ಶಿವನು ತಾನಾದನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ಮನುಜ ಜನ್ಮದಿ ಹುಟ್ಟಿ ಮೈಮರೆದಿರಬೇಡಿ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೨) 

- ಮುಂದೆ ಪರಮಾತ್ಮನ ನೀವು ತಿಳಿಯ 

ಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೬) 

- ಮುಂದೆ ಉಪಮಿತರೋರ್ಮಿತರರಿಯದ 

ಜಪವಿದು ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೩) 

- ಅಪರಾಧದ ಕೋಟಿ ತ್ಯಜಿಸಬೇಕಾದರೆ ಶಿವ 

ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೩) 

- ಜವನ ಬಾಧೆಯ ನೀವು ಜಯಿಸ ಬೇಕಾದರೆ 

ಶಿವ ಶಿವ ಎನ್ನಿರೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೪) 

- ಆಗಮ ಸಿದ್ಧಾಂತ ಮೂಲದ ಜಪವಿದು 
ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೧) 

- ಗುರು ಲಿಂಗ ಜಂಗಮವ ಅರಿಯಬೇಕಾದರೆ 
ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೬) 

- ತವಕದಿಂದಲಿ ಓಡಿದ ಭೂಭುಜರ ಕಡಿದ 
ಶಿವನ ಬಿಲ್ಲನು ಮುರಿದು 

- ಇಂದು ಸೀ ಕರೆದುತಾರೆ (ಬೆ-೯೨-೨) 
೪೨೩೨. ಶಿವ (ಸಮುದ್ರ?) - ಶಿವನ 


ಮಗಳೊಡಗೂಡಿ ಮತ್ತೆ ಶಿವನಗರ ಮಯನಿಗಿತ್ತೆ 


- ಭವಭಯವಿನಾಶ ಭೋ (ಬೆ-೪೧-೨) 
೪೨೩೩. ಶಿವನಗರ (9) - ಶಿವನ 


ಮಗಳೊಡಗೂಡಿ ಮತ್ತೆ ಶಿವನಗರ ಮಯನಿಗಿತ್ತೆ 


- ಭವಭಯವಿನಾಶ ಭೋ (ಬೆ-೪೧-೨) 

೪.೨೩೪. ಶಿವ (ಇಂದ್ರ ?) - ಶಿವನ ಉಪಟಳ 

ಕಳುಕಿ ಗೋಕುಲಶಿವನ ಕರದಲಿ ಪೊತ್ತೆ 

- ಭವಭಯವಿನಾಶ ಭೋ (ಬೆ-೪೧-೨) 

೪೨೩೫. ಶಿವ (ಪರ್ವತ?) - ಶಿವನ ಉಪಟಳ 

ಕಳುಕಿ ಗೋಕುಲಶಿವನ ಕರದಲಿ ಪೊತ್ತೆ 

- ಭವಭಯವಿನಾಶ ಭೋ (ಬೆ-೪೧-೨) 

೪೨೩೬. ಶಿವ (ವಾಯು 9) - ಶಿವನ ಭೋಜ 

ನದವನ ಸುತನಿಗೆ ಶಿವನ ಪ್ರತಿಪಾಲನೆಂಬ 

- ಭವಭಯವಿನಾಶ ಭೋ (ಬೆ-೪೧-೨) 

೪೨೩೭. ಶಿಶು - ಹರಿಹರಿಯೆ ಶರಣೆಂದು 

ಸ್ತುತಿಸಿ ಶಿಶು ಮೊರೆಯಿಡುವ ಕರುಣಾಳು 

ಕಾಗೆನೆಲೆಯಾದಿಕೇಶವನ 

- ಕಂಡೆ ನಾ ತಂಡತಂಡದ ಹಿಂಡು ದೈವ 
(ಬೆ-೮೪-೩) 

- ತೊಟ್ಟಿಲಿನ ಶಿಶು ತಾಯ ಬಿಟ್ಟ ತೆರನಂತೆ 

ಕಂಗೆಟ್ಟು ಸೊರಗಿದೆನಯ್ಯ ಕೃಷ್ಣ 

ಾ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೧) 

- ಶಿಶುವಿಂಗೆ ಪಾಲ್ಟಣ್ಣೆ ನಡೆಸಬೇಕು 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೧) 

- ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು 


೭೩೬ 


ಭಜಿಸೆ.. ಸಡಗರದಿ  ಕ೦ಬದಿಂದೊಡೆದೆ 

ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 


- ವಸುಧೆಯೊಳು ಕಲ್ಲಾಗಿ ಬಿದ್ದ ಸತಿಯಳ 

ಕಾಯ್ದೆ ಶಿಶುವು ಪ್ರಹ್ಲಾದಗೊಲಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ಕುಸುಮಬಾಣನ ಪಡೆದ ದೇವ ತಾನೆಲ್ಲಿ 

ಶಿಶುವೆನಿಪ ಅಭಿಮನ್ಯವೆಲ್ಲಿ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-೨) 

೪೨೩೮. ಶಿಶುಪಾಲ - ಖೂಳ ಶಿಶುಪಾಲನ 

ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಕೇಣತನದಲ್ಲಿ ಶಿಶುಪಾಲನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

- ಪಶುಪತಿಯ ರೂಪಿನ ಬಲದ ಶಿಶುಪಾಲನ 

ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೧) 

೪೨೩೯. ಶಿಶುಹತ್ಯೆ ದ ಶಿಶುಹತ್ಯೆ ಗೈದವಗೆ 

ಕುಕ್ಷಿಶೂಲೆ 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೩) 

೪೨೪೦. ಶಿಷ್ಟ - ಶಿಷ್ಟ ಹರಿಶ್ಚಂದ್ರಗೆ ಮಸಣ 

ದಡಿಗೆಯಂತೆ 

- ಆರಿಗಾದರು ಪೂರ್ವಕರ್ಮ ಜಡದು 
(ಬೆ-೧೦೮-೨) 

- ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೪) 

೪೨೪೧. ಶಿಸ್ತು - ವಸ್ತ್ರ ಒಡವೆ ಇಟ್ಟು ಬಹಳ 

ಶಿಸ್ತು ನರಕಿಯೆನಿಸಿ ಮೆರೆವುದು 

ದ ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

೪೨೪೨. ಶೀತಜ್ಜರ - ಕೆರೆಗಳನು ಒಡೆಸಿದಾತಗೆ 

ಶೀತಜ್ಜರವು 

- ಧರ್ಮವೆಂದೆಸಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

೪೨೪೩. ಶೀಲ - ಕಾಲ ಕರ್ಮ ಶೀಲ ನೇಮ 

ನಿನ್ನದೇನೆಲೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಾನು ನೀನು ಎನ್ನದಿರೊ 
(ಬೆ-೧೪೦-೩) 

ದ ಮೂಲಕವತಾರಕ್ಕೆ ಭೇದವು ಮುಖ್ಯ 

ಶೀಲಪಂಡಿತರೊಳಗೆ ಅತಿ ವಾದವು 

- ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-೨) 

- ಸ್ನಾನ ಸಂಧ್ಯಾನವಿಲ್ಲದ ಶೀಲವೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೪) 

ನ ಕಾಲಕರ್ಮದೊಳುಪೇಕ್ಷೆಯ ಮಾಡಿ ಹರಿ 

ಭಕುತಿ ಶೀಲರಹಿತ ಬ್ರಾಹ್ಮಣನಾಗಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೪) 

೪೨೪೪. ಶೀಲಗೆಡು - ಮೂಲಗುರುವು ಕುಂತೀ 

ಬಾಲನೆನ್ನದೆ ವೃಥಾ ಶೀಲಗೆಟ್ಟಂಥ ಖಳರಿಗಲ್ಲದೆ 

ಮತ್ತೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 

೪೨೪೫. ಶುಂಠಿ - ಅಪ್ಪಾಲು ಅತಿರಸ ತುಪ್ಪ 

ಕಜ್ಜಾಯವು ಒಪ್ಪುವ ಯಾಲಕ್ಕಿ ಶುಂಠಿ ಮೆಣಸು 

ನ ಬ೦ದೆವಯ್ಯ ಗೋವಿಂದಶೆಟ್ಟ 


(ಬೆ-೧೫೧-೧) 
೪೨೪೬. ಶುಂಡಿಲಾಪುರ (ಹಸ್ತಿನಾಪುರ) - 
ಶುಂಡಿಲಾಪುರದೊಳಗೆ ದುರುಳ 


ದುರ್ಯೋಧನನು ಪಾಂಡುನಂದನರೊಡನೆ 

ಕಪಟ ಜೂಜವನಾಡಿ 

- ವಾಸುದೇವಾಯ ನಮೋ (ಬೆ-೯೦-೧) 

೪೨೪೭. ಶುಕ (ವ್ಯಾಸರ ಮಗ) - ಶುಕ 

ಯೋಗೀಶ್ವರ ಬಲ್ಲ ಸುಗುಣಿ ನಾರದ ಬಲ್ಲ 

ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೨) 

- ಶುಕ ವ್ಯಾಸ ದುರ್ವಾಸ ಕುಂಭಸಂಭವರು 

ಕೌಶಿಕ ಪರಾಶರ ಅಂಬರೀಷ ಗೌತಮರು 

- ಪೂಸರನ ಅಜನಕನೇ (ಬೆ-೧೬೮-೪) 

- ವ್ರತಕೆ ಶುಕಮುನಿಯೇನೊ ಹೇಳು ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

- ಜಯಜಯಾಸನ ಶುಕ ಪರಾಶರ ರಿಪುಮಾನ್ಯ 

ಪಯೋಜಸಂಭವ ಸಂತತಿ 


೭೩೭ 


- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

- ಉಕ್ತಿಯಲಿ ಶುಕನೋ ವಿರಕೀಿಯಲಿ 

ಸೂರ್ಯನೋ ಸ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ಸುಲಭ ವಸಿಷ್ಠನು ಪರಾಶರನು ಶುಕ 

ಮುನಿಯು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೪) 

೪೨೪೮. ಶುಕಾಮಲ್ಲ ()) - ಇಲ್ಲದ ಬಯಲ 

ನಿಂದೆಯ ಪೊತ್ತು ಶುಕಾಮಲ್ಲರೊಡನೆ ಕಾದಿ 

ಮಲೆತ ಸಾಲ್ವರ ಕೊಂದು ಮಡದಿಗೆ ರತ್ನ 

ತಂದುದರಿಂದ 

- ಚೆಲ್ವ ಕಂಗಳ ಚೆಲ್ಟಕಾರ (ಸ-೯೯-೧) 

೪೨೪೯. ಶುಕ್ರ - ಶುಕ್ರಗೆ ಕಣ್ಣು ಮಾಡಿದನೊಂದ 

- ನಾರಾಯಣನೆ ಶತ (ಸ-೧೩೮-೩) 

- ಮಾಡುವ ದಾನ ತಡೆದು ಶುಕ್ರನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಶುಕ್ರನುಪದೇಶವನು ತವೆ ಜರಿದ ವೈಷ್ಣವರ 

ಅಕ್ಕರದಿ ಪಾಲಿಸಿದೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

೪೨೫೦. ಶುಕ್ರವಾರ - ಪ್ರಕಟಿತಾ ಶುಕ್ರವಾರ 

ದೊಳು ತನ್ನ ಭಕುತರಿಗುತ್ತಾಹ ಸಂಧ್ಯಕಾಲ 

ದೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

೪೨೫೧. ಶುಕ್ಷ (ವೀರ್ಯ) - ಲಲನೆಯರು 

ಪುರುಷರು ತಮ್ಮತಮ್ಮ ಕಾಮದ ಸಲುವಾಗಿ 

ಕೂಡಲು ಶುಕ್ಷ ಶೋಣಿತದಿ 

- ಮಗನಿಂದೆ ಗತಿಯು೦ಂಟೆ 
(ಬೆ-೧೪೫-೨) 

೪೨೫೨. ಶುದ್ಧಿ - ಕಾಯ ಶುದ್ಧಿಯಲಂಬ 

ರೀಷನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೮) 

೪೨೫೩. ಶುಭಮತಿ - ನಿನ್ನ ಶುಭಮತಿಯ 

ಹವಣೇನು ಹೇಳೆಲೊ ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೨೫೪. ಶೂದ್ರ - ಭಿನ್ನ ನದಿಗಳು ಸನ್ಮೋಹನ 

ಶಕ್ತಿ ಪ್ರಸನ್ನ ಪಾದಾಬ್ಜದಿಂ ಶೂದ್ರರು 

ದ ವಿಶ್ವರಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ಶ್ರುತಿಶಾಸ್ತ ಪೌರಾಣಗಳನೋದುವನೆ ಶೂದ್ರ 

- ಸಹಜಪಿದು ಈ ನುಡಿಯು 
(ಬೆ-೧೪೯-೧) 

೪೨೫೫. ಶೂರ - ಮೇರೆಯಿಲ್ಲದೆ ಅಸುರರ 

ಸಂಹರಿಸಿದ ರಣ ಶೂರಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 

- ಜಲನಿಧಿ ಸುತನ ಮೊಮ್ಮಗನ ಕೊಂದ ಶೂರ 

ನಕುಲ ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಶೂರ ಭೀಮನು ಬಾಣಸಿಗನಾದನಂತೆ 

- ಆರಿಗಾದರು ಪೂರ್ವಕರ್ಮ ಚಡದು 
(ಬೆ-೧೦೮-೪) 

- ಅಸಹಾಯ ಶೂರ ವೀರ ವಿಕ್ರಮನೆಲ್ಲಿ 

ವಸುಮತಿ ಹಿರಣ್ಯಾಕ್ಷನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೨) 

೪೨೫೬. ಶೂಲ - ನೀಲವರ್ಣದ ಲೋಲ 

ಕಾಲನವರಿಗೆ ಶೂಲ ಬಾಲ್ಕದಿ ಯಶೋದೆಯ 

ಹಾಲ ಸವಿದ ಗೋಪಾಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

೪೨೫೭. ಶೂಲೆ - ಗುಂಡುಮುಣುಗಿನ ಹಕ್ಕಿ 

ಯಂತೆ ಕಂಡ ಕಂಡ ನೀರ ಮುಳುಗಿ ಮಂಡೆ 

ಶೂಲೆ ಬಾಹುದೈಸೆ ಗತಿಯ ಕಾಣೆನೊ 

- ಐಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

೪೨೫೮. ಶೃಂಗರ/ಶೃಂಗಾರ - ರತಿಗೆ ಶೃಂಗರ 

ವೇನು ಶೃ೦ಂಗರದಲಿ ರತಿಯೇನು 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೧) 

- ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿ೦ಗದೆ ಶ್ರೀತುಲಸಿಯ ರ೦ಗಗರ್ಷಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

- ಚಿಗುರೆಲೆ ಬೇವಿನ ಸೊಪ್ಪು ನಾರ ಸೀರೆ 


೭೩೮ 


ಬಗೆ ಬಗೆಯಿ೦ದ ಶೃಂಗಾರ ಮಾಡಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

- ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 

ಕೆಂಪುಬಣ್ಣಗಳಿಂದ ಚೆನ್ನಾಯಿತು 

ದ ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦.-೩) 

- ಅಂಗದಲಿ ಅಜಮಿಳನೊ ಶೃ೦ಂಗಾರದಲಿ 

ಧ್ರುವನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೯) 

-. ಸಾರಸ ಹೃದಯದಿ ಕೇರಿಕೇರಿಯಲಿ 

ಶೃಂಗಾರದಿ ಮೆರೆವ ಅಪಾರ ದಯಾನಿಧಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಅ) 

೪೨೫೯. ಶೆಟ್ಟಿ - ಶೇಷಗಿರಿಯ ಮೇಲೆ ಇಪ್ಪ 

ತಿಮ್ಮ ಶೆಟ್ಟಿ ದೇಶಕೆ ಪ್ರಸಾದವ ನಡಸುವ ಶೆಟ್ಟ 

ದ ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೩) 

- ಅಪ್ಪರೂಪವಾದ ಕಜ್ಜಾಯ ರಾಶಿಗಳ ಛಪ್ಪನ್ನ 

ದೇಶಕೆ ಮಾರುವ ಶೆಟ್ಟ 

ದ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೧) 

- ಆಶೆಯಿಂದ ಹಣಕಾಸ ಗಳಿಸುವ ಆದಿಕೇಶವ 

ನಾರಾಯಣನೆಂಬ ಶೆಟ್ಟಿ 

ದ ಬಂದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೩) 

- ಓಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುಲೋಭಿ ಶೆಟ್ಟ 

ದ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೨) 

ದ ಬಂದೆವಯ್ಯ ಗೋವಿಂದ ಶೆಟ್ಟ 

2 ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-ಪ) 

೪೨೬೦. ಶೇಷ ಶೇಷನನ್ನು ಪೂಜಿಸೆಂದ 

ಶ್ರೀಶ ಬಾಡದ ಆದಿಕೇಶವ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ಶೇಷ ವಿಶೇಷವೆಂದೆನಿಪ ಪರಮಾರ್ಥದೊಳು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವಮೀಸಲಳಿಯದ ಪಾಪರಹಿತನಾಗು 

- ನಾರಾಯಣಿನು ಮನವೆ (ಬೆ-೧೪೧-೩) 

- ಗರುಡ ಶೇಷಾದಿಗಳು ಪೊತ್ತುಕೊಂಡಿಹ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

-. ಶೇಷನ ಹಾಸಿಗೆ ಗರುಡ ತುರಗವು 

ಪೀತವಾಸದುಡುಗೆಯು ಕೊರಳಲಿ ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ದಿಟ್ಟ ಶೇಷನ ನೀ ತುಳಿದರೆ ಆಕೆ ಕಟ್ಟಿ ಬಾಸೆಗೆ 

ಶೇಷನ ನಿಲಿಸಿಹಳಯ್ಯ 

- ನಿನಗಿಂತ ಕು೦ದೇನೊ (ಬೆ-೮೭-೩) 

- ಅಮರ ದೈತ್ಯರು ಕೂಡಿ ಅಂಬುಧಿಯ 

ಕಡೆಯಲಿಕೆ ಕ್ರಮದಿ ಮಂದರಕೆ ಕಟ್ಟದ ಶೇಷನ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೪೨೬೧. ಶೇಷಗಿರಿ - ಹರಿ ಆದಿಕೇಶವ ಗುರು 

ಅಪ್ರಮೇಯ ಸಿರಿದರ ಶೇಷಗಿರಿ ವರ 

ತಿಮ್ಮರಾಯ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೫) 

- ಶೇಷಗಿರಿ ಕಾಗೆನೆಲೆಯಾದಿಕೇಶವನ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೫) 

- ಸುಕೃತ ಶರಣರು ನಿಮ್ಮ ನೆನೆವರೈ ಶೇಷಗಿರಿ 

ಪ್ರಕಟವಾಸಾದಿಕೇಶವ ವೆಂಕಟೇಶ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ಶೇಷಗಿರಿಯ ಮೇಲೆ ಇಪ್ಪ ತಿಮ್ಮ ಶೆಟ್ಟಿ ದೇಶಕೆ 

ಪ್ರಸಾದವ ನಡಸುವ ಶೆಟ್ಟಿ 

ದ ಬ೦ದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-೩) 

- ಶೇಷಗಿರಿಯ ಮೇಲೆ ಸವುತೆಯ ಬಿತ್ತಿ 

ದೇವಗಿರಿಯ ಮೇಲೆ ಅವತಾರವಿಕ್ಕಿ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 

೪೨೬೨. ಶೇಷಗಿರಿವಾಸ - ಶೇಷಗಿರಿವಾಸ 

ರಂಗಯ್ಯ ಆದಿಕೇಶವನೆ ರಕ್ಷಿಸೊ ರಂಗಯ್ಯ 


೭೩೯ 


- ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 
(ಸ-೨೧೭-ಗ) 

೪೨೬೩. ಶೇಷಗಿರೀಶ - ಶೇಷಗಿರೀಶ ಮದ್ದಂಧು 

ಆದಿಕೇಶವ ಗುರುವೆ 

- ಇದ್ದೀಯಾ ಶ್ರೀ ಹರಿ ನೀನೊಅದು 

ಬ೦ದಿದ್ದೀಯಾ (ಸ-೩೨-೩) 

೪೨೬೪. ಶೇಷಪ್ರಸಾದ - ಶೇಷಪ್ರಸಾದವ 

ಉಂಡುಕೊಂಡಿರುವೆ 

- ಬ೦ಟನಾಗಿ ಬಾಗಿಲ ಕಾಯ್ದೆ 
(ಬೆ-೪೫-೫) 

೪೨೬೫. ಶೇಷಶಯನ - ಶೇಷಶಯನ ನಿನ್ನ 

ಭಾಗವತರ ಸಹವಾಸದೊಳಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಪ) 

- ಶೇಷಶಯನ ಕಾಗೆನೆಲೆಯಾದಿಕೇಶವದಾಸರ 

ಮಹಿಮೆ ಕಾಣಲಿಕಾಗದು ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

- ಶೇಷಶಯನ ಆದಿಕೇಶವರಾಯನ ದಾಸ 

ರೊಡೆಯ ಮದ್ವದ್ವೇಷಿಗಳಿಗಲ್ಲದೆ 

- ಅ೦ಧ೦ತ ಮಸು ಇನ್ನಾರಿಗೆ 

- ಶೇಷಶಯನನೆ ಏಳು ಸಮುದ್ರಮಥನವ 

ಮಾಡು ದೇಶ ಕೆಂಪಾಯಿತು ಏಳಯ್ಯ ಹರಿಯೇ 

- ಉಳು ನಾರಾಯಣ (ಸ-೫೯-೧) 

೪೨೬೬. ಶೇಷಾದ್ರಿ - ರಘುಪತಿ ಕೃಷ್ಣನೆ 

ಪೊಡವಿಪತಿ ವೈಕುಂಠವೆನಿಪ ಶೇಷಾದ್ರಿಯೊಳು 

ಸಡಗರದಿ 

- ಪೂಸರನ ಜನಕನೇ (ಬೆ-೧೬೮-೫) 

೪೨೬೭. ಶೇಷಾವತಾರಿ (ರಾಮಾನುಜಾ 

ಚಾರ್ಯರು) - ಶೇಷಾವತಾರಿ ಮುನೀಶವಂದಿತ 

ಆದಿಕೇಶವ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೩) 

೪೨೬೮. ಶೈಲ - ನಗಜೆಯಾಳ್ಪನ ಬ್ರಹ್ಮೇತಿ 

ಬಂದು ಕಾಡಲಾಗಿ ರುದ್ರಾದಿಗಳೇನ 

ಮಾಡುತಿರ್ದರಾ ಶೈಲದೊಳಗೆ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೨೬೯. ಶೋಕ - ಹಸಿವು ತೃಷೆಯು ಶೋಕ 

ಮೋಹ ಅಸುವಗೊಂ೦ಬ ಜನನ ಮರಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

- ಅಡಿಗಡಿಗೆ ಶೋಕದಲಿ ಅವರಿವರಿಗುಸುರಿ 

ದರೆ ಬಡತನವು ಬಿಟ್ಟು ಹಿ೦ಗುವುದೇನು ಮರುಳ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

೪೨೭೦. ಶೋಕಿಸು - ಕಂದ ಬಾರೆಂತೆಂದು 

ಶೋಕಿಪ ಜನಕ ಜನನಿ 

- ಅಣುಮಹತ್ತಾದ ದೇವ (ಬೆ-೭೧-೨) 

- ನಿರ್ಗಲಿತ ಶೋಣಿತ ಸುರಿಯೆ ಹರಿಹರಿದು 

ಕರುಳ ಕೊರಳೊಳಗೆ ಇಟ್ಟವನ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೨) 

೪೨೭೧. ಶೋಣಿತ - ಲಲನೆಯರು ಪುರುಷರು 

ತಮ್ಮತಮ್ಮ ಕಾಮದ ಸಲುವಾಗಿ ಕೂಡಲು ಶುಕ್ಲ 

ಶೋಣಿತದಿ 

- ಮಗನಿಂದೆ ಗತಿಯು೦ಟಿ (ಬೆ-೧೪೫-೨) 

೪೨೭೨. ಶೋಧಿಸು - ಸಾರ ತತ್ವಗಳನೆಲ್ಲ 

ಶೋಧಿಸಿ ಸೂರೆ ಮಾಡಿದಾತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೩) 

- ಮಂಡಲಪತಿಯು ಶೋಧಿಸಿ ಹಿಡಿದೆಳತಂದು 

ಭಂಡುಮಾಡಲು ಬೆದರುವಳೆ ಕೇಳೆಲೊ ಹರಿ 

- ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

೪೨೭೩. ಶೋಭಿತ - ವನ ಉಪವನಗಳಿಂದ 

ಘನ ಸರೋವರಗಳಿಂದ ಕನಕ ಗೋಪುರ 

ಗಳಿಂದ ಶೋಭಿತನೆ ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೨) 

೪೨೭೪. ಶೋಭಿಸು - ಮುಂದೊರೆದಿಹ 

ರೋಮಕೂಪದಗ್ರದಳತೆಯು ವೃಂದಗಳ 

ಶೋಭಿಪ ರೀತಿಯ ಪಡೆದೆಯೆಲೊ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

೪೨೭೫. ಶೌಂಡಲ್ಯ (ವೇಶ್ಯೆಯ ಮಗ) -ಆ 

ಶೌಂಡಲ್ಯ ಪರಾಶರ ಎನಿಪನು ವೇಶೆಯಪುತ್ರ 

ವಸಿಷ್ಠಮುನಿ 

- ಕುಲ ಕುಲ ಕುಲವೆನ್ನುತಿಹರೊ 


೭೪೦ 


(ಬೆ-೧೨೦-೨) 

೪೨೭೬. ಶೌನಕ - ವಾಗಿನಿ೦ಂದಕ್ರೂರ ಬಲ್ಲ 

ವಚನಿ ಶೌನಕ ಬಲ್ಲ ಯೋಗೀಂದ್ರ ಕಪಿ ಬಲ್ಲ 

ಧ್ರುವ ಬಲ್ಲನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೫) 

೪೨೭೭. ಶೌರಿ (ಕೃಷ್ಣ - ಅಲ್ಲಿದ್ದ ದನುಜರ 

ಹೊಡೆದು ಬಲು ಹಂತಕಾರಿ ಮಾಡಿದೆ ಶೌರಿ 

ಒಡೆಯಗೆ ವಾರ್ತೆಯ ಪೇಳಿ 

- ಎಷ್ಟು ಪೊಗಳಅ ನಾನು (ಸ-೫೩-೨) 

- ಶೌರಿ ಮುನಿಯಲಂದು ಅವನ ಪದವು 

ಮುರಿಯದೆ ಕೇಳಿ ಜನರೆ 

- ನಂಬಜೇಡಿ ಸಿರಿಯು ತನ್ನದೆ (ಬಿ-೧೧೫-೨) 

- ಗೌರೀಮನೋಹರನ ಘನತರಾರ್ಚನೆಗೈದು 

ಚಾರುತರ ಚಕ್ರವನು ಪಡೆದನಾ ಶೌರಿ 

- ಆರು ಬಲ್ಲರು ಹರಿಹರರ (ಬೆ-೮೨-೧) 

೪೨೭೮. ಶ್ರದ್ಧೆ - ಶ್ರದ್ಧೆಯಲಿ ನೀನಾರ ಹೋಲ್ವೆ 

ಹೇಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

೪೨೭೯. ಶ್ರೀ - ಭೋಗೀಶಯನ ಶ್ರೀ 

ಲಕ್ಷ್ಮೀಕಾಂತನೆ ಭಾಗವತಪ್ರಿಯ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೫) 

- ಹರಿಯ ಶ್ರೀ ಮುದ್ರೆ ಆಭರಣವಾಯಿತು 

- ಬದುಕಿದೆನು ಬದುಕಿದೆನು 
(ಸ-೧೭೧-೧) 

- ತಂದೆ ಶ್ರೀ ಕಾಗಿನೆಲೆಯ ಆದಿಕೇಶವರಾಯ 

ಬಂದೆನ್ನ ಹೃದಯದಲಿ ನೆಲೆಯಾಗಿ ನಿಂತ 

- ಬದುಕಿದೆನು ಬದುಕಿದೆನು 
(ಸ-೧೭೧-೩) 

- ಯಾದವಗಿರಿವಾಸನಹುದೋ ಶ್ರೀ ನಾರಸಿಂಹ 

ಆದಿನಾರಾಯಣ ಅಚ್ಯುತನಹುದೊ 

- ಯಾದವಗಿರಿವಾಸನಹುದೋ 
(ಸ-೨೧೯-ಪ) 

- ನಾಲಗೆಗೆ ನಿನ್ನ ವಿಶಾಲ ಅಷ್ಟಾಕ್ಷರಿಯನಿತ್ತು 

ಪಾಲಿಸೋ ಶ್ರೀ ಕಾಗಿನೆಲೆಯಾದಿ ಕೇಶವನೆ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ಶ್ರೀವೈಕುಂಠಪುರದಲ್ಲಿರುವ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಶ್ರೀ ವಾಸುದೇವನಾಜ್ನಾಪಿಸಿದ ರುಕ್ಮಿಣಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೪) 

-. ಶ್ರೀಕಾಗೆನೆಲೆಯ ವರದ ಕೇಶವನನು 

ಭಜಿಸಿರೊ ಕೇಳಿ ಜನರೆ 

-. ನ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಶ್ರೀಲತಾಂಗಿಯ ರಮಣ ಆದಿಕೇಶವನ 

- ಕಾವನಯ್ಯನ ಕಳುಹು (ಬೆ-೧೫೩-೩) 

- ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-ಇಂ೧೪-೩) 

- ಸುಲಭದಲಿ ಶ್ರೀಪಾದ ಶೀರ್ಥ ಪ್ರಸಾದವನು 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಕೆಳದಿಯ ಜರೆದು ಶ್ರೀ ಹರಿದಿನ ಗೆದ್ದಂಥ 

ಹಳಬರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

ದ ಅಭ್ಯಾಸವನು ಮಾಡಬೇಕೊ ಶ್ರೀ ಗುರುಭ್ಯೋ 

ನಮಃ ಎ೦ಬ ನಾಮಂಗಳನು ಬಿಡದೆ 

ಎ ಅಭ್ಯಾಸವನು ಮಾಡಬೇಕು 
(ಬೆ-೩೮-ಪ) 

- ಪೊಡವಿಪತಿ ಕೇಳು ಶ್ರೀ ಆದಿಕೇಶವನೆ 

ಹಿ೦ಗಡೆಯಲ್ಲಿ ಮನೆಯ ಕಟ್ಟಿಸಬಾರದೆ 

- ಆವುದೊಳ್ಳೆಯದೊ ಸಿನ್ನ೦ಗ (ಬೆ-೬೮-೫) 

- ಇಷ್ಟು ಬೇಡಿಕೊಂಬೆ ನಾನು ಶ್ರೀಕೃಷ್ಣನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೩) 

- ಶ್ರುತಿವಾದದೊಳಗೆ ಶ್ರೀಕೃಷ್ಣನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

- ಏಕಂಜುವಿ ಎಲೊ ಶ್ರೀ ಹರಿ ಕರುಣಿಸದಲೆ 

ಒಂದಾಗದು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-ಪ) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 


೭೬೪೧ 


ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 

ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀ 

ಹರೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

-.ವನಜಮುಖಿಯರ ಮನದಿಷ್ಟಾರ್ಥವೀವ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬಿ-೮೦-ಪ) 

- ಒಂದೆರಡು ಪರುಠವಿಸಿ ದಶಮಿ ದ್ವಾದಶಿ 

ಶ್ರೀಮುಕುಂದಾರ್ಪಣವ ಮಾಡಿ ಮನೆಯಲುಣ್ಣದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

- ಇಂದು ನೀ ಕರೆದು ತಾರೆ ಬಾರದೆ 

ಶ್ರೀಗೋವಿಂದ ತಾ ಮುನಿದು ಇರೆ 

- ಇಂದು ನೀ ಕರೆದುತಾರೆ (ಬೆ-೯೨-ಪ) 

- ಮಂದೆಗಾಯ್ದವನ ಮನ್ಮಥನ ಪೆತ್ತವನ ತಂದೆ 

ಶ್ರೀ ಬಾಡದಾದಿಕೇಶವನ 

- ಕರೆತಾರೆ ಕಾಮಿನಿಕಮಲಜಪಿತನ 
(ಬೆ-೯೩-೫) 

- ಸುಖವಾದಡೆ ಕಾಣುತ ಮುಖಕಮಲವು 

ವಿಕಸಿತವಾಹುದು ಶ್ರೀ ಹರಿ ಕರುಣದಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ಮದ್ದಶಾಸ್ತ್ರವನೆಲ್ಲ ಸಜ್ಜನರಿಗೊರೆದಗೆ ಮುದ್ದು 

ಶ್ರೀ ಆದಿಕೇಶವನ ಭಜಕನಿಗೆ 

- ಜಯ ಮಂಗಲಂ ಸಿತ್ಯ (ಬೆ-೧೭೧-) 

- ನಕ್ರಂಗೆ ಸಿಲ್ಕಿ ನಡುನ್ಮಿರೊಳೊದರುವ ಗಜವ 

ಚಕ್ರದಿಂ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಮಗುವು ಬಲ್ಲುದೆ ಇಷ್ಟು ಬೆಣ್ಣೆಯ ಕದ್ದರೆ 

ಬಿಗಿಯಬಹುದೆ ಶ್ರೀಚರಣವನು 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೧) 

೪೨೮೦. ಶ್ರೀಕಾಂತ - ಎಂತಹುದೊ ನಿನ್ನಯ 

ಭಕುತಿ ಎನಗೆ ಶ್ರೀಕಾ೦ತ ನಿನ್ನಯ ಒಲುಮೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಯಿಲ್ಲದ ಮೂಢಾತ್ಮನಿಗೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-ಪ) 

- ಶ್ರೀಕಾಂತ ನೀನಿತ್ತ ವರವು ಸ್ಥಿರವೆಂಬುದಕೆ 

ನಾಕೇಶಜಿತನ ಪಿತನನುಜ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ ಬೆ-೫೦-೩) 

- ಎಂಥ ಕೀರುತಿ ಪೊತ್ತುವೆರಡು ಪಾದ 

ಶ್ರೀಕಾ೦ತ ಬಾಡದ ರಂಗ ಕರುಣಿ ದೇವೋತ್ತುಂಗ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-ಪ) 

೪೨೮೧. ಶ್ರೀಗಿರಿ - ಏಳು ಶ್ರೀಗಿರಿಗೊಡೆಯ 

ಶ್ರೀ ವೆಂಕಟೇಶ ಏಳಯ್ಯ ಬೆಳಗಾಯಿತು 

- ಏಳು ನಾರಾಯಣ (ಸ-೫೯-ಪ) 

೪೨೮೨. ಶ್ರೀಚೂರ್ಣ (ಮೂರು ನಾಮ 

ಗಳಲ್ಲಿಯ ನಡುವಿನ ಕೆಂಪುಬಣ್ಣದ ಚೂರ್ಣ) 

- ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ 

ನಾಮ ಸಿರಿತುಳಸಿ ವನಮಾಲೆ ಕೊರಳಿ 

ನೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

೪೨೮೩. ಶ್ರೀತುಲಸಿ - ಶೃಂಗಾರ ಬಯಸುತ 

ಬಂ೦ಗಾರದೊಡವೆಯ ಹಿಂಗದೆ ಶ್ರೀತುಲಸಿಯ 

ರಂಗಗರ್ಪಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

೪೨೮೪. ಶ್ರೀದೇವಿ (ಲಕ್ಷ್ಮಿ) - ಶ್ರೀದೇವಿ 

ಭೂದೇವಿ ಮಾತೆಯರು ತಾವಿರಲು ಯಾದವ 

ರಾಯ ಮೋಹದ ತಂದೆಯು 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೨) 

- ಮಾಳವಿ ಶ್ರೀದೇವಿ ಗಾಂಧಾರಿ ಮಲಹರಿ 

ಸಾಳಗವು ಸೆ ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

ದ ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

- ಸಕಲೈಶ್ವರ್ಯದ ಶ್ರೀದೇವಿ ನಿನ್ನರಸಿ ಬಹು 

ಮುಕುತಿಯಿ೦ದಲಿ ಲೋಕ ಪುಟ್ಟಿಸುವ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೧) 

- ಹಿತನು ಸಾಗರರಾಜ ಹಿತದಕ್ಕ ಶ್ರೀದೇವಿ 

ಅತಿ ಬೀಗನಾದವ ನಾರಾಯಣ 


೭೪೨ 


- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೩) 

೪೨೮೫. ಶ್ರೀದೇವಿ (ಒ೦ದು ರಾಗ) - ಮಾಳವ 

ಶ್ರೀದೇವಿ ಗಾಂಧಾರಿ ಮಲಹರಿ ಸಾಳಗವು 

ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

_ ತಂಗದಿರನ ನಿಮಿಷ ತಾರಕೆಗಳು 
(ಬೆ-೧೬೯-೫) 

೪೨೮೬. ಶ್ರೀಧರ - ವಾಮನ ಶ್ರೀಧರ ಹೃಷಿಕೇಶ 

ಕೇಶವ ದಾಮೋದರ ಪ್ರಿಯದಾನವೇಂ೦ದ್ರ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 

- ಮದನನಯ್ಯ ನಿನ್ನ ಮಹಿಮೆ ವದನದಲಿಯೆ 

ಇರುವಂತೆ ಹೃದಯದಲ್ಲಿ ಸದನ ಮಾಡು 

ಮುದದಿ ಶ್ರೀಧರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 

೪೨೮೭. ಶ್ರೀನಾಥ - ಶ್ರೀನಾಥ ಭವನಾಶ 

ಪೇಳೋ ಪೇಳಿಲ್ಲೇತಕೆ ಅಹೋಬಲ ನರಸಿಂಹನೆ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೩) 

- ಬಿಡದೆ ಶ್ರೀನಾಥ ಆದಿಕೇಶವನ ಭಜಿಸಿರೊ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೧೩-೩) 

೪೨೮೮. ಶ್ರೀನಿಧಿ - ಶ್ರೀನಿಧಿ ಆದಿಕೇಶವನು 

ಎಂಬೊ ಆಣಿಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೩) 

- ನೀನಿದ್ದರೆ ಕನಕ ಪ್ರಾಣ ತೆರಳುವ ತನಕ 

ಶ್ರೀನಿಧೇ ಆದಿಕೇಶವ ಎನ್ನ ಜನಕ 

- ಕದರ ಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೩) 

೪೨೮೯. ಶ್ರೀನಿವಾಸ - ಪ್ರಾಣಹತ್ಯವ 

ಮಾಳ್ಬುದಾವ ಸತ್ಯರ್ಮವೊ ಶ್ರೀನಿವಾಸನ 

ನಾಮಸ್ಮರಣೆಯ ಮಾಡೊ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೧) 

೪೨೯೦. ಶ್ರೀಪತಿ - ಶ್ರೀಪತಿಯ ನಾಮವನು 

ನೀ ಪಠಿಸುತಲಿರು ಮನವೆ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೧) 

- ಶ್ರೀಪತಿ ಕಾಗೆನೆಲೆಯಾದಿಕೇಶವ ಚರಣ ಈ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಪರಿಯಲಿ ಭಜಿಸಿ ಸುಖಿಯಾಗೊ ಮನವೆ 

- ಮಾವನ ಮನೆಯೊಳಗೆ (ಬೆ-೧೪೬-೫) 

- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 

- ನಿನಗಿ೦ತ ಕು೦ದೇನೊ (ಬೆ-೮೭-೫) 

- ಶ್ರೀಪತಿ ರಾಘವ ಕ್ಷೇಮದಲೈದಾರೆ 

- ಎನ್ನು ಕ೦ದ ಹಳ್ಳಯ ಹನುಮಾ 
(ಬೆ-೬.೧) 

- ಶ್ರುತಿ ಸ್ಮೃತಿಗಳನರಿತು ನಡೆವೆನೆನಬೇಡ 

ಶ್ರೀಪತಿಯ ಶ್ರೀನಾಮವೊಂ೦ದೇ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು (ಬೆ-೧೮-೧) 

- ದ್ವಾಪರಯುಗದಲಿ ಭೀಮಸೇನನೆನಿಸಿ 

ಶ್ರೀಪತಿಯ ಪಾದ ಕಡುಭಜಕನಾಗಿ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.. ೨) 

೪೨೯೧. ಶ್ರೀರಂಗ - ಶ್ರೀಶ ಶ್ರೀರಂಗ ನಿಮ್ಮ 

ಮನೆಯ ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-ಪ) 

- ಸಾಕು ಸಾಕು ಮನುಜ ಸೇವೆಯು ಶ್ರೀರಂಗ 

ರಾಯ ಸಾಕು ಸಾಕು ಮನುಜಸೇವೆಯು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಪ) 

- ಕಷ್ಟ ತನುವಿನಲಿ ಹುಟ್ಟಿ ತೊಳಲುವಂಥ 

ಎಷ್ಟೆಂದು ತಾಳುವೆನೊ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವ೦ಥ 
(ಸ-೭೯-ಪ) 

೪೨೯೨. ಶ್ರೀರಂಗಪಟ್ಟಣ - ಉನ್ನತದ ಕಾಗೆನೆಲೆ 

ಯಾದಿಕೇಶವ ರಾಯ ಚೆನ್ನ ಶ್ರೀರಂಗಪಟ್ಟಣದ 

ರಂಗೇಶ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೫) 

೪೨೯೩. ಶ್ರೀರಂಗಶಾಯಿ - ನಿರ್ಜರಾದಿ ಮುನಿ 

ಗಳ ಕಂಡೆ ದುರ್ಜನಾಂತಕನೆ ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೩) 

- ದೃಷ್ಟಿಯಿ೦ದಲಿ ನಾನು ಕಂಡೆ ಸೃಷ್ಟೀಗೀಶನೆ 

ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-ಪ) 

೪೨೯೪. ಶ್ರೀರಮಣ - ಭೂರಮಣಿಯನೂೊತ್ತಿ 


೭೪೩ 


ಅಡಿಗೆ ಬೀಗನ ಶಿರವನ್ನು ಕಾಯ್ದ ಶ್ರೀರಮಣ 

ಆದಿಕೇಶವನನ್ನು ನೋಡಿರೊ 

- ಈತನೀಗ ವಾಸುದೇವನು (ಬೆ-೭೫-೩) 

೪೨೯೫. ಶ್ರೀರಾಮ - ಸೃಷ್ಟಿಸಿ ಪಾಲಿಪ 

ಶ್ರೀರಾಮರ ಇಷ್ಟ ಭಕ್ತರೊಳು ಶ್ರೇಷ್ಠನೆಂದೆನಿಸಿದೆ 

- ಎಷ್ಟು ಪೊಗಳಅ ನಾನು (ಸ-೫೩-ಅ) 

- ಕಡಲ ಬೇಗನೆ ಹಾರಿ ಶ್ರೀರಾಮರ ಮಡದಿ 

ಗುಂಗುರವ ಕೊಟ್ಟು 

- ಎಷ್ಟು ಪೊಗಳಅ ನಾನು (ಸ-೫೩-೨) 

- ಮಂಗಳಂ ಭಾರ್ಗವ ಶ್ರೀರಾಮ ಕೃಷ್ಣನಿಗೆ 

- ವಾಸುದೇವಾಯ ನಮೋ (ಬೆ-೯೦-೧೫) 

- ಧಾರಿಣಿಯ ಭಾರವನು ತಾಳಲಾರದೆ ದೇವಿ 

ಶ್ರೀರಾಮ ರಾಮೆಂದು ಶಿರವ ತೂಗುವಳಯ್ಯ 

- ಕಅಯೇರಿ ಬಂತು (ಬೆ-೧೩೦-೪) 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ ಶ್ರೀರಾಮ 

ನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-ಪ) 

- ಭುಜಬಲದಿಂದ ಭೂಪಾಲರ ಗೆಲಿದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಪ್ರಣವಗೋಚರ ಕಾಗೆನೆಲೆಯಾದಿಕೇಶವನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ ಶ್ರೀರಾಮ 

ನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-ಪ) 

- ಅನಿಮಿಷರಂದದಿ ವನವಾಸವ ಪೊಕ್ಕನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಭುಜಗಧರನ ಕೈಯ ಆಯುಧವನು ತಂದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-. ಅಣುರೇಣುತೃಣದೊಳು ಪರಿಪೂರ್ಣ 

ನಾದನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಈರೇಳು ಭುವನ ತನ್ನುದರದೊಳಿಟ್ಟನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-ರ೮೧-ಪ) 

- ಮನಸಿಜನರಿಯ ತಂದೆಯ ಭಕ್ಷಿಪನ ಪೊತ್ತನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

-. ದಿನಕರನಳಿವಿನಲಿ ಪಗೆಯ ಗೆದ್ದಾತನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೧) 

- ಗಜವನೇರಿದನ ತಂದೆಯ ತಾಯನಳೆದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ನಿಜಮುನಿಗಳ ವನದಿ೦ಂದ ತನಯರ ತಂದನ 

ಶ್ರೀರಾಮನೆನ್ನಿರಿ 

- ಶ್ರೀರಾಮಸೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೨) 

- ಪೆಣನ ಭೋಜನಮಾಡಿದವರ ವಾಸವ 

ಪೊಕ್ಕನ ಶ್ರೀರಾಮನೆನ್ನಿರಿ 

- ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಮತ್ತೆ ಕಲ್ಕಿಯಾದೆ ಮಲೆತರ ಮಡುಹಿದೆ 

ಉತ್ತಮ ಶ್ರೀರಾಮನೆಂದು ಸ್ತುತಿಸಿದೆನಲ್ಲದೆ 

- ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೩) 

- ತೃಣಕೆ ಬಾಯಿತ್ತನ ಮೇಲೇರಿ ಬಪ್ಪನ 

ಶ್ರೀರಾಮನೆನ್ನಿರಿ 

ದ ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
(ಬೆ-೮೧-೩) 

- ಘನ ಕೋಡುಕೊನೆಯಿಂದ ಧರಣಿ ತಂದಾತನ 

ಶ್ರೀರಾಮನೆನ್ನಿರಿ 


೭೪೪ 


- ಶ್ರೀರಾಮನೆಸ್ನಿರಿ ಮೂಜಗದವರೆಲ್ಲ 

(ಬೆ-೮೧-೧) 

- ಸೀತೆಯನು ಕಂಡು ಶ್ರೀರಾಮನಿಗೆ ಪೇಳಿದರೆ 

ಪ್ರೀತಿಯಿಂದ ರೂಪವನು ಕೊಡಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

೪೨೯೬. ಶ್ರೀಲತಾಂಗಿ (ಲಕ್ಷ್ಮಿ) - ಶ್ರೀಲತಾಂಗಿ 

ಯರ ಲೋಲ ಮಾರನಾಟವಾಡಿ ಪೋದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-ಅ) 

೪೨೯೭. ಶ್ರೀಲೋಲ - ಶ್ರೀಲೋಲನ 

ಕೊಂಡಾಡಿ ಪಾಡುವೆನು 

-. ಬ೦ಟನಾಗಿ ಬಾಗಿಲಕಾಯ್ದೆ 
(ಬೆ-೪೫-೨) 

- ಕಾಲ ಗೆಜ್ಜೆಯ ಕಟ್ಟಿ ಮೇಲೆ ಕರತಾಳ ತಟ್ಟಿ 

ಶ್ರೀಲೋಲನ ಗುಣ ಪೊಗಳದಲೇ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೭) 

- ಶ್ರೀಲೋಲನೆನಿಪ ಪಟ್ಟದಾನೆ ದುಷ್ಟ ಕಾಳಿಂಗನ 

ಪೆಡೆಯ ಮೆಟ್ಟ ತುಳಿದಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೨) 

೪೨೯೮. ಶ್ರೀವರ/ಶ್ರೀಶ - ಶ್ರೀವರ ರಾಘವ 

ಕ್ಷೇಮದಲೈದಾರೆ 

- ಎನ್ನ ಕ೦ದ ಹಳ್ಳಯ ಹನುಮಾ 
(ಬೆ-೬.೨) 

- ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-ಪ) 

- ದೋಷರಾಶಿ ನಾಶಮಾಡು ಶ್ರೀಶ ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-ಪ) 

- ಶೇಷನನ್ನು ಪೂಜಿಸೆಂದ ಶ್ರೀಶ ಬಾಡದ 

ಆದಿಕೇಶವ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ಓಂದು ಬಾರಿ ಶ್ರೀಶಾ ಎಂದರೆ ಬಂದ ದುರಿತ 

ನಾಶಾ 

- ಮರೆಯದಿರು ಹರಿಯ (ಸ-೨೦೩-೩) 

- ಶ್ರೀಶ ನೆಲೆಯಾದಿಕೇಶವ ನಿಮ್ಮ ಪಾದವನು 

ಲೇಸಾಗಿ ಸ್ಮರಿಸಿ ಪೊಗಳುವರು ಹರಿಯೇ 

- ಏಳು ನಾರಾಯಣ (ಸ-೫೯-೩) 

೪೨೯೯. ಶ್ರೀಹರಿ - ಅಕಳಂಕ ಶ್ರೀಹರಿ ಭಕುತಿಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮನ ಬೆಳೆದು ರುಕುಮಿಣಿಯರಸ ಕೈವಶವಾದ 

ನೆನಗೆ 

- ಬದುಕಿದೆನು ಬದುಕಿದೆನು (ಸ-೧೭೧-೨) 

- ಪೊಡವಿಗೊಡೆಯ ಶ್ರೀಹರಿಲೀಲೆಯಿದು 

- ಕೊಡಲು ನೀನಾರು (ಸ-೯೨-ಪ) 

- ನೊಂದೆ ನಾನು ಶ್ರಿಹರಿಯೆನ್ನದೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-ಅ) 

-. ಎಂದೆಂದು ಅಗಲದ ಬಂಧು ಶ್ರೀಹರಿ 

ನಮಗೆ೦ದು ನೋಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೬) 

- ಎನ್ನ ನಿರಯಣ ಸಮಯದಲ್ಲಿ ಶ್ರೀಹರಿ 

ಹರಿಯೆ ಎಂತೆಂಬ ನೆನಹದೊಲಿದಿತ್ತು ಸಲಹೊ 

- ಅಣುಮಹತ್ತಾದ ದೇವ (ಬೆ-೭೧-ಅ) 

- ವಾಸುದೇವ ಎಂಬ ವಾಕ್ಯವನು ಪಠಿಸುವ 

ಬೇಸರದೆ ಶ್ರೀಹರಿಯ ಧ್ಯಾನದೊಳಗಿಪ್ಪವರ 

-. ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೩) 


- ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ 


ಶ್ರೀಹರಿಯ ಅಜಸುರೇಂ೦ದ್ರಾದಿಗಳು ಆದಿವಂದಿತ 

ಪಾದ 

- ಭಜಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

-. ನೀರಜನಾಭ ನಿನ್ನ ಚರಣ ಸೇವಕರನು 

ಸೇರಿ ಬದುಕುವಂತೆ ಮಾಡೊ ಶ್ರೀಹರಿಯೇ 

,- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 

ಅಡವಿಯೊಳಗಣ ಹುತ್ತು ಮನೆಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

- ತನ್ನಾತ್ಮ ಸುಖ ಬಯಸೆನೆಂದು ಶ್ರೀಹರಿಗೆ 

ನುಡಿದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ತಂತ್ರ ಮಾಡಿ ಆದಿಕೇಶವ ಶ್ರೀಹರಿಯು ತಾನೆ 

ಬಂದು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೫) 

- ಮುಂದೆ ದಯವಿರಲಿ ಶ್ರೀಹರಿಯೆ ನೊಂದೆ 

ನಾನು 


೭೬೪೫ 


- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-ಪ) 

೪೩೦೦. ಶ್ರುತ - ಶ್ರುತ ಪಾಠ ವಿಬುಧರೊಳು 

ಬೊಮ್ಮನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

೪೩೦೧. ಶ್ರುತಿ - ರಾಮ ಎಂದವನೆ ಧನ್ಯ 

ನೆಂದು ಶ್ರುತಿತತಿಗಳು ಪೊಗಳುತಿರೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-ಅ) 

- ಮುಕುಟ ಮಂಡೆಯಲಿ ಧ್ರುವಲೋಕ 

ಭುವನಾವಳಿಯು ನಿಖಿಲ ಶ್ರುತಿ' ನವರತುನ 

ನಿಟಿಲದಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

-. ಶ್ರುತಿ ಸ್ಮೃತಿಗಳನರಿತು ನಡೆವೆನೆನಬೇಡ 


ಶ್ರೀಪತಿಯ ಶ್ರೀನಾಮವೊಂ೦ದೇ ಸಾಕು ಮರುಳೆ 


- ಸ೦ಸಾರವೆ೦ಬ ಸಾಗರವನು (ಬೆ-೧೮-೧) 

- ಶ್ರುತಿವಾದದೊಳಗೆ ಶ್ರೀಕೃಷ್ಣನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

- ಶ್ರುತಿಶಾಸ್ತ ಪೌರಾಣಗಳನೋದುವನೆ ಶೂದ್ರ 

- ಸಹಜಪಿದು ಈ ನುಡಿಯು 
(ಬೆ-೧೪೯-೧) 

- ರಸಪೂರಿತ ಶ್ರುತಿ ಮಸುಳಿಸದಲೆ ತಂದೆ 

ಬಿಸಜಸಂಭವನಯ್ಯ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವಾನ ನಮ್ಮಜ್ಜನ ಹಿ೦ಂಡಿನೊಳು 

- ನಾವು ಕುರುಬರು (ಬೆ-೧೫೨-೪) 

- ವಾಗೀಶ ಬೃಹಸ್ಪತಿ ಹಜಾರದೊಳು ತಲೆ 

ದೂಗಿ ಶ್ರುತಿ ಶಾಸ್ತ್ರದಲಿ ಸ್ತುತಿಸಿಹರು 

ದ ತಂಗದಿರನನಿಸುಷ ತಾರಕೆಗಳು 
(ಬೆ-೧೬೯-೭) 

-. ಕಮಲಜ ಹರಿ ರುದ್ರ ವಿಮಲ ಸುರರು 

ಸಾಧು ಸಮರಲ್ಲವೆಂಬುವ ಶ್ರುತಿ ಸಾರಿ ಬಂತು 

ಸ್ನಾಮಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕ್ಹಮಿಸುವುದೆನ್ನ ತಪ್ಪುಗಳ (ಬೆ-೬೧-ಅ) 

- ಮುಂಕೊಂಡು ಶ್ರುತಿಮತ ಚಾರ್ವಾಕರ ಗೆದ್ದ 

ಓಂಕಾರ ಮೂರುತಿ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.೨) . 

ಎ ಶ್ರುತಿಯನುದ್ಧರಿಸಿ ಭೂಮಿಯ ಪೊತ್ತು 

ಅಡವಿಯ ಪಥದೊಳು ತಿರುಗಿದನ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಒಲಿಸಿ ನಿನ್ನನು ತುತಿಸಿ ಮುಕುತಿಯನು 

ಪಡೆದುದಕೆ ಸಲೆ ಶ್ರುತಿಯು ಗಿರಿಜೆ ಅಜಮಿಳನು 

ಹೊಣೆಯೊ ಕ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಮುಖದಲಿಂದ್ರರು ಅಗ್ನಿ ಸಪ್ತ ಖುಷಿಗಳು 

ದ್ವಿಜರು ಮುಖದ್ವಾರದುಸುರಿನಲಿ ಶ್ರುತಿ 

ಮರುತರು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

೪೩೦೨. ಶ್ರೇಷ್ಠ - ಸೃಷ್ಟಿಸಿ ಪಾಲಿಪ ಶ್ರೀರಾಮರ 

ಇಷ್ಟ ಭಕ್ತರೊಳು ಶ್ರೇಷ್ಠನೆಂದೆನಿಸಿದೆ 

- ಎಷ್ಟು ಪೊಗಳಅ ನಾನು (ಸ-೫೩-ಅ) 

೪೩೦೩. ಶ್ಲಾಘನೀಯ - ಹೇಯವಾದ ದೇಹ 

ವನ್ನು ಶ್ಲಾಘನೀಯವೆಂದು ನಾಲ್ವರೊಡನು 

ಪಾಯದಿಂದ ಹೇಮದಂತೆ ಬಣ್ಣಗಟ್ಟಿ ಬಾಯ 

ಬಡಿದು ತಂದು ತಂದು ಕಾಯ ಕಳೆದೆನಲ್ಲದೆ 

- ಅಹಹ ಮೋಸಹೋದೆನಯ್ಯ (ಸ-೯-೧) 

೪೩೦೪. ಶ್ಲೇಷ್ಮ - ಸುರಿವ ಶ್ಲೇಷ್ಠದ ಮೋರೆ 

ಚಂದ್ರಬಿಂಬ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

೪೩೦೫. ಶ್ವಾನ - ಅರಿಯಂತೆ ಬಂದೆನ್ನ 

ನಡವಳಿಯಲಿ ಶ್ವಾನ ದುರಿತಂಗಳೆಲ್ಲ ಕಾಡುತಿವೆ 

ಪರಿಹರಿಸು ಎಲೆ ದೇವ 

ದ ನಿನ್ನ ನಾಮ ವಾಲ್ಧೀಕಿಯನುದ್ಧರಿಸಿದೆ 
(ಸ-೧೪೫-೨) 

- ಶ್ವಾನಗಿ೦ತಲು ಬಲು ಮಾನಗೆಟ್ಟು ನಾ ದೀನ 

ನಾಗಿ ಮನೆಮನೆಗಳ ತಿರುಗಿ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೨) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹ 


೭೪೬ 


ದಾದಿ ಸಾಧನದ ಶ್ವಾನ ನಮ್ಮಜ್ಜನ ಹಿಂಡಿನೊಳು 

- ನಾವು ಕುರುಬರು (ಬೆ-೧೫೨-೪) 

- ದಣಿದ ಶ್ವಾನನಂತೆ ದಿನವ ಕಳೆವೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

೪೩೦೬. ಶ್ವಾಸ - ಮೂಗೇ ಶ್ವಾಸ ನಿಶ್ವಾಸ ಈ 

ಮೂಗಿನಿಂದಲೆ ಕಾಣೊ ಯೋಗ ಸನ್ಯಾಸ 

- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೨) 

೪೩೦೭. ಶ್ವೇತಗಜ (ಐರಾವತ) - ಶ್ವೇತಗಜ 

ಮಹಿಷ ಮಾನವ ನೆಗಳು ವೇಣುಸ೦ಜಾತಾಶ್ವ 

ವೃಷಭವಾಹನರು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 


ಷ 


೪೩೦೮. ಷಂಢ - ಮರಣ ತನ್ನಿಚ್ಛೆಯೊಳಾದ 
ಗಾಂಗೇಯನು ಧುರದೊಳು ಷಂಢನ 
ನೆವದಿಂದಲಿ 
- ಬಂದಿದೆ ದೂರು ಖರಿದೆ (ಬೆ-೮೬-೨) 
೪೩೦೯. ಷಡುರಥರು (ಆರು ಜನ ವೀರರು) 
- ಸಾಧಿಸುವಸಮ ಚಕ್ರವ್ಯೂಹವನೆ ಬಲಿದು 
ರಿಪು ಸಾಧಕರ ಷಡುರಥರ ಕೈಲಿ ಕೊಲ್ಲಿಸಿದೆ 
- ನೀನಾವ ಬಾ೦ಧವನೊ (ಬೆ-೭೮-೩) 
೪೩೧೦. ಷಡುರಸ - ಷಡುರಸದನ್ನಕೆ 
ನಲಿದಾಡುವ ಜಿಹ್ವೆ ಕಡುರುಚಿಗೊಂಡರಾರುಚಿ 
ನಿನ್ನದಯ್ಯ 
- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೨) 
೪೩೧೧. ಷಡ್ಬರ್ಗ -. ಕ೦ಡಿಗಳು ಒಂಬತ್ತು 
ಕಳಬಂಟರೈವರು ಅ೦ಡಲೆವುದೊತ್ತಿನಲಿ 
ಷಡ್ವರ್ಗವು 
- ಎ೦ದಿದ್ದರೀ ಕೊ೦ಪೆ ಎನಗೆ ನ೦ಜಕೆ 
ಯರದು (ಬೆ-೧೦.೨) 
- ನೊಂದೆನಾ ವೈರಿ ಷಡ್ವರ್ಗದಾಯತದಿಂದ 
- ನೊಂಡೆನಾ ಹರಿಯೆನ್ನದೆ (ಬೆ-೧೩-ಅ) 
೪೩೧೨. ಷೋಡಶ - ಹುಟ್ಟುತಲೆ ಜಾತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಷೋಡಶವರ್ಗಗಳೆಂಬ ಕಟ್ಟಳೆಯ ದಿನಗಳೊಳು 

ನ೦ಟರಿಷ್ಟರು ಕೂಡಿ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

- ದಶರಥ ಮೊದಲು ಷೋಡಶ ಮಹಾರಾಯ 

ಲ್ಲಿ 

- ಇರಬಂ೦ದುದಿಲ್ಲ ಸ೦ಸಾರ (ಬೆ-೧೧೩-೨) 

- ಹುಟ್ಟಿದಾಗಲೆ ಜಾತ ಕರ್ಮ ಷೋಡಶವೆಂಬ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

೪೩೧೩. ಷೋಡಶೋಪಚಾರ (ಹದಿನಾರು 

ಬಗೆಯ ಸೇವೆ/ಪೂಜೆ) - ತಿಳಿದುದಿಲ್ಲವು 

ಷೋಡಶೋಪಚಾರದ ಪೂಜೆಗಳಲೊಂದು 

ಪರಿಯಾದರೂ 

- ಆವ ಪರಿಯಆಅ ನಿನ್ನನೊಆಸಿ 
(ಬೆ-೩೭-೫) 


ಸ 


೪೩೧೪. ಸಂಕಟ - ಸೋತು ಸಂಕಟಪಟ್ಟು 

ಘಾತಕ ಒಡಲೊಳಗಿಟ್ಟು ನೀತಿ ಹೇಳುವ ಕೆಟ್ಟ 

ಜಾತಿಗಳಿಗಲ್ಲದೆ 

- ಅ೦ಧ೦ತಮಸು ಇನ್ನಾರಿಗೆ 
(ಬೆ-೮೯-೧) 

೪೩೧೫. ಸಂಕರುಷಣ/ಸಂಕರ್ಷಣ - ನಿನ್ನ 

ಕಿ೦ಕರನನು ಮಾಡಿಕೊಳ್ಳು ಸಂಕರುಷಣ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೨) 

- ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ 

ನಿಖಳಾ೦ಂಕ ಪಂಕೇರುಹ ಪತ್ರಾಯತಾಕ್ಷ 

ಪ ಅಭ್ಯಾಸವನು ಮಾಡಬೇಕು 
(ಬೆ-೩೮-೩) 

೪೩೧೬. ಸಂಕಲ್ಪ - ಕಲ್ಪನಾಕಥೆಗಳಲಿ ಕಳೆಯ 

ಪಡೆಯುವರು ಸಂಕಲ್ಪವದು ಎಂತುಟೋ ಸಿರಿ 

ಅಪ್ರಮೇಯ 

- ಕಅಆಯೇರಿ ಬಂತು (ಬೆ-೧೩೦-೫) 

೪೩೧೭. ಸಂಕೀರ್ತನೆ - ಸಂಕೀರ್ತನೆಯ 

ಮಾಡಿ ನೆನೆವ ಭಕ್ತರ ಮನೆಯ ಬಂಕದ ಬಾಗಿಲ 

ಕಾಯ್ವ ಬಡದಾಸ ನಾನು 


ಕಿ 


- ದಾಸ ದಾಸರ ಮನೆಯ ದಾಸ 
(ಬೆ-೨೩-೨) 

- ಧೂರ್ತಭಂ೦ಜನ ಕಾಗೆನೆಲೆಯಾದಿಕೇಶವನ 

ಸಂಕೀರ್ತನೆಯ ಮಾಡಿ ಮೋಕ್ಷವನೈದು ಮರುಳೆ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-೩) 

೪೩೧೮. ಸಂಕುಲ - ಮೊಗ್ಗಿದುವು ಮಧುಪ 

ಸಂಕುಲ ಪುಷ್ಪ ವಾಟಿಯೊಳು ಜಗ್ಗಿದುವು ಜಡಿವ 

ತೆರದಿ ವರ ಕವಿಗಳೆದೆಯ ಮಧುರೋಕ್ತಿ ಯೆನಿಸಿ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೪೩೧೯. ಸಂಕೆಕಾರ - ಸಂಕೆಕಾರ ಶತ್ರುಮಿತ್ರ 

ರಿಬ್ಬರಿಗಾಧಾರವೆಂದು ಕುಂಕರದಿಪ್ಪತ್ತೊಂದು 

ಕೋಟಿ ಪಾಶವು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೫) 

೪೩೨೦. ಸಂಕೋಲೆ - ಹೇಳು ಸುವ್ವಿ 

ಸುವ್ವಾಲೆ? ನಿನ್ನ ಕಾಲಿಗೆ ಸಂಕೋಲೆ 

ಹೋಗೆನುತಾನೆ 

- ಎಂಥ ಟವಳಗಾರನಮ್ಮ (ಸ-೪೩-೪) 

೪೩೨೧. ಸಂಖ್ಯೆ ದ ಸಂಖ್ಯೆಯಿಲ್ಲದಾಭರಣಗಳ 

ತೊಡಿಸಿಂಯಲಂಕರಿಸುವ ಪುಣ್ಯವೆಂತು 

ಪಡೆದಳಯ್ಯ 

- ಮಗನೆ೦ಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೫) 

- ಸುಳಿದ ವಿಷ್ಣು ಬ್ರಹ್ಮನೆಂಬ ಹಣೆಯ ಕಣ್ಣ 

ರುದ್ರನೆಂಬ ಮಣೆಯಗಾರರೆಪ್ಪತ್ತೇಳು ಕೋಟಿ 

ಸಂಖ್ಯೆಯು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

೪೩೨೨. ಸಂಗ (ಶಿವ) - ಲಿಂಗವೆ ಗತಿಯೆಂದು 

ಹೆಚ್ಚು ಕುಂದಾಡುವ ಸಂಗನ ಶಿವಶರಣರು 

ಕೇಳಿರೊ 

- ಶಂಕರನಾರಾಯಣ ಚಡು 
(ಬೆ-೧೭೫-೫) 

೪೩೨೩. ಸಂಗ (ಸಹವಾಸ) - ಹೆಜ್ಜೆಗೆ ಸಾವಿರ 

ಹೊನ್ನನಿತ್ತರೂ ಬೇಡ ಬಲು ದುರ್ಜನರ ಸಂಗ 

ಬಲು ಭಂಗ ಹರಿಯೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅರಿತು ನಡೆಯಅ ಬೇಕು (ಸ-೭-೧) 

ಫ್‌ ಸಜ್ಜನರ ಸ೦ಗದೊಳಗಿರಿಸೆನ್ನ ರಂಗ 

ದ ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-ಪ) 

- ಪರಮ ಮೂಢರಲಿ ನಿರುತ ಸಂಗವ ಮಾಡಿ 

ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ನಿಂದಕರ ಸಂಗ ಬಹು ಭ೦ಗ ರಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಗೆನು 
(ಬೆ-೧೧೯-೧) 

- ನೀರ ಸಂಗವ ಬಿಟ್ಟು ಆಣಿಮುತ್ತಾದ ಕ್ರಿಯೆ 

ಸೇರಿದೆನೊ ನಿನ ಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಉತ್ತಮರ ಸಂಗದಿಂದ ಅಧಿಕ ಧರ್ಮವುಂಟಿ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೧) ಕ 

- ಸತ್ಯವಂತರ ಸ೦ಗವಿರಲು ತೀರ್ಥವೇಶತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-ಪ) 

- ನಿಂದಕರ ಸಂಗ ಬಹು ಭಂಗ ರಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೧) 

- ಸಂಭ್ರಮದಿ ಜಗಳವಾಡುವನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೨) 

- ನಂಬಿದ್ದ ಠಾವಿನಲಿ ಕೇಡನೆಣಿಪನ ಸಂಗ 

- ದುರ್ಜನರ ಸಂಗವನು ಎ೦ದಿಗೊಲ್ಲೆನು 
(ಬೆ-೧೧೯-೨) 

- ನೀರ ಸಂಗವ ಬಿಟ್ಟು ಆಣಿಮುತ್ತಾದ ಕ್ರಿಯೆ 

ಸೇರಿದೆನೊ ನಿನ ಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ಪರಹಿತಾರ್ಥದ ಧರ್ಮ ಪಡೆಯದಾತನ 

ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲೆನು 
(ಬೆ-೧೧೯-೪) ನ 

- ಪರಮಪಾಮರಸಂಗ ಬಹುಭಂಗ ರಂಗ 

- ದುರ್ಜನರ ಸಂಗವನು ಎ೦ದಿಗೊಲ್ಲೆನು 
(ಬೆ-೧೧೯-೪) 


೭೪೮ 


- ಬಲು ಬೇಡೆ ಕೊಡದಿರುವ ಲೋಭಿಸ೦ಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಳೆನು 
(ಬೆ-೧೧೯-೩) 

- ಯೋಗಿಜನ ಗುರುಗಳನು ನಿಂದಿಪನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೫) 

- ಆಗಮಮಹಾತ್ಮ್ಯವನು ಅರಿಯದಾತನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೫) 

- ರಂಭೆಯರ ನೋಡಿ ಮೋಹಿಪನ ಸ೦ಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೨) 

- ಉಂಡಮನೆಗೆರಡನ್ನು ಎಣಿಸುವಾತನ ಸಂಗ 

- ದುರ್ಜನರ ಸ೦ಗವನು ಎ೦ದಿಗೊಲ್ಲೆನು 
(ಬೆ-೧೧೯-೧) 

-ರಾಗ ದ್ವೇಷಾದಿಯಲಿ ಮುಳುಗೇಳುವನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೫) 

೪೩೨೪. ಸಂಗಡ - ಯಾರಿಗಾರು ಬಹರು 

ಸಂಗಡ ಮುಂದೆ ಮೀರಿ ನಡೆದ ಸಂಚಿತ 

ಕರ್ಮವಂತೆ ಮುಂಗಡ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-ಪ) 

೪೩೨೫. ಸಂಗಡಿಗ - ಕಡಹದ ಮರನೇರಿ 

ಸಂಗಡಿಗರೊಡನೆ ಕಾಳಿಂದಿಯ ಮಡುವ 

ಧುಮುಕಿ ಧುಮುಕಿ ಕಲಕಿ 

- ಮಗುವು ಕಾಣೀರಯ್ಯ (ಸ-೧೯೯-೩) 

೪೩೨೬. ಸಂಗತಿ - ಅತುಳ ಪ್ರಪಂಚಕ್ಕೆ 

ಹಿತನಾಗಿ ದುಷ್ಪ ಸ೦ಗತಿಯ ನಾನರಿದಿದ್ದೆನೊ 

ಶ್ರೀರಂಗ 

ದ ಕಷ್ಟ ತನುವಿನಆ ಹುಟ್ಟ ತೊಳಲುವಂಥ 
(ಸ-೭೯-೨) 

೪೩೨೭. ಸಂಗರ (ಯುದ್ಧ) - ಕುರುಪತಿಯ 

ಮೈದುನನ ಕೊಲ್ಲ ಬಗೆದವನ ಸಂಗರ 

ದಲೇರಿಸಿದ ನುಡಿಯನ್ನೆ ಕೇಳ್ಪು 

- ನೀನಾವ ಬಾ೦ಧವನೊ (ಬೆ-೭೮-೪) 

೪೩೨೮. ಸಂಗೀತ - ಸ್ವರಭೇದವಿಲ್ಲದಿಹ 

ಸಂಗೀತವಿಂಗೀತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

೪೩೨೯. ಸಂಗ್ರಾಮ - ಮರಳಿ ಬಾಣವ 

ತೊಡೆನು ಎಂದು ಮಾತೆಗೆ ಕರ್ಣ ಭರವಸೆ 

ಯನಿತ್ತು ಸಂಗ್ರಾಮದೊಳಗೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

೪೩೩೦. ಸಂಚರಿಸು - ಪಂಚೇಂದ್ರಿಯ 

ಗಳೊಳಗೆ ಸಂಚರಿಸುವೀ ಮನವು ಕೊಂಚ 

ಗುಣ ಕೆಳೆಯುತಿದೆ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೭) 

೪೩೩೧. ಸಂಚಿ - ಕಷ್ಟ ಸುಖ ಕರ್ಮಗಳೆಂಬ 

ಸಂಚಿಗಳಿತ್ತು 

- ಒಡವೆ ಹೋಯಿತು ಮನ ಧ್ಯಡವಾಯತು 
(ಸ-೬೯-೩) 

೪೩೩೨. ಸಂಚಿತ - ಯಾರಿಗಾರು ಬಹರು 

ಸಂಗಡ ಮುಂದೆ ಮೀರಿ ನಡೆದ ಸಂಚಿತ ಕರ್ಮ 

ವಂತೆ ಮುಂಗಡ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-ಪ) 

- ಸಂಚಿತದ ಪ್ರಾರಬ್ಧದಿ೦ದಲಿ ಎನ್ನ ಕಿ೦ಚಿತು 

ವನು ಕಳೆಯಲಾಪೆಯ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೨) 

೪೩೩೩. ಸಂಚಿತಾರ್ಥ (ಹಿ೦ದೆ ಗಳಿಸಿದ) - 

ಸಂಚಿತಾರ್ಥ ಪಾಪಗಳನು ಕಿ೦ಚಿತಾದರಿಡದಂತೆ 

ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಯುತಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೯) 

೪೩೩೪. ಸಂಚು - ಸಂಚುಮಾಡಿ ಕಾಲನವರ 

ವಂಚನೆಗಳ ತಿಳಿಯದ್ದೋದೆ 

- ಅಹಹ ಮೋಸ ಹೋದೆನಯ್ಯ 
(ಸ-೯-ಪ2೨) 

೪೩೩೫. ಸಂಜಾತ - ರಂಜಕದ ಮೋಹಿನಿಯ 

ಗೆಲಿದ ರುಕುಮಾಂಗದನು ಧನ೦ಜಯನಾತ್ಮ 

ಸಂಭವನ ಸಂಜಾತ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

೪೩೩೬. ಸಂಜೀವನ (ಜೀವದಾಯಕ) - 

ಸಂಜೀವನವ ತಂದ ವ್ಯೋಮ ಮಾರ್ಗದಿ ಬಂದ 


೭೪೯ 


ಅಂಜದ ಗುಣವಂತನೆ ಹಣುವಂತನೆ 

-. ಕದರಮಂ೦ಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಮೆರೆವ ಗಿರಿಯವಾಸ ಕಪಿಕುಲ ಸೌಮವಿತ್ರಿ 

ಗೆರೆದೆ ದ್ರೋಣಾದ್ರಿ ಸಂಜೀವನ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫.೩) 

೪೩೩೭. ಸಂಜೀವರಾಯ (ಆ೦ಜನೇಯ) - 

ಸಂಜೀವರಾಯರ ಹೃದಯದೊಳಗಿನ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨) 

೪೩೩೮. ಸಂಜೆ - ಸಂಜೆ ಬೈಗಿನಲ್ಲಿ ಕರೆಯುವ 

ಸತಿಯರ ಅಂಜಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ (ಬೆ-೧೦೧-೨) 

- ಸಂಜೆ ವೇಳೆಯಲಿ ಬಂದು ಸಟೆಯಲ್ಲ 

ಮನೆಯೊಳು ನಿಂದ 

ದಾ ಸೈಯೇ ಇದು ಸ್ಕೆಯೇ ಗೋಪಿ 
(ಬೆ-೧೦೪-೧) 

- ಸಂಜೆಗೆ ಪಂಜಿನ ದಾಸನಾಗಿರುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೩) | 

೪೩೩೯. ಸಂತತ - ಆಂತರ್ಯದ ಸಂತತ 

ಭೇರಿ ಶಬ್ದವ ಕೇಳಿ ಅಂತರಾತ್ಮ ಲಿಂಗವ 

ಪೂಜಿಪರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೪) 

- ಸಂತಸದಿಂದ ಇರು ಎ೦ದು ಚಿಂತೆ ಬಿಡಿಸಿ 

ಸಲೆ ಸಲಹಿದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೫) 

- ಸಂತತವು ಭಕ್ತ ಸಂಸಾರವನು ಪೊರೆವ 

ವೇದಾಂತನುತ ಕಾಗೆನೆಲೆಯಾದಿಕೇಶವ ರಾಯ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೫) 

೪೩೪೦. ಸಂತತಿ - ಜಯಜಯಾಸನ ಶುಕ 

ಪರಾಶರ ರಿಪುಮಾನ್ಯ ಪಯೋಜಸಂಭವ 

ಸಂತತಿ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೬) 

- ಸೇತುವೆಯ ಶಟ್ಟಿ ಶರನಿಧಿ ದಾಟಿ ಬರಲಾಗ 

ಭೂತಗಣ ಸಂತತಿಯು ನಡುನಡುಗುತಿರಲು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೋಡಯ್ಯ ಸಿನ್ನ ದಾಸರ (ಬೆ-೮೫-೭) 

೪೩೪೧. ಸಂತವಿಡು - ಅನಿಮಿಷರಿಗಮೃತ 

ವನ್ನೆರೆದವನ ತೃಷೆಯ ನೀರಿನ್ನೊಳೆಂತು ಸಂತ 

ಎಡಲಿ 

- ಆವ ಪರಿಯಲ ನಸಿನ್ನನೊಅಸಿ 
(ಬೆ-೩೭-೩) 

೪೩೪೨. ಸಂತಸ - ನೋಡಯ್ಯ ನಿನ್ನ ದಾಸರ 

ಮೇಲೆ ಕೃಪೆಗಳನು ಮಾಡಯ್ಯ ಮನ್ಶನಕೆ ಸಂತಸ 

ವನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

೪೩೪೩. ಸಂತೈಸು - ತುರು ಹಿ೦ಡುಗಳ 

ತರತರದಲಿ ತನ್ನ ಕರದಿಂ ಬೋಳ್ಳೆಸಿ ಸಂತೈಸುತ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ಇಂತೆಸೆವ ಲೀಲಾ ವಿನೋದ ರಚನೆಯಲಿ 

ಲೋಕಾಂತರಗಳೆಲ್ಲವನು ಸಂತೈಸುವ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೫) 

೪೩೪೪. ಸಂತೋಷ - ಕೊಂತಿನಂದನರ ಸತಿ 

ಉಟ್ಟುದಕ್ಷಯವಾಗಿ ಸ೦ತೋಷ ಪಡಲೆಂದು 

ವರವಿತ ಶ್ರೀಕೃಷ್ಣ 

ದ ವಾಸುದೇವಾಯ ನಮೋ (ಬೆ-೯೦-೯) 

- ಮುಡಿವಾಳವನು ಮುಡಿವಾಳವನು ವನಿತೆ 

ಯರ ಸಿರಿಮುಡಿಗೆ ಮುಡಿಸಿ ಕುಂತಳಸ್ಪರೂಪವ 

ಕಂಡು ಬರಿದೆ ಸಂತೋಷವನು ಪಡುತಿಹೆ 

ಮರುಳೆ 

- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

- ದೋಷವೆಂದರೆ ನುಡಿ ಕೇಳದೆ ಸಂತೋಷ 

ವೆಂದರೆ ನೋಡಿ ಬಾಳದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೩) 

-. ಇಂತು ಅಣುರೇಣುತೃಣಕಾಷ್ಠದೊಳಗೆಲ್ಲ 

ಸಂತೋಷವಾಗಿಹುದು ನಿನ್ನ ಸ್ಮರಣೆ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೫) 

- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 

ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫) 


೭೫೦ 


- ಬೇಸರದೆ ಕೌರವನ ಕೊಂದ ಪಾಂಡವರ 

ಸಂತೋಷದಲಿ ಪಕ್ಷಿಕರ ಮಾಡಿಕೊಂಡಿರ್ಪೆ 

- ಆವುದೊಳ್ಳೆಯದೊ ಸಿನ್ನಂಗ (ಬೆ-೬೮-೪) 

೪೩೪೫. ಸಂತೋಷಿ - ಪಾಶಕೊಳಗಾಗದೆ 

ನಿರ್ದೋಷಿಯಾಗೊ ಸಂತೋಷಿಯಾಗೊ 

- ದಾಸನಾಗೋ ಭವಪಾಶ ಸೀಗೋ 
(ಬೆ-೨೦-ಅ) 

೪೩೪೬. ಸಂದಣ - ನೊಂದು ಮನದಾನಂದ 

ದಿಂದಲಿ ಸಂದಣದ ಮಾತಿಂದ ಸಂಧಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 

೪೩೪೭. ಸಂದಣಿಸು - ಸುರರು ಅ೦ಬರದಿ 

ಸಂದಣಿಸಿರೆ ಅಪ್ಸರ ಸ್ತ್ರೀಯರು ಮೈಮರೆದಿರೆ 

ದ ಯಾದವರಾಯ ಧೈಂಭಾವನಬೂಕು 
(ಸ-೨೨೦-೧) 

೪೩೪೮. ಸಂದೇಹ - ಬಲ್ಲಿದನು ಕಾಗೆನೆಲೆ 

ಯಾದಿಕೇಶವ ರಾಯ ನಿಲ್ಲದೇ ರಕ್ಷಿಪನು ಇದಕೆ 

ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೩) 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 

ನಿಲ್ಲದಲೆ ರಕ್ಷಿಸುವ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-ಪ) 

- ಸಂದೇಹವ ಮಾಡದಿರು ಅರಿವು ಎಂಬ 

ದೀಪ ಹಿಡಿದು ಇಂದು ಕಾಣೊ ದೇಹದಲಿ 

ಪಿ೦ಡಾ೦ಡ ಹಾಗೆ ಬ್ರಹ್ಮಾಂಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಸಂದೇಹವಿಲ್ಲವು ಸರಿ ಸಾರಿಗೆ ವಾಯು 

ನಂದನನ ವಂದಿಸದವರಿಗೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨ಅ) 

- ಸಂದೇಹವಿಲ್ಲ ಕೊಂದರೆ ಒಳಿತು ಕಾಯ್ದ 

ರೊಳಿತೆಂದೆನುತ ಕಂಗಳನು ಮುಚ್ಚಿ 

-. ವಾಸುದೇವಾಯ ನಮೋ (ಬೆ-೯೦-೮) 

- ಓಂದೊಂದಭದ್ರ ನುಡಿ ಒಳಗೊಳಗೆ 

ಹುಟ್ಟಿದುವು ಸಂದೇಹವೇಕೆ ಸಂಸಾರಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೪) 

- ತಂದೆಯುದರದಿ ಮೂರು ಮಾಸ ತಾಯೊಡಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಲಿ ಸಂದೇಹವಿಲ್ಲ ನವಮಾಸ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಪಡೆದ ಜನನಿಯಂತೆ ಸಾರಥಿಯಾಗಿ ತಾ 

ಬಿಡದೆ ರಕ್ಷಿಸುವನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

- ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾದ 

ಮೇಲೆ ಕೊಟ್ಟು ರಕ್ಷಿಸುವನು ಇದಕೆ ಸಂದೇಹ 

ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

೪೩೪೯. ಸಂಧಿ - ಹಿಂದಿನ ಮಗ್ಗುಲಲಿ ಗಿರಿ 

ನಿಚಯಂಗಳು ಸಂಧಿಯಲಿ ಮಕರಂದ ದೇವತೆ 

ಗಳು 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

೪೩೫೦. ಸಂಧಿಸು - ನೊಂದು ಮನದಾನಂದ 

ದಿಂದಲಿ ಸಂದಣದ ಮಾತಿಂದ ಸಂಧಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 

೪೩೫೧. ಸಂಧ್ಯಕಾಲ - ಪ್ರಕಟಿತಾ ಶುಕ್ರವಾರ 

ದೊಳು ತನ್ನ ಭಕುತರಿಗುತ್ನಾಹ ಸಂಧ್ಯಕಾಲದೊಳು 

- ಕೈಯ ತೋರಿದ ಬಗೆಯ (ಸ-೯೧-೧) 

೪೩೨1೨. ಸಂಧ್ಯಾನ (ಸಂಧ್ಯಾವಂದನೆ) - ಸ್ನಾನ 

ಸಂಧ್ಯಾನ ನೇಮ ನಿತ್ಯ ಜಪಗಳನ್ನೆ ಜರೆದು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಪ್ರತಿನಿತ್ಯ ಸಂಧ್ಯಾನ ಮಾಡುವವನೇ ಪಾಖ 

- ಸಹಜವಿದು ಈ ನುಡಿಯು 
(ಬೆ-೧೪೯-೧) 

- ಸ್ನಾನ ಸಂಧ್ಯಾನವಿಲ್ಲದ ಶೀಲವೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೪) 

೪೩೫೩. ಸಂನ್ಯಾಸಿ ದ ಸಂನ್ಯಾಸಿ ಜಂಗಮ 

ಜೋಗಿ ಜಟ್ಟಿ ಮೊಂಡಬೈರಾಗಿ ನಾನಾ ವೇಷ 

ಕೊಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೮) 

- ಬಲುಹುಳ್ಳ ಭಕ್ತ ಮುನಿ ಸಂನ್ಯಾಸಿ ಯೋಗಿ 


೭೬೫೧ 


ಗಳು ಸುಲಿಸಿಕೊಂಡರು ಕೆಲರು ಸಿಕ್ಕಿದರು ಸೆರೆಯ 

- ಪಥ ನಡೆಯದಯ್ಯ (ಬೆ-೯-೧) 

- ವಾಸನೆಯ ಗುರುತಿನಾ ಹೊಲಬನರಿಯದ 

ಇಂಥ ವೇಷಧಾರಿಗಳು ಸಂನ್ಯಾಸಿಗಳು ಅಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

೪೩೫೪. ಸಂಪತ್ತಿ - ಅಡವಿಜಟ್ಟಿಂಗನ 

ಮಾಡಲು ಸಡಗರ ಸಂಪತ್ತಿಯಿಂದ 

ದ ಸೈೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೪೩೫೫. ಸಂಪತ್ತು - ಇಷ್ಟ ಸಂಪತ್ತನ್ನು 

ಬಡವರಾ ಕರೆತಂದು ಕೊಟ್ಟು ಮಾಡಿದ ಪುಣ್ಯ 

ಫಲ ತನ್ನದೊ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 

- ಸಾಧನಸಿರಿಯ ಸಂಪತ್ತು ಭಾಗ್ಯವನೀವ ಆ 

ದಯಾನಿಧಿ ಲಕ್ಷ್ಮಿ ನಿನ್ನ ಸತಿಯು ದೇವ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೧) 

- ಹೊಂದಿಪ್ಪ ಸಂಪತ್ತ ನೋಡಿ ಹಂಬಲಿಸುತಲಿ 

- ಅಣುಮಹತ್ತಾದ ದೇವ (ಬೆ-೭೧-೨) 

೪೩೫೬. ಸಂಪದ - ಇಂದೆನ್ನ ಜೀವಕ್ಕೆ ಸಕಲ 

ಸಂಪದವಾಯ್ತು 

- ಬದುಕಿದೆನು ಬದುಕಿದೆನು (ಸ-೧೭೧-೩) 

ದ ನಿತ್ಯದಲಿ ಕಳವು ವ್ಯಭಿಚಾರವುಳ್ಳವರೆಲ್ಲ ಅರ್ಥ 

ಸಂಪದರಾಗಿ ಅನುಭವಿಸುತಿಹರು 

- ಕಅಯೇರಿ ಬಂತು (ಬೆ-೧೩೦-೮) 

- ದುರುಳ ರಾವಣನ ಸಂ೦ಪದವೆ ನಿನಗೆ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

೪೩೫೭. ಸಂಪನ್ನ - ಬೆಂಬಿಡದೆ ದೈತ್ಯರನು 

ಕೊಂದ ಗುಣ ಸಂಪನ್ನ ಸುಂದರ ಕೃಷ್ಣನೆಂಬ 

ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

- ಕಾಲನ ದೂತರು ಕರುಣ ಸಂಪನ್ನರೆ ಕಾಲ 

ವ್ಯರ್ಥ ಕಳೆದು ಕೆಡುವಂಥ ಕಪಟಿ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೩೫೮. ಸಂಪನ್ನತೆ - ಸತಿಯಿಲ್ಲದವಗೆ 

ಸಂಪನ್ನತೆಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೨) 

೪೩೫೯. ಸಂಪಾದಿಸು - ಅಧಿಕವಾದ 

ಇನ್ನೊಂದೇನನುಸುರುವೆನು ನಾ ಮುನ್ನ 

ಸಂಪಾದಿಸುವ ಭಕುತಿ ಇನ್ನೆಂತಿಹುದೊ ದೇವ 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೨) 

೪೩೬೦. ಸಂಪಿಗೆ - ಅ೦ಂದವಹ ಸಂಪಿಗೆಯ 

ಅರಳ ಪರಿಮಳವುಂಡು ಮುಂದುವರಿಯದೆ 

ಬೀಳ್ವ ಮಧುಪನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಿಡದು 
(ಬೆ-೧೧೮-೨) 

- ಜೊಂಪುಮದನನ ಪೂರ್ಣಶಕ್ತಿ ಬೊಂಬೆ 

ಒಳ್ಳೆ ಸಂಪಿಗೆಯ ಮುಡಿಗಿಟ್ಟ ಶಾರದಾಂಬೆ 

- ಪರವ ಕೊಡು ಎನಗೆ ವಾಗ್ದೇವಿ (ಬೆ-೨.೨) 

೪೩೬೧. ಸಂಪೂರಣ (ಪೂರ್ಣಗೊಳಿಸು 

ವವನು) - ಮಾರಣ ಕ್ರತು ಸಂಪೂರಣ ಕಂಸ 

ಸಂಹಾರಣ ಭುಜಬಲ ಗೋವಿಂದ 

- ಪರಮಪುರುಷ ಹರಿ ಗೋವಪಿಂದ 
(ಬೆ-೩೯-೮) 

೪೩೬೨. ಸಂಪೂರ್ಣ - ಪರಮಾನಂದ 

ಗುಣೋದಯು ಚರಿತಂ ಕರುಣಾರಸ 

ಸಂಪೂರ್ಣ ಸುಭರಿತಂ 

- ಭಜರೇ ಹನುಮಂ೦ತ೦ ಮಾನಸ 
(ಸ-೧೯೦-೩) 

೪೩೬೩. ಸಂಭ್ರಮ - ತುಂಬಿದ್ದ ಕೀವು ಮಲ 

ಮೂತ್ರ ರಕ್ತದಿಂದ ಹೊರಳುವ ಸಂಭ್ರಮ 

ದೊಳಿದ್ದೆ ನಾ ವರದಾ 

- ಮೊರೆಹೊಕ್ಕೆ ಹರಿ ಸಿಮ್ಮ ಚರಣಕಮಲವ 
(ಸ-೨೧೩-೨) 

- ಚೆಲುವರಾಯನ ರಥೋತ್ಸವದೀ ತೀರ್ಥ 

ಕೊಲಿದು ಗಂಗಾದೇವಿ ಬರುವ ಸಂಭ್ರಮವ 

- ಕೈಯ ತೋರಿದ ಬಗೆಯ (ಸ-೯೧-೪) 

- ಸಂಭ್ರಮದಿ ಜಗಳವಾಡುವನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲೆನು 
(ಬೆ-೧೧೯-೨) ಇ 


೭೫೨ 


- ಅಂಬರೀಷರಾಯ ಬಲ್ಲ ಆದಿ ಪುಂಡರೀಕ 

ಬಲ್ಲ ಸಂಭ್ರಮದಿ ಮನು ಬಲ್ಲ ಸಹದೇವ ಬಲ್ಲ 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩-೪) 

- ಇಷ್ಟ ಓಲೈಸುವ ಗಾಯನದಲಿ ನಿಂತು ಗಟ್ಟಿ 

ಪಾಡುವ ತು೦ಬುರ ನಾರದರ ಸಂಭ್ರಮದಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೩) 

- ತರತರದ ವಾದ್ಯಸಂಭ್ರಮಗಳಿಂದ 

- ಕಂಡೆ ಸಾ. ತಂಡತಂಡದ 

ದೈವ (ಬೆ-೮೪-೩) 

- ಸಂಭ್ರಮದಲಿ ಒಂದು ಹೊತ್ತು ನೇಮದಲ್ಲಿದ್ದು 

ತಂಬಿಟ್ಟಿನಾ ದೀಪ ಹೊರಲೇತಕೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

೪೩೬೪. ಸಂಯೋಗ - ಸದರವಲ್ಲವೊ ನಿಜ 

ಯೋಗ ಸಚ್ಚಿದಾನಂದ ಸದಮಲ ಗುರು 

ದಿಗಂಬರನ ಸಂಯೋಗ 

- ಸದರವಲ್ಲವೊ ನಿಜಯೋಗ (ಸ-೨೪೩.- 

೪೩೬೫. ಸಂಯೋಗಿ - ಕಾಗೆನೆಲೆಯಾದಿಕೇಶವ 

ರಾಯನಮರ ಸಂಯೋಗಿ ಒಲಿದುಪ್ಪವಡಿಸು 

ಹರಿಯೆ 

- ತ೦ಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೭) 

೪೩೬೬. ಸಂಶಯ - ಭಿನ್ನಭೇದಗಳೆಂಬ ಬಲು 

ಸಂಶಯ ಕಳೆದು ತನ್ನೊಳಗೆ ತಾ ತಿಳಿದು ತಾರಕ 

ಬ್ರಹ್ಮವ 

ದಂ ಆರಿಗಳವಲ್ಲಾತ್ಮ್ಯ ಯೋಗಸಿದ್ಧಿ 
(ಬೆ-೧೨೬-೨) 

೪೩೬೭. ಸಂಸಾರ - ಬೆ೦ದ ಸಂಸಾರವೆಂಬ 

ಬಂಧನದೊಳಗೆ ಸಿಲುಕಿಕೊಂಡು 

- ದಾಸ ಪಟ್ಟವೋ ಸನ್ಯಾಸಪಟ್ಟವೊ 
(ಸ-೧೧೮-೩) 

- ಇಷ್ಟವೆಂದು ತಿಳಿದು ಈ ಕಷ್ಟ ಸಂಸಾರ 

ಹೊರುವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-ಅ) 

-ನಾ ನಿಮ್ಮ ದಾಸರ ದಾಸ ಈ ನರರ 

ಪಾಡೇನೆರಡು ದಿನದ ಸಂಸಾರ 


ಹಿ೦ಡು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಾ ನಿಮ್ಮ ದಾಸರ ದಾಸ (ಸ-೧೩೪-ಪ) 

- ಹಾಳು ಸಂಸಾರಕ್ಕೆ ಹಲವರ ಬಾಯ್ಗಳ 

ಬಡಿಯದಿರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೧) 

- ಮಡದಿ ಮಕ್ಕಳು ಎಂಬ ಮಾಯಾ ಸಂಸಾರಕ್ಕೆ 

ಸಡಗರವಗೊಂಡು ಬರಿದೆ ಭ್ರಮಿಸಲೇಕೆ 

- ಈ ಸಿರಿಯ ಸ೦ಖಂ ಹಿಗ್ಗಲು ಬೇಡ 
(ಸ-೪೦-೨) 

- ತರುಣಿ ಸುತರು ಸಂಸಾರವೆಂಬ ಶರಧಿ 

ಯೊಳಗೆ ಮುಳುಗಿರದೆ ಮನವೆ 

- ರಾಮನಾಮವ ನೆನೆ ಮನವೆ 
(ಸ-೨೨೬-೧) 

- ಘೋರ ಸಂಸಾರ ತನುವೆಂದು ತನ್ನಲಿ 

ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 

- ಹೇಸಿಕೆಯ ಸಂಸಾರಸಾಗರದೊಳಗೆ ಬಿದ್ದು 

ಘಾಸಿಪಡಲಾರೆನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಘೋರಸಂಸಾರ ಭವದೂರ ಖುಷಿಜನ 

ಮನೋಹಾರಸಾಕಾರ ಸಿರಿಧರ ರೂಪನೆ ನಮೋ 

- ನಾರಾಯಣಾ ನಮೋ (ಬೆ-೫೧-ಅ) 

- ನೆಚ್ಚದಿರು ಸಂಸಾರ ನೆಲೆಯಲ್ಲವೀ ಕಾಯ 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-ಪ) 

- ಇರಬಂ೦ಂದುದಿಲ್ಲ ಸಂಸಾರ ಇದನರಿತು 

ಹರಿಯ ಸ್ಮರಣೆಯನು ಮಾಡು ಮನುಜ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-ಪ) 

- ಕಾಳಮ್ಮನವತಾರ ಕಡೆಯಲ್ಲಿ ಸಂಸಾರ 

ಮಾಳಿಗೆ ಮನೆಯಂತೆ ಇಂದೇನು ನಾಳೇನು 

- ಶಂಕರನಾರಾಯಣ ಚಡು 
(ಬೆ-೧೭೫-೨) 

- ಅತ್ತಲೋ ಎತ್ತಲೋ ಎತ್ತಲೋ ಈ ಸಂಸಾರ 

ಬತ್ತಲೆಗೆ ಬತ್ತಲೆ ನಿತ್ಯವಲ್ಲ ಪರಿಮಿತಿಯಿಲ್ಲ 

- ದಾಸನಾಗೋ ಭವಪಾಶ ನೀಗೋ . 
(ಬೆ-೨೦-೨) 

- ಏನು ಇಲ್ಲದ ಎರಡು ದಿನದ ಸಂಸಾರ 

- ಏನು ಇಲ್ಲದ ಎರಡು ದಿನದ ಸಂಸಾರ 


೭೫೩ 


(ಬೆ-೧೧೪-ಪ) 

- ಸಂತತವು ಭಕ್ತ ಸಂಸಾರವನು ಪೊರೆವ 

ವೇದಾಂತನುತ ಕಾಗೆನೆಲೆಯಾದಿಕೇಶವ ರಾಯ 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೫) 

- ಸಂಸಾರವೆಂಬ ಸಾಗರವನುತ್ತರಿಸುವರೆ 

ಕಂಸಾರಿಯೆಂಬ ನಾಮವೊಂದೆ ಸಾಕು ಮರುಳೆ 

- ಸ೦ಸಾರವೆ೦ಬ ಸಾಗರವನು 
(ಬೆ-೧೮-ಪ) 

- ಹೇಸಿಕೆಯೊಳಿರ್ದ ಸಂಸಾರವೆಂಬುವ 

ಮಾಯಪಾಶದಿಂದಲಿ ಬಿಗಿವರೇ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೨) 

ದ ಗುಳ್ಳೆ ಒಡೆದ ತೆರನು ಕಾಣೋ ಸಂಸಾರದಾಟ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

- ಘನವಾದ ಇಂದ್ರಜಾಲದ ಮಾಯೆಯೆನ್ನುತ 

ಬಿನುಗು ಸಂಸಾರದ ಮಮತೆಯ ಬಿಡುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

- ಹೇಗೆ ನೀ. ದಾಸನಾದೆ ಹೀಗೆ ಸಂಸಾರ 

ದೊಳು ಮಂಗನಂತೆ ಭವಭಂ೦ಗವ ಪಡುವವ 

- ಹೇಗೆ ನೀ ದಾಸನಾದೆ (ಬೆ-೨೨-ಅ) 

೪೩೬೮. ಸಂಸಾರಿ - ಒಂದೊಂದಭದ್ರ ನುಡಿ 

ಒಳಗೊಳಗೆ ಹುಟ್ಟಿದುವು ಸಂದೇಹವೇಕೆ 

ಸಂಸಾರಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೪) 

೪೩೬೯. ಸಂಹರ - ದಶಮತಿವಂ೦ದಿತ ದಶಶಿರ 

ಸಂಹರ ದಶರೂಪದಲಿ ಖಳ ದಶನ ಮೂರುತಿ 

ಯೆಂದು ಹೆಸರು ಹೇಳುವರು 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

೪೩೭೦. ಸಂಹರಿಸು - ಮೇರೆಯಿಲ್ಲದೆ 

ಅಸುರರ ಸಂಹರಿಸಿದ ರಣ ಶೂರಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 

- ತಾಮಸವಿಲ್ಲದೆ ಕ್ಷತ್ರಿಯರ ಸಂಹರಿಸಿದ ರಾಮ 

ಭಾರ್ಗವನೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲಲ್ಯೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೧೦-೬) 
- ಕ್ಚತ್ರಿಯರ ಚಟುಲ ಛಲದಿ ಒಗೆದು ಕರುಳ 
ಬಗೆದು ತುಳಿದದಟರನು ಸಂಹರಿಸಿದ ಚೆಲವ 
ರಾಯ 
- ಯಾದವಗಿರಿವಾಸನಹುದೋ 
(ಸ-೨೧೯-೨ 
- ತಮನ ಸಂಹರಿಸಿ ವೇದವ ತಂದೆ ಗೋವಿಂದ 
ಸಲಹೆನ್ನನು 
- ಗೋವಿ೦ದ ಸಲಹೆನ್ನನು (ಬೆ-೮೮-೧) 
- ಕುಶಲತನದಲಿ ಕೌರವಾದಿಗಳ ಸಂಹರಿಸಿದ 
ಸಹಾಯವೀರ ಶ್ರೀ ಭೀಮಸೇನನನಿಗೆ 
- ಜಯಮಂಗಲಂ ನಿತ್ಯ (ಬೆ-೧೭೧-) 
೪೩೭೧. ಸಂಹಾರ - ಶಾ೦ತ ಮೂರುತಿ ಆಗಿ 
ಪಾವಕ ಮೂರುತಿ ಕಳ್ಳ ದೈತ್ಯ ಸಂಹಾರವ 
ಮಾಡಿದೆ 
- ಯಾದವಗಿರಿವಾಸನಹುದೊ€ 
(ಸ-೨೧೯-೧) 
೪೩೭೨. ಸಂಹಾರಣ (ಸಂಹರಣ) - ಮಾರಣ 
ಕ್ರತು ಸಂಪೂರಣ ಕಂಸ ಸಂಹಾರಣ ಭುಜಬಲ 
ಗೋವಿಂದ 
- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೮) 
೪೩೭೩. ಸಕಲಾರ್ಥ - ಪೊಡವಿಯಲಿ ಕಾಗೆ 
ನೆಲೆಯಾದಿಕೇಶವನೊಲುಮೆ ಪಡೆದವರಿಗಿನ್ನು 
ಸಕಲಾರ್ಥ ಪದವುಂಟು 
- ಕಅಆಯೇರಿ ಬಂತು (ಬೆ-೧೩೦-೧೧) 
೪೩೭೪. ಸಕ್ಕರೆ - ಸವಿಯು ಸಕ್ಕರೆಯೆರಡು 
ಜಿಹ್ವೆಯೊಳಗೊ 
- ನೀ ಮಾಯೆಯೊಳಗೋ (ಬೆ-೪೭-೨) 
- ಸವಿಯು ಸಕ್ಕರೆಯೊಳಗೊ ಸಕ್ಕರೆಯು 
ಸವಿಯೊಳಗೊ 
- ನೀ ಮಾಯೆಯೊಳಗೋ (ಬೆ-೪೭-೨) 
೪೩೭೫. ಸಕ್ತಿ (ಶ್ರದ್ಧೆ) - ಮುಕ್ತಿ ಮಾರ್ಗವ 
ತೋರ್ಪ ಮುರಹರನ ದಾಸರನು ಸಕಿಯಿ೦ 
ಸೇವಿಸುವುದು ಬಲು ಸೌಖ್ಯ ಹರಿಯೆ 
- ಅರಿತು ನಡೆಯಅಬೇಕು (ಸ-೭-೨) 
೪೩೭೬. ಸಖ - ಗರಳಕ೦ಧರ ಸಖನನುಜನ 
ಕೊಂದನ ಗೋವಿಂದ ಎನ್ನಿರೋ 


೭೫೪ 


- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

- ಅಂಬರೀಷಗೆ ಒಲಿದ ಅಕ್ರೂರಸಖ ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೩) 

- ಎರವಿನ ತಲೆಯವನಣ್ಣನಯ್ಯನ ಪರಮ 

ಸಖನ ಸುತನ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ವರುಷವೈದರ ಪೆಸರವನ ತಾಯನುಜನ 

ಧರಿಸಿದಾತನ ಸಖನ 

- ರಾಜವದನೆ ಸುರರಾಜನ (ಬೆ-೯೭-೨) 

ದ ಏಣವೈರಿಯ ವೈರಿಯ ಶಿರಕುಚಯುಗೆ 

ಕರೆತಾರೆ ಏಣಾಂಕಧರಸಖನ 

- ಏಣನಯನೆ ಏಣಭೋಜಖಮಧ್ಯಳೆ 
(ಬೆ-೯೯-ಪ) 

- ಮೃಡ ನಿನ್ನ ಸಖನಾದನೆಂಬ ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೨) 

- ಹರಿಯ ನಂದನ ಸಖನೆನಿಪ ಅಹೋಬಲದ 

ಹರಿಯ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-ಅ) 

- ಚಂದ್ರವಂಶದ ರಾಯನನುಜ ಸಖನಾದವನ 

- ಕಾವನಯ್ಯನ ಕಳುಹು (ಬೆ-೧೫೩-೧) 

- ದಕ್ಷಸುತೆಪತಿಸಖನೆ ಪಕ್ಷಿವಾಹನ ದೇವ ರಕ್ಷಿಸು 

ಅನಾಥಬಂಧು 

- ವಾಸುದೇವಾಯ ನಮೋ (ಬೆ-೯೦-೭) 

- ಪರಮಾತ್ಮ ಕಾಗೆನೆಲೆಯಾದಿಕೇಶವ ರಾಯ 

ಪರಹಿತಕೆ ಸಖನೆಂದು ಭಜಿಸೆಲೈ ಮನುಜಾ 

- ಏನಿದೆತ್ತಣ ಬಯಕೆ (ಬೆ-೧೩೬-೩) 

೪೩೭೭. ಸಖಿ - ತೋರೆ ಬೇಗನೆ ಸಖಿ ತೋರ 

ಮುತ್ತಿನಹಾರ ಭಾರವಾಗಿದೆಯೆನಗೆ 

- ತೋರೆ ಬೇಗನೆ ಸಖ (ಬೆ-ಳ-ಪ) 

- ಸೀತಾಪತಿ ರಘುನಾಥನೆಂಬಾತನು ಈತನೇನೆ 

ಸಖಿ ಈತನೇನೆ 

- ಸೀತಾಪತಿ ರಘುನಾಥ (ಬೆ-೧೦೦-ಪ) 

- ಬಲ್ಲಿದ ಮಲ್ಲರನೆಲ್ಲರ ಗೆಲಿದಂತ ನಲ್ಲನ 

ತಂದು ತೋರೆ ಸಖಿಯೆ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೯೫-ಅ) 
- ಮುತ್ತಯ್ಯನ ತಾಯ ಪೆತ್ತ ದೇವನ ಎನ್ನ 
ಒತ್ತಿಗೆ ಕರೆದು ತಾರೆ ಹೇ ಸಖಿಯೆ 
- ತೋರೆ ಬೇಗನೆ ಸಖ (ಬೆ-೯೪-೨) 
- ಈರೇಳು ಲೋಕವ ಪೊರೆವ ದಯಾನಿಧಿ 
ಬಾರನೇತಕೆ ಮನೆಗೆ ಹೇ ಸಖಿಯೆ 
- ತೋರೆ ಬೇಗನೆ ಸಖ (ಬೆ-೯೪-ಅ) 
- ತರಣಿಯೊಡನೆ ಪಂಥಮಾಡಿ ತಿರುಗಿದನ 
ತನಯನಳಿದನ ತೋರಿಸೆ ಹೇ ಸಖಿಯೆ 
- ತೋರೆ ಬೇಗನೆ ಸಖ (ಬೆ-೯೪-೧) 
- ರಾಜೀವಮುಖಿಯೆನಿಸುವ ಸಖಿಗೊಲಿದಿತ್ತ 
ರಾಜನ ತೋರೆನಗೆ 
- ರಾಜವದನೆ ಸುರರಾಜನ (ಬೆ-೯೭-ಅ) 
೪೩೭೮. ಸಗರ - ಧರಣಿಯ ಮುನ್ನಾಳ್ಬ ನಹುಷ 
ಸಗರರೆನಿಪ ಭೂಪತಿಗಳು ಸಿರಿಯ ಜಯಿಸಲಿಲ್ಲ 
- ನಂಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 
೪೩೭೯. ಸಗರತನಯ - ಸಗರತನಯಾರ್ಚಿತ 
ಸನಕಾದಿ ವಿನುತ ರಘುವಂಶ ಕುಲತಿಲಕ 
ರಮಣೀಯಗಾತ್ರ 
- ಲಾಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೨) 
೪೩೮೦. ಸಚ್ಚಿದಾನಂದ - ಸದರವಲ್ಲವೊ 
ನಿಜಯೋಗ ಸಚ್ಚಿದಾನಂದ ಸದಮಲ ಗುರು 
ದಿಗಂಬರನ ಸ೦ಯೋಗ 
- ಸದರವಲ್ಲವೊ ನಿಜಯೋಗ (ಸ-೨೪೩- 
೪೩೮೧. ಸಜ್ಜನ - ಸಜ್ಜನರ ಸಂಗದೊಳ 
ಗಿರಿಸೆನ್ನ ರಂಗ 
- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-ಪ) 
- ಬೆರೆತುಕೊ೦ಡಿರಲು ಸಜ್ಜನರ ಗೆಳೆತನವಿಲ್ಲ 
ಪರಮಹಂಸನೆ ಹರಿಸೊ ಇಂಥ ಕೊರತೆಗಳೆಲ್ಲ 
- ಏಕೆ ದಯವಿನಿತಿಲ್ಲ ಲೋಕಪಾವನ 
ಮೂರ್ತಿ (ಸ-೫೫-೨) 
- ಮುಜ್ಜಗನ ಕೊಂಡಾಡೊ ಸಜ್ಜನರ ಜೊತೆ 
ಗೂಡೊ 
- ಹಿ೦ಗಡೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೨) 


೭೫೫ 


- ದುರ್ಜನರ ಮನೆಯ ಪಾಯಸಾನ್ನಕ್ಕಿಂತ 

ಸಜ್ಜನರ ಮನೆಯ ರಬ್ಬಳಿಗೆ ಲೇಸು 

- ಅರಿತು ನಡೆಯಲಬೇಕು (ಸ-೭-೧) 

- ಸಾಧು ಸಜ್ಜನ ಸತ್ಯಗುಣಕಿದಿರುಂಟೆ ಆದಿ 

ಕೇಶವನಲ್ಲದೆ ದೈವವುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರು೦ಟಿ 
(ಬೆ-೧೨೫-ಪ೧) 

- ಕುಣಿಕುಣಿದು ಮನದಣಿದು ಮಣಿದು 

ಸಜ್ಜನಪದಕೆ ಅಣಿಮಾದಿ ಅಷ್ಟಸಿದ್ಧಿಯ 

ಕೈಕೊಳ್ಳದಲೆ ನೀ 

- ಹೇಗೆ ನೀ ದಾಸನಾದೆ (ಬೆ-೨೨-೮) 

- ಸಹಜವಿದು ಸಜ್ಜನರ ಮನಕೆ ಸಮ್ಮತವು 

- ಅಹುದಾದಡಹುಡೆನ್ನಿ (ಬೆ-೧೩೨-ಪ) 

- ಕೇವಲಾಧಮರೆಲ್ಲ ಸಿರಿಮದದಿ ಸೊಕ್ಕಿದರು 

ಕಾವರಾರೈ ಸಾಧುಸಜ್ಜನರನೀಗ 

- ಕಅಆಯೇರಿ ಬಂತು (ಬೆ-೧೩೦-೨) 

- ಜ್ಞಾನಿ ಸಜ್ಜನರನ್ನು ಕಾಡುವನೆ ಸತ್ತುರುಷ 

- ಸಹಜವಿದು ಈ ನುಡಿಯು 
(ಬೆ-೧೪೯-೨) 

ದ ಮದ್ದಶಾಸ್ತ್ರವನೆಲ್ಲ ಸಜ್ಜನರಿಗೊರೆದಗೆ ಮುದ್ದು 

ಶ್ರೀ ಆದಿಕೇಶವನ ಭಜಕನಿಗೆ 

- ಜಯ ಮಂಗಲಂ ನಿತ್ಯ (ಬೆ-೧೭೧-) 

೪೩೮೨. ಸಜ್ಜನಪ್ರಿಯ - ತ್ರಿಜಗ ವಂದಿತ ದೇವಗೆ 

ಸಜ್ಜನಪ್ರಿಯ ಎನಿಪಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೨) 

೪೩೮೩. ಸಟೆ - ಸಟೆಯಲ್ಲ ಅಜಾಂಡಗಳೊಡೆ 

ವಂತೆ ಫರ್ಜಿಸೆ 

- ಯಾದವಗಿರಿವಾಸನಹುದೋ 
(ಸ-೨೧೯-೨) 

- ಲಟಪಟ ನಾ ಸಟೆಯಾಡುವನಲ್ಲ ವಿಠಲನ 

ನಾಮ ಮರೆತು ಪೋದೆನಲ್ಲ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-ಪ) 

- ಸಹಜವಿದು ಈ ನುಡಿಯು ಸಟೆಯ ಮಾತಲ್ಲ 

- ಸಹಜವಿದು ಈ ನುಡಿಯು 
(ಬೆ-೧೪೯-ಪ) 

- ಸಂಜೆ ವೇಳೆಯಲಿ ಬಂದು ಸಟೆಯಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮನೆಯೊಳು ನಿಂದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

- ಮೂರುಲೋಕದ ಒಡೆಯ ಮುಕ್ಕಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲ ವೇದವಾಕ್ಕ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

೪೩೮೪. ಸಡಗರ - ಮಡದಿ ಮಕ್ಕಳು ಎಂಬ 

ಮಾಯಾ ಸಂಸಾರಕ್ಕೆ ಸಡಗರವಗೊಂಡು ಬರಿದೆ 

ಭ್ರಮಿಸಲೇಕೆ 

-. ಈ ಸಿರಿಯ ನ೦ಜ ಹಿಗ್ಗಲು ಬೇಡ 
(ಸ-೪೦-೨) 

- ಅಡವಿಜಟ್ಟಿಂಗನ ಮಾಡಲು ಸಡಗರ 

ಸಂಪತ್ತಿಯಿಂದ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

- ರಘುಪತಿ ಕೃಷ್ಣನೆ ಪೊಡವಿಪತಿ ವೈಕುಂಠ 

ವೆನಿಪ ಶೇಷಾದ್ರಿಯೊಳು ಸಡಗರದಿ 

- ಪೂಸರನ ಜನಕನೇ (ಬೆ-೧೬೮-೫) 

- ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು 

ಭಜಿಸೆ ಸಡಗರದಿ ಕಂಬದಿಂದೊಡೆದೆ ನರಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-೨) 

- ಸಡಗರದಿಂದ ವಾರಿಧಿಯ ದಾಂಟಿ 

ಪೆರ್ಮುಡಿಯ ಮಾಣಿಕವ ರಾಘವಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

೪೩೮೫. ಸಡಲು/ಸಡಿಲು - ಮುಟ್ಟದಿರೊ ಎನ್ನ 

ಮುಂಗೈಯ ಸೆಳವಿಗೆ ಮುತ್ತೆಲ್ಲ ಸಡಲುವವೊ 

ಏ ಮುದ್ದುರಂಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-ಅ) 

- ಗಳಿಗೆಯೊಳಗೆ ಕೀಲು ಸಡಿಲದೆ ಎಣಿಕೆ ಇಲ್ಲದ 

ದಳವು ಯಮನ ನಗರಿಗೈದದೆ 

- ನ೦ಬ ಬೇಡಿ ಸಿರಿಯು ತನ್ನದೆ 
(ಬೆ-೧೧೫-೧) 

೪೩೮೬. ಸತಿ - ಸತಿ ರುಕ್ಮಿಣಿ ರಾಧೆಯ 

ಚುಂಬಿಸಿದಾತನ ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 


೭೫೬ 


- ಅತಿಶಯದಿಂದ ಸತಿ ರೂಪ ತಾಳ್ದನ 

ಗೋವಿಂದ ಎನ್ನಿರೊ 

- ಮಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೨) 

- ಮೃಗ ಚಕ್ರವರ್ತಿ ಬಹುವರನಾಗಿ ಪೋಗುತ್ತಿರೆ 

ಮಿಗೆ ಸತಿಸುತರೇನ ಮಾಡುತಿರ್ದರು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

- ಮಂದಿರವದೆಲ್ಲಿ ತಾ ತಂದ ಸತಿಸುತರಾರು 

ಬಂದಂಥ ಸುಖದುಃಖವೇನು 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೫) 

- ಸಾಧ್ಯವಾಯಿತೆಂದು ತನ್ನ ಮನೆಗೆ ತಂದು 

ಸತಿಗೆ ಕೊಡಲು ಶುದ್ಧವಾಗಿ ಸುಟ್ಟು ಮಡಗಲೆದ್ದು 

ಹಾರಿ ಹೋಯಿತೆಂದು 

- ಎರಡು ಸಾವಿರದ ಜಫ್ಟೆಯುರಗ 
(ಸ-೪೮-೨) 

- ಸರಸವಿಲ್ಲದ ಸತಿಯ ಭೋಗ ತನುರೋಗ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

- ಮಾಗಿಯಲಿ ಸತಿಯನಗಲಿದ ಕಾಂತನವ 

ಭ್ರಾಂತ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೩) 

- ಸತಿಯನ್ನು ಪರರ ವಶಗೈವವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೨) 

- ಚಂದಿರನ ನೆರೆಪೋಲ್ವ ಉನ್ನತೋನ್ನತನಾಗಿ 

ಕೊಂದು ತ್ರಿಪುರಾಸುರರ ಅವರ ಸತಿಯರ ಕೆಡಿಸಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೩) 

- ಸತಿಯಿದ್ದು ಪರಸತಿಯ ಬಯಸುವನೆ 

ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೨) 

- ಸತಿಯು ಸುತರು ಪುತ್ರಿ ಮಿತ್ರರತಿಶಯದೊಳು 

ತಂದೆ ತಾಯಿ ಅತಿವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಅಂಗನೆ ಸತಿ ಇರಲಿಕ್ಕೆ ಬಣಗು ಹೆಣ್ಣುಗಳೇಕೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮರೆಯದಿರು ಮರೆಯದಿರು 
(ಬೆ-೩೬-೧) 

- ಕೊಂತಿನಂದನರ ಸತಿ ಉಟ್ಟುದಕ್ಷಯವಾಗಿ 

ಸಂತೋಷ ಪಡಲೆಂದು ವರವಿತ್ತ ಶ್ರೀಕೃಷ್ಣ 

- ವಾಸುದೇವಾಯ ನಮೋ (ಬೆ-೯೦-೯) 

- ಬಹು ಪ್ರಳಾಪಮಂ ಗೈವ ಸತಿ ಅಂದದಲ್ಲಿಹ 

ಮಂದಿರ 

- ಅಣುಮತ್ತಾದ ದೇವ (ಬೆ-೭೧-೨) 

ದ ಮುಟ್ಟಲಮ್ಮರು ಎನ್ನ ಸತಿ ಸುತರು 

ಬಾಂಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 

ದ ಪೂರ್ವಜನ್ಯ್ಮದಅ ನಾ ಮಾಡಿದಾ 
(ಬೆ-೮_೧) 

- ಬಂದಿರುವುದೆಲ್ಲಿ ತಾ ತಂದ ಸತಿ ಸುತರೆಲ್ಲಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ಸತಿಯಿಲ್ಲದವಗೆ ಸಂಪನ್ನತೆಯುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-೨) 

- ತ್ರಿಪರದೊಳು ಸತಿಯ ವ್ರತವಳಿದು ಬತ್ತಲೆ 

' ನಿಂತು ಚಪಲತ್ವದಿ೦ದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

- ಕಾಮಿನಿ ಸತಿಯ ಕಂದನ ತಮ್ಮಗೊಲಿದನ 

ಭಾಮೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಕುಲಸತಿಯ ಅರಸಿ ಕಾಣದೆ ತೆರೆದೆಯೋ 

ಬಾಯ 

- ಏನು ಕಾರಣ ಬಾಯ ತೆರೆದಿ 
(ಬೆ-೧೫೫-೨) 

- ಸೋಮನ ಜನಕನ ಸತಿಯ ಧರಿಸಿದನ 

ರೋಮಕೋಟಿಯೊಳಿಟ್ಟಿಹನ 

- ಹರಿಮುಖ ಹರಿವಾಣಿ (ಬೆ-೯೮-೨) 

- ಖತಿಯನು ತಡೆದನ ಸತಿಯ ಜನನಿ ಸುತ 

ಸತಿಯರನಾಳಿದ ಚತುರನಿಗೆ 

- ಮಂ೦ಂಗಲ೦ ಜಯ ಮಂಗಲ೦ 
(ಬೆ-೧೭೨-೨) 

- ಪಾತಾಳಕಿಳಿದು ಭೂಮಿಯನೊಯ್ದವನ 

ಕಿರಾತನನಟ್ಟಿ ಸತಿಯ ಗೆದ್ದವನ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೩) 


೭೫೭ 


- ಮಧ್ಯಗೃಹದಾತನಾ ಸತಿಯಲ್ಲಿ ಉದಿಸಿದಗೆ 

ಬೌದ್ಧ ಚಾರ್ವಾಕ ಮಾಯ್ಸಳ ಜರಿದಗೆ 

- ಜಯಮಂಗಲಂ ನಿತ್ಯ (ಬೆ-೧೭೧-) 

- ವಸುಧೆಯೊಳು ಕಲ್ಲಾಗಿ ಬಿದ್ದ ಸತಿಯಳ 

ಕಾಯ್ದೆ ಶಿಶುವು ಪ್ರಹ್ಲಾದಗೊಲಿದೆ 

- ವಾಸುದೇವಾಯ ನಮೋ (ಬೆ-೯೦-೬) 

- ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೨) 

- ಸನ್ನೆಯರಿತು ನಡೆಯದಂಥ ಸತಿಯಿದ್ದೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೫) 

- ಸಾಧನಸಿರಿಯ ಸಂಪತ್ತು ಭಾಗ್ಯವನೀವ ಆ 

ದಯಾನಿಧಿ ಲಕ್ಷ್ಮಿ ನಿನ್ನ ಸತಿಯು ದೇವ 

- ಜಗದ೦ತರ್ಯಾಮಿ ಎಂತೆ೦ದು 
(ಬೆ-೫೮-೧) 

- ಸಂಜೆ ಬೈಗಿನಲ್ಲಿ ಕರೆಯುವ ಸತಿಯರ 

ಅಂಜಿಸಿದ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

- ಖತಿಯನು ತಡೆದನ ಸತಿಯ ಜನನಿ ಸುತ 

ಸತಿಯರನಾಳಿದ ಚತುರನಿಗೆ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-ಶ) 

- ಆ ಮಹಾಲಕುಮಿ ನಿನ್ನ ಸತಿಯಾದಳೆಂಬ 

ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೩) 

- ಸುರಪತಿಯು ಗೌತಮನ ಸತಿಗಾಗಿ ಕಪಟದಲಿ 

ಧರಿಸಿ ಮಾಯವೇಷ ಧರೆಗೆ ಬಂದ 

- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಪಶಿಸೇವೆಯಿಂದ ಸತಿಗೆ ಸೇವೆಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೨) 

- ನೋಡಿದಾಗಲೆ ಬೃಹಸ್ಪತಿ ಸತಿಗೆ ಅಳುಪಿದನ 

ಸೂಡಿದಾತನ ಸ್ನೇಹವನು ಮಾಡಿಕೊಂಡಿರ್ಪೆ 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೩) 

೪೩೮೭. ಸತ್ಯರ್ಮ - ಒಬ್ಬರಂತೆಲ್ಲರ ನೋಡು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸತ್ಯರ್ಮದಿ ಉಬ್ಬಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೫) 

- ಪ್ರಾಣಹತ್ಯವ ಮಾಳ್ಪುದಾವ ಸತ್ಯರ್ಮವೊ 

ಶ್ರೀನಿವಾಸನ ನಾಮಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೧) 

೪೩೮೮. ಸತ್ತಿಗೆ - ಘನ ಸತ್ತಿಗೆಯಂದು ಬಿಸಿಲು 

ಇಂದು 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬.೩) 

೪೩೮೯. ಸತ್ತ್ವ - ಸತ್ವ್ವ ತಗ್ಗಿದ ಮೇಲೆ 

ಸಾಮರ್ಥ್ಯವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ನಳಿನಾಕ್ಷ ಸತ್ತ್ವಗುಣ ನಿನಗೆ ಉಂಟೆಂಬುದಕೆ 

ಸಲಿಲಜೋದ್ಭವ ಭೃಗುಮುನೀಂದ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

-. ಚೇತನದ ರಾವಣೇಶ್ವರ ಕುಂಭಕರ್ಣ 

ಸತ್ತ್ವಾತಿಶಯ ರಕ್ಕಸರ ಇರಿದೊರಗಿಸಿ 


- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) . 


೪೩೯೦. ಸತ್ತ್ವಗುಣ - ಲೋಕೇಶ ಸರ್ವಂ 

ವಿಷ್ಣುಮಯಂ ಜಗತ್ತೆಂಬುದಕೆ ವಾಕೇಶ ವಾತ 

ಸತ್ತ್ವಗುಣ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

೪೩೯೧. ಸತ್ಪಾತ್ರ - ದಾನವಾಂತ ಸತ್ಪಾತ್ರರಿಗೆ 

ನೀ ದೀನತ್ವವ ಪಡೆದೆ 

- ಛೀ ನಿನ್ನ ಮೋರೆ ಮೇಲೆ (ಸ-೧೦೦-೩) 

೪೩೯೨. ಸತ್ಪುರುಷ - ಜ್ಞಾನಿ ಸಜ್ಜನರನ್ನು 

ಕಾಡುವನೆ ಸತ್ಪುರುಷ 

- ಸಹಜಖವಿದು ಈ ನುಡಿಯು 
(ಬೆ-೧೪೯-೨) 

೪೩೮೩. ಸತ್ಯ - ಸತ್ಯ ಧರ್ಮಗಳೆಲ್ಲ ಎತ್ತ 

ಪೋದುವೊ ಕಾಣೆ ಉತ್ತಮರ ಜೀವನಕೆ ದಾರಿ 

ಯಿಲ್ಲ 

- ಕಅಯೇರಿ ಬಂತು (ಬೆ-೧೩೦-೮) 

- ಪತಿಗಳೆವರು ಸತ್ಯವ್ರತದಿ ಸುಮ್ಮನೆ ಇಹರು 

- ವಾಸುದೇವಾಯ ನಮೋ (ಬೆ-೯೦-೩) 

- ಸಾಧು ಸಜ್ಜನ ಸತ್ಯಗುಣಕಿದಿರುಂಟೆ ಆದಿ 

ಕೇಶವನಲ್ಲದೆ ದೈವವುಂಟೆ 


೭೫೮ 


- ಸಾಧು ಸಜ್ಜನ ಸತ್ಯಗುಣಕಿದುರು೦ಟೆಿ 
(ಬೆ-೧೨೫-ಪ೧) 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ ಸತ್ಯ ಕಣ್ಣು 

ಕಟ್ಟಲ್ಲ ಕವಿಗಳ ಕವಡಲ್ಲ 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-ಪ) 

- ಅತ್ತೆ ಒಬ್ಬಳ ಕೂಡ ಆಡಿಬರುವುದ ಕಂಡೆ 

ಸತ್ಯ ಮಾಡದಿರೊ ಏ ಸರಿನಂಟ 

- ಮುಟ್ಟದಿರೊ ಎನ್ನನು (ಬೆ-೧೦೨-೨) 

-ಕುಲ ಕುಲ ಕುಲವೆನ್ನುತಿಹರೊ ಕುಲವಾವುದು 

ಸತ್ಯ ಸುಜನರಿಗೆ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-ಪ) 

- ಸತ್ಯನೊಬ್ಬ ಪುತ್ರ ಶಾಂತನೊಬ್ಬ ದುರ್ವ್ಯತ್ತಿ 

ನಿಗ್ರಹನೊಬ್ಬ ಸಮಚಿತ್ತನೊಬ್ಬ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೪) 

- ಸತ್ಯ ಧರ್ಮಗಳ ನಿತ್ಯವು ಬೋಧಿಸೆ ತೊತ್ತಿನ 

ಮನಸಿಗೆ ಸೊಗಸೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

- ಕತ್ತಲೆಕಾವಳದೊಳು ಕಾಣಬಾರದೆ ನೀನು 

ಸತ್ಯವೆಂಬ ದಾರಿಯನು ಸೇರಲಿಲ್ಲ ಲೇಸು 

ತೋರಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ಸತ್ಯವಾದ ನಾಮಗಳನು ನಿತ್ಯದಲ್ಲಿ ಪಠಿಸು 

ವವನ ಅರ್ಥಿಯಿಂದ ಸಲಹುವನು ಕರ್ತು 

ಕೇಶವ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೪) 

ಸತ್ಯಕ್ಕೆ ಕುರುಹೇನು ಪೃಥ್ವಿಗೆ ಕಡೆಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಹತಮಾಡಿ ಸತ್ಯಕ್ಕೆ ನಿಂತು ನಗವ ಹೊತ್ತು 

ಪತಿವ್ರತೆಯರ ಭಂಗಿಸಿ 

- ಹರಿಮುಖ ಹರಿವಾಣಿ (ಬೆ-೯೮-೩) 

೪೩೯೪. ಸತ್ಯಭಾಮೆ ದ ಅ೦ತರಾತ್ಮಕ ಕೃಷ್ಣ 

ದ್ವಾರಕಾಪುರದೊಳಗೆ ಕಾಂತೆ ರುಕ್ಮಿಣಿ ಸತ್ಯಭಾಮೆ 

ಯರ ಒಡನೆ ಏಕಾ೦ತ ಭವನದೊಳು ತಿಳಿದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವಾಸುದೇವಾಯ ನಮೋ (ಬೆ-೯೦-೯) 

೪೩೯೫. ಸತ್ಯವಂತ - ಸತ್ಯವ೦ತರ ಸಂಗ 

ಎರಲು ತೀರ್ಥವೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-ಪ) 

೪೩೯೬. ಸತ್ಯವ್ರತ - ಸತ್ಯವ್ರತವುಳ್ಳವಗೆ 

ಮೃತ್ಯುವಿನ ಭಯವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೧) 

೪೩೯೭. ಸತ್ಯಾತ್ಮ - ತತ್ವಭಾ೦ಡವ ತೊಳೆಯ 

ಬೇಕಣ್ಣ ಸತ್ಯಾತ್ಮನಾಗಿ ಅರ್ತಿ ಅಕ್ಕಿಯ ಮಧಿಸ 

ಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

೪೩೯೮. ಸತ್ರಾಣ - ವೇಣು ಕೊರಳಿಗೆ ಇಕ್ಕಿ 

ಎವೆಯು ಅಡ್ಡಾದಾಗ ತ್ರಾಣ ನಿತ್ರಾಣ ಸತ್ರಾಣ 

ದಲಿ ಜಯ ಜಯ 

- ಸಾಲದೆ ಸಿನದೊ೦ದು ದಿವ್ಯನಾಮ 
(ಬೆ-೧೭೪-೪) | 

೪೩೯೯. ಸದನ - ಮದನನಯ್ಯ ನಿನ್ನ ಮಹಿಮೆ 

ವದನದಲಿಯೆ ಇರುವಂತೆ ಹೃದಯದಲ್ಲಿ ಸದನ 

ಮಾಡು ಮುದದಿ ಶ್ರೀಧರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 

೪೪೦೦. ಸದಮಲ - ಸದರವಲ್ಲವೊ ನಿಜ 

ಯೋಗ ಸಚ್ಚಿದಾನಂದ ಸದಮಲ ಗುರು 

ದಿಗಂಬರನ ಸಂಯೋಗ 

- ಸದರವಲ್ಲವೊ ನಿಜಯೋಗ (ಸ-೨೪೩- 

- ತಿದ್ದುವ ಸದಮಲ ವೈಷ್ಣವರು ಬರುತಿರೆ 

ಕಂಡು ಎದ್ದು ನಮಸ್ಕರಿಸಲೊಲ್ಲೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಳ್ಗೆ 
(ಬೆ-೧೧-೫) 

೪೪೦೧. ಸದರ - ಸದರವಲ್ಲವೊ ನಿಜಯೋಗ 

ಸಚ್ಚಿದಾನಂದ ಸದಮಲ ಗುರು ದಿಗಂಬರನ 

ಸಂಯೋಗ 

- ಸದರವಲ್ಲವೊ ಸಿಜಯೋಗ (ಸ-೨೪೩- 

- ಮುದದಿ ನಿನ್ನಯ ನಾಮ ಸದರದೋರಿತು 

ಎನಗೆ ಬದುಕಿದೆನು ಬದುಕಿದೆನು ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

೪೪೦೨. ಸದಾನಂದ - ಗೋವಿಂದ ಸಲಹೆ 

ನನು ಸದಾನಂದ ಗೋವಿಂದ ಸಲಹೆನ್ನನು 


೭೫೯ 


- ಗೋವಿಂದ ಸಲಹೆನ್ನನು (ಬೆ-೮೮-ಪ) 

೪೪೦೩. ಸದಾಶಿವ - ದಾಸನಾಗಬೇಕು ಸದಾ 

ಶಿವನ ದಾಸನಾಗಬೇಕು 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಪ) 

೪೪೦೪. ಸದುಗುಣವಂತ - ಕದರ 

ಮಂಡಲಗಿಯ ಕರುಣಿ ಹನುಮರಾಯ 

ಸದುಗುಣವಂತನೆ ಹಣುವಂತನೆ 

- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-ಪ) 

೪೪೦೫. ಸದೆ - ಕಮಲವನು ಕದ್ದೊಯ್ದ ಕಳ್ಳನ 

ಸದೆದು ಕಮಲವ ತಂದೆ 

- ಭವಭಯ ವಿನಾಶ ಭೋ (ಬೆ-೪೧-೩). 

- ತನ್ನ ಮುಂಗೋರೆಗಳ ಮಸೆದೊಡನೆ ರಕ್ಕಸನ 

ಬೆನ್ನಟ್ಟಿ ಬರಸೆಳೆದು ಸದೆದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೪೪೦೬. ಸದ್ಗತಿ - ಗತಿಯಿಲ್ಲದರಿಗೆ ಸದ್ಗತಿಯು 

ನೀನೆ ದೇವ ರತಿಪತಿಯ ಪಿತನೆ ಕಾಯೊ 

-. ವಾಸುದೇವಾಯ ನಮೋ (ಬೆ-೯೦-೩) 

- ಕ್ಲಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿಯ 

ಧ್ಯಾನಿಪಗೆ ಸದ್ಗತಿಯಿರದೆ ಹೋಹುದೆ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೫) 

೪೪೦೭. ಸದ್ಗುರು - ಗುರುಮಂತ್ರ ಮೂಲ 

ಸದ್ಗುರುಮೂರ್ತಿ ನೀನಾಗಿ ಕರೆಯೆ ಸೇರಿಸಿದೆನ್ನ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಅ) 

- ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ ಶಿವ 

ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩..೭) 

೪೪೦೮. ಸದ್ಭ್ಧತ (ಒಳ್ಳೆಯ ತುಪ್ಪ) - 

ಗಂಧಶಾಲ್ಯನ್ನ ಸದ್ಭೃತ ತೋಯೆ ಪಳಿದ್ಯವ 


ಮಂದವಾದ ಅಳೆಯ ಸ್ವಾದು ಸೀಕರಣಿಗಳನು 


ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೪೪೦೯. ಸದ್ಧರ್ಮ -. ಪರಮ ದುಷ್ಟನಾಗಿ 

ಮರೆತು ಸದ್ಧರ್ಮವ ಗುರು ಹಿರಿಯರ ಸಾಧು 

ಗಳ ನಿಂದಿಸಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೩) 

೪೪೧೦. ಸದ್ವಾಸನೆ - ಆಶಾಪಾಶಗಳೆಂಬ 

ದೇಹಕ್ಕೆ ಸಿಲ್ಕಿ ಸದ್ದಾಸನೆಯನು ಬಿಟ್ಟೆನು ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೪) 

೪೪೧೧. ಸದ್ದಿವೇಕಿ - ಸಾಕಿನ್ನು ಎನಗೊಂದು 

ಗತಿಯ ತೋರಿಸಿ ಸದ್ವಿವೇಕಿಯನೆ ಮಾಡಯ್ಯ 

ಕೃಷ್ಣ 

ನ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೩) 


೪೪೧೨. ಸನಕ - ಸಗರತನಯಾರ್ಚಿತ 
ಸನಕಾದಿ ವಿನುತ ರಘುವಂಶ ಕುಲತಿಲಕ 
ರಮಣೀಯಗಾತ್ರ 


- ಲಾಅಆ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೨) 

- ವನಜಾಕ್ಷ ಮಾಧವ ವಸುದೇವ ತನಯ 

ಸನಕಾದಿ ಮುನಿವಂದ್ಯ ಸಾಧುಜನಪ್ರಿಯ 

- ಲಾಅ ಪಾವನಚರಣ ಲಾಅ ಅಘಹರಣ 
(ಸ-೨೨೯-೧) 

- ಶರಣು ಸಿರಿ ಸನಕಾದಿವಂದ್ಯ ಅಚ್ಯುತ ಕೃಷ್ಣ 

ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

ನ ಸನಕಾದಿಗಳೋಲೈಪ ಆದಿಕೇಶವ ನಮ್ಮ 

ಹನುಮೇಶ ರಾಘವ ಕ್ಷೇಮದಲೈದಾರೆ 

- ಎನ್ನು ಕಂದ ಹಳ್ಳೆಯ ಹನುಮಾ 
(ಬೆ-೬.೩) 

- ವರ ರುದ್ರವೀಣೆಗಳ ಪಿಡಿದು ಸನಕಾದಿಗಳು 

ಹರಷದಲಿ 

- ಪೂಸರನ ಜನಕನೇ (ಬೆ-೧೬೮-೨) 

- ರಾಗದಲಿ ತುಂಬುರನೊ ಯೋಗದಲಿ 

ಸನಕನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

೪೪೧೩. ಸನುಮಾನಿಸು (ಸನ್ನಾನಿಸು) - 

ಸನುಮಾನಿಸುವ ಒಡೆಯಗೆ ಸರಿಯುಂಟಿ 

- ಸಾಧು ಸಣ್ಣನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೩) 


೭೬೦ 


೪೪೧೪. ಸನ್ನಿಪಾತ - ಯತಿಗಳನು 

ನಿಂದಿಸಿದವಗೆ ಸನ್ನಿಪಾತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಹು 
(ಸ-೧೨೪-೨) 

೪೪೧೫. ಸನ್ನುತ - ಪನ್ನಗ ಶಯನನ ಉನ್ನಂತ 

ಮಹಿಮನ ಸನ್ನುತ ಭಕುತರ ಸಲಹುವನ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೭) 

- ಸಿ೦ಗರದ ಸಿರಿಧರನೆ ಸಿತಿಕ೦ಠ ಸನ್ನುತನೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

- ಅವಿರಳಾಪುರಿಯ ಸಿರಿ ಕಾಗೆನೆಲೆಯಾದಿ 

ಕೇಶವನ ಸುತನಿಗೆ ಸನ್ನುತದ ರಾಣಿವಾಸೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೩) 

ದ ಸನ್ನುತದಲಿ ಪರಹಿತಾರ್ಥ ಮಾಡಿ ಪುಣ್ಯ 

ಪಡೆಯೊ ನೀನು 

- ಏನು ಬರುವುದೋ ಸಂಗಡ 
(ಬೆ-೧೩೭-೨) 

೪೪೧೬. ಸನ್ನುತಾಂಗ ದ ಸನ್ನುತಾ೦ಂಗ ಕಾಗಿ 

ನೆಲೆಯ ಆದಿಕೇಶವನ ತನ್ನೊಳು ತಾ ತಿಳಿದು 

ಸುಖಿಸದವ ದ್ರೋಹಿ 

- ದ್ರೋಹಿಗಳ ವಿವರ ವನು ನಾ ಪೇಳ್ಚೆನಯ್ಯ 
(ಸ-೧೨೩-೩ 

೪೪೧೭. ಸನ್ನೆ - ಸನ್ನೆಯರಿತು ನಡೆಯದಂಥ 

ಸತಿಯಿದ್ದೇತಕೆ 

- ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೫) 

- ಅನುವರದೊಳಾಯವನು ತೊಡೆಯ ಸನ್ನೆಯ 

ಮಾಡಿ ಅನಿಲಜನ ಕೈಲಿ ಕೌರವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೮) 

೪೪೧೮. ಸನ್ಮದು(ಮನೋಹರವಾದ ಮತ್ತು 

ಮೃದುವಾದ)- ಮದವೆಲ್ಲ ಬಿಡಿಸಿ ಸನ್ಮದು 

ರೂಪವನು ಧರಿಸಿ ಹೃದಯದಲಿ ನೀನಿದ್ದೆ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

೪೪೧೯. ಸನ್ನೇಸಿ/ಸನ್ಯಾಸ - ದಾಸಿಯ ಜಠರ 

ದೊಳು ಜನಿಸಿದ ವಿದುರ ಸನ್ಯಾಸಿಯೆಂದೆನಿಸಿ 

ಕೊಂಡ 

- ನಡತೆ ಹೀನನಾದರೇನಯ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೨೭-೩) 

- ದಪ್ಪ ದಪ್ಪ ಕಾಯಲಿ ದರವೇಶಿಗಳಿಗಾದೆ 

ಮಿಕ್ಕ ಕಾಯಲಿ ನಾನು ಸನ್ನೇಸಿಗಳಿಗಾದೆ 

- ಕಾಯೊ ಎನ್ನನು ದೇವ (ಸ-೮೨-೨) 

೪೪೨೦. ಸನ್ನದು (ಮನೋಹರವಾದ ಮತ್ತು 

ಮೃದುವಾದ) - ಮದವೆಲ್ಲ ಬಿಡಿಸಿ ಸನ್ಮದು 

ರೂಪವನು ಧರಿಸಿ ಹೃದಯದಲಿ ನೀನಿದ್ದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

೪೪೨೧. ಸನ್ಮೋಹನ ದ ಭಿನ್ನ ನದಿಗಳು 

ಸನ್ಮೋಹನ ಶಕ್ತಿ ಪ್ರಸನ್ನ ಪಾದಾಬ್ಜದಿಂ ಶೂದ್ರರು 

ಪ ವಿಶ್ವಲೋಕೇಶ ವಿಶ್ವರಲೋಕೇಶ 
(ಸ-೨೩೪-೩ 

ಅಲಿ, ಸನ್ಯಾಸ ದ ದಾಸಪಟ್ಟವೋ ಸನ್ಯಾಸ 

ಪಟ್ಟವೋ ಆಸೆಯಿಂದ ನೆಲೆಯಾದಿಕೇಶವನ್ನ 

ನೆನೆಯದವಗೆ 

- ದಾಸಪಟ್ಟವೋ ಸನ್ಯಾಸ ಪಟ್ಟವೋ 
(ಸ-೧೧೮-ಪ) 

- ಮೂಗೇ ಶ್ವಾಸ ನಿಶ್ವಾಸ ಈ ಮೂಗಿನಿಂದಲೆ 

ಕಾಣೊ ಯೋಗ ಸನ್ಯಾಸ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೨) 

೪೪೨೩. ಸಪ್ತ - ಮುಖದಲಿಂದ್ರರು ಅಗ್ನಿ ಸಪ್ತ 

ಯಪಷಿಗಳು ದ್ವಿಜರು ಮುಖದ್ವಾರದು ಸುರಿನಲಿ 

ಶ್ರುತಿ ಮರುತರು 

ದ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ತ್ರಯದಶದ್ವಯ ರಾಗದಿಂ 

ಪಾಡುತಲೈದಿಹರು 

- ಪೂಸರನ ಜನಕನೇ (ಬೆ-೧೬೮-೨) 

೪೪೨೪. ಸಫಲವಾಗು - ಮುಂದೆನ್ನ ಜನ್ಮ 

ಸಫಲವಾಯಿತು 

- ಖದುಕಿದೆನು ಬದುಕಿದೆನು 
(ಸ-೧೭೧-೩) 

೪೪೨೫. ಸಭೆ - ಕೂಡಿದ ಸಭೆಯಲಿ ಕುತ್ತಿತವ 

ನುಡಿವನ ಸಂಗ 

- ಸಜ್ಜನರ ಸ೦ಗದೊಳಗಿರಿಸೆನ್ನ 
(ಸ-೨೪೧-೧) 

- ಮಿಂಡಿ ಪೆಣ್ಣನು ಸಭೆಯಲ್ಲಿ ಸೀರೆ 

ಸುಲಿಯಲು ಗ೦ಡರೈವರು ನೋಡಿ ಏನು 


ಸಪಸ್ನರದಿ 
ಇಂ 


೭೬೧ 


ಮಾಡುತಿರ್ದರಯ್ಯ 

ಎ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಬಿಡೆಯವಿಲ್ಲದೆ ಸಭಾ ಮಧ್ಯದಲಿ ಹೆಂಡತಿಯ 

ತೊಡೆಯ ಮೇಲ್ಮ್ಭುಳ್ಳಿರಿಸಿ ಕೊಂಡಿರ್ಪ 

ಹಿರಿಯತನ 

- ಆವುದೊಳ್ಳೆಯದೊ ಸಿನ್ನಂಗ 
(ಬೆ-೬೮-೫) 

- ಗಡಗಡನೆ ನಡುನಡುಗೆ ಬುಡುಬುಡಿಸಿ ಸಭೆ 

ಬೆದರೆ 

-. ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

- ಸುತ್ತು ನೆರೆದಿಹ ಸಭೆಯ ಪರಿವಾರದವರೆಲ್ಲ 

ಹೆತ್ತುದಿಲ್ಲವೆ ಎನ್ನ ಪೋಲ್ವ ಹೆಮ್ಮಕ್ಕಳನು 

- ವಾಸುದೇವಾಯ ನಮೋ (ಬೆ-೯೦-೪) 

- ಉತ್ಕಚದ ಬಾಲೆಯ ಕಡುಲಜ್ಜೆ ಸಭೆಯೊಳಗೆ 

ವಿಸ್ತರಿಸಿ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೧) 

- ಹಿತವ ಬಯಸುವರಿಲ್ಲ ನೆರೆದಿದ್ದ ಸಭೆ 

ಯೊಳಗೆ 

- ವಾಸುದೇವಾಯ ನಮೋ (ಬೆ-೯೦-೩) 

- ಪಾಕಶಾಸನನ ಸಭೆಯನು ಮೆಚ್ಚಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೪) 

- ಅಂದು ಸಭೆಯಲಿ ಬಯ್ದವನ ತವಕದಿ 

ಕಂಧರ ಕಡಿದಾತನ 

- ಫಘುಲ್ಲವದನೆ ಕೇಳಿ ನಿಲ್ಲಲಾರೆ 
(ಬೆ-೯೫-೨) 

- ಕುಳಿತ ಸಭೆಯೊಳು ಕುಹಕ ಮಾಡುವಾತನ 

ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೩) 

- ಭವಿ ಮಾಡಿದ ಲಿಂಗ ಬಚ್ಚಿಟ್ಟು ಪೂಜೆಯ 

ಗೊಂಬ ಕವಿಗಳು ಶರಣರು ಕೇಳಿ ಸಭೆಯೊಳು 

- ಶ೦ಕರನಾರಾಯಣ ಚಡು 
(ಬೆ-೧೭೫-೧) 

- ಕುಳ್ಳಿರ್ದ ಸಭೆಯೊಳಗೆ ತಿಳಿವ ನಡಸಲುಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಶತಮಖವ ಮಾಡಿ ಸುರಸಭೆಗೈದಿ ನಹುಷ 

ತಾ ಅತಿಶಯದಿ ಶಚಿಗೆ ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು (ಬೆ-೧೨೭-೧) 

೪೪೨೬. ಸಮಚಿತ್ತ - ಸತ್ಯನೊಬ್ಬ ಪುತ್ರ ಶಾಂತ 

ನೊಬ್ಬ ದುರ್ವೃತ್ತಿ ನಿಗ್ರಹನೊಬ್ಬ ಸಮಚಿತ್ತನೊಬ್ಬ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೪) 

೪೪೨೭. ಸಮರ - ಸಮರದಲಿ ರವಿಸುತನ 

ರಥಕೆ ಸೂತನ ಮಾಡಿ ಯಮಸುತನ ಕೈಲಿ 

ಮಾವನನು ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೭) 

- ಸಮರದಲ್ಲಖಿಳ ರಾಜರ ಕೊಂದೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

೪೪೨೮. ಸಮಾನವಾಗು - ವಿಷ ಸಮಾನವಾದ 

ಬಹಳ ವ್ಯಸನ ಮೆರವಣಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

೪೪೨೯. ಸಮುದ್ರಮಥನ - ಶೇಷಶಯನನೆ 

ಏಳು ಸಮುದ್ರಮಥನವ ಮಾಡು ದೇಶ 

ಕೆಂಪಾಯಿತು ಏಳಯ್ಯ ಹರಿಯೇ 

- ಏಳು ನಾರಾಯಣ (ಸ-೫೯-೧) 

೪೪೩೦. ಸಮೃದ್ಧಿ - ಅಹ ಬುದ್ಧಿಯಾಗಿ 

ಭಜಿಸುವ ಬಾಳುವೆಗೆ ಸಮೃದ್ಧಿಯಾಗಿ ಸರ್ವ 

ಸಿದ್ಧಿಯ ಕೊಡಲಾಗಿ 

- ಇದ್ದೀಯಾ ಶ್ರೀ ಹರಿ ನೀನೊಆಅದು 

ಬ೦ದಿದ್ಹೀಯಾ (ಸ-೩೨-೧) 

೪೪೩೧. ಸಮ್ಮತ - ಕೃತಕಮಯ ಪಣ್ಯಾಂಗನೆ 

ಯರರ್ತಿಗೆ ಮನೋರಥ ಸಿದ್ಧಿಯಲಿ ನಿರೀಕ್ಷಿಪೆ 

ನೆಂದು ಕುಜನ ಸಮ್ಮತವೆರಸಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಸಹಜವಿದು ಸಜ್ಜನರ ಮನಕೆ ಸಮೃತವು 

- ಅಹುದಾದಡಹುದೆನ್ನಿ (ಬೆ-೧೩೨-ಪ) 

- ಭಾವದುಭಯಾರ್ಥವಿದು ಎಲ್ಲರಿಗೆ ಸಮ್ಮತ 

ವಾದುದೀ ನಾಮ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-ಪ) 

- ಬಲ್ಲವರು ಪೇಳಿರೈ ಬಹುವಿಧದ ಚತುರತೆಯ 


೭೬೨ 


ಎಲ್ಲರಿಗು ಸಮ್ಮತವು ಏಕಾ೦ತವಲ್ಲ 

- ಬಲ್ಲವರು ಪೇಳರೈ (ಬೆ-೧೬೩-) 

೪೪೩೨. ಸಮ್ಮುಖ - ಪ್ರಕಟದಿಂದರಿದು 

ಕರಿಯನು ಸೀಳಿ ತನಗೆ ಸಮ್ಮುಖರಾದ 

ಮಲ್ಲರನು ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಶ್ರೀ ಹರಿಯ ಸಮ್ಮುಖದ ಜಗದೊಳು ಇರುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೧) 

೪೪೩೩. ಸಮ್ಮೇಳ - ಭಾಗವತರ ಸಮ್ಮೇಳವ 

ಕಂಡೆ ಕಾಗೆನೆಲೆಯಾದಿಕೇಶವ ರಂಗಶಾಯಿ 

- ಇಷ್ಟು ದಿನ ಈ ವೈಕುಂಠ (ಬೆ-೨೮-೫) 

೪೪೩೪. ಸರ (ಸರೋವರ, ಕೊಳ) - ನೀರಾಟ 

ವಾಡಲಿಕೆಂದು ಸರವ ಧುಮುಕಿದೆವೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

೪೪೩೫. ಸರ (ಹಾರ) - ಕೆಸರ ಜೊಗೆ 

ಯಂಬಿಡಿಸಿ ಗುಂಜ ಸರವಂ ತೆಗಿಸಿ ಬಿಸರುಹ 

ಮಣಿಮಾಲೆ ಕಡೆಗೆ ಇಡಿಸಿ 

-.ಯಾಕೆಲೊ ರಂಗ ನಿನಗಿ೦ತ ನಟನೆಯ 

ಮಾತು (ಸ-೨೧೬-೨) 

- ಬಣ್ಣ ಸರವಲ್ಲಾಡೆ ವರ ರನ್ನ ನೇವಳದ 

ಹೊನ್ನ ಗಂಟೆಯು ಘಣ ಘಣರೆನಲು 

-. ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೨) 

- ಚಾರುತರದ ಇಪ್ಪತ್ನಾಲ್ಕಳೆಯ ಸರವು 

ಒಂದಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೧) 

೪೪೩೬. ಸರಸ - ಸಾವಿರ ತೋಳವನ ಸರಸ 

ದಿಂದಲಿ ಕಡಿದ ಭುವನ ರಕ್ಷಕನಾದ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ಸರಸವಿಲ್ಲದ ಸತಿಯ ಭೋಗ ತನುರೋಗ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

೪೪೩೭. ಸರಸರ (ಒಂದು ಅನುಕರಣ ಶಬ್ದ) 

- ಉರದೊಳಪಳಿಸಿ ಅರಿ ಶಿರವ ಸರಸರ 

ಸೀಳಿ ಹ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕಂಡೆ ನಾ ತಂಡತಂ೦ಂಡದ.ಹಿ೦ಡು ದೈವ 
(ಬೆ-೮೪-೨) 

೪೪೩೮. ಸರಸಿಜಭವ/ಸರಸಿಜೋದ್ಭವ (ಬ್ರಹ್ಮ 

- ಮಗಳು ಮಹಾಲಕುಮಿ ಮೊಮ್ಮಗನು ಸರಸಿ 

ಜಭವನು ಖಗರಾಜವಾಹನನು ತನ್ನಳಿಯನು 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೧) 

ದ ಸರಸಿಜೋದ್ಭವನು ಪಣೆಯಲಿ ಬರೆದು 

ನಿರ್ಮಿಸಿದ ತೆರನೊಂದು ಬೇರುಂಟು 

ತಾನರಿಯದೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೧) 

ನ ಸರಸಿಜೋದ್ಭವಗೆ ಬುದ್ಧಿಯ ಪೇಳಿ ಪಣೆ 

ಯಲ್ಲಿ ಬರೆದ ಅಕ್ಷರವ ತೊಡೆಯಲಾಪೆಯಾ 

ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

೪೪೩೯, ಸರಳಮಂಚ (ಬಾಣದ ಮಂಚ) - 

ಧುರದೊಳಗೆ ಪೂರ್ವವೈರಿಯ ಶಿಖಂಡಿಯ 

ತೋರಿ ಸರಳಮಂಚದ ಮೇಲುಪಾಯದಲಿ 

ಮಲಗಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೨) 

೪೪೪೦. ಸರಳು - ಸರಳಮಂಚದ ಮೇಲೆ 

ಮಲಗಿ ಪ್ರಾಣವ ಬಿಟ್ಟು ಕುರುಪನ ಕೊಂದವ 

ಭೀಷ್ಮನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೨) 

೪೪೪೧. ಸರಿ (ರಾಶಿ) - ಎರವಿನ ಮಾತಾಪಿತ 

ರನುಜರೆ೦ಬ ಉರಿಕಾವು ಕ್ಷಯವೆಂಬ ಸರಿ 

ಗಳನು ವಂದಿಸುವೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೪) 

೪೪೪೨. ಸರಿ (ಸಮ) - ಗುರುಹಿರಿಯರ 

ಕಂಡು ಸರಿಸಮಾನದಿ ನಾನು ಬೆರೆದುಕೊಂಡಿ 

ದ್ಹೆನೋ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೫) 

- ಸಂದೇಹವಿಲ್ಲವು ಸರಿ ಸಾರಿಗೆ ವಾಯು 

ನಂದನನ ವಂದಿಸದವರಿಗೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-ಅ) 

- ಇಲ್ಲ ನಿನಗಾರು ಸರಿಯೆಂಬ ಗರ್ವದಿ ಎನ್ನ 


೭೬೩ 


ಸೊಲ್ಲು ಕಿವಿ ಕೇಳದಂತಾಯಿತೆ ಹರಿಯೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

- ಹರಿಯು ನೀನೆಂಬುದಕೆ ಸರಿಯು ಕೌಸ್ತುಭ 

ರತ್ನ ವರ ಪೀತವಸನ ಕ್ಷೀರಾಬ್ಧಿ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಸನುಮಾನಿಸುವ ಒಡೆಯಗೆ ಸರಿಯುಂಟೆ 

- ಸಾಧು ಸಣ್ಣನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೩) 

- ಪರಮಸಾತ್ತ್ವಿಕರ ಗುಣಕೆ ಸರಿಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೫) 

- ಶಶಿತಾರೆಗಳು ಸರಿಯೆ ನೀಲಾಬ್ಜ ಮೈಮರೆಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ವಸುಧೆಯೊಳನ್ನದಾನಕೆ ಸರಿಯುಂಟೆ 

- ಸಾಧು ಸಣ್ಣನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೪) 

೪೪೪೩. ಸರಿಗಮಪದನಿ - ಕರದಲ್ಲಿ 

ಕೊಳಲನೂದುತ ಪಾಡುತ ಸರಿಗಮಪದನಿ 

ಸ್ವರಗಳ ನುಡಿಸುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೧) 

೪೪೪೪. ಸರುವ (ಸರ್ವ) - ಗರುಡವಾಹನ 

ವೇರಿ ಧಿಮಕೆಂದು ಬರುತಾನೆ ಸರುವ ಲೋಕ 

ರಕ್ಷಕನೆಂಬ ಮದ್ದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

೪೪೪೫. ಸರುವೋತ್ತಮ/ಸರ್ವೋತ್ತಮ - 

ವರಮುನಿಗಳು ಕೂಡಿ ಸರುವೋತ್ತಮನಾರೋ 

ಪರಿಶೋಧಿಸಬೇಕೆಂದು 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಹರಿಯೆ ಸರ್ವೋತ್ತಮ ಹರಿಯೇ ಸರ್ವೇಶ್ವರ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೩) 

- ಸಾಕಾರ ರೂಪ ಸರ್ವೋತ್ತಮ ನೀ 

ಕರುಣಾಕರನೆಂಬ-ಪೆ೦ಂಪುಂಟಾದಡೀಗೆನ್ನ 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ವತಾತುವಾತಾತಿಗೆ ಹರಿಂತಯು ನಿಂದಿಸಿ 

ಸರ್ವೋತ್ತಮ ಶಿವನೆಂದು ವಾದಿಸಿ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 

-._ ದೋಷವಿರಹಿತ ವಿಷ್ಣು ಮಧುಸೂದನ 

ತ್ರಿವಿಕ್ರಮ ಸುರೇಶ ಸರ್ವೋತ್ತಮ ನಾಮಂ೦ಗಳಂ 

ಬಿಡದೆ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

- ಅಚ್ಯುತ ಸರ್ವೋತ್ತಮನೆ ಚಿನ್ಮಯ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಖಷಿವಾಲ್ಮೀಕಿ ಬಲ್ಲ ರಾಜ ವಿದೇಹ ಬಲ್ಲ 

ಶಶಿಮಿತ್ರನೇತ್ರ ಸರ್ವೋತ್ತಮನೆಂಬುದನು 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೩) 

೪೪೪೬. ಸರೋಜ - ಸುರಗಿ ಸೇವಂತಿ ಮಲ್ಲಿಗೆ 

ಮೊಲ್ಲೆ ಬಕುಳ ಪಾದರಿ ಕ೦ಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

- ಧರ್ಮೇ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩ ಕ 

೪೪೪೭ ಸರೋವರ - ವನ ಉಪವನಗಳಿಂದ 

ಘನ ಸರೋವರಗಳಿಂದ ಕನಕ ಗೋಪುರ 

ಗಳಿಂದ ಶೋಭಿತನೆ ರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-೨) 

೪೪೪೮. ಸರ್ಪ - ಹತ್ತರೊಳು ಬಿದ್ದಿರ್ದ ಸರ್ಪ 

ಸಾಯಲಿಬಹುದೆ ತತ್ತ ಎಬೌಹಿರರಾದಿರೈ 

- ವಾಸುದೇವಾಯ ನಮೋ (ಬೆ-೯೦-೪) 

-. ಹುತ್ತದೊಳಾಡುವ ಸರ್ಪ ಮತ್ತಗಜವ 

ನುಂಗಿತು ಇ: 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೨) 

೪೪೪೯. ಸರ್ವಕೃತ್‌ - ಡಿಂಡೀರ ಸರ್ವಕೃತ್‌ 

ಆನೆ ವಾಹನ.... 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

೪೪೫೦. ಸರ್ವಜ್ಞ- ನೆಟ್ಟನೆ ಸರ್ವಜ್ಞನ ನೆನೆ 

ಕಾಣೊ ಮನುಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೧) 


೭೬೪ 


೪೪೫೧. ಸರ್ವದಾ - ದಶ ವಿಶ್ವದೇವ 

ಯಾತ್ರಾದಶನಾ ಏಕಾ ಸರ್ವದಾ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೨) 

- ದಾಸನಾಗಬೇಕು ಕ್ಷೇಶಪಂಚಕವಳಿದು 

ಆಸೆಯಲ್ಲಿ ಮನ ಸೂಸೆ ಸರ್ವದಾ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಅ) 

೪೪೫೨. ಸರ್ವರು - ಸಾಕಾರದಿಂದ ಸರ್ವರನು 

ರಕ್ಷಿಪನ ಜೋಕೆಯಲಿ ತನ್ನ ನೆನೆವರ 

ಪಾಲಿಪನ ಅನೇಕ ಮೂರುತಿ 

- ನೆನೆಯ ಬಾರದೆ ಮನವೆ ಪರಮಪಾವನನ 
(ಸ-೧೫೨-೧) 

- ನೆಲೆಯ ಸರ್ವರಿಗನುಭವವ ಕೋಟ 

ಮನೋಹರುಷವನ್ನು ನಮಗಿತ್ತ ವೈಭವವ 

- ಕೈಯ ತೋರಿದ ಬಗೆಯ (ಸ-೯೧-೪) 

೪೪೫೩. ಸರ್ವಸಿದ್ಧಿ - ಅಹ ಬುದ್ಧಿಯಾಗಿ 

ಭಜಿಸುವ ಬಾಳುವೆಗೆ ಸಮೃದ್ಧಿಯಾಗಿ ಸರ್ವ 

ಸಿದ್ಧಿಯ ಕೊಡಲಾಗಿ 

- ಇದ್ದೀಯಾ ಶ್ರೀ ಹರಿ ನೀನೊಅದು 

ಬ೦ದಿದ್ದೀಯಾ (ಸ-೩೨-೧) 

೪೪೫೪. ಸರ್ವಾಂಗ - ಧರೆಯನಳಿಸಿದವಗೆ 

ಸರ್ವಾಂಗ ಪರಿಶ್ವೇತವು 

- ಧರ್ಮವೆಂದೆಸನಿಪ ಮಾರ್ಗವನು ಚಟ್ಟು 
(ಸ-೧೨೪-೧) 

೪೪೫೫. ಸರ್ವೇಶ/ಸರ್ವೇಶ್ವರ - ತೀಡಯ್ಯ 

ಭವಭಯದ ಪಾತಕ೦ಗಳ ದಾನವಾಡ ಗುಡ್ಡದ 

ತಿರುಮಲೇಶ ಸರ್ವೇಶ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-ಪ) 

ದ ಸರ್ವೇಶನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೩) 

- ಗೀರ್ವಾಣಪತಿ ಅಭವ ಕಮಲಭವರೈದಿಹರು 

ಸರ್ವೇಶನೊಲಿದುಪ್ಪವಡಿಸು ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೧) 

- ಹರಿಯೆ ಸರ್ವೋತ್ತಮ ಹರಿಯೇ ಸರ್ವೇಶ್ವರ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೩) 

೪೪೫೬. ಸಲಯ (9) - ಸಲಯ ಕಾಳಿಂಗನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತಲೆಪಿಡಿದ ಕಂಗೊಲೆಯ ಮೊರೆ ಕೇಳಿ ಬಲಿಯ 

ಅವನ ಕೋಮಲೆಯ ಕಿವಿಗೆ ಪೂಮಾಲೆಯಾದ 

ನೀಟುಗಾಯ ನೆಲೆಯಾದಿಕೇಶವನ 

- ನೆನೆಯೋ ಏಎಲೆ ಮನವೆ (ಸ-೧೫೩-೩) 

೪೪೫೭. ಸಲಹು - ಪಿತ ಮಾತೆಯರ 

ಸಲಹದವಗೆ ಗಂಡಾಮಾಲೆ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

- ಎನ್ನ ಸಲಹಯ್ಯ ಕರುಣಾವಾರಿಧಿ ಕಾಗಿನೆಲೆ 

ಯಾದಿಕೇಶವ ಮುತ್ತತ್ತಿ ದೊರೆಯೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ಕಾಮಿತ ಫಲವಿತ್ತು ಕರುಣದಿ ಸಲಹಯ್ಯ 

ಭೀಮರಾಯ 

- ಢೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೪) 

- ಸಂತಸದಿಂದ ಇರು ಎಂದು ಚಿಂತೆ ಬಿಡಿಸಿ 

ಸಲೆ ಸಲಹಿದ 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೫) 

- ಮದಗಜ ಹರಿಯೆಂದು ಕರೆಯಲು ಒದಗಿ 

ಆ ಕ್ಷಣ ಬ೦ದು ಮುದದಿ ನಕ್ರನ ಕೊಂದು 

ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

- ನಿನ್ನ ನಾಮ ಗಂಟಾಕರ್ಣನ ಸಲಹಿದೆ ದೇವ 

- ನಿನ್ನ ನಾಮ ವಾಲ್ಟೋಕಿಯನುದ್ಧರಿಸಿದೆ 
(ಸ-೧೪೫-ಪ) 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

ನಾನು ಮರೆಯದೆ ಸಲಹೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಪ) 

- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯ್ತಂದೆ ಅತ್ತು 

ಕರೆದುಳಿವರು ಮತ್ತೆ ಬೆನ್ನಲೆ ಬಾಹರೆ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ಕನಸಿನಂದದಿ ದೇಹ ಸ್ಥಿರವಲ್ಲ ಗೋವಿಂದ 

ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಕಮಲಾಕ್ಷ ಕಡಲ ಕಟ್ಟಿದ ದಿಟ್ಟ ಗೋವಿಂದ 


೭೬೫ 


ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 
- ಕ್ಷಮೆಯನಳೆಯೆ ಬ್ರಹ್ಮಚಾರಿಯಾದೆ 
ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೧) 
- ಕರಿರಾಜ ಕರೆಯಲೊದಗಿಬಂದೆ ಗೋವಿಂದ 
ಸಲಹೆನ್ನನು 8 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 
- ಕಚ್ಚುವ ಕೆಟ್ಟ ತನುವ ಖ೦ಡಿಸೊ ಗೋವಿಂದ 
ಸಲಹೆನ್ನನು 

೯ ಗೋವಿ೦ದ ಸಲಹೆನ್ನನು (ಬೆ-೮೮-೨) 
ಇ.ಕೈಪಿಡಿಯೆ ಸಲ್ಲೆನೆ ಸಲ್ಲೆನೆ ಗೋವಿಂದ 
ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-೨) 
- ಗಂಗೆಯ ಪಡೆದ ಚರಣ ನಿರ್ಗುಣ 
ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 


- `ಗರುಡವಾಹನ ಗೋವಿಂದ ಸಲಹೆನ್ನನು 
`:- ಗೋವಿ೦ದ ಸಲಹೆನ್ನನು (ಬೆ-೮೮-೩) 


- ಗರುಡವಾಹನನಾಗಿ ಗಜವನು ಸಲಹಿದ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೨) 

- ಗೋವಿಂದ ಸಲಹೆನ್ನ ಕುಮುದಲೋಚನ 

ನಿನ್ನ ಸೇವಕರಡಿಯ ಸೇವಕನಯ್ಯಾ ಹರಿಯೆ 

- ಗೋವಿಂದ ಸಲಹೆನ್ನನು (ಬೆ-೮೮-ಅ) 

- ಗೋವಿಂದ ಸಲಹೆನ್ನನು ಸದಾನಂದ 

ಗೋವಿಂದ ಸಲಹೆನ್ನನು 

- ಗೋವಿಂದ ಸಲಹೆನ್ನನು (ಬೆ-೮೮-ಪ) 

- ತಾನು ತನ್ನವರೆಂಬ ಮಾನವರ ಸಲಹಿದ 

- ಆನೆಯ ನೋಡಿರಯ್ಯ (ಬೆ-೧೫೬-ಅ) 

- ತನುವು ನೀರೊಳಗೆ ನಿಲ್ಲಿಸಿದಂತೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ತಮನ ಸಂಹರಿಸಿ ವೇದವ ತಂದೆ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೧) 

- ಫನ ಪಾಪಗಳಿಗೆ ನಾ ಕೊನೆಗಾಣೆ ಗೋವಿಂದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಘೋರ ಪಾತಕಿ ಅಜಮಿಳನ ಸಲಹಿದ ರಂಗ 

ನಾರಸಿಂಹನೆಂದರೆ ಧ್ವನಿದೋರೊ ಕೃಷ್ಣ 

- ಹೂವ ತರುವರ ಮನೆಗೆ (ಬೆ-೪೩-೨) 

೪೪೫೮. ಸಲಿಗೆ - ಬಾಲಕನ ವಂದರಿಸಿ ಬಹು 

ಭಾಗ್ಯವ೦ತನೆನಿಸಿ ಎಲ್ಲರೊಳು ಸಲಿಗೆ 

ನಿಲಿಸಿದಳೊ ನಿಮ್ಮರಸಿ 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೧) 

೪೪೫೯. ಸಲಿಲ - ಸಲಿಲವರ್ಜಿತನಯನನನು 

ಮಾಡಿ ಆಕಾಶ ನೆಲವೆರಡು ಪಾದವನ್ನಳದ ಬಳಿಕ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

೪೪೬೦. ಸಲಿಲಜೋದ್ಭವ (ಬ್ರಹ್ಮ) - ನಳಿನಾಕ್ಷ 

ಸತ್ತ್ವಗುಣ ನಿನಗೆ ಉಂಟೆಂಬುದಕೆ ಸಲಿಲ 

ಜೋದ್ಭವ ಭೃಗುಮುನೀಂದ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

೪೪೬೧. ಸಲಿಸು - ನಿನ್ನ ದಾಸಗೊಲಿದು 

ಸಲಿಸಯ್ಯ ಮನದಿಷ್ಟ ಕನಕಾದ್ರಿಯೊಳು ನೆಲಸಿ 

ದಾದಿಕೇಶವರಾಯ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೫) 

- ರಂಗನಾಥ ನಿನ್ನಂಘ್ರಿಗೆರಗುವೆನೊ ಅಂಗ 

ವನು ನಿನಗೆ ನಾ ಸಲಿಸುವೆನು 

- ಹೂವ ತರುವರ ಮನೆಗೆ (ಬೆ-೪೩-೧) 

'- ಗೋಪಿಯರ ಮೋಹ ಸಲಿಸಿದೆ ಚೆಲುವ 

ಶ್ರೀಪತಿ ಆದಿಕೇಶವರಾಯ ಮೆರೆದೆ 

- ನಿನಗಿ೦ತ ಕು೦ದೇನೊ (ಬೆ-೮೭-೫) 

೪೪೬೨. ಸಲು (ಪ್ರಯೋಜನಕ್ಕೆ ಬರು) - 

ಜಗದೊಳಗೆ ತಾನು ತಂದೆಯ ಮಾತು ಕೇಳದಾ 

ಮಗನು ಇಹ ಪರಕೆ ಸಲುವನೆ ಪ್ರಾಜ್ಞನೆ 

- ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೧) 

೪೪೬೩. ಸಲು (ಯೋಗ್ಯವಾಗು) - ಯಂತ್ರ 

ವಾಹಕನೆಂಬ ಬಿರುದು ಸಲುವುದು ನಿನಗೆ 

ಕಂತುಪಿತ ಕಾಗೆನೆಲೆಯಾದಿಕೇಶವನೆ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೫) 


೭೬೬ 


೪೪೬೪. ಸಲುಗೆ - ಸಲುಗೆಯಲಿ ನಾರದನೊ 

ಹೇಳೊ ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೨) 

೪೪೬೫. ಸಲುವಾಗಿ - ಲಲನೆಂತುರು 

ಪುರುಷರು ತಮ್ಮತಮ್ಮ ಕಾಮದ ಸಲುವಾಗಿ 

ಕೂಡಲು ಶುಕ್ಲ ಶೋಣಿತದಿ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೨) 

೪೪೬೬. ಸಲೆ (ಚೆನ್ನಾಗಿ) - ಸಲೆಮುಕ್ತಿ 

ಪಾಲಿಸೊ ಆದಿಕೇಶವರಾಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 

- ಸಲೆ ಆದಿಕೇಶವ ನಿನಗೆ ಸೋಲು ಏನು 

ನ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಸುಮತವನು ಬೆನ್ನಲ್ಲಿ ಸಲೆ ಆತು ರಕ್ಷಿಸಿದೆ 

ಕಮಠ ಮೂರುತಿ ನಿನಗೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

- ಪೋದ ನಿಗಮಂಗಳನು ತಂದು ಸಲೆ ರಕ್ಷಿಸಿದೆ 

ಆದಿಮತ್ಸ್ಯವತಾರ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಚೆನ್ನಾಗಿ ಧರಣಿಯನು ತಂದು ಸಲೆ ರಕ್ಷಿಸಿದೆ 

ಹನ್ನೆರಡು ಪೆಸರವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

- ಓಲಿದವರ ಕಾಗೆನೆಲೆಯಾದಿಕೇಶವ ರಾಯನ 

ಸಲೆ ನಂಬಿದವರಿಗೆ ಮುಕುತಿಯಿತ್ತುದಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೫) 

- ಒಲಿಸಿ ನಿನ್ನನು ತುತಿಸಿ ಮುಕುತಿಯನು 

ಪಡೆದುದಕೆ ಸಲೆ ಶ್ರುತಿಯು ಗಿರಿಜೆ ಅಜಮಿಳನು 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಪಾಪಕೆ ಹೇಸದ ಶಬರ ಬಟ್ಟೆಯನು 

ಕಾದಿರಲು ಆ ಪಥಕೆ ಸಲೆ ವೈಷ್ಣವನು ಬರಲು 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೧) 

ದಾ ಬಲಿಯದ್ದರದ ಸಾಲೆಗೊಂದು ವೇಷವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾಂತು ಸಲೆ ಬಂದು ಧರೆಯ ಮೂರಡಿಯ 

ಬೇಡೆ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 

- ಕಲಿಗೆ ಬೆದರುವರಲ್ಲ ಕಾಲನ ಬಾಧೆಗಳಿಲ್ಲ 

ಸಲೆ ನರಳಿ ಪುಟ್ಟುವ ಗಸಣೆಯಿಲ್ಲ 

- ಬ್ರಹ್ಮ ಅಖತವ ಮೀರಿ ಬಾಚ್ಚರು 
(ಬೆ-೨೫-೫) 

- ಸಲೆ ದೈತ್ಯನ ಕೊ೦ದು ಸೀತೆಯ ತಂದನಿಗೆ 

ಗಿರಿ ತಲೆಯಮೇಲೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಸಂತಸದಿಂದ ಇರು ಎಂದು ಚಿಂತೆ ಬಿಡಿಸಿ 

ಸಲೆ ಸಲಹಿದ 

- ಒಡವೆ ಹೋಯುತು ಮನ ಧ್ಯಡವಾಯಿತು 
(ಸ-೬೯-೫) 

- ನಾಲಗೆಯಿರದ ಘಂಟೆ ನಾದದಲೆಯನು 

ಕೇಳಿ ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ 

ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

೪೪೬೭. ಸಲ್ಲ/ಸಲ್ಲದು - ಕೈಪಿಡಿಯೆ ಸಲ್ಲೆನೆ 

ಸಲ್ಲೆನೆ ಗೋವಿಂದ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಗೆಲ್ಲು ಸೋಲಿನ ಮಾತು ಸಲ್ಲದೆಲವೋ 

ನಿನಗಿದೆಲ್ಲವನು ಬಿಡು ಗರ್ವ ನಿನಗೇತಕೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

೪೪೬೮. ಸಲ್ಲು - ಸ೦ದ ವಯಸನು ತಿಳಿದು 

ಕುಂದುತಿದೆ ಎನ್ನ ಮನದಂಧಕಾರವ ಬಿಡಿಸಿ 

ಹೊಂದಿಸು ಜ್ಞಾನವನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

೪೪೬೯. ಸವತಿ - ಸವತಿಯರೊಳಗಣ ಕೂಟ 

ಎಳನಾಗರ ಕಾಟ 

- ಅಹುದಾದಡಹುದೆನ್ನಿ (ಬೆ-೧೩೨-೫) 

೪೪೭೦. ಸವರು (ಕತ್ತರಿಸು) - ಸವರಿ ದಶಶಿರ 

ಬೆಣ್ಣೆ ಕದ್ದನ ಯುವತಿಯರ ವತಗೆಡಿಸಿ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಧರೆಯ ದಾನವ ಬೇಡಿ ನೆಲವ ಮೂರಡಿ 


ಓ೬೭ 


ಮಾಡಿ ಪರಶುವಿಡಿದು ಕ್ಷತ್ರಿಯರ ಸವರಿ 

ದ ನಿನ್ನ ನಾನೇನೆಂದೆನೊ ರಂಗಯ್ಯ 
(ಬೆ-೯೧-೨) 

- ಸವುಶಯವಿಲ್ಲದೆ ಕುರುವಂಶ ಸವರಿದ 

ಹಿವುಸಕನಾದಿಕೇಶವನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೭) 

- ರಥದಿ೦ದಿಳಿದು ಪೋಗಿ ಕುರುವಂಶ ಸವರಿದ 

ಹಿತಶತ್ರುವಾರು ಶಲ್ಯನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

೪೪೭೧. ಸವಿ (ರುಚಿ ನೋಡು) - ನೀಲ 

ವರ್ಣದ ಲೋಲ ಕಾಲನವರಿಗೆ ಶೂಲ ಬಾಲ್ಯದಿ 

ಯಶೋದೆಯ ಹಾಲ ಸವಿದ ಗೋಪಾಲ 

- ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 
(ಸ-೫೫-೩) 

ದ ದಿಕ್ಕುದೆಸೆಯದಾರೊ ಅಕ್ಕರಿದಿ೦ದಾರ ಕರೆವೆ 

ಉಕ್ಕಿ ಸವಿದು ಮನುಜರೊಡನೆ ಸೊಕ್ಕಿ ದಿನವ 

ಕಳೆದೆನೆನಗೆ ತಕ್ಕುದಾಯಿತಯ್ಯ ಕೇಳು ಒಡೆಯ 

ಆದಿಕೇಶವ 

- ಅಹಹ ಮೋಸಹೋದೆನಯ್ಯ 
(ಸ-೯-೩) 

- ಬಾಯ ಸವಿಯನುಂಡು ಕಡೆಗೆ ನಾಯ ಸಾವು 

ಸಾಯೊ ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಗಾಣದ ತುದಿಯೊಳಿರ್ಪ ಭೂನಾಗನ ಕಂಡು 

ಪ್ರಾಣಾಹುತಿಯೆಂದು ಸವಿವ ಮೀನಂತೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 

- ಸವಿದು ಬೇರನು ಬಾಲಗೊಲಿದನ ಅವನಿ 

ಕುಬ್ಬನ ಕೊಡಲಿ ಪಿಡಿದನ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ಮೀಸಲ ಅನ್ನ ಕೂಸಾಗಿ ಸವಿದುಂಡ 

ವೇಷಧಾರಿ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೩) 

- ಏಣಾಕ್ಷಿಯರ ಚೆಂದುಟಿಯ ಸುಧೆಯ ಸವಿದು 

ಜಾಣತನದಲಿ ನಲಿವ ಜಿಹ್ವೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಆದಿಕುಂಭ ಕಾಣದನಕ ಅಳ್ಲಿ ಸಾಧಿಸಿ ಭೇದಿಸಿ 

ಸವಿಯುಣ್ಣದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೩) 

- ಜಲದೊಳಗಿನ ಕಪ್ಪೆ ಜಲದ ಸವಿಯರಿಯದು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-ಒ) 

- ಆರಿಗಳವಲ್ಲಾತ್ಮ ಯೋಗಸಿದ್ಧಿ ಸೇರಿ ಸುಜ್ಜಾನ 

ದಲಿ ಸವಿದುಂಬಗಲ್ಲದೆ 

ದ ಆರಿಗಳವಲ್ಲಾತ್ಮ್ಯ ಯೋಗಗಸಿದ್ಧಿ 
(ಬೆ-೧೨೬-ಪ) 

೪೪೭೨. ಸವಿ (ರುಚಿ) - ಸವಿನುಡಿ ವೇದ 

ಪುರಾಣ ಶಾಸ್ತ್ರಂಗಳ ಕಿವಿಯಿಂದ ಕೇಳುವ ಕಥೆ 

ನಿನ್ನದು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೧) 

- ಸವಿಯು ಸಕ್ಕರೆಯೊಳಗೊ ಸಕ್ಕರೆಯು 

ಸವಿಯೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೨) 

- ನಿಲುಕಡೆಯಲಿ ಸವಿಯೇನು ಸವಿಯಲ್ಲಿ 

ಸುಖವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಸವಿಯು ಸಕ್ಕರೆಯೆರಡು ಜಿಹ್ವೆಯೊಳಗೊ 

- ನೀ ಮಾಯೆಯೊಳಗೋ (ಬೆ-೪೭-೨) 

: - ಅಲ್ಪ ಚಿ೦ತನಕೆ ವೇಗವು ಹೆಚ್ಚು ಫಲ ಪಯಿರು 

ಕಲ್ಬಾಂತವಾಗಿಹುದು ಕಾರ್ಯ ಸವಿಯು 

- ಕಅಯೇರಿ ಬಂತು (ಬೆ-೧೩೦-೫) 

೪೪೭೩ ಸವುತೆ (ಸೌತೆ) - ಶೇಷಗಿರಿಯ 

ಮೇಲೆ ಸವುತೆಯ ಬಿತ್ತಿ ದೇವಗಿರಿಯ ಮೇಲೆ 

ಅವತಾರವಿಕ್ಕಿ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 

೪೪೭೪. ಸವುಶಯ (ಸಂಶಯ) - ಸವುಶಯ 

ವಿಲ್ಲದೆ ಕುರುವಂಶ ಸವರಿದ ಹಿವುಸಕನಾದಿ 

ಕೇಶವನೊ ಪಾಂಡವರೊ 

- ಬಂದಿದೆ ದೂರು ಬರಿದೆ (ಬೆ-೮೬-೭) 

೪೪೭೫. ಸವೆ - ಕವಿದುಕೊಂಡು ಇರುವ ಪಾಪ 


೭೬೮ 


ಸವೆದು ಪೋಗುವಂತೆ ಮಾಡಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೬) 

೪೪೭೬. ಸಹದೇವ/ಸಹದೇವಕ - ಜಲನಿಧಿ 

ಸುತನ ಮೊಮ್ಮಗನ ಕೊಂದ ಶೂರ ನಕುಲ 

ಸಹದೇವ ಪಾಂಡವರೈವರು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಕಿರು ನಕುಲ ಸಹದೇವ ತುರುಗಾಯ್ದರಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೪) 

- ಅಂಬರೀಷರಾಯ ಬಲ್ಲ ಆದಿ ಪುಂಡರೀಕ 

ಬಲ್ಲ ಸಂಭ್ರಮದಿ ಮನು ಬಲ್ಲ ಸಹದೇವ ಬಲ್ಲ 

- ಬಲ್ಲವರೆಸಿಪರು ಬಲ್ಲವರರಿಯರು 
(ಬೆ-೭೩-೪) 

- ನಕುಲ ಸಹದೇವಕರು ಬ೦ದರೇಳೈ ಭೃತ್ಯ 

ನಿಕರಕೊಲಿದು ಉಪ್ಪವಡಿಸಯ್ಯ ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

೪೪೭೭. ಸಹವಾಸ - ಶೇಷಶಯನ ನಿನ್ನ 

ಭಾಗವತರ ಸಹವಾಸದೊಳಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಪ) 

- ಏಷವನುಣಿಸಿ ತಲ್ಲಣಿಸುವ ದುರಿತ 

ಸಹವಾಸವ, ಅದರ ವಿಲಾಸವ 

- ನೆನೆಯೋ ಎಲೆ ಮನವೆ (ಸ-೧೫೩-೨) 

೪೪೭೮. ಸಹಸ್ರ - ಕಾಸಿಗಾಸೆಯ ಪಟ್ಟು ಸಹಸ್ರ 

ಲಕ್ಷದ ಪುಸಿಯ ಬೇಸರಿಸದೆ ಬೊಗಳಿದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೬) 

- ಪತಿವ್ರತೆಯರೆಂಬವರು ಶತಸಹಸ್ರದಲೊಂದು 

ಮಿತಿ ಮೀರಿ ಇರುವರೈ ಇತರ ಜನರು 

- ಕಅಆಯೇರಿ ಬಂತು (ಬೆ-೧೩೦-೬) 

೪೪೭೯. ಸಹಾಜ (79) - ಸೂಜಿಯ ಬೆನ್ನಲಿ 

ರಾಜಿಪ ತೆರದಿ ಸಹಾಜರ ಒಳಗಿಪ್ಪೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

೪೪೮೦. ಸಹಾಯ - ವಾಲಿಯನುಪಾಯ 

ದಿಂದಲಿ ಕೊಲ್ಲಿಸಿ ರವಿಜಗೆ ಸಹಾಯ ಮಾಡಿದೆ 

ವಾಯುತನಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಪಣ್ಣ ಕೊಯ್ದನನುಜಗೆ ಸಹಾಯನಾದನ 

ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

೪೪೮೧. ಸಹಿತ - ಅರವಿಂದನಯನ 

ಆದಿಕೇಶವ ರಾಯ ಕರುಗಳ ಸಹಿತ ಗೋವ್ಗಳ 

ತಿರುಹುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ಮುಂದುದರದಿ ವಿಷ್ಣು ಹರ ಬ್ರಹ್ಮ 

ಸಹಿತುದರದಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ವಿಜಯ ದಶಮಿಯಲ್ಲಿ ವಿಜಯ ರಥದಲ್ಲಿ 

ಕೂತು ವಿಜಯಳ ಸಹಿತದಿ ವಿಜಯ ಮಾಡುತ 

ಬಾರೊ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 

- ಪರಮಪದದೊಳಗೆ ವಿಷಧರನ ತಲ್ಪದಲಿ 

ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 

- ಸಿಕ್ಕಿದ ಕಳವು ಸಹಿತವಾಗಿ ತಂದರೆ ತಕ್ಕ 

ಬುದ್ಧಿಯ ಹೇಳುವೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೯) 

೪೪೮೨. ಸಹಿಸು - ರೂಢಿಯೊಳು ಬಾಳುವರ 

ಸಹಿಸದನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೧) 

೪೪೮೩. ಸಹೋದರ - ಧರಣಿಕೀಲಿಸಿದ 

ರಥವನು ನೆಗಹುತಿರೆ ಸಹೋದರನ ಕೈಯಿಂದೆ 

ನಿರ್ದಯದಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೬) 

- ೦ಉಮಳರನು ಪಡೆದ ತಾಯಿಗೆ 

ಸಹೋದರನು ಭೂರಮಣರೊಳಗಗ್ಗಳನು ಅತಿ 

ಧೈರ್ಯನು 


೭೬೯ 


- ನೀನಾವ ಬಾ೦ಧವನೊ (ಬೆ-೭೮-೭) 

- ಶಕ್ರಜಿತುಪಿತ ಸಹೋದರಗೆ ಸ್ಥಿರರಾಜ್ಯವನು 

ಉತ್ಕೃಷ್ಟದಿಂ ಕೊಟ್ಟೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

೪೪೮೪. ಸಾಂದೀಪ - ಕರುಣಿಯು ಉದಾರಿ 

ನೀನೆಂಬುದಕೆ ಧ್ರುವರಾಯ ಮರುತಸುತ 

ಸಾಕೆದೀಪ ಹೊಣೆಯೊ ಕೃಷ್ಣ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ವಿದ್ಯೆ ಸಾಂದೀಪರಲಿ ಕಲಿತ ಮರಿಯಾನೆ 

ಸಲೆ ಭಕ್ತರ ಕಾವ ಪಟ್ಟಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೫) 

೪೪೮೫. ಸಾಕಾರ - ಸಾಕಾರದಿ೦ದ ಸರ್ವರನು 

ರಕ್ಷಿಪನ ಜೋಕೆಯಲಿ ತನ್ನ ನೆನೆವರ ಪಾಲಿಪನ 

ಅನೇಕ ಮೂರುತಿ 

- ಸೆನೆಯಬಾರದೆ ಮನವೆ ಪರಮಪಾವನನ 
(ಸ-೧೫೨-೧) 

- ಸಾಕಾರ ರೂಪ ' ಸರ್ವೋತ್ತಮ ನೀ 

ಕರುಣಾಕರನೆಂಬ ಪೆ೦ಪುಂಟಾದಡೀಗೆನ್ನ 

- ಕಡಹಾಂಖಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೧) 

- ಎರಡಿಲ್ಲದ ಸಾಕಾರ ಕಾಗೆನೆಲೆಯಾದಿ ಕೇಶವನ 

ಆಕಾರದೊಡನಾಡುವರಿಗಲ್ಲದೆ 

- ಆರಿಗಳವಲ್ಲಾತ್ಮು ಯೋಗಸಿದ್ಧಿ 
(ಬೆ-೧೨೬-೩) 

- ಘೋರಸಂಸಾರ ಭವದೂರ ಯಷಿಜನ 

ಮನೋಹಾರಸಾಕಾರ ಸಿರಿಧರ ರೂಪನೆ ನಮೋ 

- ನಾರಾಯಣಾ ನಮೋ (ಬೆ-೫೧-ಅ) 

- ಲೋಕದೊಳು ಕಾಗೆನೆಲೆಯಾದಿಕೇಶವ ಭಕ್ತ 

ಸಾಕಾರನೆಂಬುದಕೆ ಸಕಲ ಭುವನವೆ 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಸಾಕಾರನಾಗಿ_ ಈ ಲೋಕವನೆಲ್ಲವ 

ಆಕ್ರಮಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ನಾಲ್ಕು ಯುಗವಾದಲ್ಲಿ ಕಡೆಯ ತುರಗವನೇರಿ 

ಸಾಕಾರವಾಗಿ ಮಲಗಿದ ಭಾವವೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

೪೪೮೬. ಸಾಕು - ಸಂಸಾರವೆಂಬ ಸಾಗರ 

ವನುತ್ತರಿಸುವರೆ ಕಂಸಾರಿಯೆಂಬ ನಾಮವೊಂದೆ 

ಸಾಕು ಮರುಳೆ 

- ಸಂಸಾರವೆ೦ಬ ಸಾಗರವನು 
(ಬೆ-೧೮-ಪ) 

- ಸಾಕು ಸಾಕು ಮನುಜ ಸೇವೆಮಾಡಿ ಬೆಂದು 

ಬಳಲಿದೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಅ) 

- ಶ್ರುತಿ ಸ್ಮೃತಿಗಳನರಿತು ನಡೆವೆನೆನಬೇಡ 

ಶ್ರೀಪತಿಯ ಶ್ರೀನಾಮವೊಂದೇ ಸಾಕು ಮರುಳೆ 

- ಸ೦ಸಾರವೆಂಬ ಸಾಗರವನು 
(ಬೆ-೧೮-೧) 

- ಶಂಕರನಾರಾಯಣ ಬಿಡು ಬಿಡು ಬಿಂಕ 

ವೇತಕೋ ಸಾಕು 

- ಶ೦ಕರನಾರಾಯಣ ಚಡು (ಬೆ-೧೭೫-ಪ) 

- ನೀನೇನ ಮಾಡಲಾಪೆ ರಂಗಯ್ಯ ನಾ ಮುನ್ನ 

ಮಾಡಿದ ಫಲವಿದೆ ಸಾಕು 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-ಪ) 

- ಬಡತನವು ಸಾಕೆಂದು ಸಿರಿತನವ ಬಯಸಿ 

ದರೆ ಪಡೆದದ್ದು ಪೂರ್ವದಲಿ ಬೆನ್ನಬಿಡದು 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

- ಸಾಕಿನ್ನು ಎನಗೊಂದು ಗತಿಯ ತೋರಿಸಿ 

ಸದ್ವಿವೇಕಿಯನೆ ಮಾಡಯ್ಯ ಕೃಷ್ಣ 

- ಪೂರ್ವ ಜನ್ಮದಅ ನಾ ಮಾಡಿದಾ 
(ಬೆ-೮-೩) 

- ಮುಂದಾವ ಪಥವ ಸೇರುವೆ ಮರುಳೆ 

ಸಾಕಿನ್ನು ಹಿಂದೆ ನಿನ್ನವರಾರು ಆಪ್ತರುಂಟೆ 

- ಎಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ಅನುವರಿತು ನೀರೊಳಗೆ ಬಿಡದೆ ಮುಳುಗಲು 

ಬೇಡ ವನಜಾಕ್ಷನಾಮವೊಂದೇ ಸಾಕು ಮರುಳೆ 

- ಸಂಸಾರವೆಂಬ ಸಾಗರವನು 
(ಬೆ-೧೮-೨) 

೪೪೮೭. ಸಾಕು (ಸಲಹು) - ಪಿನಾಕಿಸಖ 

ನಾದಿಕೇಶವನೆ ಉಡುಪಿಯ ವಾಸ ಸಾಕಿ ಸಲಹೈ 


೭೭೦ 


ಎನ್ನ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮.೩) 

- ಘಾತಕಿನಿಯನತ್ತ ನೂಕಿದನೆ ಗೋಪವ್ರಾತ 

ಗೋಗಳನೆಲ್ಲ ಸಾಕಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೪) 

೪೪೮೮. ಸಾಕಿಸು - ಗೋಕುಲದೊಳು ಪುಟ್ಟಿ 

ಗೊಲ್ಲರೆಲ್ಲರ ಕೈಯ ಸಾಕಿಸಿಕೊ೦ಡ ಕಳ್ಳ ಕೋ 

ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

೪೪೮೯. ಸಾಕ್ಷಾತ್‌ - ಧರ್ಮಕ್ಕೆ ಸಾಕ್ಷಾತ್‌ 

ರೂಪಾಗಿ ತೋರುವನ ನಿರ್ಮಲಾತ್ಮಕವಾಗಿ 

ಥಳಥಳಿಸುವವನ 

- ನೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-೨) 

೪೪೯೦. ಸಾಕ್ಷಿ - ಹಿ೦ಂದಣದೆಲ್ಲವೂ ಬಹ 

ದೆಂಬುದಕೆ ಸಾಕ್ಷಿ ಇಂದು ಕಣ್ಣೆದುರೆ ಜಗ 

ದೊಳಗೆ ತೋರುತಿಹುದಿಗೊ 

- ಧಮರವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 

- ಬೇಯದಿರುವ ಹಸಿಯ ಬಿಂದಿಗೆ ತೋಯ 

ಹಿಂಗುವಂತೆ ಸಾಕ್ಷಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ನೆಲಗಳಿಗೆ ಸಾಕ್ಷಿಯೇನು ನ್ಯಾಯದಾ 

ಪರಿಯೇನು 

- ಬಲ್ಲವರು ಪೇಳರೈ (ಬೆ-೧೬೩-೨) 

೪೪೯೧. ಸಾಗರ - ಸಂಸಾರವೆಂಬ ಸಾಗರ 

ವನು ತ್ತರಿಸುವರೆ ಕಂಸಾರಿಯೆ೦ಬ ನಾಮವೊಂದೆ 

ಸಾಕು ಮರುಳೆ 

- ಸಂಸಾರವೆಂಬ ಸಾಗರವನು 
(ಬೆ-೧೮-ಪ) 

- ಹೇಸಿಕೆಯ ಸಂಸಾರಸಾಗರದೊಳಗೆ ಬಿದ್ದು 

ಘಾಸಿಪಡಲಾರೆನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

೪೪೯೨. ಸಾಗರರಾಜ - ಪಿತನು ಸಾಗರರಾಜ 

ಹಿತದಕ್ಕ ಶ್ರೀದೇವಿ ಅತಿ ಬೀಗನಾದವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ನಾರಾಯಣ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೫೩) 

೪೪೯೩. ಸಾಗರಶಯನ - ಸಾಗರಶಯನನ 

ಭೋಗೀಶನ ಮೇಲೆ ಯೋಗನಿದ್ರೆಯೊಳಿಪ 

ದೇವನನು ೯ 

- ಮಗನೆಂದಾಡಿಸುವಳು ಮೊಗನೋಡಿ 

ನಗುವಳು (ಸ-೧೯೫-೬) 

೪೪೯೪. ಸಾಗರಸುತೆ (ಲಕ್ಷ್ಮಿ) - ಮೂಗ್ರಾಮ 

ಮುರಿದು ವಾಜಿಯನೇರಿ ಮೆರೆದನು ಸಾಗರ 

ಸುತೆಯಳ ಮೇಲೆ ಮೋಹಿಸಿದನು 

- ಸೀತಾಪತಿ ರಘುನಾಥ (ಬೆ-೧೦೦-೩) 

೪೪೯೫. ಸಾಗ್ರ (ಮೊದಲು?) - ಮೂಗ್ರಾಮ 

ಮುರಿದು ವಾಜಿಯನೇರಿದಾತನು ಸಾಗ್ರ 

ದಿ೦ದಿಳೆಯ ಭಾಗ್ಯ ಹಿ೦ಗಿಸಿದ 

- ಈತನೇನೆ ಸಿನ್ನ ಮಗನು (ಸ-೩೮-೩) 

೪೪೯೬. ಸಾಜ (ಸಹಜ) - ಬೀಜ ಮೂರನು 

ಬಿತ್ತಿ ಸಾಜ ಬೀಜವ ತೋರಿರಿ 

- ಚೀಜ ಮೂರನು ಚತ್ತಿ (ಬೆ-೧೬೨-ಪ) 

೪೪೯೭೩. ಸಾತ್ತ್ವಿಕ - ನಾದದಲಿ ಅಖಿಳ ಮಹಿ 

ನಟಿಸು ಮಹಾತ್ಮಕನಾದ ಸಾತ್ತ್ವಿಕನಾವನು 

- ಆತನೇ ಪರಮಾತ್ಥು ಪರತತ್ವ 
(ಬೆ-೭೪-೩) 

ನ ಪರಮಸಾತ್ತ್ವ್ವಿಕರ ಗುಣಕೆ ಸರಿಯುಂಟೆ 

- ಸಾಧು ಸಜ್ಜನ ಸತ್ಯುಗುಣಕಿದುರು೦ಟಿ 
(ಬೆ-೧೨೫-೫) 

- ಭುಜ ಚಕ್ರಧರ ಸಾತ್ವ್ವಿಕರ ಪಾದಾಂಬುಜ 

ರಜ ಭಜಕರ ಭಜಕನೆಂದೆನಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೧) 

೪೪೯೮. ಸಾದರಣೆ - ಸಾದರಣೆಯಿಂದ ತಿಳಿದು 

ನಿಶ್ಚಯವಾಗಿ ಕ್ರೋಧಕರ್ಮಗಳೆಲ್ಲ ಬಿಟ್ಟು 

ಹೋಗುವ ಹಾಗೆ 

- ನನ್ನವ್ವ ಕಲ್ಲಚಡೆ (ಸ-೧೩೦-೨) 

೪ರ್ಳ೯. ಸಾದು - ಸಿರಿಗಂಧ ಕುಂಕುಮ ಸಾದು 

ಜವಾದಿ ಕತ್ತುರಿ ತಿಲಕವ ನೊಸಲಲಿ ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 

೪೫೦೦. ಸಾದೃಶ್ಯ - ಲೀಲಾ ಸಾದೃಶ್ಯವ 

ತೋರುತ ಲಿಂಗಭ೦ಂಗವಿಲ್ಲದ ದೇಹ ಹಾರುತ 


ಅ 


- ಅ೦ಂಧ೦ತಮಸು ಇನ್ನಾರಿಗೆ (ಬೆ-೮೯-೨) 

೪೫೦೧. ಸಾಧಕ - ಸಾಧಿಸುವಸಮ ಚಕ್ರವ್ಯೂಹ 

ವನೆ ಬಲಿದು ರಿಪು ಸಾಧಕರ ಷಡುರಥರ 

ಕೈಲಿ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

೪೫೦೨. ಸಾಧನ - ಸಾಧನಸಿರಿಯ ಸಂಪತ್ತು 

ಭಾಗ್ಯವನೀವ ಆ ದಯಾನಿಧಿ ಲಕ್ಷ್ಮಿ ನಿನ್ನ ಸತಿಯು 

ದೇವ 

- ಜಗದಂ೦ಂತಯಾರಮಿ ಎಂತೆಂದು 
(ಬೆ-೫೮-೧) 

- ಆದಿಯಲಿ ವೇದಗಳ ಕದ್ದುಕೊ೦ಡೊಯ್ದವನ 

ಸಾಧನಂಗೆಯೆನೆಂದಾಕ್ಷಣದೊಳು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧) 

- ಹರಣ ಹಿ೦ಗದ ಮುನ್ನ ಹರಿಯ ಸೇವೆಯ 

ಮಾಡು ಪರಲೋಕ ಸಾಧನವನು ಮಾಡು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೫) 

- ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

- ಮುಕ್ತಿ ಸಾಧನಕೆ ಪ್ರಹ್ಲಾದನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 

ಸಾಧನದ ಶ್ವಾನ ನಮ್ಮಜ್ಜನ ಹಿಂಡಿನೊಳು 

- ನಾವು ಕುರುಬರು (ಬೆ-೧೫೨-೪) 

೪೫೦೩. ಸಾಧಿಸು - ಅಂದು ಸಾಧಿಸಲು 

ಕಂಬದ ಬಳಿಯೆ ತನ್ನ ತಂದೆಯ ಕೊಲಿಸಿದ 

ನೆಂಬರು ಜನರು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಒಪ್ಪವನು ಸಾಧಿಸಿ ನೇತ್ರನೆಂಬ ಕಳ್ಳ ಕದ್ದ 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-೨) 

- ಆದಿಕುಂಭ ಕಾಣದನಕ ಅಲ್ಲಿ ಸಾಧಿಸಿ ಭೇದಿಸಿ 

ಸವಿಯುಣ್ಣದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೩) 

- ಸಾಧಿಸುವಸಮ ಚಕ್ರವ್ಯೂಹವನೆ ಬಲಿದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರಿಪು ಸಾಧಕರ ಷಡುರಥರ ಕೈಲಿ ಕೊಲ್ಲಿಸಿದೆ 

- ನೀನಾವ ಬಾಂಧವನೊ (ಬೆ-೭೮-೩) 

- ಸಾಧಿಸಿ ತ್ರಿಮರರ ಗೆಲಿದವನೆ ಪ್ರತಿವಾದಿಸಿ 

ಹಯವೇರಿ ನಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಮ್ಲೇಚ್ಛರ 

ಛೇದಿಸಿ ಹಯವೇರಿ ಮೆರೆವವನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೫) 

- ಸಾಧಿಸಿ ಸಕಲವ ತಿಳಿದವನೆ ಬಾಡದಾದಿ 

ಕೇಶವ ಭಕ್ತಿಗೊಲಿದವನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೫) 

- ಆಯದಿ ದ್ವಾದಶಿವ್ರತವ ಸಾಧಿಸಿದಂಥ 

ರಾಯರೊಳು ಇರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 

೪೫೦೪. ಸಾಧು - ಸಾಧು ಸಜ್ಜನ ಸತ್ಯಗುಣ 

ಕಿದಿರುಂಟೆ ಆದಿಕೇಶವನಲ್ಲದೆ ದೈವವುಂಟೆ 

- ಸಾಧು ಸಣ್ಣನ ಸತ್ಯುಗುಣಕಿದುರುಂಟಿ 
(ಬೆ-೧೨೫-ಪಣ) 

- ಸಾಧು ನರಸಿಂಹ ಕಾಗೆನೆಲೆ ಆದಿಕೇಶವ 

ಮುಂದೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

-. ಕಮಲಜ ಹರಿ ರುದ್ರ ವಿಮಲ ಸುರರು 

ಸಾಧು ಸಮರಲ್ಲವೆಂಬುವ ಶ್ರುತಿ ಸಾರಿ ಬಂತು 

ಸ್ವಾಮಿ ಕ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಅ) 

- ಕೇವಲಾಧಮರೆಲ್ಲ ಸಿರಿಮದದಿ ಸೊಕ್ಕಿದರು 

ಕಾವರಾರೈ ಸಾಧುಸಜ್ಜನರನೀಗ 

- ಕಅಯೇರಿ ಬಂತು (ಬೆ-೧೩೦-೨) 

- ಸಾಧುಸಂಗ ಕೊಟ್ಟು ನಿನ್ನ ಪಾದಭಜಕನೆನಿಸು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೭) 

- ಪರಮ ದುಷ್ಪನಾಗಿ ಮರೆತು ಸದ್ಧ್ಭರ್ಮವ 

ಗುರು ಹಿರಿಯರ ಸಾಧುಗಳ ನಿಂದಿಸಿ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೩) 

ದ ಉದ್ಯೋಗಿಸಿದರಖಳ ಸಾಧುಗಳು ಅರಿವಿ 


ಔರ 


ಭಾಡನೊಲಿದುಪ್ಪವಡಿಸೊ ಹರಿಯೆ 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

- ಸಾಧು ಸಜ್ಜನರ ನೋಯಿಸಿದ ಮಾಯಾ 

ವಾದಿಗೆ ನರಕವು ತಪ್ಪೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೫) 

- ಸಾಧುಗಳಿಗೆ ಸುಖವೈದಿಪೆಕಾಗೆನೆಲೆ ಆದಿ 

ಕೇಶವ ಕೃಷ್ಣ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೧೧) 

೪೫೦೫. ಸಾಧುಜನಪ್ರಿಯ - ವನಜಾಕ್ಷ 

ಮಾಧವ ವಸುದೇವ ತನಯ ಸನಕಾದಿ ಮುನಿ 

ವಂದ್ಯ ಸಾಧುಜನಪ್ರಿಯ 

- ಲಾಅ ಪಾವನ ಚರಣ ಲಾಆ ಅಘಹರಣ 
(ಸ-೨೨೯-೧) 

೪೫೦೬. ಸಾಮಗಾನ - ಪಗಲಿರುಳು ಸಾಮ 

ಗಾನಪ್ರಿಯನ ಮುಂದೆ ಗೀತಗಳ ನಾನೇಂ 

ಪಾಡಲಿ 

- ಆವ ಪರಿಯಅ ಸಿನ್ನನೊಅಸಿ 
(ಬೆ-೩೭-೪) 

೪೫೦೭. ಸಾಮಜ (ಆನೆ) - ಸಾಮಜವನ್ನೇರಿ 

ಬಪ್ಪನನ್ನು ಕಾಣುತ ಪ್ರೇಮದಿಂದ ಉರ 

ದೊಳಾಂತು ಡಿ೦ಗರಿಗನನ್ನು ಕಾಯ್ದ 

- ಈತನೀಗ ವಾಸುದೇವನು (ಬೆ-೭೫-೨) 

- ಸಾಮಜವನೇರಿ ಬರುವ ಶಕ್ತಿಯನೀಕ್ಷಿಸಿ 

ಪ್ರೇಮದಿಂದ ಉರವನೊಡ್ಡಿ ಡಿ೦ಗರಿಗನ ಕಾಯ್ದ 

- ಈತನೀಗ ವಾಸುದೇವನು (ಸ-೩೭-೫) 

೪೫೦೮. ಸಾಮಜಾರಿ (ಸಿ೦ಹ) - ಪ್ರೇಮದಲಿ 

ಪ್ರಹ್ಲಾದಗೊಲಿದು ಪಟ್ಟವನಿತ್ತೆ ಸಾಮಜಾರಿಯ 

ವದನ ಶರಣೆಂಬೆನು 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೪೫೦೯. ಸಾಮರ್ಥ್ಯ - ಸತ್ವ್ವ ತಗ್ಗಿದ ಮೇಲೆ 

ಸಾಮರ್ಥ್ಯವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

೪೫೧೦. ಸಾಮ್ರಾಜ್ಯ - ಕಣ್ಣೇ ಕಾಮನ ಬೀಜ 

ಈ ಕಣ್ಣಿಂದಲೆ ನೋಡು ಮೋಕ್ಷಸಾಮ್ರಾಜ್ಯ 

- ಎಲ್ಲಿ ನೋಡಿದರಲ್ಲ ರಾಮ (ಸ-೫೧-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೫೧೧. ಸಾಯ್‌/ಸಾಯು (ಮರಣಹೊಂದು) 

- ನಾಯ ಬಾಯ ಅರಿವೆಯಂತೆ ನಾನಾ 

ಕೋಟಲೆಯಲಿ ಬಿದ್ದು ಬಾಯ ಬಾಯ ಬಿಡುತಲಿ 

ಸಾವುದೇನೊ ನೀ ನೋವುದೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಹುಟ್ಟುವುದು ಮೊದಲಿಲ್ಲ ಸಾವುದಕೆ ಕಡೆಯಿಲ್ಲ 

ಹುಟ್ಟು ಸಾವಿನ ಹೊಲಬ ಅಜ್ಜ ಬಲ್ಲ 

- ನಾವು ಕುರುಬರು (ಬೆ-೧೫೨-೩) 

- ಭಾವೆಯ ತ೦ದ ಮನೆಯಲಿ ಜೀವಿಪುದ 

ಕಿಂತ ಸಾವುದೇ ಲೇಸು ಅಭಿಮಾನಿಗಳಿಗೆ 

- ಮಾವನ ಮನೆಯೊಳಗೆ («ಬೆ-೧೪೬-೧) 

- ಹತ್ತರೊಳು ಬಿದ್ದಿರ್ದ ಸರ್ಪ ಸಾಯಲಿ 

ಬಹುದೆ ತತ್ತ ಎಬಾಹಿರರಾದಿರೈ 

- ವಾಸುದೇವಾಯ ನಮೋ (ಬೆ-೯೦-೪) 

- ಅಡಿಸತ್ತ ಮಡಕೆಗೆ ಜೋಡಿಸಿ ಒಲೆಗುಂಡ 

ಹೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೨) 

- ಈ ದೇಹ ತಾನು ಸತ್ತ ಗಳಿಗೆ ಮುಟ್ಟಲಮ್ಮರು 

ಬರಿದೆ ನಾವು ವ್ಯಥೆಗೆ ಸಿಕ್ಕಿದೆವೆಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಕಾಡುವ ಕಪಿ ಸಾಯದನಕ ಸತ್ತ ಓಡಿನೊಳಗೆ 
ಸ ತೊಟ್ಟಿಕ್ಕದನಕ 

- ಸದರವಲ್ಲವೊ ನಿಜಯೋಗ 
(ಸ-೨೪೩-೨) 

- ಸುಟ್ಟಬಳಿಕ ಭರದಿ ಬಂದು ಮನೆ 

ಯೊಳೆಂಬರು ಪಾಷಿ ಸತ್ತ ತರುಣಿ ಕೆಟ್ಟಳೆ೦ದು 

ಕೊಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 


- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜೆ ಹೊತ್ತು 


ರಾಹುತನಾಗಿ ಹೊಡೆದಾಡಿ ಸಾಯು ವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೫) 

- ನೊಂದೆನಾ ಸತ್ತು ಹುಟ್ಟುವ ಕೋಟಲೆಗಳಿಂದ 


೭೭೩ 


- ನೊಂದೆನಾ ಹರಿಯೆನ್ನದೆ (ಬೆ-೧೩-ಅ) 

- ಬಾರಿಬಾರಿಗೆ ಸತ್ತು ಹುಟ್ಟುವನೆಂದೆನೆ 

ಆದಿಕೇಶವ ಹತ್ತವತಾರದ ಹರಿಯೆಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 

(ಬೆ-೧-೩ 

- ಸಾಯಕವದು ತೀವುದಿ ಬರುತಿರೆ ಕಂಡು 

ಮಾಯಾಪತಿಯು ಭೂಮಿಯನೊತ್ತಿ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

- ಸತ್ತು ಹುಟ್ಟಲಿಲ್ಲವೆಂದು ಅತ್ತ ನೋಡಿ ಇತ್ತ 

ತಿರುಗಿ ತತ್ತಿಯೊಳಗೆ ಬೆಳೆದವೆಲ್ಲ ಸತ್ತವೆನ್ನುತ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೪) 

- ಸತ್ತು ಹೋದ ದೀಪದಂತೆ ಉತ್ಪತ್ತಿಯಾದವಗೆ 

ಸತ್ತು ಸತ್ತು ಹುಟ್ಟುವುದು ತಪ್ಪದೆನ್ನುತ 

- ನರಡು ಸಾವಿರದ ಜಣ್ಣೆಯುರಗೆ 
(ಸ-೪೮-೪) 

- ನೊಂದೆ ನಾನು ಸತ್ತು ಹುಟ್ಟುವ ಕೋಟಲೆ 

ಗಳಿಂದ 

- ಮುಂಡೆ ದಯವಿರಅ ಶ್ರೀಹರಿಯ 
(ಸ-೨೧೪-೨ಅ) 

- ಸತ್ತು ಹೋದ ದೀಪದಂತೆ ಉತ್ಪತ್ತಿಯಾದವಗೆ 

ಸತ್ತು ಸತ್ತು ಹುಟ್ಟುವುದು ತಪ್ಪದೆನ್ನುತ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೪) 

ದ ಮಕ್ಕಳೊಡನೆ ಅಷ್ಟು ಹೇಳಿ ಸಾವತನಕ ದುಷ್ಟ 

ಜನರು ಸುಮ್ಮನಿರುವರೆ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಬಾಯ ಸವಿಯನುಂಡು ಕಡೆಗೆ ನಾಯ ಸಾವು 

ಸಾಯೊ ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

ದ ಸತ್ತುಹೋದಮೇಲೆ ನಿಮ್ಮ ಅರ್ಥವಾರಿಗೊ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 

- ಸತ್ತ ಮಗನ ತಂದಿತ್ತವನನು ಎನ್ನೊತ್ತಿಗೆ 

ಕರೆದು ತಾರೆ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಹಾಳೂರಿನೊಳಗೊಬ್ಬ ಕುಂಬಾರ ಸತ್ತ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಗೋಕರ್ಣದೊಳಗೊಬ್ಬ ಪರದೇಶಿ ಅತ್ತ 

- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 

- ವಾರ್ತೆ ಕೀರ್ತಿಯೆಂಬವೆರಡು ಬಂದುವಯ್ಯ 

ಸತ್ತಮೇಲೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೫) 

- ಸತ್ತವನಂತೆ ಬಿದ್ದಿಹುದಾವ ನೀತಿ 

ಪುರುಷೋತ್ತಮನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ಸತ್ತರಿಲ್ಲ ಅತ್ತರಿಲ್ಲ ಹೊತ್ತುಕೊಂಡು 

ಹೋಹರಲ್ಲಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

೪೫೧೨. ಸಾಯಕ (ಬಾಣ) - ಸಾಯಕವದು 

ತೀವ್ರದಿ ಬರುತಿರೆ ಕಂಡು ಮಾಯಾಪತಿಯು 

ಭೂಮಿಯನೊತ್ತಿ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 

೪೫೧೩. ಸಾಯುಜ್ಯ (ಮುಕ್ತಿ) - ಏನು 

ಅರಿಯದ ಅಜಾಮಿಳಗೆ ಸಾಯುಜ್ಯವನು 

ನೀನೊಲಿದು ಕೃಪೆ ಮಾಡಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ನೋಯ ನೋಡದ್ಯಮಳಾರ್ಜುನಂಗೆ 

ಸಾಯುಜ್ಯವನೆ ಇತ್ತು 

- ಮಗುವು ಕಾಣೀರಯ್ಯ (ಸ-೧೯೯-೧) 

೪೫೧೪. ಸಾರ - ಸಾರ ತತ್ವಗಳನೆಲ್ಲ ಶೋಧಿಸಿ 

ಸೂರೆ ಮಾಡಿದಾತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೩) 

- ಮೂರು ರೂಪವ ತಾಳಿ ಮಹಾಯೋಗ್ಯರು 

ಗಳಿಗೆ ಸಾರ ತತ್ತ್ವವ ಪೇಳ್ಬೆ 

- ಎಷ್ಣು ಪೊಗಳಆ ನಾನು (ಸ-೫೩-೩) 

- ಕಿವಿಯೇ ಕರ್ಮಕೆ ದ್ವಾರ ಈ ಕಿವಿಯಿಂದಲೆ 

ಕೇಳೊ ಮೋಕ್ಷದ ಸಾರ 

- ಎಲ್ಲ ನೋಡಿದರಲ್ಲ ರಾಮ (ಸ-೫೧-೩) 

- ಚೆಲ್ವ ಕಂಗಳ ಚೆಲ್ವಕಾರ ನೋಡ ಬಂದೆ 

ನಿನ್ನ ಬಳಿ ಸಾರ ಬಂದೆ 


೭೭೪ 


- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-ಪ) 

- ಸುಟ್ಟ ಬೀಜವ ಬಿತ್ತಿ ಬೆಳೆಯಲಾರದ ಕಾಯಿ 

ಬೆಟ್ಟದಿ ಸಾರವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

- ಮಾಂಸವಿಕಾರವಾದ ಕುಚವ ಕನಕಕಲಶ 

ಸಾರವೆಂದು ನರಕರೂಪಿನ ನಾರಿಯರಿಗೆ 

ಭ್ರಮಿಸಿ ಬಾಳ್ವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ಸಾರಸ ಹೃದಯದಿ ಕೇರಿಕೇರಿಯಲಿ 

ಶೃಂಗಾರದಿ ಮೆರೆವ ಅಪಾರ ದಯಾನಿಧಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಅ) 

- ಸಾರತತ್ತ್ವದ ಮತವು ಮೀರಿ ಹೋಹುತಲಿದೆ 

ಆರೈದುಕೊ೦ಬ ಅರಸುಗಳಿಲ್ಲವು 

- ಕಅಯೇರಿ ಬಂತು (ಬೆ-೧೩೦-೪) 

- ನಾರಾಯಣ ಅಚ್ಯುತಾನಂತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ಎಲೊ ಭಂಡಜೀವವೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಮಗನಿಂದೆ ಗತಿಯುಂಟೆ ಜಗದೊಳು 

ನಿಗಮಾರ್ಥಸಾರ ವಿಚಾರದಿಂದಲ್ಲದೆ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-ಪ) 

- ಮೂರೊಂದು ಮಾತಿನ ಸಾರವನೇ ಕದ್ದು 

ವಾರಿಧಿಯನೆ ಪೊಕ್ಕನ 

- ಓಣನಯನೆ ಏಣಭೋಜಮಧ್ಯಭಳೆ 
(ಬೆ-೯೯-೫) 

೪೫೧೫. ಸಾರಥಿ - ನಂಬು ನಾರಾಯಣನ 

ನಂಬೊ ನರಹರಿಯ ನಂಬಿದಾ ಭಕ್ತರ ಕುಟುಂಬ 

ಸಾರಥಿಯ 

- ನ೦ಬು ನಾರಾಯಣನ (ಬೆ-೫೩-ಪ) 

- ಪಡೆದ ಜನನಿಯಂತೆ ಸಾರಥಿಯಾಗಿ ತಾ 

ಬಿಡದೆ ರಕ್ಷಿಸುವನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೨) 

- ಅತಿ ಸ್ನೇಹದಿ೦ದ ಅರ್ಜುನಗೆ ಸಾರಥಿಯಾಗಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ರಥವ ನಡೆಸಿದವನಾರು 

- ಆತನ ಪಾಡುವೆ ಅನವರತ (ಬೆ-೭೦-) 

- ದೇವಿ ಕೇಳೆನ್ನ ಭಾಷೆಯ ಮುಂದೆ ಅರ್ಜುನಗೆ 

ನಾವೆ ಸಾರಥಿಯಾಗಿ ಸಲಹುವೆವು 

- ವಾಸುದೇವಾಯ ನಮೋ (ಬೆ-೯೦-೧೪) 

೪೫೧೬. ಸಾರಸಜ'ವ (ಬ್ರಹ್ಮ) ದ 

ನಾರಸಿ೦ಹಾಚ್ಯುತ ಜನಾರ್ದನ ಉಪೇಂದ್ರ 

ಸಾರಸಭವ ವಂದ್ಯ ಹರಿ ಕೃಷ್ಣ 

- ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 

೪೫೧೭. ಸಾರಿ - ಸಂದೇಹವಿಲ್ಲವು ಸರಿ 

ಸಾರಿಗೆ ವಾಯುನಂದನನ ವಂದಿಸದವರಿಗೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-ಅ) 

೪೫೧೮. ಸಾರಿಸು - ಒಡೆಯನಾಜ್ಞೆಯಿಂದ ಒಳ್ಳೆ 

ಸಡಗರದಿ ಈ ಮನೆಯ ಸಾರಿಸಿ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-ಅ) 

೪೫೧೯. ಸಾರು (ಪ್ರಕಟಪಡಿಸು) - ದುರ್ಮಾಗ 

ದಲಿ ನಡೆದವಗೆ ಘೋರವ್ಯಾಧಿ ಕರ್ಮವಿಪಾಕ 

ದಲಿ ಸಾರುತಿದೆ ಜಗದಿ 

- ಧಮವೆಂದೆನಿಪ ಮಾರ್ಗವನು ಐಟ್ಟು 
(ಸ-೧೨೪-ಪ) 

- ಮೂರುಲೋಕದ ಒಡೆಯ ಮುಕ್ಕಣ್ಣನೆಂಬಾತ 

ಸಾರುತಿದೆ ಸಟೆಯಲ್ಲ ವೇದವಾಕ್ಕ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೪) 

೪೫೨೦. ಸಾರು (ಹತ್ತಿರ ಬರು/ಹೋಗು) - 

ಸಾರಿದವರ್ಗಿತ್ತೆ ಸುಧೆ ವಾರಿಜಾರಿ ಕೌಮುದಿ 

ವಾರಿಜಧರ ಮುದದಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಅ) 

- ಜಗದಂತರ್ಯಾಮಿ ಎಂತೆಂದು ನಿನ್ನ ನಿಗವು 

ಸಾರುವ ಮಾತು ಪುಸಿಯೆ ಕೋನೇರಿ ತಿಮ್ಮ 

- ಜಗದ೦ತರ್ಯಾಮಿ ಎಂ೦ತೆ೦ದು 
(ಬೆ-೫೮-ಪ) 

- ಸಾರಿ ಏನೇನಹುದು ಎಂಬುದನು ನೋಡು 

- ಏನಿದೆತ್ತಣ ಬಯಕೆ (ಬೆ-೧೩೬-೨) 

- ಉರ್ವಿಯೊಳ್‌ ತಮ ಸಾರಿ ಪ್ರಕಟಿಸುತ 

ಐದಿರಲು 


೭೭೫ 


- ಪೂಸರನ ಜನಕನೇ (ಬೆ-೧೬೮-೧) 

- ಕಮಲಜ ಹರಿ ರುದ್ರ ವಿಮಲ ಸುರರು 

ಸಾಧು ಸಮರಲ್ಲವೆಂಬುವ ಶ್ರುತಿ ಸಾರಿ ಬಂತು 

ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಅ) 

- ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ 

ಪಿಡಿದು ಸಾರಿಸಾರಿ ಮುಕ್ತಿಯನ್ನು ಶಮನದಿಂದ 

ಮತ್ತೆ ಸುಮನದಿಂದ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಸಾರಿದರೆ ಪೊರೆವ ಕಂಸಾರಿ ನೀನಲ್ಲದಿನ್ನಾರು 

ಎನಗಾಪ್ತ ಬಂಧು 

- ವಾಸುದೇವಾಯ ನಮೋ (ಬೆ-೯೦-೫) 

೪೫೨೧. ಸಾರ್ಥಕ - ಜನ್ಮ ಸಾರ್ಥಕವಿರದವರು 

ಭಾಗವತರಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-ಪ) 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಿಲ್ಲ 

- ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-ಪ) 

೪೫೨೨. ಸಾಲ - ಕಟ್ಟಿದರ್ಧ ಕರೆವ ಎಮ್ಮೆ 

ಕೊಂಡುಕೊಂಡ ಸಾಲಕದನು ಪೋಟು ಮಾಡಿ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೩) 

- ಸಾಲದವರೊತ್ತಿದಾಗ ಚಾಡಿಮಾತಿಗೆ 

ಮೋಹಿಸಿ ಗೋಳುಗೊಳಿಸುತ ಕೋಪದಲಿ 

ಇರುವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

೪೫೨೩. ಸಾಲು - ಸಾಲದೆ ನಿನದೊಂದು 

ದಿವ್ಯನಾಮ ಅಕಾಲಮೃತ್ಯುವಿನ ಗಂಟಲಗಾಣ 

ಹರಿಯೆ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-) 

- ನಡತೆ ಹೀನನಾದರೇನಯ್ಯ ಜಗದೊಡೆಯನ 

ಭಕುತಿ ಇದ್ದರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-ಪ) 

- ಸಾಸಿರನಾಮದೊಡೆಯ ಕೃಷ್ಣ ಬಾಡದಾದಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕೇಶವನ ಭಕುತಿಯೊಂದಿದ್ದರೆ ಸಾಲದೆ 
- ನಡತೆ ಹೀನನಾದರೇನಯ್ಯ 
(ಸ-೧೨೭-೩) 


- ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆನುತ 


- ಡಿ೦ಚನೊಳು ಪ್ರಾಣವಿರಲು ಕ 
(ಬೆ-೧೧೭-೪) ಕ 
೪೫೨೪. ಸಾಲೆ (ಶಾಲೆ) - ಬಲಿಯದ್ದರದ 
ಸಾಲೆಗೊಂದು ವೇಷವನಾಂತು ಸಲೆ ಬಂದು 
ಧರೆಯ ಮೂರಡಿಯ ಬೇಡೆ 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೫) 
೪೫೨೫. ಸಾಲ್ವ - ಇಲ್ಲದ ಬಯಲ ನಿಂದೆಯ 
ಪೊತ್ತು ಶುಕಾಮಲ್ಲರೊಡನೆ ಕಾದಿ ಮಲೆತ ಸಾಲ್ವರ 
ಕೊಂದು ಮಡದಿಗೆ ರತ್ನ ತಂದುದರಿಂದ . 
- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೧) 
ಜತ ಸಾವಿರ/ಸಾಸಿರ - ಸಾವಿರ ತೋಳವನ 
ರಸದಿಂದಲಿ ಕಡಿದ ಭುವನ ರಕ್ಷಕ್ಣನಾದ 
೨.೬ 
ಾ ಬರುತಾದೆ ನೋಡಮ್ಮ 4 
(ಸ-೧೫-೪) 


ಎ ಹೆಜ್ಜೆಗೆ ಸಾವಿರ ಹೊನ್ನ] ನಿತ್ತರೂ ಆ ಬಲು 


ದುರ್ಜನರ ಸಂಗ ಬಲು ಭಂಗ ಹರಿಯೆ 
- ಅರಿತು ನಡೆಯಅಬೇಕು (ಸ-೭-೧) 

- ಮುಂಗೈಯ ಶಕ್ತಿ ಸಾವರ ತೋಳ ಬಾಣನ 
ತು೦ಗವಿಕ್ರಮ ಕೃಷ್ಣ ತೋಳ ಖಂಡಿಸುವಾಗ 
- ಆವ ಬಲವಿದ್ದರೇನು (ಬೆ-೧೩೩-೪) 


- ಪರಮಮುನಿಶಾಪದಿಂದವನಂಗದಲ್ಲಿ ಸಾಸಿರ : 


ಕಣ್ಗಳಾಗಿರ್ದ ಪರಿಯ ನೀನರಿತು. 

- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಮಡದಿಯನು ಕದ್ದು ಪೋದಸುರನಾ 

ಶಿರವರಿದು ಬಿಡದೆ ಸಾಸಿರ ಗೋಪರೊಡನೆ 

ಬಳಲಿದೆಯೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೨) 

- ಗಾಸಿಯನು ಮಾಡದಲೆ ದೋಷವನು 

ಪರಿಹರಿಸೊ ಸಾಸಿರ ನಾಮದಾ ಕೃಷ್ಣ 

ಪೂರ್ವಜನ್ಯದಅ ನಾ ಮಾಡಿದಾ ' 
(ಬೆ-೮.೨) ಸ 

- ತಾಯ ಮಾತನು ಕೇಳಿ ಸಾವಿರ ತೋಳಿನ 

ಆವಿನ ಕಳ್ಳನ ಕೊಂದಾನ್ಸಾ ಈ 


೭೭೬ 


- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೬) 


೨ ಹರಹರನೆಂಬ ಸಾವಿರ ತೋಳ ಕೊಯ್ದನ 


ತರೆದು ಒಟ್ಟಿದ ನಮ್ಮ ಹರಿಯೆ ನೀನರಿಯೆ 

- ಶಂಕರನಾರಾಯಣ ಚಡು 
(ಬೆ-೧೭೫-೩) 

- ವಸುಧೆಯೊಳಿದ್ದ ಹದಿನಾರು ಸಾವಿರವೆಲ್ಲಿ 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೨) 

ಎ ಸಮಯಕ್ಕೊದಗದ ಅರ್ಥ ಸಾವಿರವಿದ್ದರು 

ವ್ಯರ್ಥ 


` ಅಹುದಾದಡಹುದೆನ್ನಿ (ಬೆ-೧೩೨-೫) 


೪೫೨೭. ಸಾವು - ಹುಟ್ಟು ಸಾವು ಎರಡು . 

ಎಂಬ ಘಟ್ಟಿ ತೂಕದ ನಗವಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

- ಬಾಯ ಸವಿಯನುಂಡು ಕಡೆಗೆ ನಾಯ ಸಾವು 

ಸಾಯೊ ಬಾಳಿಗೆ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 


._- ಸಾವಿಗಂಜದೆ ಕೊರಳನುತ್ತರಿಸಿಕೊಳಬಹುದು 


- ವಾಸುದೇವಾಯ ನಮೋ (ಬೆ-೯೦-೨) 

- ಎ೦ದಿದ್ದರೊಂದು ದಿನ ಸಾವು ತಪ್ಪದು 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-ಪ). 

- ಹುಟ್ಟುವುದು ಮೊದಲಿಲ್ಲ ಸಾವುದಕೆ ಕಡೆ 

ಯಿಲ್ಲ ಹುಟ್ಟು ಸಾವಿನ ಹೊಲಬ ಅಜ್ಜ ಬಲ್ಲ 

ನಾವು ಶುಡುಣರು (ಬೆ-೧೫೨- ೨೩) 


` ೪೫೨೮. ಸಾಸಿರಕೋಟಿ - - ಸಾಸಿರಕೋಟ 


ಸುರರ ಪೊರೆವ ಗೋವಿಂದ ಸಲಹೆನ್ನನು 


- ಗೋವಿಂದ ಸಲಹೆನ್ನನು (ಬೆ-೮೮-೩) 


೪೫೨೯. ಸಾಸಿರನಾಮ - ಸಾಸಿರನಾಮ 
ದೊಡೆಯ ಕೃಷ್ಣ ಬಾಡದಾದಿ ಕೇಶವನ ಭಕುತಿ 
ಯೊಂದಿದ್ದರೆ ಸಾಲದೆ 
- ನಡತೆ ಹೀನನಾದರೇನಯ್ಯ 
(ಸ-೧೨೭-೩) 
- ಸಾಸಿರನಾಮಕೆ ಹೆಸರಾದ ಚಪ್ಪನ್ನ ದೇಶದಾರಿ 
ಗಳ್ಳ ಕೋ ಎನ್ನಿರೊ 
ದ 'ಕೋ ಕೋ ಹ ಎನ್ನಿರೊ 
(ಬೆ-೧೦೧-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಾಸಿರನಾಮದೊಡೆಯ ಬಾಡದಾದಿಕೇಶವನ 

ಬೇಸರದೆ ಹೆಗಲ ಮೇಲಿಟ್ಟುಕೊಂಡು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ಕರೆತಾರೆ ಕಾಮಿನಿಕಮಲಜಪಿತನ ಹರಿಯ 

ತೋರೆ ಸಾಸಿರನಾಮವುಳ್ಳವನ 

- ಕರೆತಾರೆ ಕಾಮಿನಿಕಮಲಖಪಿತನ 
(ಬೆ-೯೩-ಪ) 

೪೫೩೦. ಸಾಸೂವೆ (ಸಾಸಿವೆ)- ಚಿಕ್ಕಂದು 

ಮೊದಲು ನಾ ಸಾಸೂವೆ ಕಾಯಾದೆ ಚಿಕ್ಕ 

ಚಿನ್ಮಯಗೆ ಬುರುಡೆಯಾದೆ 

- ಕಾಯೊ ಎನ್ನನು ದೇವ (ಸ-೮೨-೩) 

೪೫೩೧. ಸಾಹಸ - ಬಲ್ಲಿದರಿಗೆಲ್ಲ ಬಲ್ಲಿದನೆಂಬ 

ಅರಿ ಹೃದಯದಲ್ಲಣನೆಂಬ ಧೈರ್ಯವು ಸಾಹಸ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

೪೫೩೨. ಸಾಳಗ (ಒ೦ದು ರಾಗ) - ಮಾಳವಿ 

ಶ್ರೀದೇವಿ ಗಾಂಧಾರಿ ಮಲಹರಿ ಸಾಳಗವು 

ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

- ತ೦ಗದಿರನ ನಿಮಿಷ ತಾರಕೆಗಳು 
(ಬೆ-೧೬೯-೫) 

೪೫೩೩. ಸಿ೦ಂಗರ - ಸಿಂಗರದ ಸಿರಿಧರನೆ 

ಸಿತಿಕ೦ಠ ಸನ್ನುತನೆ 

- ಸಿಂಗರದ ಸಿರಿಧರನೆ (ಬೆ-೧೬೭-ಪ) 

೪೫೩೪. ಸಿಂಧು - ಸಿಂಧು ಬ೦ಧನಕೆ ಸಮಸ್ತ 

ಪರ್ವತಗಳ ತ೦ದು ನಳನ ಕೈಯೊಳಗಿತ್ತೆ 

ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

- ಸಿಂಧುವನೆ ದಾಟಿ ಮುದ್ರಿಕೆಯಿತ್ತು ದಾನವರ 

ವೃಂದ ಪುರ ದಹಿಸಿ ಚೂಡಾಮಣಿಯ ತಂದವನ 

-. ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೧) 

೪೫೩೫. ಸಿಂಧುಮಥನ - ಸಿ೦ಂಧುಮಥನವ 

ಮಾಡೆ ಅಮರರೆಲ್ಲರು ಮಂದರಗಿರಿ ನೀರೊಳು 

ಮುಳುಗಲು 

ದ ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೨) 

- ಸಿಂಧುಮಥನದೊಳು ಜನಿಸಿದಳ ಗಂಡ 

ಮುಕುಂದನ ತೋರೆನಗೆ 


ದೀ 


- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

೪೫೩೬. ಸಿಂಧುರಗಮನೆ (ಗಜಗಮನೆ) - 

ಸಿಂಧುರಗಮನೆಯರ ಸಿರಿಮುಡಿಯೊಳಿಪ 

ಪೂಗಂಧವಾಸಿಸುವ ನಾಸಿಕದಿಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೨) 

೪೫೩೭ ಸಿ೦ಹ - ನಿಜವಾದ ಸಿ೦ಹ ನೀನಾದರೆ 

ನಿನ್ನ ಭಜಿಸಿ ಸಿಂಹಮಧ್ಯೆಯಾಗಿಪ್ಪಳಯ್ಯ 

- ನಿನಗಿಂತ ಕು೦ದೇನೊ (ಬೆ-೮೭-೪) 

- ತನುರೋಮ ಗಿಡ ವೃಕ್ಷ ತಳಿರು ಭುಜಲತೆ 

ಮೆರೆವ ಘನ ಸಿ೦ಹ ಮೃಗ ಗಜಗಳಿಂದೊಪ್ಪುವ 

- ಪಥ ನಡೆಯದಯ್ಯ (ಬೆ-೯.೨) 

ಎ ದುರಿತಾಬ್ಧಿಕುಂಭಸಂಭವ ದುರಿತಗಿರಿವಜ್ರ 

ದುರಿತಮದಗಜಸಿ೦ಹ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೩) 

- ವರ ಮತ್ಸ್ಯನಗಧರನ ಸೂಕರನ ಸಿ೦ಹನ 

ತಿರುಕ ತಾಯ್ತರೆದಾತನ ವರವಿತ್ತು ಶಬರಿಗೆ 

- ಇಂದು ಸೀ ಕರೆದುತಾರೆ (ಬೆ-೯೨-೩) 

ದ ಸಿಟ್ಟಿಂದೆ ಸಿ೦ಂಹನಾಗಿ ನಮ್ಮ ರಂಗ ಹೊಟ್ಟೆಯ 

ಕರುಳ ಬಗೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೪) 

೪೫೩೮. ಸಿ೦ಂಹಮಧ್ಯೆ (ತೆಳುವಾದ ಸೊಂಟ 

ದವಳು) - ನಿಜವಾದ ಸಿಂಹ ನೀನಾದರೆ ನಿನ್ನ 

ಭಜಿಸಿ ಸಿಂಹಮಧ್ಯೆಯಾಗಿಪ್ಪಳಯ್ಯ 

- ನಿನಗಿ೦ತ ಕುಂ೦ದೇನೊ (ಬೆ-೮೭-೪) 

೪೫೩೯. ಸಿಂಹಾಸನ - ರಂಜಿಪ ಮಣಿಯ 

ಸಿಂಹಾಸನದ ಮೇಲಿಪ್ಪ ಕುಂಜರವರದಾದಿ 

ಕೇಶವ ತಾ ಬಲ್ಲ 

- ಮರ ನುಂಗುವ ಪಕ್ಷಿ (ಬೆ-೧೬೧-೩) 

- ಕುರುರಾಯನೇಳದೆ ಕುಳಿತ ಸಿ೦ಂಹಾಸನದಿ 

ಉರುಳಿಸಿಬಿಟ್ಟಂಥ ಉನ್ನತ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೩) 

೪೫೪೦. ಸಿಕ್ಕು - ಸಿಕ್ಕುಮಾಡದೆ ಕಾಗೆನೆಲೆ 

ಯಾದಿಕೇಶವನೆ- ದಿಕ್ಕಾಗಿ ಎನ್ನ ನಿನ್ನಂಘ್ರಿ 

ಯೊಳಿರಿಸೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೫) 

೪೫೪೧. ಸಿಗು - ತಿಳಿದು ನೋಡೆ ಕೈಗೆ ಸಿಕ್ಕಿ 

ಒಳಗೆ ಬಯಲ ತೋರುತಿಹುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ನೆಗಳ ಕೈಯಲ್ಲಿ ಮಾತಂಗವು ಸಿಕ್ಕಿ ಒದರಲಾಗಿ 

ಆನೆಗಳೇನ ಮಾಡುತಿರ್ದವಡವಿಯಲ್ಲಿ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೧) 

- ಈ ದೇಹ ತಾನು ಸತ್ತ ಗಳಿಗೆ ಮುಟ್ಟಲಮ್ಮರು 

ಬರಿದೆ ನಾವು ವ್ಯಥೆಗೆ ಸಿಕ್ಕಿದೆವೆಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸ-ಪಿಪಿ೧ಣ-ಪ೨) 

- ಬಗೆಬಗೆ ಜನ್ಮದಿ ಜನಿಸಿದೆ ನಾಳೆಗೆ ಸಿಗುವುದೆ 

ನಿಜದಿಂ ಈ ಸಮಯ 

- ರಾಮನಾಮವ ನೆನೆ ಮನವೆ (ಸ-೨೨೬-೨) 

- ಬಂದು ಬಂದು ಭ್ರಮೆಗೊಂಡು ಮಾಯಾ 

ಮೋಹಕೆ ಸಿಕ್ಕಿ ನೊಂದು ಬೆ೦ದು ಒಂದರಿಂದ 

ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಸಿಕ್ಕಿದ ಕಳವು ಸಹಿತವಾಗಿ ತಂದರೆ ತಕ್ಕ 

ಬುದ್ಧಿಯ ಹೇಳುವೆ 

- ನೆರೆದು ಗೋಪಿಯರೆಲ್ಲರು (ಬೆ-೧೦೩-೯) 

- ಬಲುಹುಳ್ಳ ಭಕ್ತ ಮುನಿ ಸಂನ್ಯಾಸಿ ಯೋಗಿ 

ಗಳು ಸುಲಿಸಿಕೊಂಡರು ಕೆಲರು ಸಿಕ್ಕಿದರು ಸೆರೆಯ 

- ಪಥ ಸಡೆಯದಯ್ಯ (ಬೆ-೯.೧) 

- ಹಸಿದು ಬಳಲಿದಾಗ ಹಗೆಯ ಕೈಗೆ ಸಿಕ್ಕಿದಾಗ 

- ಆರಿಗೆ ಅರಿಲ್ಲವಯ್ಯ (ಬೆ-೩೧-೧) 

೪೫೪೨. ಸಿಟ್ಟು - ಸಿಟ್ಟಿನಲಿ ದ್ರೌಪದಿಯು 

ಕಣ್ಣೆರೆದು ನೋಡಲು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ಸಿಟ್ಟಿಂದೆ ಸಿ೦ಹನಾಗಿ ನಮ್ಮ ರಂಗ ಹೊಟ್ಟೆಯ 

ಲ 

ಕರುಳ ಬಗೆದಾನಾ ಕೈ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೪) 

- ಭ್ರಷ್ಟನಾಡಿದನೆ೦ದು ಸಿಟ್ಟಿನಲಿ ನುಡಿಬೇಡ 


೭೭೮ 


ಕಷ್ಟದೆಸೆಯೊಳು ಧೈರ್ಯಬಿಟ್ಟು ಕೆಡಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೩) 

೪೫೪೩. ಸಿಡಿ (ದೇವರ ಸೇವೆಯೆಂದು 

ಮೈಯಿಗೆ ಚುಚ್ಚಿಕೊಳ್ಳುವ ಕಬ್ಬಿಣದ ಸಲಾಕೆ) - 

ಕುಟ್ಟಿಕೊಳ್ಳದಿರಿ ಜಟ್ಟಿ ಗು೦ಡಿನಲಿ ಚಿಟ್ಟಿ ಕೊಳ್ಳದಿರಿ 

ಬೆನ್ನಲಿ ಸಿಡಿಯನು 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೩) 

೪೫೪೪. ಸಿಡಿ (ಸ್ಫೋಟಗೊಳ್ಳು) - ಗುಡು 

ಗುಡಿಸಿ ಕಂಬದಲಿ ಧಡಧಡ ಸಿಡಿಲು ಸಿಡಿಯೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

೪೫೪೫. ಸಿಡಿಲು - ಗುಡುಗುಡಿಸಿ ಕಂಬದಲಿ 

ಧಡಧಡ ಸಿಡಿಲು ಸಿಡಿಯೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೧) 

೪೫೪೬. ಸಿತಿಕಂಠ (ಶಿವ) - ಸಿ೦ಂಗರದ 

ಸಿರಿಧರನೆ ಸಿತಿಕ೦ಠ ಸನ್ನುತನೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-ಪ) 

೪೫೪೭. ಸಿದ್ಧ ಜ್ಯೇಷ್ಠಕರು ಸಿದ್ಧ ಸಾಧ್ಯರು 

ಮುನಿಯು ಹೋತುಗಳು 

- ನಾವು ಕುರುಬರು (ಬೆ-೧೫೨-೨) 

ದ ಸಿದ್ಧರೊಳು ನವಕೋಟಿಯೊಳಗೊಬ್ಬನೋ 

ನೀನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

೪೫೪೮. ಸಿದ್ಧಗೊಳಿಸು - ಮುದದಿ ಬ್ರಹ್ಮನ 

ಕಪಾಲವ ಸಿದ್ಧಗೊಳಿಸಿ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೩) 

೪೫೪೯. ಸಿದ್ಧಾಂತ - ಮತಿಗೇಡಿ ಮೂರನಿಗೆ 

ಕ್ಷಯರೋಗ ಇದು ಕ್ಷಿತಿಯೊಳಗೆ ಸಿದ್ಧಾಂತ 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೨) 

- ಆಗಮ ಸಿದ್ಧಾಂತ ಮೂಲದ ಜಪವಿದು 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೧) 

೪೫೫೦. ಸಿದ್ಧಿ- ಆರಿಗಳವಲ್ಲಾತ್ಮ ಯೋಗಸಿದ್ಧಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸೇರಿ ಸುಜ್ಜಾನದಲಿ ಸವಿದುಂಬಗಲ್ಲದೆ 

ದ ಆರಿಗಳವಲ್ಲಾತ್ಯು ಯೋಗಸಿದ್ಧಿ 
(ಬೆ-೧೨೬-ಪ) 

- ಸಿದ್ಧಿಯಲಿ ಕಪಿಲನೋ ಬುದ್ಧಿಗೆ 

ವಿನಾಯಕನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೫) 

- ಕೃತಕಮಯ ಪಣ್ಯಾಂಗನೆಯರರ್ತಿಗೆ 

ಮನೋರಥ ಸಿದ್ಧಿಯಲಿ ನಿರೀಕ್ಷಿಪೆನೆಂದು ಕುಜನ 

ಸಮ್ಮತವೆರಸಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೪) 

- ಸಿದ್ಧಿಯಂ ಪೇಳ್ವೆ ಕರಣ ಪ್ರಪಂಚಕೆ ಇದು 

ಮದ್ದು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಇದ್ದೀಯಾ ಶ್ರೀಹರಿ ನೀನು ವೃದ್ಧಿಸಿದ್ಧಿಯ 

ನಡುವೆ ಪದುಮನಾಭನು ಅಭಿವೃದ್ಧಿಯಾಗಲು 

ತಡವೇನು 

ದ ಇದ್ದೀಯಾ ಶ್ರೀ ಹರಿ ನೀನೊಅದು 

ಬ೦ದಿದ್ದೀಯಾ (ಸ-೩೨-೧) 

೪೫೫೧. ಸಿದ್ಧಿಯಾಗು - ಬ'ದ್ರಕಂಬ 

ಒಂದರೊಳಗೆ ಉದ್ದವಾದ ಕೊನೆಯ ಮೇಲೆ 

ಸಿದ್ಧಿ ಯಾದ ಚಿಗುರು ಹೂವು ಕಾಯಿ ಹಣ್ಣನು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

೪೫೫೨. ಸಿರಿ (ಐಶ್ವರ್ಯ) - ಆ ಮಹಾ 

ಸಿರಿಯ ಗರ್ವದಿ ಮುಂದರಿಯದೆ ಭೂಮಿ 

ಯನು ಬಲಿ ತಾನಾಳುತಿರೆ 

- ತಾಳಲ್ಲಲ್ಲಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ಬಾಳು ಬದುಕು ಸಿರಿ ಇರುವಾಗ ಬಂಧು 

ಬಳಗಗಳೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-(೧) 

- ಸಿರಿಬಂದ ಕಾಲಕ್ಕೆ ಮೆರೆಯಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಜೆ-೧೧೪-೩) 

- ಸಿರಿಬಂದರೆ ಸಿರಿಗಾನಂದವ ಮಾಡುವಿ 


₹0 


ರೇತಕೆ ಮನ ನಿರ್ಮಳ ಧ್ವನಿಯಲಿ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೨) 

-. ಸಿರಿ ದಾರಿದ್ರ್ಯವು ಸುರ ತತಿಗಡರುವ 

ತೆರನೆಂದರಿದದರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳ 

ವಲ್ಲದಿಹ ಸ್ಮರಣೆ ಜಿಹ್ಹೆಗೆ ಬರೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೪೫೫೩. ಸಿರಿ (ಶ್ರೀ) - ಉರೆ ಪೂತನಿಯ 

ಹೀರಿ ಮಾವ ಕಂಸನ ಕೊಂದ ಸಿರಿಯಾದಿ 

ಕೇಶವನವೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

- ಸಿರಿಕಾಗೆನೆಲೆಯಾದಿಕೇಶವನು ನೀನು 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-೫) 

- ಸಿರಿಕಾಗೆನೆಲೆಯಾದಿಕೇಶವ ರಾಯನ ಚರಣ 

ಕಮಲವನು ಕೀರ್ತಿಸುವನೆ ಕುಲಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೩) 

- ಸಿರಿಯಾದಿಕೇಶವ ರಾಯನ ನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

- ಸಿರಿಕಾಗೆನೆಲೆಯಾದಿಕೇಶವನ ಚರಣವನು 

ನಿರುತದಲಿ ಸ್ಮರಿಸುವನೆ ಅವಿಚಾರಿಪುರುಷ 

- ಸಹಜವಿದು ಈ ನುಡಿಯು 
(ಬೆ-೧೪೯-೩) 

- ತಂದೆ ಸಿರಿ ಕಾಗೆನೆಲೆಯಾದಿಕೇಶವನ ಪದ 

ದ್ವಂದ್ವವನು ಬಿಡೆನು ಬಿಡೆನೈ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

೪೫೫೪. ಸಿರಿ/ಸಿರಿದೇವಿ (ಲಕ್ಷ್ಮಿ - ಸಿರಿ ತನ್ನ 

ತೊಡೆಯ ಮೇಲಿರಿಸಿ ಸೇವಿಪ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

- ಶರಣು ಸಿರಿ ಸನಕಾದಿವಂದ್ಯ ಅಚ್ಯುತ ಕೃಷ್ಣ 

ಗೋವಿಂದ ಸಲಹೆನ್ನನು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಗೋವಿಂದ ಸಲಹೆನ್ನನು (ಬೆ-೮೮-೨) 

- ಪರಮಪದದೊಳಗೆ ಎಷಧರನ ತಲ್ಪದಲಿ 

ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು 

- ಖಾಗಿಲನು ತೆರೆದು ಸೇವೆಯನು 
(ಬೆ-೪೬-೧) 


- ಸಿರಿದೇವಿಯು ಕಿರಿಬೆರಳಲ್ಲಿರುವ ಸೊಬಗನ್ನು 


ಅರಿಯಲಾರಳೋ ದೇವ 


- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 


(ಸ-೮-ಅ) 

೪೫೫೫. ಸಿರಿಗಂಧ (ಶ್ರೀಗಂಧ) - ಸಿರಿಗಂಧ 
ಕುಂಕುಮ ಸಾದು ಜವಾದಿ ಕತ್ತುರಿ ತಿಲಕವ 
ನೊಸಲಲಿ ಇಡಲೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೨) 
೪೫೫೬. ಸಿರಿತನ - ಬಡತನವು ಸಾಕೆಂದು 
ಸಿರಿತನವ ಬಯಸಿದರೆ ಪಡೆದದ್ದು ಪೂರ್ವದಲಿ 
ಬೆನ್ನಬಿಡದು 

- ತನ್ನ ಪ್ರಾಪ್ತಿಯ ಫಲವ (ಜೆ-೧೧೨-೨) 


೪೫೫೭. ಸಿರಿತುಳಸಿ (ಶ್ರೀತುಳಸಿ) - ತಿರುಮಣ್ಣು 


ಶ್ರೀಚೂರ್ಣ ಪೂರ್ಣ ದ್ವಾದಶನಾಮ ಸಿರಿ 

ತುಳಸಿ ವನಮಾಲೆ ಕೊರಳಿನೊಳಗಿಪ್ಪವರ 

- ಮುಟ್ಟಬೇಡಿ ಮುಟ್ಟಬೇಡಿ (ಬೆ-೨೬-೧) 

೪೫೫೮. ಸಿರಿಧರ/ಸಿರಿಯರಸು/ಸಿರಿವರ (ಎಷ್ಟು 

- ಹರಿ ಆದಿಕೇಶವ ಗುರು ಅಪ್ರಮೇಯ ಸಿರಿಧರ 

ಶೇಷಗಿರಿ ವರ ತಿಮ್ಮರಾಯ 

- ಲಾಅಆ ಪಾವನಚರಣ ಲಾಆಅ ಅಘಹರಣ 
(ಸ-೨೨೯-೫) 

- ಪರಮಪುರುಷ ಹರಿ ಗೋವಿಂದ ಸಿರಿಧರ 

ನಾರಾಯಣ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-ಪ) 

- ಘೋರಸಂಸಾರ ಭವದೂರ ಖಪಷಿಜನ 

ಮನೋಹಾರಸಾಕಾರ ಸಿರಿಧರ ರೂಪನೆ ನಮೋ 

- ನಾರಾಯಣಾ ನಮೋ (ಬೆ-೫೧-ಅ) 

- ಹರಿಯ ರೂಪವ ತಾಳಿ ಇರುಳು ದೈತ್ಯನ 

ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 


- ಸಿರಿಧರನೆ ಕಾಗೆನೆಲೆಯಾದಿಕೇಶವ ನಿನ್ನ 


೭೮೦ 


ಪರಮ ಡಿಂಗರಿಗರ ಪಂಕ್ತಿ ಸೇರಿಸೊ ಎನ್ನ 

- ಕಾಯೊ ಕರುಣಾಕರನೆ (ಬೆ-೫೯-೩) 

- ಸಿಂಗರದ ಸಿರಿಧರನೆ ಸಿತಿಕ೦ಠ ಸನ್ನುತನೆ 

- ಸಿಂಗರದ ಸಿರಿಧರನೆ (ಬೆ-೧೬೭-ಪ) 

- ವನಜಾಕ್ಷಿ ಸಿರಿಯರಸು ಬಲಿಯ ಬೇಡಿದನಂತೆ 

- ಆರಿಗಾದರು ಪೂರ್ವಕರ್ಮ ಚಡದು 
(ಬೆ-೧೦೮-೩) 

೪೫೫೯. ಸಿರಿವಂತ - ಮೊರೆಯ ಕೇಳುವರಿಲ್ಲ 

ಸಿರಿವಂತ ನಾನಲ್ಲ ಪರಮಾತ್ಮ ನಿನ್ನೊಳಗ 

ನಾನರಿತಿಲ್ಲ 

- ಏಕೆ ದಯವಿನಿತಿಲ್ಲ ಲೋಕ ಪಾವನ 

ಮೂರ್ತಿ (ಸ-೫೫-೨) 

- ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೩) 

-. ಸಿರಿವಂತನ ಸ್ನೇಹಮಾಡಿ ನಡೆದರಿಲ್ಲ 

ಪರಿಪರಿಯಲಿ ವಿದ್ಯೆ ಕಲಿತರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧ಣ೧೧-೧) 

೪೫೬೦. ಸಿರಿವರ (ವಿಷ್ಣು) - ಶರಣು ಸಿರಿವರ 

ಕಾಗೆನೆಲೆಯಾದಿಕೇಶವ ಶ್ರೀಕೃಷ್ಣ ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮- ಹ್ಯಾ 

೪೫೬೧. ಜಾ - ಸಿರಿವರದನೆ 

ಅಂತಃಕರಣಕೊಪ್ಪಿದ ನಿನ್ನ ಇರವನೆ ತಿಳಿಯಲು 

ನರರ ವಶವೆ ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೧) 

೪೫೬೨. ಸಿಲೀಮುಖ (ಬಾಣ) - ಮುಕುತಿ 

ದೇಹಿಕ ಸಿಲೀಮುಖನಯ್ಯ ಧ್ರುವದೇವ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

೪೫೬೩. ಸಿಲುಕು/ಸಿಲ್ಕು - ಬೆಂದ ಸಂಸಾರ 

ವೆಂಬ ಬಂಧನದೊಳಗೆ ಸಿಲುಕಿಕೊಂಡು 

- ದಾಸಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೩) 

- ಮತಿಗೆಟ್ಟು ಮನಸೋತು ಅನ್ಯಪುರುಷರ 

ಕೂಡಿ ರತಿಯೊಳಗೆ ಸಿಲುಕುವರು ರಮ್ಯದೊಳಗಿ 

ಹರು 

- ಕಅಯೇರಿ ಬಂತು (ಬೆ-೧೩೦-೬) 

- ಗಜಬಜಿಸುವ ಪಂಚಭೂತಗಳ ರಜನಿಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸಿಲುಕದೆ 

- ಆರಿಗಳವಲ್ಲಾತ್ಮ್ಯ ಯೋಗಸಿದ್ಧಿ 
(ಬೆ-೧೨೬-೧) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 

ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 

ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀರೋ 
(ಬೆ-೨೦-೩) 

- ಆನೆ ಮೊಸಳೆಗೆ ಸಿಲುಕಿ ಅರೆಬಾಯ 

ಬಿಡುತಿರಲು ಮೌನದಲಿ ಬಂದು ಕಾಯ್ದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

- ತ್ವಕ್ಕು ಮೊದಲಾದ ಪಂಚೇಂದ್ರಿಯದೊಳು 

ಸಿಲುಕಿ ಕಕ್ಕುಲತೆಗೊಂಬುದಿದ ನೀನು ಬಿಡಿಸೈೆಯ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೫) 

- ಕಾಕು ಇಂದ್ರಿಯಗಳೆಂಬ ಕಟುಕರಿಗೆ ನಾ 

ಸಿಲುಕಿ ಮೇಕೆಯಂದದಿ ಬಾಯ ಬಿಡುತಿಪ್ಪೆನು 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೧) 

- ಆಸೆಯನು ಬಿಡದೆ ಕಡುಮೋಸದಲಿ 

ಸಿಲುಕಿರ್ದು ವಾಸಿಯಿರದವನನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ನಕ್ರಂಗೆ ಸಿಲ್ಕಿ ನಡುನೀರೊಳೊದರುವ ಗಜವ 

ಚಕ್ರದಿಂ ಕಾಯ್ದೆ ಶ್ರೀ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ಕೋಡಗ ಕೊರವನಿಗೆ ಸಿಲ್ಕಿ ಆಡಿದ 

ತೆರನಾಡಿದೆವೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧೦) 

- ಮಾಯ ಪಾಶದ ಬಲೆಯೊಳಗೆ ಸಿಲಿರು 

ವಂಥ ಕಾಯಪಂಚೇಂ೦ದ್ರಿಯಗಳು ನಿನ್ನವು 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

- ಬಡನಡುವಿನ ಠಾವಿಗೆ ಸಿಲ್ಕಿ ಸುಖ ಪಡದಿರೆ 

ರಾಯನಾ ಹಿಡಿದು ತೋಳು ಕಟ್ಟಿದುದರಿಂದ 

- ಚೆಲ ಕಂಗಳ ಚೆಲ್ಟಕಾರ (ಸ-೯₹೯-೨) 

- ನಿನ್ನ ಮಾಯದೊಳು ಸಿಲ್ಕಿದ ಎನ್ನನುದ್ಧರಿಸೊ 

ಸುಪ್ರಸನ್ನ ಆದಿಕೇಶವರಾಯ 


೭೮೧ 


- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 
೪೫೬೪. ಸಿಸು (ಶಿಶು)- ನೋಡಿದರೆ ಸಿಸುವಾಗಿ 
ಬಲು ಅಸುರರ ಗೆಲಿದವನ 
- ನೆನೆಯೋ ಎಲೆ ಮನವೆ (ಸ-೧೫೩-೨) 
೪೫೬೫. ಸೀಕರಣಿ - ಗ೦ಧಶಾಲ್ಯನ್ನ ಸದ್ಭೃತ 
ತೋಯೆ ಪಳಿದ್ಯವ ಮಂದವಾದ ಅಳೆಯ ಸ್ವಾದು 
ಸೀಕರಣಿಗಳನು 
- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 
೪೫೬೬. ಸೀತಳ (ಶೈತ್ಯ, ತಂಪು)- ಸಕಲ 
ಕಲೆಯು ಬಲ್ಲ ಸೀತಳ ಮಲ್ಲಿಗೆ ಬೇರೆ 
ಬೇರೆನಬಹುದು 
- ಕೆ೦ಪುಮೂಗಿನ ಪಕ್ಷಿ (ಸ-೮೮-೩) 
೪೫೬೭. ಸೀತಾದೇವಿ/ಸೀತೆ - ವಾರಿಜಾಕ್ಷಿ 
ಸೀತಾದೇವಿಗೆ ವರದ ಮುದ್ರಿಕೆಯನಿತ್ತಗೆ 
- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೧) 
- ವಾರಿಧಿಯನು ದಾಟಿ ಸೀತೆಗುಂಗುರವಿತ್ತ 
ಭೀಮರಾಯ 
- ಘೀಮನೆಂಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 
- ಸಲೆ ದೈತ್ಯನ ಕೊಂದು ಸೀತೆಯ ತಂದನಿಗೆ 
ಗಿರಿ ತಲೆಯಮೇಲೆ ಇಹ ಪ್ರಾಪ್ತಿಯಾಯಿತು 
- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 
- ಸೀತೆಯನು ಕದ್ದು ಒಯ್ದವನ ಕೊಲ್ಲುವ 
ಭರದಿ ಭೂತಳದ ಕಪಿಗಳನು ಕೂಡಿಕೊಂಡು 
- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 
- ಸೀತೆಯನು ಕಂಡು ಶ್ರೀರಾಮನಿಗೆ ಪೇಳಿದರೆ 
ಪ್ರೀತಿಯಿ೦ದ ರೂಪವನು ಕೊಡಲಿಲ್ಲ ಹರಿಯು 
- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 
- ಸೀತೆಯನು ವಂದಿಸುತೆ ಉಂಗುರವನಿತ್ತವಗೆ 
ದೈತ್ಯಪುರವನು ಭರದಲುರಿಸಿದವಗೆ 
- ಜಯಮಂಗಲ೦ ನಿತ್ಯ (ಬೆ-೧೭೧-೧) 
೪೫೬೮. ಸೀತಾಪತಿ/ಸೀತಾರಾಮ - ಈತನೇನೆ 
ನಿನ್ನ ಮಗನು ಸೀತಾಪತಿ ರಘುನಾಥನೆ೦ಬವನು 
- ಶಃತನೇನೆ ನಿನ್ನ ಮಗನು (ಸ-೩೮-ಅ) 
- ಸೀತಾಪತಿ ರಘುನಾಥನೆಂಬಾತನು ಈತನೇನೆ 
ಸಖಿ ಈತನೇನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ ಸೀತಾಪತಿ ರಘುನಾಥ (ಬೆ-೧೦೦-ಪ) 

- ಪಾಡುವೆ ನಿನ್ನ ನಾಮ ಸೀತಾರಾಮ ಆಡುವೆ 

ಮನದಣಿಯ 

- ಕಾಡುವ ದುರಿತಗಳ ನೀ ಖಡಿಸೆಂದು 
(ಬೆ-೬೦-೩) 


೪೫೬೯. ಸೀರೆ - ಮಿಂಡಿ ಪೆಣ್ಣನು ಸಭೆಯಲ್ಲಿ 


ಸೀರೆ ಸುಲಿಯಲು ಗ೦ಡರೈವರು ನೋಡಿ ಏನು 

ಮಾಡುತಿರ್ದರಯ್ಯ 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ನಾರಿಯು ತನ್ನ ಕರೆದ ಮಾತ್ರದಿ ಸೀರೆಯ 

ಮಳೆಗರೆದ 

- ಮರೆಯದಿರು ಹರಿಯ (ಸ-೨೦೩-೨) 

- ವಂದನೆ ಮಾಡಿದರೆ ಸೀರೆ ನಿಮಗೆ 

ಈವೆನೆಂದ 

- ಸ್ಫೆಯೇ ಇದು ಸೈಯೇ ಗೋಪಿ 
(ಬೆ-೧೦೪-೭) 

- ಸೆಳೆಯುತಿದ್ದನು ಖಳನು ಬೆಳೆಯುತಿದ್ದುವು 

ಸೀರೆ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ಚಿಗುರೆಲೆ ಬೇವಿನ ಸೊಪ್ಪು ನಾರ ಸೀರೆ 

ಬಗೆಬಗೆಯಿಂದ ಶೃಂಗಾರ ಮಾಡಿ ' 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩ 

- ಸಣ್ಣ ಸೀರೆಯ ನಲುವೆಣ್ಣುರೂಪಾದನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಟಖಯರ ಮನದಿಷ್ಟಾರ್ಥವ 
(ಬೆ-೮೦-೧) 

- ದುರುಳ ದುಶ್ಶಾಸ ದ್ರೌಪದಿಯ ಸೀರೆಯ 

ಸೆಳೆಯೆ ತರುಣಿಗಕ್ಷಯವಿತ್ತು ಕಾಯ್ದೆಯಂತೆ 

ಹರಿಯೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಓರೆಗೆ ಹೆಂಗಳು ನಾವು ಸೀರೆ ಬಿಚ್ಚಿ ದಡ 

ದಲ್ಲಿಟ್ಟು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಚೋರ ನಿನ್ನ ಕಂದ ಕಂಡು ಸೀರೆಯ 


೭೬೮೨ 


ತಕ್ಕೊಂಡು ಹೋಗಿ 

ದ ಸೈಯೇ ಇದು ಸೈೈಯೇ ಗೋಪಿ 
(ಬೆ-೧೦೪-೫) 

ದ ನವವಸ್ತಗಳು ಅಂದು ನಾರ ಸೀರೆಗಳಿಂದು 

- ಎನ್ನ ಕದ ಹಳ್ಳಯ ಹನುಮಾ (ಬೆ-೬. ೨) 

ಇ ಇಟ್ಟಲ್ಲಿ ಸೀರೆಗಳಿಲ್ಲ ಕೆಟ್ಟೆವಯ್ಯಯ್ಯೊ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೬) 

೪೫೭೦. ಸೀವರಿಸು (ಕಾಡು, ಪೀಡಿಸು) - 

ಹಲವು. ಜನ್ಮದ ಪಾಪ ಪವೆನಿಪ ಸೊಕ್ಕಾನೆ 

ಸೊಂಡಿಲು ಸುತ್ತಿ ಬಂದು ಸೀವರಿಸುತಿದೆಕೊ 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೨) 

೪೫೭೧. ಸೀಳಿಸು - ತಂದೆಯೊಡಲನು ಸೀಳಿ 

ಸಿದವರೊಳು ದೇವೇಂದ್ರನ ತಲೆಗೆ ತಂದವ 

ರೊಳು 

- ಶೇಷಶಯನ ಸಿನ್ನ ಭಾಗವತರ (ಬೆ-೨೭-೧) 

೪೫೭೨. ಸೀಳು - ಘಾತಿಸೀತನ ಹಿಡಿದು 

ಹೆಡಗಟ್ಟಿ ಪಂಚಮಹಾಪಾತಕನ ತೊಗಲನ್ನು 

ಸುಲಿದು ಸೀಳೂ 

- ಅಣುಮಹತ್ತಾದ ದೇವ (ಬೆ-೭೧-೩) 

- ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೨) 

- ಪ್ರಕಟದಿಂದರಿದು ಕರಿಯನು ಸೀಳಿ ತನಗೆ 

ಸಮ್ಮುಖರಾದ ಮಲ್ಲರನು ಇರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

- ಬೆ೦ಗೊಂಡು ಪೋಗಿ ಅವನಂ೦ಗವ ಸೀಳಿ 

ವೇದಂಗಳ ತಂದಂವನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೫-೩) 

- ಉರದೊಳಪ್ಪಳಿಸಿ ಅರಿ ಶಿರವ ಸರಸರ ಸೀಳಿ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೨) 

- ಧೂಮಜ್ವಾಲೆಗಳೊಡನೆ ಭುಗಿಭುಗಿಲು 

ಛಿಟಲೆನುತ ಆ ಮಹಾ ರಕ್ಕಸನ ಪೊಡೆಯ 

ಸೀಳಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಕೋಪಾವೇಶದಲಿ ದುಃಶಾಸನನನು ಸೀಳಿ 

ಭೂಪರ ಬಲದೊಳಗೆ ಜರೆಜರೆದು ಕರೆದವನ 

- ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭..೨) 

- ಖೂಳ ಶಿಶುಪಾಲನ ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಮುರುಡ ಕ್ರೂರನ ಉರವ ಸೀಳಿದ ವಿಪ್ರ 

ನೃಪಹರ ಧರಣಿಜಯವರ ಕೃಷ್ಣ 

- ಇಂದು ನೀ ಕರೆದುತಾರೆ (ಬೆ-೯೨-೩) 

- ಬಾಲಕನ ನುಡಿ ಕೇಳಿ ಖಳನ ಸೀಳಿದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೨) 

- ಬಾಲತನದಲಿ ಬಹಳ ಅಸುರರನು ಸೀಳಿದನ 

- ಕಾವನಯ್ಯ್ಯನ ಕಳುಹು (ಬೆ-೧೫೩-೩) 

- ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 

ಹಿರಣ್ಯನ ಸೀಳಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೧) 

- ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 

ಹಿರಣ್ಯಕನ ಸೀಳಿದನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೧) 

- ಮಾತು ಕದ್ದವನ ಕುಕ್ಷಿಯ ಸೀಳಿದವನ ಮಾತೆಗೆ 

ಮಾತು ಕೊಟ್ಟವನ ಮಾವನ ಬೇಗ 

- ಕರೆತಾರೆ ಕಾಮಿಸಿಕಮಲಜಪಿತನ 
(ಬೆ-೯೩-೩) 

- ಬೇಡಲು ಗುಂಡಿಗೆ ಸೀಳಿ ಕರ್ಣನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೨) 

- ಚಿಟಿಚಿಟಿ ಚಿಟಿರೆನ್ನಲು ಉಗುರಲಿ ಸೀಳಿ 

ಪುಟನೆಗೆದ ಪದದಲಿ ಬಲಿಯ ತಲೆಯನು ಮೆಟ್ಟಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ರಾಜಸೂಯವ ರಚಿಸಬೇಕೆಂದು ರಾಜರ 

ಸೀಳಿದಾತಗೆ 

- ಶರಣು ಶರಣು ದಶರಥ ರಾಮದೂತಗೆ 
(ಸ-೨೩೬-೨) 

- ಎನ್ನ ಮಾತನು ಕೇಳು ಮುನಿಸು ಕೃತ್ಯವ 

ಸೀಳು ಇನ್ಯಾಕೆ ಯೋಚನೆ ಫಲವ ಪೇಳು 

- ಯಾಕೆಲೊ ರಂಗ ಸಿಸಗಿ೦ತ ನಟನೆಯ 

ಮಾತು (ಸ-೨೧೬-೩) 


೭೮೩ 


ದ ಶರಣುಹೊಕ್ಕ ಮನುಜರ ಘೋರ ದುರಿತವ 

ಸೀಳ್ದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

೪೫೭೩. ಸುಂಕ - ಕ್ಷೀರದೊಳದ್ದು ನೀರೊಳ 

ಗದ್ದು ಗೋವಿಂದ ಹೇರನೊಪ್ಪಿಸಿದ ಮೇಲ್‌ 

ಸುಂಕ ವೇಶಕೆ ದೇವ 

- ನನ್ನಿಂದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 

೪೫೭೪. ಸುಂದರ - ಬೆಂಬಿಡದೆ ದೈತ್ಯರನು 

ಕೊಂದ ಗುಣ ಸಂಪನ್ನ ಸುಂದರ ಕೃಷ್ಣನೆಂಬ 

ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

೪೫೭೫. ಸುಂದರಿ - ತರಹರಿಸಲು ಸುಂದರಿಗೆ 

ಪತಿವ್ರತ ಸುರರರಿಯದೆ ಕೊಟ್ಟೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೬) 

೪೫೭೬. ಸುಕೃತ - ಹಿ೦ದೆ ಮಾಡಿದ ಸುಕೃತ 

ಫಲವು ಮೊದಲಿನಿತಿಲ್ಲ ಇಂದು ಬಂದಡೆ ಒಳ್ಳೆ 

ಮತಿಯ ಕೊಡಲಿಲ್ಲ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

- ಸುಕೃತ ಶರಣರು ನಿಮ್ಮ ನೆನೆವರೈ ಶೇಷಗಿರಿ 

ಪ್ರಕಟವಾಸಾದಿಕೇಶವ ವೆಂಕಟೇಶ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

೪೫೭೭ ಸುಕೃತಿವಂತ (ಪುಣ್ಯವ೦ತ) - ಸುಕೃತಿ 

ವಂತನು ಯಮನ ತನಯ ಭೀಮಾರ್ಜುನರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

೪೫೭೮. ಸುಖ - ಕಷ್ಟ ಸುಖ ಕರ್ಮಗಳೆಂಬ 

ಸಂಚಿಗಳಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

- ತನ್ನಾತ್ಮ ಸುಖ ಬಯಸೆನೆಂದು ಶ್ರೀಹರಿಗೆ 

ನುಡಿದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಬಡನಡುವಿನ ಠಾವಿಗೆ ಸಿಲ್ಕಿ ಸುಖ ಪಡದಿರೆ 

ರಾಯನಾ ಹಿಡಿದು ತೋಳು ಕಟ್ಟಿದುದರಿ೦ದ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

- ಮಂದಿರವದೆಲ್ಲಿ ತಾ ತಂದ ಸತಿಸುತರಾರು 

ಬಂದಂಥ ಸುಖದುಃಖವೇನು 

- ಮುಂಡೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ಆಶೆಕಾರರ ಮನೆಯ ವಿಲಾಸ ಸುಖಕಿಂತ 

ಆಶಾರಹಿತರ ಮನೆಯ ನಿರ್ಗತಿಕ ದೈನ್ಯ ಲೇಸು 

- ಅರಿತು ನಡೆಯಲಬೇಕು (ಸ-೭-ಓ) 

- ಬಿನ್ನಹವನು ಕೇಳು ನೆರೆಗೂಡಿ ಸುಖಬಾಳು 

ಚೆನ್ನ ಬಾಡದ ಆದಿಕೇಶವ ದಯಾಳು 

- ಯಾಕೆಲೊ ರ೦ಗ ನಿನಗಿ೦ತ ಸಟನೆಯ 

ಮಾತು (ಸ-೨೧೬-೩) 

- ಸುಖ ದುಃಖ ದಿವ ರಾತ್ರಿಯ ತೆರವದ 

ರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ಅಂಗಜ ವಿಷಯಗಳನು ತೊರೆದಾತಗೆ 

ಅಂಗನೆಯರ ಸುಖ ಸೊಗಸೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೬) 

- ಹಂಬಲಿಸಿ ಭವದ ಸುಖ ಮೆಚ್ಚಿದಾತನ 

ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೨) 

- ಹಿಂದಾದ ಕುಲ ಗೋತ್ರ ನಾಮಂಗಳೆಷ್ಟು 

ತಾ ಬಂದ ಸುಖ ದುಃಖವೆಷ್ಟು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ತನು ನಿನ್ನದು ಜೀವನ ನಿನ್ನದು ರಂಗ 

ಅನುದಿನದಲಿ ಬಾಹ ಸುಖದುಃಖ ನಿನ್ನದಯ್ಯಾ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-ಪ) 

- ಕನ್ನಡಿ ಮೇಲೆ ಉದ್ದು ಉರುಳುವನ್ನ ಪರ 

ಸುಖವಿಲ್ಲದೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಕರ್ತು ಕಾಗೆನೆಲೆಯಾದಿಕೇಶವ ನಾರಾಯಣನ 

ಅರ್ಥಿಯಿಂದ ಭಜಿಸಿ ನೀವು ಸುಖದಿ ಬಾಳಿರೊ 

- ಡಿ೦ಜನೊಳು ಪ್ರಾಣವಿರಲು 


೭೮೪ 


(ಬೆ-೧೧೭-೫) 

- ಸಕಲ ಜೀವರಾಶಿಗಳ ಕಲ್ಪಿಸುವ ಬೀಜ 

ಸುಖದಿಂದ ಮಾಯಾಂಗನೆಯರೊಡಲೊಳು 

- ಜಗದಂ೦ಂತಯಾರ5ಮಿ ಎಂತೆಂದು 
(ಬೆ-೫೮-೩) 

ದ ಸಾಧುಗಳಿಗೆಸುಖವೈದಿಪೆಕಾಗೆನೆಲೆ ಆದಿ 

ಕೇಶವ ಕೃಷ್ಣ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೧) 

- ಒಂದಿಷ್ಟು ಸುಖವ ನಾ ಕಾಣೆ ಜೀವನವೆ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೧) 

- ಕಡೆಯಲ್ಲಿ ಎಳ್ಳಮೊನೆಯನಿತೂ ಸುಖವ 

ಕಾಣೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವ 

ಕಾಣಲಿಲ್ಲ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೨) 

- ಹುಟ್ಟಿದಂದಿಂದಿಗೂ ಸುಖವನಾ ಕಾಣದಲೆ 

ಕಷ್ಟನಾದೆನು ಕೇಳೊ ಕೃಷ್ಣ 

ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮.೧) 

- ಸುಖವಾದಡೆ ಕಾಣುತ ಮುಖಕಮಲವು 

ವಿಕಸಿತವಾಹುದು ಶ್ರೀ ಹರಿ ಕರುಣದಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ನಿಲುಕಡೆಯಲಿ ಸವಿಯೇನು ಸವಿಯಲ್ಲಿ 

ಸುಖವೇನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಪಥ್ಯ ಸೇರದ ಮೇಲೆ ನಿತ್ಯ ಸುಖವೆನಬಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೩) 

- ಘನ ಕೃಪಾನಿಧಿ ಕಾಗೆನೆಲೆಯಾದಿಕೇಶವನ 

ಅನುದಿನದಿ ನಂಬಿದವಗಿಹಪರದ ಸುಖವು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೩) 

೪೫೭೯. ಸುಖಯಾಗು - ದಾನ ಧರ್ಮವ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಾಡಿ ಸುಖಿಯಾಗು ಮನವೆ 
- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-ಪ) 
- ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 
ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 
- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೩) 
-. ವಸುಧೇಶ ಕಾಗೆನೆಲೆಯಾದಿಕೇಶವನಂಫ್ರಿ 
ಬಿಸಜವನು ಕಂಡು ನೀ ಸುಖಿಯಾಗು ಮನುಜಾ 
- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 
- ಕರುಣಿ ಕೃಪಾಳು ಕಾಗೆನೆಲೆಯಾದಿಕೇಶವ 
ಚರಣಕಮಲವ ನಂಬಿ ಸುಖಿಯಾಗು ಮನವೆ 
- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೫) 
- ಕಂತುಪಿತ ಕಾಗೆನೆಲೆಯಾದಿಕೇಶವನ 
ನಿರಂತರದಿ ಭಜಿಸಿ ನೀ ನಿತ್ಯಸುಖಿಯಾಗು 
- ನೋಡಿ ಮರುಳಾಗದಿರು (ಬೆ-೧೨೭-೫) 
- ಕಂತುಪಿತ ಕಾಗೆನೆಲೆಯ ಆದಿಕೇಶವ ರಾಯನ 
ಸಂತೋಷದಲಿ ಪಾಡಿ ಸುಖಿಯಾಗೊ ಮನುಜ 
- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೫) 
- ಅಚ್ಯುತನ ನಾಮವನು ನೆನೆದು ಸುಖಿಯಾಗೊ 
ದಾ ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-ಪ) 
- ಪಾರ್ಥಸಾರಥಿ ಕಾಗಿನೆಲೆಯಾದಿಕೇಶವನ 
ಸಾರ್ಥಕದಿ ಭಜಿಸಿ ಸುಖಿಯಾಗು ಮನುಜ 
- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೫) 
- ನೆಲೆಗೊಳಿಸಿ ಆತ್ಮನಿಗೆ ನಿತ್ಯ ಸುಖಿಯಾಗೊ 
- ನಾರಾಯಣಿನು ಮನವೆ (ಬೆ-೧೪೧-೨) 
- ಜಾಣತನದಿಂ ಕಾಗೆನೆಲೆಯಾದಿಕೇಶವನ 
ಮಾನಸದಲಿ ನೆನೆದು ಸುಖಿಯಾಗೊ ಮನವೆ 
- ನೆಚ್ಚದಿರು ಸಂಸಾರ ನೆಲೆಯಲ್ಲ 
(ಬೆ-೧೧೬-೩) 
- ಶ್ರೀಪತಿ ಕಾಗೆನೆಲೆಯಾದಿಕೇಶವ ಚರಣ ಈ 
ಪರಿಯಲಿ ಭಜಿಸಿ ಸುಖಿಯಾಗೊ ಮನವೆ 
- ಮಾವನ ಮನೆಯೊಳಗೆ (ಬೆ-೧೪೬-೫) 
- ಚಿಂತೆಯೇಶಕೆ ಕಾಗೆನೆಲೆಯಾದಿಕೇಶವನ 
ನಿಶ್ಚಿಂತೆಯಲ್ಲಿ ನೆನೆದು ಸುಖಿಯಾಗೊ ಮನವೆ 


೭೮೫ 


- ಆರಿಗೆ ಆರಿಲ್ಲವಯ್ಯ (ಬೆ-೩೧-) 

- ಇಂಪಿನಲಿ ಕಾಗೆನೆಲೆಯಾದಿಕೇಶವನನ್ನು 

ಸೊಂಪಿನಲಿ ನೆನೆನೆನೆದು ಸುಖಿಯಾಗೊ 

ಮನುಜಾ 

2 ಎ೦ದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦_೩) 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 

ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

೪೫೮೦. ಸುಖಿಸು - ಸನ್ನುತಾ೦ಗ ಕಾಗಿನೆಲೆಯ 

ಆದಿಕೇಶವನ ತನ್ನೊಳು ತಾ ತಿಳಿದು ಸುಖಿಸ 

ದವ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೩) 

- ನಾರಾಯಣ ಅಚ್ಯುತಾನ೦ತಾದಿಕೇಶವನ 

ಸಾರಾಮೃತವನುಂಡು ಸುಖಿಸೊ ಲಂಡ ಜೀವವೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಧರೆಯೊಳಗೆ ವರ ಕಾಗೆನೆಲೆಯಾದಿಕೇಶವನ 

ಸಿರಿಚರಣಕಮಲವನು ನೆರೆನಂಬಿ ಸುಖಿಸೊ 

- ಐಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೩) 

೪೫೮೧. ಸುಗಂಧ - ಜಲದ ಸುಗಂಧವ 

ಜಲವರಿಯದು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-೩ 

೪೫೮೨. ಸುಗುಣ (ಗುಣವ೦ತ) - ಸುಗುಣ 

ರನ್ನ ಕಾಗೆನೆಲೆಯಾದಿಕೇಶವನ ಶ್ರೀಕೃಷ್ಣ ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೩) 

- ಸೋತು ಹೆಣ್ಣಿಗೆ ಇದಿರು ನಡೆವ ಸುಗುಣ 

ನೇತಕೆ 

- ಸತ್ಯವ೦ತರ ಸ೦ಗವಿರಲು (ಬೆ-೧೨೪-೨) 

- ಶುಕಯೋಗೀಶ್ವರ ಬಲ್ಲ ಸುಗುಣಿ ನಾರದ 

ಬಲ್ಲ ಭಕುತ ಪ್ರಹ್ಲಾದ ಬಲ್ಲ ಬಲಿ ಬಲ್ಲನು 

- ಬಲ್ಲವರೆನಿಪರು ಬಲ್ಲವರರಿಯರು 
(ಬೆ-೭೩.-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸುಗುಣ ವಾದಿರಾಜರೆ ಮೂಜಗವನು 

ತನ್ನುದರದೊಳಿಟ್ಟ 

- ಮಗುವು ಕಾಣೀರಯ್ಯ (ಸ-೧೯೯-೨ಅ) 

- ಮಗುವ ತಡೆಯಬಾರದೆ ಮಾನಿನಿಯರು 

ಸುಗುಣ ಚೆನ್ನಿಗನೆಂಬ ಸೊಬಗುಳ್ಳ ಮಗುವ 

- ಮಗುವ ತಡೆಯಬಾರದೆ ಮಾನಿನಿಯರು 
(ಸ-೧೯೭-ಪ) 

೪೫೮೩. ಸುಗ್ರೀವ - ಆ ಸುಗ್ರೀವ ಜಾಮಾತ 

ಮುಖ್ಯ ಪ್ರಾಣನಾಥ ವಿಶಾಲ ಗುಣವಂತನೆ 

ಹಣುವಂತನೆ 

-. ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

- ಕಾಯಬೇಕು ಸುಗ್ರೀವನನೆನುತಲಿ ತೋಯ 

ಜಾಕ್ಷಗೆ ಪೇಳಿ 

- ಎಷ್ಣು ಪೊಗಳಆ ನಾನು (ಸ-೫೩-೧) 

- ಕದನದಲಿ ಕಲಿ ಹನುಮ ಸುಗ್ರೀವ ಜಾಂಬ 

ವಾಂಗದ ಶಬರಿ ದ್ರೌಪದಿಯರು 

- ಪೂಸರನ ಜನಕನೇ (ಬೆ-೧೬೮-೩) 

೪೫೮೪. ಸುಚಂದನ (ಘಮಘಮಿಸುವ 

ಚಂದನ) - ತನುವಿನಾ ಪರಿಮಳವು ಘಮ 

ಘಮಿಪನಿಗೆ ಸುಚಂದನವೆಂತು ನಾ ಪೂಸಲಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೧) 

೪೫೮೫. ಸುಜನ - ನಾಡೊಳು ಸುಜನರ 

ನೋಡಿ ನಡೆ ಕಂಡ್ಯ ನಟನೆ ಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೨) 

- ಸುಜನರಿಗೆ ಬಂದ ಕಷ್ಟವಳಿಯಲೈ ನೀ 

ಸುರಕಾಮಧೇನು 

- ಎಷ್ಟು ಪೊಗಳಅ ನಾನು (ಸ-೫೩-ಪ) 

- ಸುಜನ ಭಕ್ತರೆಲ್ಲ ಕೊಳ್ಳ ಬನ್ನಿರಿ ಹಣ್ಣು 

ದ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೨) 

-ಕುಲಕುಲ ಕುಲವೆನ್ನುತಿಹರೊ ಕುಲವಾವುದು 

ಸತ್ಯ ಸುಜನರಿಗೆ 

- ಕುಲ ಕುಲ ಕುಲವೆನ್ನುತಿಹರೊ 
(ಬೆ-೧೨೦-ಪ) 

೪೫೮೬. ಸುಜನೇಶ (ಸತ್ಪುರುಷರ ಒಡೆಯ) 

- ಜನನ ಮರಣವನೊಂದು ಹೊರಗೆ ಮಾಡಿ 


೭೮೬ 


ಪರಜನದೊಳಗಿರಿಸುವ ಸುಜನೇಶ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

೪೫೮೭. ಸುಜ್ಜಾನ - ಆರಿಗಳವಲ್ಲಾತ್ಮ ಯೋಗ 

ಸಿದ್ಧಿ ಸೇರಿ ಸುಜ್ಜಾನದಲಿ ಸವಿದುಂಬಗಲ್ಲದೆ 


ದ ಆರಿಗಳವಲ್ಲಾತ್ಯು ಯೋಗಸಿದ್ಧಿ 
(ಬೆ-೧೨೬-ಪ) 

೪೫೮೮. ಸುಜ್ಜಾನಿ - ಪ್ರಾಣಿಹಿಂಸೆಗಳನ್ನು 

ಮಾಡುವನೆ ಸುಜ್ಜಾನಿ 

- ಸಹಜವಿದು ಈ ನುಡಿಯು 
(ಬೆ-೧೪೯-೨) 


೪೫೮೯. ಸುಡು - ಸುಟ್ಟ ಬೀಜವ ಬಿತ್ತಿ 

ಬೆಳೆಯಲಾರದ ಕಾಯಿ ಬೆಟ್ಟದಿ ಸಾರವನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ೨೨೦೯೨೨) 

- ಸುಟ್ಟಬಳಿಕ ಭರದಿ ಬಂದು ಮನೆ 

ಯೊಳೆಂಬರು ಪಾಪಿ ಸತ್ತ ತರುಣಿ ಕೆಟ್ಟಳೆಂದು 

ಕೊಂಬರು ಆತ್ಮ 

- ಯಾರಿಗಾರು ಬಹರು ಸಂಗಡ 
(ಸವ೨೨೧ ೧ 

- ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಕ್ಕಿ ಬಲು 

ಕಟ್ಟಳೆಯ ಕಾಣಿಸಿದರಯ್ಯ ಹರಿಯೆ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

- ಸಾಧ್ಯವಾಯಿತೆಂದು ತನ್ನ ಮನೆಗೆ ತಂದು 

ಸತಿಗೆ ಕೊಡಲು ಶುದ್ಧವಾಗಿ ಸುಟ್ಟು ಮಡಗಲೆದ್ದು 

ಹಾರಿ ಹೋಯಿತೆಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

- ಸುಟ್ಟಗ್ನಿ ಹೊರಸೂಸಿ ಪಟ್ಟಣದ ಹೊರಗೆಲ್ಲ 

ನೆಟ್ಟನಾಹುತಿಗೊಂಡುವು 

- ವಾಸುದೇವಾಯ ನಮೋ (ಬೆ-೯೦-೧೧) 

- ನುಸಿಯೊಂದು ರೊಟ್ಟಿಯ ಸುಡುವುದ ಕಂಡೆ 

ಆಡೊಂದು ಮದ್ದಳೆ ಬಡಿವುದ ಕಂಡೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೩) 

- ಕೊಟ್ಟಿಗೆ ಸುಡುತದೇಳೇಳೆಂದು ದಿಟ್ಟ ಬೊಜ್ಬೆ 

ಯಿಡಲು ಕೇಳಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸೈಯೇ ಇದು ಸೈೆಯೇ ಗೋಪಿ 
(ಬೆ-೧೦೪-೨) 

- ನೆರೆದು ಸುತ್ತಮುತ್ತ ಕುಳಿತ ಪರಮ ಬಂಧು 

ವರ್ಗವೆಲ್ಲ ಇರಿಸಬೇಡಿ ಸುಡುಸುಡೆಂಬರು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ಸುಟ್ಟುಸುಟ್ಟು ಸುಣ್ಣದ ಹರಳಾಯಿತೀ ದೇಹ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೧) 

ದ ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೀ 

ಕಾಯವನ್ನು 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೪) 

- ಆ ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಟ್ಟು 

ಬಹು ಕಟ್ಟಲೆಯ ಮಾಡಿಸಿದರೈ 

- ನೊ೦ದೆನಾ ಹರಿಯೆನ್ನದೆ (ಬೆ-೧೩-೪) 

- ಹೆಡಿಗೆ ತುಂಬ ಹೋಳಿಗೆ ಸುಟ್ಟು ಕುಡಿನೀರಿಗೆ 

ಹೋದೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೪೫೯೦. ಸುಡುಗಾಡು - ಸುಟ್ಟು ಸುಡುಗಾಡಿ 

ನಲಿ ಪಿ೦ಡಗಳನಿಕ್ಕಿ ಬಲು ಕಟ್ಟಳೆಯ ಕಾಣಿಸಿ 

ದರಯ್ಯ ಹರಿಯೆ 

- ಮುಂದೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೧) 

- ಕಾಡು ಸುಡುವುದ ಕಂಡೆ ಬೂದಿಯ ಕಾಣಲಿಲ್ಲ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೬೧-೧ 

- ಆ ಸುಟ್ಟು ಸುಡುಗಾಡಿನಲಿ ಪಿ೦ಡಗಳನಿಟ್ಟು 

ಬಹು ಕಟ್ಟಲೆಯ ಮಾಡಿಸಿದರೈ 

- ನೊ೦ಡೆನಾ ಹರಿಯೆನ್ನದೆ (ಬೆ-೧೩-೪) 

೪೫೯೧. ಸುಣ್ಣ ಎ ಸುಣ್ಣವಿಲ್ಲದ ವೀಳ್ಯವದು 

ಸ್ವಾದುಮಯವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

- ಸುಟ್ಟುಸುಟ್ಟು ಸುಣ್ಣದ ಹರಳಾಯಿತೀ ದೇಹ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೧) 

- ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೀ 


೭೮೭ 


ಕಾಯವನ್ನು 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

೪೫೯೨. ಸುತ - ಜಲನಿಧಿ ಸುತನ ಮೊಮ್ಮಗನ 

ಕೊಂದ ಶೂರ ನಕುಲ ಸಹದೇವ ಪಾಂಡವರೈ 

ವರು 

- ನಮಗೆಆ ಮನೆಗಳಯ್ಯ (ಸ-೧೩೨-೪) 

- ಪಂಕಜನ ತಾಯಿ ಸುತನ ಅಂಕದಲ್ಲಿ ಹುಟ್ಟ 

ಜಗವ ಮಂಕು ಮಾಡುತಿಪ್ಪ ಮಾಯೆ ಹತ್ತು 

ಶಂಕೆಯ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೫) 

-. ಯೌವನದ ಗೋಪಿಯರ ಕಣ್ಮಣಿ ಎನಿಪ 

ವಸುದೇವ ಸುತನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ಸತಿಯು ಸುತರು ಪುತ್ರಿ ಮಿತ್ರರತಿಶಯದೊಳು 

ತಂದೆ ತಾಯಿ ಅತಿವಿನೋದಗೈವ ಭಾವ 

- ಯಾರಿಗಾರು ಬಹರು ಸಂಗಡ 
(ಸಾವಿತಿಡಾವಿ) 

- ತರುಣಿ ಸುತರು ಸಂಸಾರವೆಂಬ ಶರಧಿ 

ಯೊಳಗೆ ಮುಳುಗಿರದೆ ಮನವೆ 

- ರಾಮನಾಮವ ಸೆನೆ ಮನವೆ 
(ಸ-೨೨೬-೧) 

- ಮೃಗ ಚಕ್ರವರ್ತಿ ಬಹುವರನಾಗಿ ಪೋಗುತ್ತಿರೆ 

ಮಿಗೆ ಸತಿಸುತರೇನ ಮಾಡುತಿರ್ದರು 

- ಬಂಧುಗಳದಾರಿಗಾರಿದ್ದರೇನು 
(ಸ-೧೭೩-೩) 

ದ ಮಂದಿರವದೆಲ್ಲಿ ತಾ ತಂದ ಸತಿಸುತರಾರು 

ಬಂದಂಥ ಸುಖದುಃಖವೇನು 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೫) 

- ಅತಿವೇಧೆಯಲಿ ಸತಿಸುತರೆ೦ಂಬ ಮಂದ 

ದುರ್ಮತಿಗೆ ಮರುಳಾದೆನೊ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟಿ ತೊಳಲುವಂಥ 
(ಸ-ರ೯-೨) 

- ಸುತಲಾಭದಿಂದ ಅಧಿಕ ಲಾಭವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಂಟೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೨೫-೨) 
- ಸುತನ ಮೇಲಣ ಮೋಹಕಂಜಿ ಹೇಳದಲೆ 
ಇಹ ಗತಲೋಚನದ ಮಾವನು 
- ವಾಸುದೇವಾಯ ನಮೋ (ಬೆ-೯೦-೩) 
- ಸುತರಿಲ್ಲದವರಿಗೆ ಗತಿಯಿಲ್ಲವೆಂಬುದು 
ಕೃತಕಶಾಸ್ತ್ರ ಲೌಕಿಕ ಭಾವಕೆ 
ಡಿ ಮಗನಿಂದೆ ಗತಿಯುಂಟಿ 
(ಬೆ-೧೪೫-೫) 
- ಪಾಂಡು ಚಕ್ರೇಶನ ಸುತಗೆ ಒಲಿದಾನೆ 
- ಆನೆಯ ನೋಡಿರಯ್ಯ (ಬೆ-೧೫೬-೧) 
- ಬಳಿದುಣ್ಣಲೀಸ ದೆ ಸೆಳೆದುಂಡನಣ್ಣನ 
ಸಲಹಿದಾತನ "ಸುತನ 
- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೧) 
- ಬಂದಿರುವುದೆಲ್ಲಿ ತಾ ತೆಂದ ಸತಿ ಸುತರೆಲ್ಲಿ 
- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 
ದ ಸ್ತ್ರೀಯಳ ಸುತನ ಕೈಯಲಿ ಶಾಪ ಪಡೆದನ 
ದಾಯದನ ಮಗನ 
- ರಮಣಿ ಕೇಳೆಲೆ ಮೋಹನ (ಬೆ-೯೬-೧) 
- ಶಿವನ ಭೋಜನದವನ ಸುತನಿಗೆ ಶಿವನ 
ಪ್ರತಿಪಾಲನೆಂಬ 
- ಭವಭಯವಿನಾಶ ಭೋ (ಬೆ-೪೧-೨) 
- ಮೂರುಕಣ್ಣನ ಸುತ ಮುರಿದಿಟ್ಟ ಚಂದ್ರನ 
ಧೀರ ತಾ ಗಣನಾಥನೆ 
-. ನಮ್ಮಮ್ಮ ಶಾರದೆ (ಬೆ-೧.೧) 
ಎ ಮುಟ್ಟಲಮ್ಮರು ಎನ್ನ ಸತಿ ಸುತರು 
ಬಾಂಧವರು ಅಟ್ಟಿ ಎಳೆಯುತ್ತಿಹರೊ ಕೃಷ್ಣ 
ದ ಪೂರ್ವಜನ್ಮದಅ ನಾ ಮಾಡಿದಾ 
(ಬೆ-೮.೧) 
- ಅವಿರಳಾಪುರಿಯ ಸಿರಿ ಕಾಗೆನೆಲೆಯಾದಿ 
ಕೇಶವನ ಸುತನಿಗೆ ಸನ್ನುತದ ರಾಣಿವಾಸೆ 
- ವರವ ಕೊಡು ಎನಗೆ ವಾದ್ದೇವಿ (ಬೆ-೨.೩) 
- ರಥವನಡರಿ ಸುರಪಥದಲಿ ತಿರುಗುವ 
ಸುತನಿಗೆ ಶಾಪವನಿತ್ತವನ 
- ಮಂ೦ಗಲ೦ ಜಯ ಮಂಗಲಂ 
(ಬೆ-೧೭೨-೨) 
- ಉರಿಯೊಳಗೆ ಜನಿಸಿದಂಗನೆಯ ನಿಜಸುತರು 
ಮಂದಿರದೊಳ್ಳೆವರು ನಿದ್ರೆಗೆಯ್ಯುತಿರಲು 


೭೮೮ 


- ನೀನಾವ ಬಾ೦ಂಧವನೊ (ಬೆ-೭೮-೯) 

೪೫೯೩. ಸುತತ್ತ್ವ (ಒಳ್ಳೆಯ ತತ್ತ್ವ) ನ ತತ್ತ್ವ 

ವನರಿತು ಸುತತ್ತ್ವವ ಬೋಧಿಸಿ ಉತ್ತರವಿತ್ತವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

೪೫೯೪. ಸುತ್ತಮುತ್ತ - ನೆರೆದು ಸುತ್ತಮುತ್ತ 

ಕುಳಿತ ಪರಮ ಬಂಧುವರ್ಗವೆಲ್ಲ ಇರಿಸಬೇಡಿ 

ಸುಡುಸುಡೆಂಬರು 

- ಯಾರಿಗಾರು ಬಹರು ಸ೦ಗಡ 
(ಸ-೨೨೧-೧) 

೪೫೯೫. ಸುತ್ತು (ತಿರುಗು) - ಅರ್ಥದಾಸೆಯಲಿ 

ಪೃಥ್ವಿಯೊಳಗೆ ಸುತ್ತಿ ಮತ್ತನಾಗಿ ಬಲು ಕೃತ್ಯಗಳನು 

ಮಾಡಿ 

ದ ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೨ಅ) 

- ಘಳಿಲನೆ ದೇವಜನರು ಬ೦ದು ನಿಲ್ಲಲು 

ವ್ಯಾಳೇಶನ ಸುತ್ತಿ ಸೆಳೆವ ವೇಳೆಯಲ್ಲಿ 

-. ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಮೃತ್ಯುನಾಶಕನೆಂದು ಸುತ್ತಿದ್ದಾನೆ ಹುತ್ತಿ ನೊಳಗೆ 

ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 

- ಸುರಗಿರಿಯನು ಸುತ್ತಿಬಾಹನ ಕೈಯಲಿ ಹರಸಿ 

ದಾನವ ಕೊಂಡನ 

- ರಾಜವದನೆ ಸುರರಾಜನ (ಬೆ-೯೭-೨) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 

ಮರಳಿ ನುಂಗಿದ ಧೀರನ 

- ಏಣನಸಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಹೊರಸುತ್ತು ಪ್ರಾಕಾರ ಸುತ್ತಿ ನಾ ಬರುವೆ 

- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೧) 

- ಕತ್ತಲೆಯಲಿ ಪೋಗಿ ಕುತ್ತಿದ್ದವನ ಮೈಯ 

ಸುತ್ತಿ ಬಾಧಿಸುತಿಪ್ಪನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ಅಣುರೇಣು ಪರಿಪೂರ್ಣ ಮೂರುತಿಗೆ ನಾ 

ಪ್ರದಕ್ಷಿಣೆಯೆಂತು ಸುತ್ತಿ ಬರಲಿ 

- ಆವ ಪರಿಯಆಅಆ ನಿನ್ನನೊಅಸಿ 
(ಬೆ-೩೭-೩) 

- ಹಲವು ಜನ್ಮದ ಪಾಪವೆನಿಪ ಸೊಕ್ಕಾನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸೊಂಡಿಲು ಸುತ್ತಿ ಬ೦ದು ಸೀವರಿಸುತಿದೆಕೊ 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೨) 

- ತುತ್ತುಮಾಡುವನ ವೈರಿಯನೇರಿ ಜಗವನು 

ಸುತ್ತಿಬರುತಲಿಪ್ಪನ 

- ರಾಜವದನೆ ಸುರರಾಜನ (ಬೆ-೯೭-೧) 

೪೫೯೬. ಸುತ್ತು (ಮಂಡಲ) - ಸುತ್ತು ನೆರೆದಿಹ 

ಸಭೆಯ ಪರಿವಾರದವರೆಲ್ಲ ಹೆತ್ತುದಿಲ್ಲವೆ ಎನ್ನ 

ಪೋಲ್ವ ಹೆಮ್ಮಕ್ಕಳನು 

- ವಾಸುದೇವಾಯ ನಮೋ (ಬೆ-೯೦-೪) 

- ಹೊರಸುತ್ತು ಪ್ರಾಕಾರ ಸುತ್ತಿ ನಾ ಬರುವೆ 

- ಬ೦ಟನಾಗಿ ಬಾಗಿಲಕಾಯ್ದೆ (ಬೆ-೪೫-೧) 

- ಚಪ್ಪಳೆಯಿಕ್ಕುತ ಮರದ ಸುತ್ತು ತಿರುಗಿದೆವೆ 

ನೋಡು 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೮) 

೪೫೯೭. ಸುದತಿ - ಭಾಗವತ ಜನ ನಿವಹ 

ಸುಮನಸ ಸುದತಿಯರು ರತ್ನದಾರತಿಯಂ 

ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 

೪೫೯೮. ಸುಧನ್ವ - ರಣದೊಳು ಸುರೇಂದ್ರನೋ 

ಗುಣದಲಿ ಸುಧನ್ನ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

೪೫೯೯. ಸುಧೆ (ಅಮೃತ) - ಸಾರಿದವರ್ಗಿತ್ತೆ 

ಸುಧೆ ವಾರಿಜಾರಿ ಕೌಮುದಿ ವಾರಿಜಧರ 

ಮುದದಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಅ) 

- ಏಣಾಕ್ಷಿಯರ ಚೆ೦ಂದುಟಿಯ ಸುಧೆಯ ಸವಿದು 

ಜಾಣತನದಲಿ ನಲಿವ ಜಿಹ್ಹೇಂದ್ರಿಯಕೆ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೩) 

- ಬೆದರಬೇಡೆನುತ ಅಭಯವನಿತ್ತು ಮುದ 

ದಿಂದ ಸುಧೆಯೊಳಗೆ ಬ೦ದು ಜನಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೧೦) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 


೭೮೯ 


- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ನುಡಿಯ ಕದ್ದೊಯ್ದವನ ಒರಸಿ ಸುಧೆಯನು 

ತರಿಸಿ ಪೊಡವಿಯನು ಧರಿಸಿ 

- ಪೂಸರನ ಜನಕನೇ (ಬೆ-೧೬೮-೫) 

೪೬೦೦. ಸುಪವಿತ್ರ - ರಪಣ ನಿಷುಣತ್ವ 

ಜಾಣುವೆ ಇಲ್ಲದಿಹ ಜಡಗೆ ಸುಪವಿತ್ರ ನೀನಲ್ಲದಿಲ್ಲ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೧) 

೪೬೦೧. ಸುಪವಿತ್ರತನ - ಅಪರಿಮಿತ ಭಕ್ತರನು 

ನೋಡಬೇಕೆಂದೆನುತ ಸುಪವಿತ್ರತನದಿ ಮಲಗಿದ 

ಭಾವವೋ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೩) 

೪೬೦೨. ಸುಪ್ಪತ್ತಿಗೆ - ಭಕ್ತಿಹೀನರ ಮನೆಯ 

ಪಟ್ಟ ಸುಪ್ಪತ್ತಿಗೆಗಿ೦ತ ಭಕ್ತರ ಮನೆಯ ಕಡೆಬಾಗಿಲ 

ಕಾಯುವುದು ಲೇಸು 

- ಅರಿತು ನಡೆಯಅ ಬೇಕು (ಸ-೭-೨) 

- ಸುಪ್ಪತ್ತಿಗೆ ಮಂಚವ೦ಂದು ಹುಲ್ಲ ಹಾಸಿಗೆ 

ಯಿಂದು 

- ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬.೧) 

೪೬೦೩. ಸುಪ್ರಸನ್ನ - ನಿನ್ನ ಮಾಯದೊಳು 

ಸಿಲ್ಕಿದ ಎನ್ನನುದ್ಧರಿಸೊ ಸುಪ್ರಸನ್ನ ಆದಿಕೇಶವ 

ರಾಯ 

- ಎಷ್ಣು ಪ್ರೀತಿಯೊ ಮನಕೆ (ಸ-೫೨-೫) 

೪೬೦೪. ಸುಮತ - ಸುಮತವನು ಬೆನ್ನಲ್ಲಿ 

ಸಲೆ ಆತು ರಕ್ಷಿಸಿದೆ ಕಮಠ ಮೂರುತಿ ನಿನಗೆ 

ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೨) 

೪೬೦೫. ಸುಮನ (ಒಳ್ಳೆಯ ಮನಸ್ಸು) - 

ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಪಿಡಿದು 

ಸಾರಿಸಾರಿ ಮುಕ್ತಿಯನ್ನು ಶಮನದಿಂದ ಮತ್ತೆ 

ಸುಮನದಿಂದ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೪೬೦೬. ಸುಮನಸ (ದೇವತೆ) - ಭಾಗವತ 

ಜನ ನಿವಹ. ಸುಮನಸ ಸುದತಿಯರು 

ರತ್ನದಾರತಿಯಂ ಬೆಳಗಲೈದಿದರು 

- ಪೂಸರನ ಜನಕನೇ (ಬೆ-೧೬೮-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೬೦೭. ಸುಮ್ಮನೆ ದ ಸುಮ್ಮನೆ ಕೂಗುಗಳಿಟ್ಟು 

ಅದ ನಂಬುವನೆ೦ಬೋನು ಹೋಹ ಕಂಗೆಟ್ಟು 

- ಎಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೪) 

- ಯಾತಕಿ ಸುಮ್ಮನಿರುವೆ ಪಾತಕ ಹೆಚ್ಚಿ ಮೆರೆವೆ 

- ಹಿ೦ಗದೆ ಮನದಣಿಯ ರ೦ಗನ ಭಜಸೊ 
(ಸ-೨೫೯-೧) 

- ತರುಣತನದಿ ದಿನ ದಾಟಿತು ಸುಮ್ಮನೆ ಶರೀರ 

ದೊಳು ಸ್ವರವಾಡುತಲೆ 

- ರಾಮ ನಾಮವ ನೆನೆ ಮನವೆ 
(ಸ೨೨೬೬೧) 

- ಇನಿತು ಪರಿಯಲಿ ನಾನು ಹಲುಬಿದೊಡೆ 

ನೀನು ಸುಮ್ಮನಿದ್ದೊಡೆ ಬಹುದು ಅಪಕೀರ್ತಿಯು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೫) 

- ಮಕ್ಕಳೊಡನೆ ಅಷ್ಟು ಹೇಳಿ ಸಾವತನಕ ದುಷ್ಟ 

ಜನರು. ಸುಮನಿರುವರೆ 

- ಯಾರಿಗಾರು ಬಹರು ಸಂಗಡ 
[ಸ್‌ು 

- ಪರಮ ಮೂಡಢರಲಿ ನಿರುತ ಸಂಗವ ಮಾಡಿ 

ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ಪತಿಗಳ್ಳೆವರು ಸತ್ಯವ್ರತದಿ ಸುಮ್ಮನೆ ಇಹರು 

- ವಾಸುದೇವಾಯ ನಮೋ (ಬೆ-೯೦-೩) 

- ಆರು ಸಮಯಕ್ಕೊದಗಲಿಲ್ಲ ಮೋರೆ 

ನೋಡುತ ಸುಮ್ಮನಿರುತಿಹರೆಲ್ಲ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-ಪ) 

- ಭಕುತವತ್ಸಲನೆಂಬ ಬಿರುದು ಬೇಕಾದಡೆ 

ಶಕುತ ಸುಮ್ಮನೆ ಕಾಯೊ ಸುಲಭದಿಂದ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೫) 

- ಅಮ್ಮಯ ಇಲ್ಲ ಕಾಣೆ ಇವಳು ಎನ್ನ ಸುಮ್ಮನೆ 

ದೂರುವಳೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೨) 

- ಬೊಮ್ಮ ಪಣೆಯಲಿ ಬರೆದ ಬರೆಹ 

ತಪ್ಪುವುದುಂಟಿ ಸುಮ್ಮನೆ ಬಯಲಾಸೆ ವ್ಯರ್ಥ 


೭೮೯೦ 


ಜೀವನವೆ 

- ಒಲ್ಲೆನೆಂದರಾಗುವುದೆ (ಬೆ-೧೧೦-೨) 

೪೬೦೮. ಸುರ - ಇಳೆಯೊಳು ಸುರಾಸುರ 

ರೈತಂದು ಬೆರೆಯಲು 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಸುರರು ಅ೦ಬರದಿ ಸಂದಣಿಸಿರೆ ಅಪ್ಸರ 

ಸ್ತ್ರೀಯರು ಮೈಮರೆದಿರೆ 

ದಾ ಚಾರಿ ಸಕ ಬೃ೦ದಾವನದೊಳು 
(ಸ-೨೨೦೬೧) 

- ಸುರನಾರದರು ಕೂಡಿ ನೆರೆದರಂಬರದಲ್ಲಿ 

- ವಾಸುದೇವಾಯ ನಮೋ (ಬೆ-೯೦-೧೩) 

- ಬೇಕಾದ ಸುರನರರ ಪಾಲಿಸಲು ಬೇಕೆನುತ 

ಆ ಕರುಣದಿಂದ ಮಲಗಿದ ಭಾವವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೪) 

- ಸಿರಿ ದಾರಿದ್ರವು ಸುರ ತತಿಗಡರುವ ತೆರ 

ನೆಂದರಿದದರಿಂದಲಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೨) 

- ರಥವನಡರಿ ಸುರಪಥದಲಿ ತಿರುಗುವ 

ಸುತನಿಗೆ ಶಾಪ ಪವನಿತ್ತವನ 

- ಮಂಗಲಂ ಜಯ ಮಂಗಲ೦ 
(ಬೆ-೧೭೨-೨) 

- ಶತಮಖವ ಮಾಡಿ ಸುರಸಭೆಗೈದಿ ನಹುಷ 

ತಾ ಅತಿಶಯದಿ ಶಚಿಗೆ ಮನಸೋತು ಭ್ರಮಿಸಿ 

- ನೋಡಿ ಮರುಳಾಗದಿರು (ಬೆ-೧೨೭-೧) 

- ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ 

ಸುರರು ತಂದಿದ್ದಾರೆ ಬಲು ಭಕುತಿಯಿಂದ 

- ಏಳು ನಾರಾಯಣ (ಸ-೫೯-೨) 

- ವಾಸುದೇವಾಯ ನಮೋ ವಾಸುಕಿ 

ಶಯನಾಯ ವಾಸವಾದ್ಯಖಿಳ ಸುರನಮಿತ 

ಪಾದಾಂಭೋಜ 

- ವಾಸುದೇವಾಯ ನಮೋ (ಬೆ-೯೦-ಪ) 

ಎ ಕಾಳೆಗದೊಳೆದುರಿಲ್ಲ ಸುರವೃಂದದೊಳಗೆ 

ಕಟ್ಟಾಳು ಮನ್ಮಥನು ಮ್ಮ ಚಲದಂಕ ಬಿರುದು 

ದ ಪಥ ನಡೆಯದಯ್ಯ (ಬೆ-೯೩) 

ದ ಸುರವಾದ್ಯ ಮೊಳಗಲಂಬುಜಷಂಡ 

ಬೀಳ್ದಂದದಲಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಪೂಸರನ ಜನಕನೇ (ಬೆ-೧೬೮-೨) 

- ಸುರರ ಸೆರೆಯನು ಬಿಡಿಸಿ ಬಂದೆನೆಂಬಾ 

ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೧) 

- ಸುರರ ವಾದ್ಯದ ಪೆಸರವನ ಬಸುರಲಿ ಬಂದ 

ಉರಗನತ್ತೆಯ ಮಗನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೪) 

- ಬಲುಸುರರೊಡನೆ ಹೋರಿದ ಬಲಿಯು 

ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಸಾಸಿರಕೋಟಿ ಸುರರ ಪೊರೆವ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

- ಹರನ ಕರುಣದ ಬಲವು ಸುರರ ಗೆಲಿದಾ 

ಬಲವು ಪರಮಶಕ್ತಿಯ ತನ್ನ ಭುಜದ ಬಲವು 

ಎ ಅವ ಬಲವಿದ್ದರೇನು (ಬೆ-೧೩೩-೨) 

- ಗುಡ್ಡವ ಹೊತ್ತುಕೊಂಡು ನಿಂತು ಸುರರನು 

ದೊಡ್ಡವರನ್ನು ಮಾಡ್ಯಾನ್ಮ್ವಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೨) 

- ಪುರಜನರು ಹಾಯೆನಲು 

ಹೂಮಳೆಗರೆಯೆ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೩) 

- ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೧) 

- ತರಹರಿಸಲು ಸುಂದರಿಗೆ ಪತಿವ್ರತ ಸುರ 

ರರಿಯದೆ ಕೊಟ್ಟೆ ಗೋವಿಂದ 

- ಪರಮಪುರುಷ ಹರಿ ಗೋವಿ೦ದ 
(ಬೆ-೩೯-೬) 

- ಕಮಲಜ ಹರಿ ರುದ್ರ ವಿಮಲ ಸುರರು 

ಸಾಧು ಸಮರಲ್ಲವೆಂಬುವ ಶ್ರುತಿ ಸಾರಿ ಬಂತು 

ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಅ) 


ಸುರರು 


೭೯೧ 


- ಸಿರಿ ಕಾಗೆನೆಲೆಯಾದಿಕೇಶವರಾಯನು 

ಸುರರಿಗಮೃತವನು ಎರೆದನೆನುತ 

- ಅರಸಿನ೦ತೆ ಬ೦ಟನೊ (ಬೆ-೫.೩) 

- ಸುರರಿಗುಂಟಾದ ದೇವರ ನುಂಗಿತು 

- ಹಲವು ಜೀವನವ ಒಂದೆಲೆ ಸುಂಗಿತು 
(ಬೆ-೧೫೮-೧) 

- ಪರಿಪರಿಯಲಿ ದೇವ ಪರಮಭಕ್ತರ ಕಾವ 

ಸುರರಿಗಭಯವಿತ್ತನ 

- ತೋರೆ ಬೇಗನೆ ಸಖ (ಬೆ-೯೪-೩) 

- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳವಲ್ಲ 

ದಿಹ ಸ್ಮರಣೆ ಜಿಹ್ಹೆಗೆ ಬರೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

೪೬೦೯, ಸುರಕಾಮಧೇನು - ಸುಜರನರಿಗೆ 

ಬಂದ ಕಷ್ಟವಳಿಯಲೈ ನೀ ಸುರಕಾಮಧೇನು 

- ಎಷ್ಟು ಪೊಗಳಅ ನಾನು (ಸ-೫೩-ಪ) 

೪೬೧೦. ಸುರಗಿ - ಸುರಗಿ ಸೇವಂತಿ ಮಲ್ಲಿಗೆ 

ಮೊಲ್ಲೆ ಬಕುಳ ಪಾದರಿ ಕ೦ಜ ಕಣಗಿಲೆ ಮೊಲ್ಲೆ 

ಸರೋಜ ಪಚ್ಚೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೪೬೧೧. ಸುರಗಿರಿ - ಸುರಗಿರಿಯನು 

ಸುತ್ತಿಬಾಹನ ಕೈಯಲಿ ಹರಸಿ ದಾನವ ಕೊಂಡನ 

- ರಾಜವದನೆ ಸುರರಾಜನ (ಬೆ-೯೭-೨) 

೪೬೧೨. ಸುರಗುರು (ಬೃಹಸ್ಪತಿ) - ವಿದ್ಯೆಯಲಿ 

ಸುರಗುರುವೊ ಬುದ್ಧಿಯಲಿ ಮನುಮುನಿಯೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

೪೬೧೩. ಸುರನಗರಿ (ಸ್ಪರ್ಗ) - ಮಗನ ನೆವದಿ 

ಕಾಳೆಗವ ಬಿಸುಟು ಸುರನಗರಿಗೈದಿದನು 

ವೈರಾಗ್ಯದಿಂದ 

- ಬಂದಿದೆ ದೂರು ಖರಿದೆ (ಬೆ-ಲ೮೬-೩) 

೪೬೧೪. ಸುರನದಿ (ಗ೦ಗಾನದಿ) - 

ಸುರನದಿಯ ಸುತನು ಪಾಂಡವರಿಗಾಪ್ತನು 

ನಿನಗೆ ಪರಮ ಭಕ್ತನು ಸ್ವ ಇಚ್ಛಾಮರಣಿಯು 

- ನೀನಾವ ಬಾ೦ಧವನೊ (ಬೆ-೭೮-೨) 

- ಪರಮ ಕಲ್ಯಾಣಿ ಸುರನದಿಯು ಯಮುನೆ 

ಗೌತಮಿಯು `ವರ ಕೃಷ್ಣವೇಣಿ ಭಾಗೀರಥಿ 

ಯರೈತಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


_ ಪೂಸರನ ಜನಕನೇ (ಬೆ-೧೬೮-೨) 
೪೬೧೫. ಸುರಪ/ಸುರಪತಿ/ಸುರಪತಿ/ಸುರರಾಜ 

(ಇಂದ್ರು - ತ್ಕಾಗದಲಿ ಕರ್ಣನೋ ಭೋಗದಲಿ 

ಸುರಪನೋ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೩) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ಸುರಪಶಿಯು ಗೌತಮನ ಸತಿಗಾಗಿ ಕಪಟದಲಿ 

ಧರಿಸಿ ಮಾಯವೇಷ ಧರೆಗೆ ಬಂದ 

- ನೋಡಿ ಮರುಳಾಗದಿರು (ಬೆ-೧೨೭-೨) 

- ಮಡದಿಯರ ಭೋಗಕ್ಕೆ ಸುರಪತಿಯೊ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೨) 

- ರಾಜವದನೆ ಸುರರಾಜನ ಪುರದೊಳು 

ರಾಜಿಸುತಿಹ ಕುಜವ 

- ರಾಜವದನೆ ಸುರ ರಾಜನ (ಬೆ-೯೭-ಪ) 

೪೬೧೬. ಸುರಮುನಿ - ಸುರಮುನಿಯನುಜನ 

ಪಾದವ ಪಿಡಿದನ ಗೋವಿಂದ ಎನ್ನಿರೋ 

- ಮಂ೦ಂದರಧರ ಪಾವನ ಇಂದಿರಾರಮಣ 
(ಸ-೨೦೦-೧) 

೪೬೧೭. ಸುರಲೋಕ (ಸ್ವರ್ಗ) - ಗಂಧ 

ಕಸ್ತೂರಿ ಬೊಟ್ಟು ಗಮಕದಿಂದಲಿ ಇಟ್ಟು 

ಗೊಂದಲ ಗಡಿಬಿಡಿ ಸುರಲೋಕ ಅಮ್ಮಮ್ಮ 

-ಆನೆ ಬರುತಾದೆ ನೋಡಮ್ಮ (ಸ-೧೫-೩) 

- ಆ ವಿಧದೊಳವರ ಸುರಲೋಕದೊಳು 

ನೆಲೆಗೊಳಿಸಿ ಭಾವ ಮೈದುನರೈವರನು ರಕ್ಷಿಸಿ 

- ನೀನಾವ ಬಾ೦ಧವನೊ (ಬೆ-೭೮-೧೦) 

೪೬೧೮. ಸುರಿ - ಸುರಿವ ಶ್ಲೇಷ್ಠದ ಮೋರೆ 

ಚಂದ್ರಬಿಂಬ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೨) 

- ನಿರ್ಗಲಿತ ಶೋಣಿತ ಸುರಿಯೆ ಹರಿಹರಿದು 

ಕರುಳ ಕೊರಳೊಳಗೆ ಇಟ್ಟವನ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೨) 

೪೬೧೯. ಸುರಿಸು - ಅರಸಿ ಜಯಜಯವೆಂದು 


ಕದಿ 


ದ್ರೌಪದಿಯ ಸಿರಿ ಮುಡಿಗೆ ಸುರಿಸಿದರು 

ಪೂಮಳೆಗಳ 

- ವಾಸುದೇವಾಯ ನಮೋ (ಬೆ-೯೦-೧೩) 

೪೬೨೦. ಸುರುಚಿರ (ಪ್ರಕಾಶಮಾನವಾದ) - 

ಸಂರಿಂಚಿರೋಜ್ಚ್ವ ಲಪೀತಿವಾಸನಿಗೆ 

ಉಡುಗೊರೆಯ ಅರಿವೆ ಏನನು ಪೊದಿಸಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೨) 

೪೬೨೧. ಸುರೆ (ಮದ್ಯ) - ಸೋರೆಯೊಳು 

ಸುರೆ ತುಂಬಿ ಮೇಲೆ ಹೂವಿನ ಹಾರಹಾಕಿ 

ಗೀರು ಗಂಧ ಅಕ್ಷತೆಯ ಧರಿಸಿದಂತೆ ನೀ 

ಮೆರಸಿದಂತೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಉತ್ತಮ ಜನರು ಸುರೆಯನೀಂಟುವರೆ 

ಮದೋನ್ಮತ್ತರಾಗಿ ಶಬ್ಬ ನುಡಿಯುವರೆ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೫) 

೪೬೨೨. ಸುರೇಂದ್ರ /ಸುರೇಶ (ಇಂದ್ರು - ಭಜಿಸಿ 

ಬದುಕೆಲೊ ಮನುಜ ಮನಮುಟ್ಟಿ ಶ್ರೀಹರಿಯ 

ಅಜಸುರೇಂದ್ರಾದಿಗಳು ಆದಿವಂದಿತ ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-ಪ) 

- ಆರು ಬಲ್ಲರು ಹರಿ ಹರರ ಮಹಿಮೆಗಳನ್ನು 

ವಾರಿಜೋದ್ಭವ ಸುರೇಂದ್ರಾದಿಗಳವಲ್ಲ 

- ಆರು ಬಲ್ಲರು ಹರಿಹರರ (ಬೆ-೮೨-ಪ) 

-.ರಣದೊಳು ಸುರೇಂದ್ರನೋ ಗುಣದಲಿ 

ಸುಧನ್ವನೊ 

- ಬೆರೆಯದಿರು ಬೆರೆಯದ್ಧಿರು 
(ಬೆ-೧೪೩-೪) 

- ದೋಷವಿರಹಿತ ವಿಷ್ಣು ಮಧುಸೂದನ 

ತ್ರಿವಿಕ್ರಮ ಸುರೇಶ ಸರ್ವೋತ್ತಮ ನಾಮಂಗಳ೦ 

ಬಿಡದೆ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

೪೬.೨೩. ಸುಲಲಿತ - ಸುಲಲಿತ ತತ್ತ್ವವನು 

ಸುಲಭ ಮಾರ್ಗದಿ ತೋರೊ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೮-೩) 
೪೬೨೪. ಸುಲಿ - ಸುಲಿದು ಚರ್ಮವ ಹಾಸಿದರೆ 
ಧರೆಗೆ ಐದುಮಡಿ ನೆಲೆಯಾವುದೀ ದೇಹಕೆ 
- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೪) 
- ಮಿಂಡಿ ಪೆಣ್ಣನು ಸಭೆಯಲ್ಲಿ ಸೀರೆ 
ಸುಲಿಯಲು ಗಂಡರೈವರು ನೋಡಿ ಏನು 
. ಮಾಡುತಿರ್ದರಯ್ಯ 
ಎ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 
7. ಮನ್ಮಥನೆಂಬ ಖಳನು ಮಾರ್ಗವ ಕಟ್ಟಿ 
ಸುಲಿಯುತಿರೆ 
- ಪಥ ನಡೆಯದಯ್ಯ (ಬೆ-೯_ಪ) 
- ದುರ್ಮತಿಯಲಿ ಚಲಿಸುವುದ ಕಂಡರೆ ಮೈಯ 
ಚರ್ಮವನು ಸುಲಿಯದೆ ಯಮ ಬಿಡುವನೆ 
ಮರುಳೆ 
- ಧರ್ಮೇಂ೦ದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨ಅ) 
- ಚೋಳನ ತಂದು ಚರ್ಮವ ಸುಲಿದಾಕ್ಷಣ 
ತೋಳ ಚಪ್ಪರವ ಮಾಡಿದನು ನೋಡಣ್ಣ 
- ಶ೦ಕರನಾರಾಯಣ ಚಡು 
(ಬೆ-೧೭೫-೪) 
- ಸುಲಿದು ಚರ್ಮವ ಹಾಸಿದರೆ ಭೂಮಿಗೈದು 
ಮಡಿ ನೆಲೆಯಾವುದೀ ದೇಹಕೆ 
- ನೊ೦ದೆನಾ ಹರಿಯೆನ್ನದೆ (ಬೆ-೧೩-೩) 
- ಘಾತಿಸೀತನ ಹಿಡಿದು ಹೆಡಗಟ್ಟಿ ಪಂಚ 
ಮಹಾಪಾತಕನ ತೊಗಲನ್ನು ಸುಲಿದು ಸೀಳೂ 
- ಅಣುಮಹತ್ತಾದ ದೇವ (ಬೆ-೭೧-೩) 
- ವನಿತೆಯರ ಕಾಯಕಾಂತಿಯ ಮಹಾ 
ದುರ್ಗದಲಿ ಸ್ತನವೆ೦ಬ ಕಣಿವೆಯನು ಕಟ್ಟಿ 
ಸುಲಿಯುತಿರೆ 
- ಪಥ ನಡೆಯದಯ್ಯ (ಬೆ-೯.೨) 
೪೬೨೫. ಸುಲಿಸಿಕೊಳ್ಳು - ಬಲುಹುಳ್ಳ ಭಕ್ತ 
ಮುನಿ ಸಂನ್ಯಾಸಿ ಯೋಗಿಗಳು ಸುಲಿಸಿ 
ಕೊಂಡರು ಕೆಲರು ಸಿಕ್ಕಿದರು ಸೆರೆಯ 
- ಪಥ ನಡೆಯದಯ್ಯ (ಬೆ-೯.೧) 
- ಅತ್ತ ಅಣ್ಣನ ಅಗ್ರಜನ ಕೈಯಿ೦ದ ಬತ್ತಲೆ 
ಮಾಡಿ ಸುಲಿಸಿಕೊಂಡಾತನ 


೭೯೩ 


- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೨) 

೪೬೨೬. ಸುವರ್ಣಕ - ಭಕುತರೊಳು 

ಘಂಟಕರ್ಣನು ಜಯ ಸುವರ್ಣಕ ಪುತ್ರ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

- ಮೃಷ್ಟಾನ್ನವ ಸುವರ್ಣಕದ ಹರಿವಾಣದೊಳು 

ಆರೋಗಣೆಯ ಮಾಡು 

- ಪೂಸರನ ಜನಕನೇ (ಬೆ-೧೬೮-೪) 

೪೬೨೭. ಸುವಿಮಲ - ಸುವಿಮಲ ಮುಕ್ತಿಯ 

ಪಡೆಯಬೇಕಾದರೆ ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩.೪) 

೪೬೨೮. ಸುವ್ರತ - ಅಖಿಳ ಸುವ್ರತ ಕ್ಷೋಣಿ 

ಯಿಂದಲಿ ಹಿರಿಯ ಪ್ರಕೃತಿರಹಿತಾ೦ಬರೀಷ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

೪೬೨೯. ಸುವ್ಹಾಲೆ - ಹೇಳು ಸುವ್ವಿ ಸುವ್ವಾಲೆ? 

ನಿನ್ನ ಕಾಲಿಗೆ ಸ೦ಕೋಲೆ ಹೋಗೆನುತಾನೆ 

- ಎಂಥ ಟವಳಗಾರನಮ್ಮ (ಸ-೪೩-೪) 

೪೬೩೦. ಸುದ್ದಿ - ಹೇಳು ಸುವ್ವಿ ಸುವ್ವಾಲೆ? 

ನಿನ್ನ ಕಾಲಿಗೆ ಸಂಕೋಲೆ ಹೋಗೆನುತಾನೆ 

- ಎಂಥ ಟವಳಗಾರನಮೃ್ಯ (ಸ-೪೩-೪) 

೪೬೩೧. ಸುಸ್ಥಿರ - ದೊರೆತನವ ಬಿಡಿಸಿ ಸುಸ್ಥಿರ 

ಮಾರ್ಗ ತೋರಿಸಿದೆ ನರಮಾತ್ರದವನೆನದೆ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೪೬೩೨. ಸುಳಿ (ಆವರ್ತ) - ನಳಿನಜಾಂಡ 

ವೊಂದರೊಳಗೆ ಬುವನ ಪದಿನಾಲ್ಕು 

ಬಸುರೊಳಗೆ ಇಂತು ತಮ್ಮ ಸುಳಿ ನಾಭಿಕಮಲ 

ಮಧ್ಯದಿ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೭) 

೪೬೩೩. ಸುಳಿ (ಸುತ್ತಾಡು) - ಸುಳಿದ ವಿಷ್ಣು 

ಬ್ರಹ್ಮನೆಂಬ ಹಣೆಯ ಕಣ್ಣ ರುದ್ರನೆ೦ಂಬ 

ಮಣೆಯಗಾರರೆಪ್ಪತ್ತೇಳು ಕೋಟಿ ಸಂಖ್ಯೆಯು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೬) 

- ನಾಲಗೆಯಿರದ ಘಂಟೆ ನಾದದಲೆಯನು 

ಕೇಳಿ ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ 

ತೋರು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಿಜವರಿತು ಅಂಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಹೊಳೆಯುತಿಹುದು ಹೊಳೆಯದಿಹುದು 

ಸುಳಿಯದಿಹುದು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೩) 

೪೬೩೪. ಸುಳಿಸು (ತಿರುಗಿಸು) - ಚ೦ಚಲತ್ವ 

ಬಲವು ಫಲವು ಜಾಲ ಕೋಪ ತಾಪದಿಂದ 

ವಂಚನಾರ್ಥ ಹಲವು ಕೆಲವು ಮಿಂಚಿನಂತೆ 

ಸುಳಿಸುತ 

- ಅಹಹ ಮೋಸಹೋದೆನಯ್ಯ 
(ಸ-೯-೨) 

೪೬೩೫. ಸುಳ್ಳ - ಹಳ್ಳದ ತಡೆಯಲಿದ್ದ ಸುಳ್ಳರೆಲ್ಲ 

ಕೂಡಿಬಿದ್ದು ಬೆಳ್ಳನೆ ಬೆಳತನಕ ನೀರ 

ತರುವರೆಲ್ಲರು 

- ಕಣಿಯ ಹೇಳಬಂದೆ ನಾನು (ಬೆ-೭೨-೨) 

ದ ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 

ಹಿರಣ್ಯಕನ ಸೀಳಿದನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೧) 

೪೬೩೬. ಸುಳ್ಳು - ಕೊಳ್ಳಿ ದೆವ್ವಗಳ೦ತೆ 

ಅಲೆದಾಡುತಿರುವಂಥ ಸುಳ್ಳು ಮನುಜರ ಹೊರ 

ಲಾರೆನೆಂದು ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೩) 

೪೬೩೭. ಸೂಕ್ಷ್ಮ - ಅಕ್ಷರನೆ ಆಟದೊಳು ಜಗವ 

ಮೋಹಿಪ ಸ್ಥೂಲ ಸೂಕ್ಷ್ಮದೊಳು ಪರಿ 

ಪೂರ್ಣನೆ 

- ವಾಸುದೇವಾಯ ನಮೋ (ಬೆ-೯೦-೭) 

೪೬೩೮. ಸೂಚಿಸು - ತರಣಿಯ ಮರೆಮಾಡಿ 

ಶಿರವ ತರೆಯುವಂತೆ ನರಗೆ ಸೂಚಿಸಿದಾತನ 

- ತೋರೆ ಬೇಗನೆ ಸಖ (ಬೆ-೯೪-೧) 

೪೬೩೯. ಸೂಜಿ - ಸೂಜಿಯ ಬೆನ್ನಲಿ ರಾಜಿಪ 

ತೆರದಿ ಸಹಾಜರ ಒಳಗಿಪ್ಪೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೧೦) 

೪೬೪೦. ಸೂಡು (ಹೊಂದು, ಪಡೆ) - 

ನೋಡಿದಾಗಲೆ ಬೃಹಸ್ಪತಿ ಸತಿಗೆ ಅಳುಪಿದನ 

ಸೂಡಿದಾತನ ಸ್ನೇಹವನು ಮಾಡಿಕೊಂಡಿರ್ಪೆ 

- ಆವುದೊಳ್ಳೆಯದೊ ಸಿನ್ನಂಗ (ಬೆ-೬೮-೩) 


೭೯೪ 


೪೬೪೧. ಸೂತ (ಸಾರಥಿ) - ಮಥನಿಸಿ ಸೂತನ 

ನೆವಮಾಡಿ ಕುಲವನು ಅತಿಹೀನಗಳೆದ ಕಾರಣ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

- ಸಮರದಲಿ ರವಿಸುತನ ರಥಕೆ ಸೂತನ 

ಮಾಡಿ ಯಮಸುತನ ಕೈಲಿ ಮಾವನನು ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೭) 

- ಮಥನಿಸಿ ಸೂತನ ನೆವಮಾಡಿ ಕುಲವನು 

ಅತಿಹೀನಗಳೆದ ಕಾರಣ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

೪೬೪೨. ಸೂತಕ (ಮೈಲಿಗೆ) - ಇಂದ್ರಿಯ 

ಸೂತಕ ದುರ್ಗಂಧದ ಮಲ ಮೂತ್ರ ನಿಂದ 

ಠಾವಲಿ ತನ್ನ ನಿಜವರಿಯದೆ 

- ಯಾತರವನೆಂದುಸುರಆ (ಸ-೨೧೮-೨) 

- ಸೂತಕಾಬ್ಧಿಯಲಿ ನವಮಾಸ ತುಂಬಿರೆ ತನ್ನ 

ಮಾತೆಯುದರದಿ ಬಂದು ಬೆರಸಿ ಬೆಳೆದು 

- ತಾನಾರು ದೇಹವಾರು (ಬೆ-೧೪-೨) 

- ಇಂದ್ರಿಯಸೂತಕ ದುರ್ಗ೦ಧದ ಮಲಮೂತ್ರ 

ನಿಂದ ಠಾವಲಿ ತನ್ನ ನಿಜವರಿಯದೆ 

- ಏತರವನೆಂದು ಪೇಳಅ (ಬೆ-೧೨೨-೨) 

೪೬೪೩. ಸೂತ್ರ - ಎಪ್ಪತ್ತೆರಡು ಸಾವಿರ ಸೂತ್ರದ 

ಹಸ್ತಕಟ್ಟು ಎರಡಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

- ನರನ ಹಯರಥದ ವಾಘೆಯ ಸೂತ್ರವಿಡಿದು 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೧) 

- ಡಿಂಬಿನೊಳು ಪ್ರಾಣವಿರಲು ಕಂಬ ಸೂತ್ರ 

ಗೊಂಬೆಯಂತೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-ಪ) 

೪೬೪೪. ಸೂತ್ರಧರ/ಸೂತ್ರಧಾರ/ಸೂತ್ರಧಾರಿ 

(ನಾಟಕದ ನಿರ್ದೇಶಕ) - ತಾ ಕಪಟನಾಟಕದ 

ಸೂತ್ರಧರನೆನಿಸಿ 

- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೪) 

- ವಿಶ್ವದೊಳ ಹೊರಗು ನೀನಲ್ಲದೆ ಬೇರೆ 

ಎಶ್ವನಾಟಕ ಸೂತ್ರಧಾರರುಂಟೆ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

- ನಟನೆಯಾಡುವ ವಿದ್ಯೆಯನೆಲ್ಲಿ ಕಲಿತೆಯೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಪಟನಾಟಕಸೂತ್ರಧಾರಿ ನೀನಹುದು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

೪೬೪೫. ಸೂನು - ಮಡದಿಯ ಮನೆಯ 

ಅರ್ಭಕನಾಗಿ ಬಲುಗಡಿಯ ದಾನವನ ಕೊಂದನ 

ಸೂನು 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

೪೬೪೬. ಸೂರಿ - ಸೂರಿವೆಗ್ಗಳತನ ಕಿತ್ತು 

ಈಡಾಡಿದ ಭೀಮರಾಯ 

- ಭೀಮನೆ೦ಬುವರಿಗೆ ಯಾತರ ಭಯವಿಲ್ಲ 
(ಸ-೧೯೩-೩) 

೪೬೪೭ ಸೂರೆ - ಸಾರ ತತ್ವಗಳನೆಲ್ಲ ಶೋಧಿಸಿ 

ಸೂರೆ ಮಾಡಿದಾತಗೆ 

- ಶರಣು ಶರಣು ದಶರಥರಾಮದೂತಗೆ 
(ಸ-೨೩೬-೩) 

೪೬೪೮. ಸೂರ್ಯ/ಸೂರ್ಯನಾರಾಯಣ - 

ನಾಲಗೆಯಿರದ ಘಂಟೆ ನಾದದಲೆಯನು ಕೇಳಿ 

ಸಲೆ ಸೂರ್ಯ ಚಂದ್ರರೆಡೆ ಸುಳಿದವರ ತೋರು 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೩) 

- ಉಕ್ತಿಯಲಿ ಶುಕನೋ ವಿರಕ್ತಿಯಲಿ 

ಸೂರ್ಯನೋ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ಸೂರ್ಯಚಂದ್ರಮರಂತೆ ರಾಹುಮಟ್ಟುಳಿ 

ಯಂತೆ 

- ಆರಿಗಾದರು ಪೂರ್ವಕರ್ಮ ಜಡದು 
(ಬೆ-೧೦೮-೧) 

- ಸಾಕಾರದಿಂದ ಸರ್ವರನು ರಕ್ಷಿಪನ ಜೋಕೆ 

ಯಲಿ ತನ್ನ ನೆನೆವರ ಪಾಲಿಪನ ಅನೇಕ 

ಮೂರುತಿ 

- ಸನೆನೆಯಬಾರದೆ ಮನವೆ ಪರಮ ಪಾವನನ 
(ಸ-೧೫೨-೧) 

೪೬೪೯. ಸೂಸು - ದಾಸನಾಗಬೇಕು ಕ್ಷೇಶ 

ಪಂಚಕವಳಿದು ಆಸೆಯಲ್ಲಿ ಮನ ಸೂಸೆ 

ಸರ್ವದಾ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-ಅ) 


೭೯೫ 


- ಕೂಡಿ ನಕ್ಷತ್ರ ಸೂಸಿದುವು ಅವನಿಯಲಿ 

ಮಾತಾಡಿದುವು ಅಶರೀರ ವಾಕ್ಯಗಳು 

- ವಾಸುದೇವಾಯ ನಮೋ (ಬೆ-೯೦-೧೨) 

- ಏಸುದಿನ ಬದುಕಿದರು ಸೂಸುವ ಮರಣವು 

ಈಸಿ ದಾಟದೆ ಕಾಸು ವೀಸಕೆ ಬಾಳಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೨) 

೪೬೫೦. ಸೂಳಾದಿ (ಕೀರ್ತನೆಗಳಲ್ಲಿ ಒಂದು 

ವಿಧ) - ಸೂಳಾದಿಯಲಿ ನಾಮ ಕೀರ್ತನೆಗಳ 

ಪಾಡಿ ಮೇಳೈಸಿ ವಾದ್ಯ ನೃತ್ಯಗಳಾಡುತಿಹರು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

೪೬೫೧. ಸೂಳೆ - ಬೆಳ್ಳಕ್ಕಿ ಬೆರಣಿಯ ಮಾಳ್ಪುದ 

ಕಂಡೆ ನರೆ ಸೂಳೆಗೆಯ್ವುದ ಕಣ್ಣಾರೆ ಕಂಡೆ 

- ಲಟಪಟ ನಾ ಸಟೆಯಾಡುವನಲ್ಲ 
(ಬೆ-೧೫೯-೨) 

- ವೇಳೆ ವೇಳೆಗೆ ಬರುವ ಒಲಿದ ಹೆಂಡತಿ 

ಬಿಟ್ಟು ಸೂಳೆಯನೆ ನಂಬುವರು ಹೀನ 

ಮಾನವರು 

- ಕಅಯೇರಿ ಬಂತು (ಬೆ-೧೩೦-೩) 

೪೬೫೨. ಸೃಷ್ಟಿ - ಸೃಷ್ಟಿಯಾರೇಳು ಬಣ್ಣ ಎಂಟು 

ಒ೦ಬತ್ತರೊಳಗೆ ನೆಟ್ಟನೆ ಹತ್ತು ಹನ್ನೊಂದು 

ಹನ್ನೆರಡು ತೋರುವ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಸೃಷ್ಟಿಯೊಳು ಕಾಗಿನೆಲೆಯಾದಿಕೇಶವನಂಫ್ರ 

ಮುಟ್ಟು ಮನದಲಿ ಭಜಿಸೊ ಭ್ರಷ್ಟಜೀವನವೆ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೩) 

- ಸೃಷ್ಟಿಯೊಳು ಭೂಸುರರ ಪೊರೆ ಜಗಜಟ್ಟಿ 

ಆದಿಕೇಶವ ರಾಯನಂತೆ 

- ಮಗುವಿನ ಮರುಳದು ಜಡದಲ್ಲ 
(ಸ-೧೯೮-೩) 

- ಸೃಷ್ಟಿಯೊಳು ಕಾಗೆನೆಲೆಯಾದಿಕೇಶವ ರಾಯ 

ಕೊಟ್ಟವರಿಗೆ ಉಂಟು ಕೊಡದವರಿಗೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೩) 

- ಸೃಷ್ಟಿಯೊಳು ಶಾಗೆನೆಲೆಯಾದಿಕೇಶವನ೦ಫ್ರ 

ಬಿಟ್ಟು ನೆನೆದಾ ನರನು ಅವ ಕಾಡು ಮರನು 

- ಅಹುದಾದರಹುಡೆನ್ನಿ (ಬೆ-೧೩೧-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಷ್ಟಮದ ಮತ್ಸರಗಳೆಂತೆಂಬ ಟಗರುಗಳು 

ಸೃಷ್ಟಿಯೊಳು ಪರಮಾತ್ಮನೆಂಬ ಆಡು 

- ನಾವು ಕುರುಬರು (ಬೆ-೧೫೨-೨) 

- ದೃಷ್ಟಿಯಿ೦ದಲಿ ನಾನು ಕಂಡೆ ಸೃಷ್ಟೀಗೀಶನೆ 

ಶ್ರೀರಂಗಶಾಯಿ 

- ಇಷ್ಟು ದಿನ ಈ ವೈಕು೦ಠ (ಬೆ-೨೮-ಪ) 

೪೬೫೩. ಸೃಷ್ಟಿಸು ದ ಸೃಷ್ಟಿಸಿ ಪಾಲಿಪ 

ಶ್ರೀರಾಮರ ಇಷ್ಟ ಭಕ್ತರೊಳು ಶ್ರೇಷ್ಠನೆಂದೆನಿಸಿದೆ 

- ಎಷ್ಟು ಪೊಗಳಅ ನಾನು (ಸ-೫೩-ಅ) 

- ಸೃಷ್ಟಿಸುವ ಬೊಮ್ಮಗೆ ಶಿರಹೋಯಿತಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೨) 

೪೬೫೪. ಸೆಣಸು - ಸೆಣಸುವಂದದಲಿ ನೀ 

ಇಂದ್ರಜಿತನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೪) 

- ಇನ್ನು ಅವನನು ಸೆಣಸಿ ಜಯಿಸುವವರನು 

ಕಾಣೆನೆನ್ನುತಲಿ ರೋಮಗಳನುಬ್ಬೆತ್ತುತ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೪೬೫೫. ಸೆರಗು - ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ 

ಸೆರಗಿನಲ್ಲಿ 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೨ಅ) 

- ಕೊರಳ ಘಾತಕರಲ್ಲಿ ಸೆರಗೊಡ್ಡಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

- ಗಂಡರೈವರ ಮುಂದೆ ದ್ರುಪದನಂದಿನಿ ಸೆರಗ 

ಲಂಡ ದುಶ್ಶಾಸ ಪಿಡಿದು 

- ವಾಸುದೇವಾಯ ನಮೋ (ಬೆ-೯೦-೧) 

- ಉರಿಯೊಳು ಜನಿಸಿದವನ ನಿಜ ತಂಗೆಯ 

ಸೆರಗಪಿಡಿದ ಖಳನಣ್ಣನ ತಂಗೆಯ 

- ರಮಣಿ ಕೇಳೆಲೆ ಮೋಹನ (ಬೆ-೯೬-೩) 

- ಬಲು ತುಡುಗ ಬಲು ತುಡುಗ ಬಿಡು ಎನ್ನ 

ಸೆರಗ 

-. ಮುಟ್ಟದಿರೊ ಎನ್ನನು (ಬೆ-೧೦೨-೧) 

೪೬೫೬. ಸೆರೆ - ನಾಡದೇವತೆಗಳ ಸೆರೆಗಳ 

ಬಿಡಿಸಿ ಕ್ರೀಡೆಯಾಯಿತು ನಿಮ್ಮ ದಯದಿಂದಲಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೩) 

- ಹಾಸು ಮಂಚದ ಹಾಸಿಗೆಯಲಿ ತೋಷ 

ದಿಂದ ಬಾಚಿ ಸೆಳೆದು 


೭೯೬ 


- ಬಾಲ್ಶಕನೆಂಡೆತ್ತಿಕೊಂಡೆನೆ (ಸ-೧೮೩-೩) 

- ಮೊರೆಯ ಇಡುವೆನಯ್ಯ ನಿನಗೆ ಸೆರೆಯ 

ಬಿಡಿಸು ಭವದ ಎನಗೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

- ಸುರಪತಿಯ ಗೆದ್ದು ಸುಧೆಯನು ತಂದು 

ಮಾತೆಯ ಸೆರೆಯ ಪರಿಹರಿಸಿ ಬಹುಭಕ್ತನೆನಿಸಿ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

- ನೂರು ಬಾರಿ ಶರಣು ಮಾಡಿ ನೀರ 

ಮುಣುಗಲೇಕೆ ಪರನಾರಿಯರ ನೋಟಕೆ ಗುರಿ 

ಮಾಡಿದಿ ಮನ ಸೆರೆಯ ಮಾಡಿದಿ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

- ಬಲುಹುಳ್ಳ ಭಕ್ತ ಮುನಿ ಸಂನ್ಯಾಸಿ ಯೋಗಿ 

ಗಳು ಸುಲಿಸಿಕೊಂಡರು ಕೆಲರು ಸಿಕ್ಕಿದರು ಸೆರೆಯ 

- ಪಥ ನಡೆಯದಯ್ಯ (ಬೆ-೯-೧) 

- ಸುರರ ಸೆರೆಯನು ಬಿಡಿಸಿ ಬಂದೆನೆಂಬಾ 

ಸಿರಿಯೆ 

-.ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೧) 

- ಅಷ್ಟದಿಕ್ಟಾಲಕರು ಸೆರೆಯಾಗಿರುವರಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೨) 

- ಪರಬಲವ ನೋಡಿದರೆ ಉರಿದುರಿದು ಬೀಳ್ವ 

ಮನ ಸೆರೆಹಾಕಿ ನಿಲಿಸಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

೪೬೫೭. ಸೆಲ್ಯ (ಹೊದೆವ ವಸ್ತ್ರ) - ಗಂಜಿಯ 

ಸೆಲ್ಯವ ಎನಗೆ ಮುಸುಕನಿಟ್ಟು ಮುದ್ದನಾಡಿ 

ನ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೧) 

೪೬೫೮. ಸೆಳವು - ಮುಟ್ಟದಿರೊ ಎನ್ನ 

ಮುಂಗೈಯ ಸೆಳವಿಗೆ ಮುತ್ತೆಲ್ಲ ಸಡಲುವವೊ 

ಏ ಮುದ್ದುರಂಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-ಅ) 

೪೬೫೯. ಸೆಳೆ - ಫಳಿಲನೆ ದೇವಜನರು ಬಂದು 

ನಿಲ್ಲಲು ವ್ಯಾಳೇಶನ ಸುತ್ತಿ ಸೆಳೆವ ವೇಳೆಯಲ್ಲಿ 

- ಯಾದವಗಿರಿವಾಸನಹುದೋ 
(ಸ-೨೧೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸೆಳೆಯುತಿದ್ದನು ಖಳನು ಬೆಳೆಯುತಿದು 

ಸೀರೆ ಡು ಸ 

- ವಾಸುದೇವಾಯ ನಮೋ (ಬೆ-೯೦-೧೦) 

- ದುರುಳ ದುಶ್ಶಾಸ ದ್ರೌಪದಿಯ ಸೀರೆಯ 

ಸೆಳೆಯೆ ತರುಣಿಗಕ್ಷಯವಿತ್ತು ಕಾಯ್ದೆಯಂತೆ 

ಹರಿಯೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ಚಿತ್ರವನು ಸೆಳೆದೊಯ್ವ ಕಪಟವು ಇದೇನು 

- ಬಲ್ಲವರು ಪೇಳರೈ (ಬೆ-೧೬೩-೩) 

- ಬಳಿದುಣ್ಣಲೀಸದೆ ಸೆಳೆದುಂಡನಣ್ಣನ ಸಲಹಿ 

ದಾತನ ಸುತನ 

- ಏ/ಣನಯನೆ ಏಣಭೋಜ ಮಧ್ಯೆ 
(ಬೆ-೯-೧) 

- ಮಿಸುಕದಂತೆ ಬಂದು ಸೆಳೆದಪ್ಪಿಕೊಂಡು ಕಕ್ಕಸ 

ಕುಚಗಳ ಪಿಡಿದ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೩) 

- ವೇದ ತಸ್ಕರನೊಡನೆ ಕಾದಿ ವೇದವ ಸೆಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ದುರುಳತನದಿ ಸೆಳೆದುಕೊಂಡನ ಕೊಂದನ 

ತರಳೆ ನೀ ತಂದು ತೋರೆ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ದೇವಕೀ ದೇವಿಯುದರರದಿ ಜನಿಸಿ ಬಾಲ್ಯದಲಿ 

ಓವಿ ಮೊಲೆಯೂಡಿದವಳಸುವ ಸೆಳೆದೆ 

- ನೀನಾವ ಬಾ೦ಧವನೊ (ಬೆ-೭೮-೧) 

೪೬೬೦. ಸೆಳೆದುಕೊಳ್ಳು - ಕದ್ದು ಮತ್ತೊಬ್ಬ 

ತರುತಿದ್ದ ದಾರಿಯನ್ನು ಕಟ್ಟಿ ಒದ್ದು ಹಿಡಿದು 

ಗುದ್ದಿ ನೂಕಿ ಸೆಳೆದುಕೊಂಡುದ 

- ಎರಡು ಸಾವಿರದ ಜಕ್ಚೆಯುರಗ (ಸ-೪೮-೨) 

೪೬೬೧. ಸೇತುವೆ - ಜಲನಿಧಿಯನುತ್ತರಿಸಿ 

ಲಂಕೆಯನೈವುದಕೆ ಕುಲಗಿರಿಯ ಕಿತ್ತು ತಂದು 

ಸೇತುವೆ ಕಟ್ಟಿ 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೧) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

- ಸೇತುವೆಯ ಕಟ್ಟಿ ಶರನಿಧಿ ದಾಟಿ ಬರಲಾಗ 


೭೯೭ 


ಭೂತಗಣ ಸಂತತಿಯು ನಡುನಡುಗುತಿರಲು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೭) 

- ಶರಧಿ ಸೇತುವೆಯ ಕಟ್ಟಿದೆನೆನ್ನುವಾ ಸಿರಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೧) 

- ವಾತಜಾತನು ಆಗಿ ಖ್ಯಾತಿಯಲಿ ಮೆರೆದಗೆ 

ಸೇತುವೆಯ ಭರದಿಂದ ಲಂಘಿಸಿದಗೆ 

- ಜಯ ಮಂಗಲಂ ನಿತ್ಯ (ಬೆ-೧೭೧-೧) 

೪೬೬೨. ಸೇರಿಸು - ಕಡಹಾಯಿಸೊ ಕಮಲ 

ಲೋಚನನೆ ಎನ್ನ ತಡಿಯ ಸೇರಿಸೊ ತರಣಿಶತ 

ಕೋಟಿತೇಜ 

- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-ಪ) 

- ಸಿರಿಧರನೆ ಕಾಗೆನೆಲೆಯಾದಿಕೇಶವ ನಿನ್ನ 

ಪರಮ ಡಿಂಗರಿಗರ ಪಂಕ್ತಿ ಸೇರಿಸೊ ಎನ್ನ 

- ಕಾಯೊ ಕರುಣಾಕರನೆ (ಬೆ-೫೯-೩) 

- ಕ್ಷೇರವಾರಿಧಿ ವೈಕುಂಠ ನಗರಿಯನು ಸೇರಿಸಿದ 

ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೫) 

- ಗುರುಮಂತ್ರ ಮೂಲ ಸದ್ಗುರುಮೂರ್ತಿ 

ನೀನಾಗಿ ಕರೆಯೆ ಸೇರಿಸಿದೆನ್ನ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-ಅ) 

೪೬೬೩. ಸೇರು - ಬಹು ಬಡತನ ಬಂದಾಗ 

ನೆಂಟರ ಬಾಗಿಲ ಸೇರಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೨) 

- ಹರಿಯ ಮೊರೆ ಸೇರಿದರ್ಗೆ ಸ್ಥಿರ ಪಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-(೧೩೪-೩) 

- ಪರರ ಸೇರಲುಬಹುದು ಪತಿತರಲ್ಲಿರ 

ಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೨) 

- ಕತ್ತಲೆಕಾವಳದೊಳು ಕಾಣಬಾರದೆ ನೀನು 

ಸತ್ಯವೆಂಬ ದಾರಿಯನು ಸೇರಲಿಲ್ಲ ಲೇಸು 

ತೋರಲಿಲ್ಲ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

- ಪರಮವೈಷ್ಣವರ ಪಂಕ್ತಿಯ ಸೇರು ಮನವೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಾರಾಯಣಿನು ಮನವೆ (ಬೆ-೧೪೧-೧) 

- ಅತ್ತೆಮನೆ ಸೇರುವಗೆ ಅಭಿಮಾನವುಂಟೆ ಬತ್ತಲೆ 

ತಿರುಗುವಗೆ ಭಯವು ಇನ್ನುಂಟೆ 

- ಹೆತ್ತ ತಾಯಿಗಿ೦ತ ಅತ್ಯಧಿಕ 
(ಬೆ-೧೨೮-೨) 

- ಕಂಡರೆ ಸೇರದ ನಾರಿ ಕೆ೦ಡವನುಗುಳುವ 

ಮಾರಿ 

- ಅಹುದಾದಡಹುಡೆನ್ನಿ (ಬೆ-೧೩೨-೩) 

- ಉಂಡರೆ ಸೇರದ ತಾಯಿ ಉರಗನ ಮೆಕ್ಕೆಯ 

ಕಾಯಿ 

- ಅಹುದಾದಡಹುಡೆನ್ನಿ (ಬೆ-೧೩೨-೩) 

- ಪಥ್ಯ ಸೇರದ ಮೇಲೆ ನಿತ್ಕ ಸುಖವೆನಬಹುದೆ 

- ಬಾಯಿ ಸಾರಿದ ಮೇಲೆ (ಬೆ-೧೪೨-೩) 

- ಉಂಡರೂ ದಣಿಯದು ಊರ ಸೇರದ 

ಪಕ್ಷಿ ಮಂಡೆಯ ಮೇಲೆರಡು ಕೋಡದಕೆ 

- ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೩) 

- ಕಾರುಣ್ಯನಿಧಿ ಕಾಗೆನೆಲೆಯಾದಿಕೇಶವನ ಸೇರಿ 

ಭಜಿಸಿದವರಿಗೆ ಯಮನ ಕೊಲೆಯುಂಟೆ 

- ತೀರ್ಥ ಪಿಡಿದವರು ತಿರುಸಾಮಧಾರಿಗಳೆ 
(ಬೆ-೧೩೮-೬) 

- ನೀರಜನಾಭ ನಿನ್ನ ಚರಣ ಸೇವಕರನು 

ಸೇರಿ ಬದುಕುವಂತೆ ಮಾಡೊ ಶ್ರೀಹರಿಯೇ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೫) 

- ವಾಸುದೇವನೆಂಬ ಒಳಗಿದ್ದ ಹ೦ಸನ ಸೇರಿ 

ಲೇಸನುಂಡು ಮೋಸಗೊಳದೆ ಮುಕನಾಗೊ 

ನೀ ಶಕ್ತನಾಗೊ ಜಿ 

- ದಾಸನಾಗೋ ಛವಪಾಶ ನೀಗೋ 
(ಬೆ-೨೦-೧) 

-. ಸಿರಿವಂತ ಶ್ರೀ ಕಾಗೆನೆಲೆಯಾದಿಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೩) 

ದ ಆರಿಗಳವಲ್ಲಾತ್ಮ ಯೋಗಸಿದ್ಧಿ ಸೇರಿ ಸುಜ್ಜಾನ 

ದಲಿ ಸವಿದುಂಬಗಲ್ಲದೆ 

ದ ಆರಿಗಳವಲ್ಲಾತೃ ಯೋಗಸಿದ್ಧಿ 
(ಬೆ-೧೨೬-ಪ) 

- ಉರಗಾದ್ರಿವಾಸ ನಾರಾಯಣಾದಿ ಕೇಶವನ 

ಚರಣಕಮಲವನು ಸೇರಿಕೊಳ್ಳದೆ 


೭೯೮ 


- ಮುಟ್ಟಬಾರದವರ ಮನೆಯ 
(ಬೆ-೧೪೭-೩) 

- ಸೇರಿದವರ ಹೊರೆಯದಂಥ ದೊರೆಯು 

ಏತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೧) 

- ನೀರ ಸ೦ಗವ ಬಿಟ್ಟು ಆಣಿಮುತ್ತಾದ ಕ್ರಿಯೆ 

ಸೇರಿದೆನೊ ನಿನ ಪಾದ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೪೬೬೪. ಸೇರುವೆ - ಮುಂದಾವ ಪಥವ 

ಸೇರುವೆ ಮರುಳೆ ಸಾಕಿನ್ನು ಹಿ೦ದೆ ನಿನ್ನವರಾರು 

ಆಪ್ತರುಂಟೆ 

- ಐಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ರಿಕ್ತ ಹಸ್ತದಿಂದ ಮನೆಯ ಸೇರುವೆ ಈ 

ಉದರಕಾಗಿ ಮತ್ತೆ ಕಂಡ ಕಡೆಗೆ ತಿರುಗುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಹೀನನಾಗಿ ಕೆಟ್ಟ ಜನರ ಮನೆಯ ಸೇರು 

ವೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಈರೇಳು ಜನ್ಮದಿ ನಿನ್ನಾಧೀನನಾಗಿಪ್ಪೆ ನಾನಾರ 

ಸೇರುವೆನೊ ನಾನೇನ ಮಾಡುವೆನೊ 

- ಹೂವ ತರುವರ ಮನೆಗೆ (ಬೆ-೪೩-೨) 

೪೬೬೫. ಸೇವಂತಿ - ಸುರಗಿ ಸೇವಂತಿ ಮಲ್ಪಿಗೆ 


ಮೊಲ್ಲೆ ಬಕುಳ ಪಾದರಿ ಕ೦ಜ ಕಣಗಿಲೆ ಮೊಲ್ಣೆ 


ಸರೋಜ ಪಚ್ಚೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೪೬೬೬. ಸೇವಿಸು - ಧೀರ ತನು ಧುರದುಂಡಿ 

ಹನುಮಯ್ಯರಿಂ ಸೇವಿಸಿದ ನಿಮ್ಮಂಪ್ರಿಕಮಲವ 

ದೂರ ಮಾಡದೆ 

- ಎಷ್ಟು ಪೊಗಳಅ ನಾನು (ಸ-೫೩-೩) 

- ರಾಧೆ ಮುಂತಾದ ಗೋಪಿಯರೆಲ್ಲ 

ಮಧುಸೂದನ ನಿಮ್ಮನು ಸೇವಿಸುತ್ತಿರೆ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦-ಅ) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ಕಿಯಿ೦ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 

- ಅರಿತು ನಡೆಯಲಅಲಬೇಕು (ಸ-೭-೨) 

- ತೀವಿರ್ದ ಮಡುವ ಧುಮುಕಲುಬಹುದು 

ಗರಳವನು ಸೇವಿಸಬಹುದು ಜಠರದಿ 

- ವಾಸುದೇವಾಯ ನಮೋ (ಬೆ-೯೦-೨) 

- ಕ್ಷೀಣದೇಹವ ಬಿಡುವೆನೆಂದು ಪಾಡಂಪಟ್ಟು 

ತ್ರಾಣದಲಿ ಗರಳತೈಲವ ಸೇವಿಸೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೪) 

- ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಪ 

ಪಾದ 

- ಭಜಿಸಿ ಬದುಕೆಲೊ ಮನುಜ 
(ಬೆ-೩೫-೩) 

೪೬೬೭. ಸೇವೆ - ತಾಯಿಯಪ್ಪಣೆಗೊಂಡು 

ಸೇವೆಗೆ ರಘುಪತಿ ರಾಯನಲ್ಲಿ ನಿಂದು 

- ಎಷ್ಟು ಪೊಗಳಅ ನಾನು (ಸ-೫೩-೧) 

- ಹುಟ್ಟಿದ ಮೊದಲುಗೊಂಡು ಇಂದು 

ಪರಿಯಂತರವು ಭ್ರಷ್ಟನಾಗಿ ಪರರ ಸೇವೆ 

ಯಿಂದಿರುತಿಹೆನು 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೩) 

- ರಾಮಚಂದ್ರನ ಸೇವೆ ಮಾಡಿ ಮೆಚ್ಚಿಸಿ 

ಮಹಾತಾಮಸನ ಗರ್ವವನು ಮುರಿದುಬಂದ 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ರೂಢಿಗೀಶನ ಸೇವೆ ಮಾಡಿದ ಮುಕ್ತರ 

ಈಡಿಲ್ಲವೆ೦ಬುದನು ಇತರರರಿವರೆ ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

- ಪತಿಸೇವೆಯಿಂದ ಸತಿಗೆ ಸೇವೆಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರು೦ಟಿ 
(ಬೆ-೧೨೫-೨) 

- ಸಾಕು ಸಾಕು ಮನುಜ ಸೇವೆಮಾಡಿ ಬೆಂದು 

ಬಳಲಿದೆನು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಅ) 

- ಸೇವೆಯರಿಯದ ಧಣಿಯು ಕಲ್ಲಿನಾ ಖಣಿಯು 


೭೯೯ 


- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಬೇಡಿಕೊಂಬೆನೊ ನಿನ್ನ ಭಕ್ತರ ಸೇವೆಯ 

ಬಾಡದಾದಿಕೇಶವ ಭಕ್ತವತ್ಸಲ 

- ಕಾಡುವ ದುರಿತಗಳ ನೀ ಅಖಡಿಸೆಂದು 
(ಬೆ-೬೦-೩) 

- ಹರಣ ಹಿಂಗದ ಮುನ್ನ ಹರಿಯ ಸೇವೆಯ 

ಮಾಡು ಪರಲೋಕ ಸಾಧನವನು ಮಾಡು 

- ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೫) 

ಅಳಿಲಸೇವೆಯನೊಪ್ಪಿಕೊಂಡು ಸಲಹೈ 

ಕಾಗೆನೆಲೆಯಾದಿಕೇಶವನೆ ಸ್ವಾಮಿ ಪ್ರೇಮಿ 

- ಆವ ಪರಿಯಆಂ ನಿನ್ನನೊಅಸಿ 
(ಬೆ-೩೭-೫) 

- ಬಾಗಿಲನು ತೆರೆದು ಸೇವೆಯನು ಕೊಡೊ 

ಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-ಪ) 

- ಸಾಕು ಸಾಕು ಮನುಜ ಸೇವೆಯು ಶ್ರೀರಂಗ 

ರಾಯ ಸಾಕು ಸಾಕು ಮನುಜಸೇವೆಯು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-ಪ) 

- ಪತಿಸೇವೆಯಿಂದ ಸತಿಗೆ ಸೇವೆಯುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೨) 

೪೬೬೮. ಸೇಸೆ - ಹರಿಮಂತ್ರವ ಜಪಿಸಿ 

ಹನುಮನ ಸೇಸೆಯ ಧರಿಸಲಾಗದವಳದು 

ನೋಡಣ್ಣ 

- ಶಂಕರನಾರಾಯಣ ಚಡು 
(ಬೆ-೧೭೫-೬) 

೪೬೬೯. ಸೈಂಧವ - ಹಿರಿದು ರವಿಮಂಡಲವ 

ಮರೆಯ ಚಕ್ರವ ಮಾಡಿ ನರನ ಕೈಯಿಂದ 

ಸೈಂಧವನ ಕೊಲ್ಲಿಸಿದೆ 

- ನೀನಾವ ಬಾ೦ಧವನೊ (ಬೆ-೭೮-೪) 

೪೬೭೦. ಸೈನ್ಯ - ಶೀಘ್ರದಿ ನಡೆಸಿ ಸೈನ್ಯವ 

ದಶಮುಖನ ಶಿರವನೊಡೆಸಿದು 

- ಎಷ್ಟು ಪೊಗಳಟಆ ನಾನು (ಸ-೫೩-೨) 

- ಸಕಲ ಸೈನ್ಯ ಬಂಧುಬಳಗ ರಣದಿ 

ಮಡಿಯದೆ 

- ನ೦ಬಬೇಡಿ ಸಿರಿಯು ತನ್ನದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೧೫-೨) 
೪೬೭೧. ಸೈರಿಸು - ಏರಹದಲಿ ನಾ ನೊಂದು 
ಸೈರಿಸಲಾರೆ ತಂದು ನೀ ತೋರೆ 
- ಇಂದು ನೀ ಕರೆದುತಾರೆ (ಬೆ-೯೨-ಪ) 
- ಇಂದು ಸೈರಿಸಿರಿ ಶ್ರೀಕೃಷ್ಣನ ತಪ್ಪ ಮುಂದಕೆ 
ನಿಮ್ಮ ಮನೆಗೆ ಬಾರನಮ್ಮ 
- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-ಪ) 
೪೬೭೨. ಸೊಂಟ - ಸೊಕ್ಕಿನಿಂದ ಸೊಂಟದ 
ಮುರಕ ಮೈಲಾರದೇವರು 
- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 
೪೬೭೩. ಸೊಂಡಿಗೆ - ಜನನ ಸೊಂಡಿಗೆ 
ಹುರಿಯಬೇಕಣ್ಣ ನಿಜವಾಗಿ ನಿಂತು 1 
ತುಪ್ಪವ ಕಾಸಬೇಕಣ್ಣ 
ದ ಅಡಿಗೆಯನು ಮಾಡಬೇಕಣ್ಣ (ಸ-೧-೩) 
೪೬೭೪, ಸೊಂಡಿಲು - ಕಮ್ಮಸೋಲನ ವೈರಿ 
ಸುತನಾದ ಸೊಂಡಿಲ ಹೆಮ್ಮೈ ಯ ಗಹನಥನೆ 
- ನಮ್ಮಮ್ಮ ಶಾರದೆ (ಬೆ- ಇಲಿ) 
- ಹಲವು ಜನ್ಮದ ಪಾಪವೆನಿಪ ಸೊಕ್ಕಾನೆ 
ಸೊಂಡಿಲು ಸುತ್ತಿ ಬಂದು ಸೀವರಿಸುತಿದೆಕೊ 
- ಕಡಹಾಯಿಸೊ ಕಮಲಲಲೋಚನನೊಲ್ಲೆ 
(ಬೆ-೬೨-೨) 
೪೬೭೫. ಸೊಂಡೆಕೊಪ್ಪ - ಕ೦ದರ್ಪಪಿತ 
ಸೊಂಡೆಕೊಪ್ಪದ ಆದಿಕೇಶವನ ಮುಂದರಿತು 
ಭಜಿಸಿ ಮುಕ್ತಿಯ ಪಡೆಯಿರಣ್ಣ 
- ಧರ್ಮವೆಂದೆಸಿಪ ಮಾರ್ಗವನು ಚಟ್ಟು 
(ಸ-೧೨೪-೫) 
೪೬೭೬. ಸೊಂಪು - ಬ೦ಟನಾಗಿ ಬಾಗಿಲ 
ಕಾಯ್ದೆ ಹರಿ ವೈಕುಂಠದ ಸೊಂಪಿನ ದಾಸರ 
ಮನೆಯ 
- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-) 
- ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು 
ತುಟಿ ನಾಸಿಕದ ರಂಭೆ 
- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨_೨) 
- ಇಂಪಿನಲಿ ಕಾಗೆನೆಲೆಯಾದಿಕೇಶವನನ್ನು 


ಸೊಂಪಿನಲಿ ನೆನೆನೆನೆದು ಸುಖಿಯಾಗೊ. 
ಮನುಜಾ 


೮೦೦ 


- ಐಂದಿದ್ದರೀ ಕೊಂಪೆ ಎನಗೆ ನ೦ಚಕೆ 

ಯರದು (ಬೆ-೧೦-೩) 

೪೬೭೭. ಸೊಕ್ಕು (ಗರ್ವ) - ಹಲವು ಜನ್ಮದ 

ಪಾಪವೆನಿಪ ಸೊಕ್ಕಾನೆ ಸೊಂಡಿಲು ಸುತ್ತಿ ಬಂದು 

ಸೀವರಿಸುತಿದೆಕೊ 

- ಕಡಹಾಯಸೊ ೫1೫೫1೫11. 
(ಬೆ-೬೨-೨) 

ನ ಸೊಕ್ಕಿನಿಂದ ಸೊಂಟದ ಮುರಕ ಮೈಲಾರ 

ದೇವರು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೧) 

೪೬೭೮. ಸೊಕ್ಕು (ಗರ್ವಿಸು) - ಕೇವಲಾ 

ಧಮರೆಲ್ಲ ಸಿರಿಮದದಿ ಸೊಕ್ಕಿದರು ಕಾವರಾರೈ 

ಸಾಧುಸಜ್ಜನರನೀಗ 

- ಕಅಯೇರಿ ಬ೦ತು (ಬೆ-೧೩೦-೨) 

ದ ದಿಕ್ಕುದೆಸೆಯದಾರೊ ಅಕ್ಕರಿದಿ೦ದಾರ ಕರೆವೆ 

ಉಕ್ಕಿ ಸವಿದು ಮನುಜರೊಡನೆ ಸೊಕ್ಕಿ ದಿನವ 

ಕಳೆದೆನೆನಗೆ ತಕ್ಕುದಾಯಿತಯ್ಯ ಕೇಳು ಒಡೆಯ 

ಆದಿಕೇಶವ . 

- ಅಹಹ ಮೋಸಹೋದೆನಯ್ಯ 
(ಸ-೯-೩) 

- ಕ್ರೂರ ಚಿತ್ರಗುಪ್ತನೊಡನೆ ಕಾರುಬಾರಿಗಿಳಿದ 

ಜಾರ ಕೃಷ್ಣನೆಂಬ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೧) 

- ದಶಕಂಠನ ಕೊಂದು ಅನುಜಗೆ ಪಟ್ಟಗಟ್ಟಿದ 

ದಶರಥಸುತನೆಂಬ ಮದ ಸೊಕ್ಕಿದಾನೆ 

- ಅನೆ ಬರುತಾದೆ ನೋಡಮ್ಮ 
(ಸ-೧೫-೨) 

- ಯೌವನದ ಗೋಪಿಯರ ಕಣ್ಮಣಿ ಎನಿಪ 

ವಸುದೇವ ಸುತನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೪) 

- ಏನೆಂದು ಪೇಳಲಿ ಎಲ್ಲ ದಿಕ್ಕುಗಳಲಿ ತಾನೇ 

ತಾನಾಗಿ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-ಅ) 

ದ ಸೂಕ್ಕಿನಡಯುವ ಭೃತ್ಯ ಅವ ಕ್ರೂರ ಕೃತ್ಯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅಹುದಾದರಹುದೆನ್ನಿ (ಬೆ-೧೩೧-೩) 

- ಬೆಂಬಿಡದೆ ದೈತ್ಯರನು ಕೊಂದ ಗುಣ ಸಂಪನ್ನ 

ಸುಂದರ ಕೃಷ್ಣನೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೩) 

- ಉರೆ ಪೂತನಿಯ ಹೀರಿ ಮಾವ ಕಂಸನ 

ಕೊಂದ ಸಿರಿಯಾದಿಕೇಶವನವೆಂಬ ಮದ 

ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 

೪೬೭೯. ಸೊಗಸು - ಮುಗುದನಾಗಿ ಮತ್ತೆ 

ಜನಿಸಿ ಬರುವುದು ಸೊಗಸು ಕಾಣುವುದೆ ಛಿ 

ಮನವೆ 

- ರಾಮ ನಾಮವ ನೆನೆ ಮನವೆ 
(ಸ-ಪಿಪಿ೬-೨) 

- ಮೊಲೆ ಬಿದ್ದ ಹೆಣ್ಣಿನೊಳು ಮೋಹಕ್ಕೆ 

ಸೊಗಸಹುದೆ 

- ಬಾಯು ನಾರಿದ ಮೇಲೆ (ಬೆ-೧೪೨-೨) 

೪೬೮೦. ಸೊಪ್ಪು - ಚಿಗುರೆಲೆ ಬೇವಿನ ಸೊಪ್ಪು 

ನಾರ ಸೀರೆ ಬಗೆಬಗೆಯಿ೦ದ ಶೃಂಗಾರ ಮಾಡಿ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

೪೬೮೧. ಸೊಬಗು - ವರ ಬಾಡ ಬಂಕಾ 

ಪುರದ ಆದಿಕೇಶವನ ಕುರಿತು ತಿಳಿಯೊ 

ಹಳೆಗನ್ನಡದ ಸೊಬಗ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

- ಸಿರಿದೇವಿಯು ಕಿರಿಬೆರಳಲ್ಲಿರುವ ಸೊಬಗನ್ನು 

ಅರಿಯಲಾರಳೋ ದೇವ 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 
(ಸ-೮-ಅ) 

- ಧೂಳಿಗೆ ಹಾರುವ ಮಣ್ಣ ಮೇಲೆ ಮುದ್ದೆಯ 

ಕಲಸಿ ಲೋಲನಾಗಿದು ಸೊಬಗಾದ ಬೆಡಗು 

- ಚೀಜ ಮೂರನು ಚತ್ತಿ (ಬೆ-೧೬೨-೨) 

೪೬೮೨. ಸೊರಗು - ತೊಟ್ಟಲಿನ ಶಿಶು ತಾಯ 

ಬಿಟ್ಟ ತೆರನಂತೆ ಕಂಗೆಟ್ಟು ಸೊರಗಿದೆನಯ್ಯ ಕೃಷ್ಣ 

ದ ಪೂರ್ವಜನ್ಯದಅ ನಾ ಮಾಡಿದಾ 
(ಬೆ-೮.೧) 


೮೦೧ 


೪೬೮೩. ಸೊಲ್ಲು - ಅಲ್ಲಲ್ಲೆ ಸೊಲ್ಲಡಗಿಸಿ 

ವಲ್ಲಭನೆನಿಸಿದ ಬಲ್ಲಿದ ಕಲ್ಕಿಯೆಂಬ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೧೦) 

- ಇಲ್ಲ ನಿನಗಾರು ಸರಿಯೆಂಬ ಗರ್ವದಿ ಎನ್ನ 

ಸೊಲ್ಲು ಕಿವಿ ಕೇಳದಂತಾಯಿತೆ ಹರಿಯೆ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

- ಬಲ್ಲೆಯಾದರೆ ಆದಿಕೇಶವನ ನಾಮವನು 

ಸೊಲ್ಲುಸೊಲ್ಲಿಗೆ ನುತಿಸಿ ಸುಖಿಯಾಗಿ ಬಾಳು 

- ಮೆರೆಯದಿರು ಮೆರೆಯದಿರು (ಬೆ-೧೪೮-೬) 

೪೬೮೪. ಸೊಸೆ - ಚಿತ್ರಾನಕ್ಷತ್ರದಲಿ ಪುಟ್ಟಿದಾತನ 

ಸೊಸೆ ಮೃತ್ಯುವೆಂದೆಣಿಸಿ ಹೊರಡಿಸಿದಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 

- ಸೋದರತ್ತೆಯ ಸೊಸೆಯ ಮಗ ನಿನಗೆ 

ಭಾವಿಸಲು ಸೋದರಳಿಯನು ಮೂರು 

ಲೋಕವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

- ಮಾವನ ಮಡದಿಯ ಸೊಸೆಯ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೨) 

- ಶಿವನ ಹರಿಯ ಮಾಡಿದವನ ಸೊಸೆಯ 

ತಂದ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೧) 

- ಅತ್ತೆಯೇ ಸೊಸೆಯಾಗಿ ಸೊಸೆಯು ಅತ್ತೆಯು 

ಆಗಿ ಪುತ್ರ ಪಿತನಾಗಿ ಪಿತ ಪುತ್ರನಾಗಿ 

- ಕಅಯೇರಿ ಬಂತು. (ಬೆ-೧೩೦-೧) 

- ಭೂಕಾಂತೆಯ ಸೊಸೆಯರನೆತ್ತಿ ಬಲುಹಿಂದೆ 

ನೂಕಿ ತಂದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ತೋಯಜವೆಂಬ ಪುಷ್ಪದ ಪೆಸರವರೊಳು 

ತಾಯ ಸೊಸೆಗೆ ಮಕ್ಕಳಿತ್ತವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಅತ್ತೆಯ ಸೊಸೆ ಬೈವಳು ಪುತ್ರರು ತಮ್ಮ 

ಹೆತ್ತ ತಾಯಿಯ ಬಿಡುವರು 

- ಕಅ ಹೆಚ್ಚಿ ಬ೦ದಿತಲ್ಲ (ಸ-ಪ೮-() 

೪೬೮೫. ಸೋಕು - ಪೂತನಿಯ ಮೈಯ 

ಸೋಕಿದನೆ ಮಹಾಘಾತದ ಮೊಲೆಯುಂಡು 

ತೇಗಿದನೆ 

- ಗೋವಿಂದ ಹರಿ ಗೋವಿಂದ 
(ಬೆ-೫೬-೪) 

೪೬೮೬. ಸೋದರ - ಜಗವರಿಯೆ ಸೋದರನು 

ಮಮತೆಯುಳ್ಳವನೆನಲೆ ಜಗವರಿಯೆ ವಾಲಿ 

ಯನು ಅನುಜ ಕೊಲಿಸಿದ ಮೇಲೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-೨) 

೪೬೮೭. ಸೋದರತ್ತೆ - ಸೋದರತ್ತೆಯ 

ಸೊಸೆಯ ಮಗ ನಿನಗೆ ಭಾವಿಸಲು ಸೋದರಳಿ 

ಯನು ಮೂರು ಲೋಕವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

೪೬೮೮. ಸೋದರಳಿಯ - ಸೋದರತ್ತೆಯ 

ಸೊಸೆಯ ಮಗ ನಿನಗೆ ಭಾವಿಸಲು ಸೋದರಳಿ 

ಯನು ಮೂರು ಲೋಕವರಿಯೆ 

- ನೀನಾವ ಬಾ೦ಧವನೊ (ಬೆ-೭೮-೩) 

೪೬೮೯. ಸೋದರಿ - ಚಂದ್ರಮನ ಸೋದರಿಯ 

ಕೈಪಿಡಿದ ದೇವನನು 

- ಕಾವನಯ್ಯನ ಕಳುಹು (ಬೆ-೧೫೩-೧) 

೪೬೯೦. ಸೋಮ (9) - ಸೋಮನ ಜನಕನ 

ಸತಿಯ ಧರಿಸಿದನ ರೋಮಕೋಟಿಯೊಳಿಟ್ಟಿಹನ 

- ಹರಿಮುಖ ಹರಿವಾಣಿ (ಬೆ-೯೮-೨) 

೪೬೯೧. ಸೋಮ (ಒಬ್ಬ ರಾಕ್ಷಸ?) - 

ಗುಂಗಾಡಿ ಸೋಮನ ಕೊಂದು ವೇದವನು 

ಬ೦ಗಾರದೊಡಲನಿಗಿತ್ತಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧) 

ದ ಕೆಂಗಣ್ಣ ಮೀನನಾಗಿ ನಮ್ಮ ರಂಗ ಗುಂಗಾಡಿ 

ಸೋಮನ ಕೊಂದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧) 

೪೬೯೨. ಸೋಮಕ - ಖಳ ಸೋಮಕನ 

ಕೊಂದು ನೀರ ಮುಳುಗಿ ಬಂದೆ 


೮೦೨ 


- ಯಾದವಗಿರಿವಾಸನಹುದೋ 
(ಸ-೨೧೯-೧) 

- ಧೀರ ಸೋಮಕ ವೇದಚೋರನ ಮಡುಹಿದೆ 

ವಾರಿಧಿಗಿಳಿದ ಪರ್ವತವ ಪೊತ್ತೆ 

ವಾ ಸಿನ್ನ ನಾನೇನೆ೦ಂದೆನೊ ರಂಗಯ್ಯ 
(ಬೆ-೯೧-೧) 

೪೬೯೩. ಸೋಮಕುಟ - 

ಭಾರವನ್ನು ಪೊತ್ತ ದೇವನು 

- ಈತನೀಗ ವಾಸುದೇವನು (ಬೆ-೭೫-೨) 

೪೬೯೪. ಸೋರೆ - ಉಂಡು ನಗದಿಹ ಮೋರೆ 

ಅದು ಕಹಿಯ ಸೋರೆ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

- ಸೋರೆಯೊಳು ಸುರೆ ತುಂಬಿ ಮೇಲೆ 

ಹೂವಿನ ಹಾರಹಾಕಿ ಗೀರು ಗಂಧ ಅಕ್ಷತೆಯ 

ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೫) 

೪೬೯೫. ಸೋಲಿಸು - ವಿಜಯಸಾರಧಿ ಆದಿ 

ವಿಜಯ ರಥದಿ ಪರ ರವಿಜನ ಸೋಲಿಸಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೧) 


ಸೋಮಕುಲದ 


ತ ಬಗೆಯಿಂದ ಜೂಜಲಿ ಸೋಲಿಸಿ ರಾಯನ 


ಬಗೆದು ಕೊಂದವನು ಶಕುನಿಯೊ ಪಾಂಡವರೊ 

- ಬಂದಿದೆ ದೂರು ಬರಿಡೆ (ಬೆ-೮೬-೧) 

- ಪಡೆಯನೆಲ್ಲವ ನಡುರಣದಲಿ ಸೋಲಿಸಿ 

ಜಡಿದು ಗೋವುಗಳನೆಲ್ಲ 

- ಏಣನಯನೆ ಏಣಭೋಜಖಜಮಧ್ಯಳೆ 
(ಬೆ-೯೯-೩) 

- ಕಲಿಯುಗದಲಿ ತುರೀಯಾಶ್ರಮವನೆ ಧರಿಸಿ 

ಕಲುಷದ ಮಾಯಿಗಳನು ಸೋಲಿಸಿ 

- ಪರಮ ಪದವಿಯನಸೀವ ಗುರು ಮುಖ್ಯ 

ಪ್ರಾಣನ (ಬೆ-೭.೩) 

೪೬೯೬. ಸೋಲು (ಪರಾಭವ) - ಸಲೆ 

ಆದಿಕೇಶವ ನಿನಗೆ ಸೋಲು ಏನು 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-೩) 

- ಗೆಲ್ಲು ಸೋಲಿನ ಮಾತು ಸಲ್ಲದೆಲವೋ 

ನಿನಗಿದೆಲ್ಲವನು ಬಿಡು ಗರ್ವ ನಿನಗೇತಕೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೬) 

೪೬೯೭. ಸೋಲು (ಪರಾಭವಗೊಳ್ಳು) - 

ಸೋತು ಸಂಕಟಪಟ್ಟು ಘಾತಕ ಒಡಲೊಳಗಿಟ್ಟು 

ನೀತಿ ಹೇಳುವ ಕೆಟ್ಟ ಜಾತಿಗಳಿಗಲ್ಲದೆ 

- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 

- ಸೋತು ಹೆಣ್ಣಿಗೆ ಇದಿರು ನಡೆವ ಸುಗುಣ 

ನೇತಕೆ 

ದ ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೨) 

೪೬೯೮. ಸೋಸು - ಈಸಲಾರದೆ ಹೊಳೆಯಲಿ 

ಕಾಸಲಾರದೆ ಒಲೆಯಲಿ ಸೋಸುತ್ತ ಕುಳಿತಿಹೆನು 

ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೫) 

೪೬೯೯. ಸೌಂದರ್ಯ - ಶಿಲೆಯ ಸತಿಯಳನು 

ಸೌಂದರ್ಯಗೊಳಿಸಿದ ಪಾದ 

- ಭಜಿಸಿ ಬದುಕೆಲೊ ಮನುಜ (ಬೆ-೩೫-೨) 

೪೭೦೦. ಸೌಖ್ಯ - ಮುಕ್ತಿ ಮಾರ್ಗವ ತೋರ್ಪ 

ಮುರಹರನ ದಾಸರನು ಸಕ್ತಿಯಿಂ ಸೇವಿಸುವುದು 

ಬಲು ಸೌಖ್ಯ ಹರಿಯೆ 

- ಅರಿತು ನಡೆಯಆಅ ಬೇಕು (ಸ-೭-೨) 

- ಆಯುಷ್ಯವನರಿಯದಿರುವ ಕಾಯ ಸೌಖ್ಯದಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು ಊರಲ್ಲಿ 

ದ್ದರೇನು ತವರೂರಲ್ಲಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

- ಸೌಖ್ಯವಿಲ್ಲದ ಊಟ ಅದು ಕಾಳಕೂಟ 

- ಅಹುದಾದರಹುದೆನ್ನಿ (ಬೆ-೧೩೧-೩) 

೪೭೦೧. ಸೌಭಾಗ್ಯ - ಉಂಟು ಸೌಭಾಗ್ಯವೆಂಬ 

ಧೈರ್ಯವ ಬಿಟ್ಟು ವೈಕುಂಠವಾಸಿಯ ಭಜಿಸೊ 

ತುಂಟ ಜೀವನವೆ 

- ಈ ಸಿರಿಯ ನಂಚಿ ಹಿಗ್ಗಲು ಬೇಡ 
(ಸ-೪೦-೧) 

೪೭೦೨. ಸೌಮಿತ್ರಿ - ಶಶಿಧರಾನ್ವಯ ದೂತ 

ಸೌಮಿತ್ರಿಯ ವರೂಥ ಅಸಮಾಸ್ತಧೃತವೇದ 

ಅಮಿತ ಪ್ರಖ್ಯಾತ 


೮೦೩ 


-. ಕದರಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

- ಮೆರೆವ ಗಿರಿಯವಾಸ ಕಪಿಕುಲ ಸೌಮಿತ್ರಿ 

ಗೆರೆದೆ ದ್ರೋಣಾದ್ರಿ ಸಂಜೀವನ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_೩) 

೪೭೦೩. ಸೌರಭ - ಕುಸುಮಸೌರಭವ 

ಎಡೆವೆರಸಿ ಮಾರುತ ತೀಡೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

೪೭೦೪. ಸೌರಾಷ್ಟ (ಒ೦ದು ರಾಗ) - ಮಾಳವಿ 

ಶ್ರೀದೇವಿ ಗಾಂಧಾರಿ ಮಲಹರಿ ಸಾಳಗವು 

ಸೌರಾಷ್ಟ್ರ ಗುಂಡಕ್ರಿಯಾ ಲಲಿತ 

- ತಂಗದಿರನ ನಿಮಿಷ ತಾರಕೆಗಳು 
(ಬೆ-೧೬೯-೫) 

೪೭೦೫. ಸ್ಕಂಧ - ಸ್ಕಂಧದಲಿ ಅತಿಥಿಗಳು 

ವದ್ಯಾತತಿಗಳು ಮಹಾ ಚಂದದರಸುಗಳು ಭುಜ 

ತೋಳಿನಲ್ಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

೪೭೦೬. ಸ್ತನ - ವನಿತೆಯರ ಕಾಯಕಾಂತಿಯ 

ಮಹಾದುರ್ಗದಲಿ ಸ್ತನವೆಂಬ ಕಣಿವೆಯನು ಕಟ್ಟ 

ಸುಲಿಯುತಿರೆ 

- ಪಥ ನಡೆಯದಯ್ಯ (ಬೆ-೯. ೨) 

೪೭೦೭ ಸ್ತುತಿ - ವ್ರತದೊಳಗೆ ಲಕ್ಷ್ಮಣನೊ 

ಸ್ತುತಿಯಲ್ಲಿ ಕಾಶ್ಯಪನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೭) 

೪೭೦೮. ಸ್ತುತಿಕ (ಸ್ತುತಿಮಾಡುವವನು) - 

ದೈತ್ಯಮರ್ದನ ಬಾಡದಾದಿಕೇಶವ ನಿನ್ನ 

ಕೀರ್ತನೆಗೈವರ ಸ್ತುತಿಕನೆ೦ದೆನಿಸೆನ್ನ 

- ಡೇಶಾಧಿಪತಿ ನರಹರಿಯೆ (ಬೆ-೨೧-೭) 

೪೭೦೯. ಸ್ತುತಿಮಾಡು - ಕೃತಬುದ್ಧಿಯೊಳು 

ಉನ್ನತನಾಗಿ ತಾ ನೆರೆದು ಸ್ತುತಿ ಮಾಡಿ 

ಕೊಂಡಿದ್ದೆನೈ ಶ್ರೀರಂಗ 

- ಕಷ್ಟ ತನುವಿನಅ ಹುಟ್ಟ ತೊಳಲುವ೦ಥ 
(ಸ-೭೯-೩) 

೪೭೧೦. ಸ್ತುತಿಸು - ಮನುಜರೆಲ್ಲರು ನಿನ್ನ 

ಸುತಿಸುವರೆಂಬ ಸಿರಿಯೆ 

_`ಅವ ಸಿರಿಯಅ ನೀನು ಎನ್ನು ಮರೆತೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೬೭-೪) 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ ದೇವ 

- ಏನೆಂದು ಕೊಂಡಾಡಿ ಸ್ತುತಿಸುವೆನೊ 
(ಬೆ-೬೩-ಪ) 

- ಹರಿಹರಿಯೆ ಶರಣೆಂದು ಸ್ತುತಿಸಿ ಶಿಶು 

ಮೊರೆಯಿಡುವ ಕರುಣಾಳು ಕಾಗೆನೆಲೆಯಾದಿ 

ಕೇಶವನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೩) 

- ವಾಗೀಶ ಬೃಹಸ್ಪತಿ ಹಜಾರದೊಳು 

ತಲೆದೂಗಿ ಶ್ರುತಿ ಗ ಸ್ವದಲಿ ಸ್ತುತಿಸಿಹರು 

ನ ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೭) 

ನ ಎಣ್ಣೆಗೊಪ್ಪರಿಗೆಯೊಳು ಬಿದ್ದು ಸ್ತುತಿಸಿದನಲ್ಲ 

ಚಿಣ್ಣ ಪಿತನಾ ಬಾಧೆಗೊದರಿದವನಲ್ಲ 

- ಕಾಯೊ ಕರುಣಾಕರನೆ (ಬೆ-೫೯-೧) 

- ವನದೇಶದಿ ಧುರಕೆ ನಿ೦ದವನೆಂದೆನೆ ಪೂತನಿ 

ಮೊಲೆಯ ಹರಿದು ಕೊಂದವನೆಂದು ಸ್ತುತಿಸಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೧-೨) 

- ಮತ್ತೆ ಕಲ್ಕಿಯಾದೆ ಮಲೆತರ ಮಡುಶಿದೆ 

ಉತ್ತಮ ಶ್ರೀರಾಮನೆಂದು ಸ್ತುತಿಸಿದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೧-೩) 

೪೭೧೧. ಸ್ತೋತ್ರದೂರ - ನೆರಹಿದಾ 

ಫಣಿಪತಿಯ ಸ್ತೋತ್ರದೂರನ ನಾನು ಸ್ಮರಿಪೆ 

ನೆಂತಯ್ಯ ದೇವ ದೇವ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೨) 

೪೭೧೨. ಸ್ರಿ ಪತಿವ್ರತೆಯರ ವ್ರತವಳಿಯ 

ಬೇಕೆನುತಲಿ ಅತಿಶಯದಿ ತ್ರಿಪುರದ ಸ್ತ್ರೀಯರ 

ದ ತಾಳಲ್ಲಲ್ಲಲ್ಲಲ್ಯೊ ಮಾಸಾಕಲ್ಲಲ್ಲಲ್ಲಿಲ್ಯೋ 
(ಸ-೧೧೦-೯) 

ದಾ ಸ್ತ್ರೀಯರನ್ನು ಕಂಡು ನೀನು ಬಯಸದಿರು 

ಮರುಳು ಮನವೆ 

- ಸಾರಿ ದೂರಿ ಹೇಳುತೇನೆ 
(ಸ-೨೪೮-೪) 


೮೦೪ 


- ಸುರರು ಅಂಬರದಿ ಸಂದಣಿಸಿರೆ ಅಪ್ಪರ 

ಸ್ತ್ರೀಯರು ಮೈ ಮರೆದಿರೆ 

ದ “ಜಾರಾತ್‌ ಬೃ೦ದಾವನದೊಳು 
(ಸ-೨೨೦-೧) 

ದ ಸ್ತ್ರೀಯಳ ಸುತನ ಕೈಯಲಿ ಶಾಪ ಪಡೆದನ 

ದಾಯದನ ಮಗನ 

- ರಮಣಿ ಕೇಳೆಲೆ ಮೂಹಸ (ಬೆ-೯೬-೧) 

ದ ಸ್ತ್ರೀಯರ ಗೆದ್ದು ಬಾಳಿರಿಯೆಂದು ನಾ ಬೇಡಿ 

ಕೊಂಬೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

- ಚಿತ್ತಜಕೋಟಿ ಲಾವಣ್ಯ ್ಯಮುಪ್ಪುರದೊಳು 

ಉತ್ತಮ ಸ್ತೀಯರ ವ್ರತವಳಿದೆ 

ನ ನಿನ್ನ ನೌನೇನೆಂದೆನೊ ರಂಗಯ್ಯ 
(ಬೆ- “೨ -೩) 

೪೭೧೩. ಸ್ಥಾವರ ದ ಜ೦ಗಮಸ್ಥಾವರಕಾಧಾರ 

ವಾಗಿಹಳು ಭಂಗಿಸುತ ಜನರ ಕರ್ಮವ ಕಳೆವಳು 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೪) 

ನ ಜ೦ಂಗಮಸ್ಕಾವರದ ಹೊಲಬನರಿಯದ 

ಇಂಥ ಭ೦ಗಿಮುಕ್ಕುಗಳೆಲ್ಲ ಲಿಂಗವಂತರಹುದೆ 

- ತೀರ್ಥ ಪಿಡಿದವರು ತಿರುಸಾಮಧಾರಿಗಳೆ 
(ಬೆ-೧೩೮-೪) 

೪೭೧೪. ಸ್ಥಿತಿ - ಭೋಗಿಶಯನನು ಆಗಿ 

ಭೋಗಿ ಭೂಷಣನಾಗಿ ವಾಗೀಶನಾಗಿ ಸ್ಥಿತಿಲಯ 

ಗಳಿಂಗೆ 

- ಆರು ಬಲ್ಲರು ಹರಿಹರರ (ಬೆ-೮೨-೩) 

೪೭೧೫. ಸ್ಥಿರ - ಹರಿಯ ಮೊರೆ ಸೇರಿದರ್ಗೆ 

ಸ್ಥಿರ ಪಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ನೀತಿಯ ತಪ್ಪಿ ನೀನಿರುವೆ ಭೂತಳ ಭೋಗ 

ಸ್ಥಿ ರವೆ 

- ಹಿ೦ಗದೆ ಮನದಣಿಯ ರ೦ಗನ ಛಜಸೊ 
(ಸಿ೫೧) 

ದ ನರಜನ್ಮವೆಂಬ ಪಾತಕದ ಪಂಜರದೊಳಗೆ 

ಸ್ಥಿರವೆ೦ಂಬೊ ಅಹಂಕೃತಿ ಜೀವನವ ನಿರ್ಮಿಸಿ 

- ಎಂತಹುದೊ ನಿನ್ನಯ ಭಕುತಿ 
(ಸ-೪೧-೪) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಲಂಕೆಯ ಅನುದಿನ ಸ್ಥಿರರಾಜ್ಯವಾಳಿದ 

ಕಿ೦ಕರರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

- ಶಕ್ರಜಿತುಪಿತ ಸಹೋದರಗೆ ಸ್ಥಿ ರರಾಜ್ಯವನು 

ಉತ್ಕಷ್ಟದಿಂ ಕೊಟ್ಟೆ ನಾರಾಯಣಾ 

- ನಾರಾಯಣಾ ನಮೋ (ಬೆ-೫೧-೨) 

- ದಶಕ೦ಂಠನನುಜಂಗೆ ಸ್ಥಿರ ಪಟ್ಟವನು ಕೊಟ್ಟಿ 

-. ವಾಸುದೇವಾಯ ನಮೋ (ಬೆ-೯೦-೬) 

- ದೃಢದಲಿ ವಿಭೀಷಣಾಗ್ರಜನನ್ನು ಬಾಣದಲಿ 

ಕೆಡಹಿಸಿದ ಬಳಿಕವಗೆ ಸ್ಥಿರಪಟ್ಟ ಕಟ್ಟುವುದು 

ದ ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೨) 

- ಆಶೆಯು ತರವಲ್ಲ ಸ್ಥಿರವಲ್ಲ ಮುಂದೆ 

ಬಾಹೋದಲ್ಲ - ದಾಸನಾಗೋ ಭವಪಾಶ 

ನೀಗೋ (ಬೆ-೨೦-ಅ) 

- ಎಂದಿಗಾದರು ಸ್ಥಿರವಿದಲ್ಲವೆಂದು ತಿಳಿಯಿರೊ 

- ಸ೦ಬಬೇಡಿ ಸಿರಿಯು ತನ್ನದೆ 
(ಬೆ-೧೧೫-) 

- ಶ್ರೀಕಾ೦ತ ನೀನಿತ್ತ ವರವು ಸ್ಥಿರವೆ೦ಂಬುದಕೆ 

ನಾಕೇಶಜಿತನ ಪಿತನನುಜ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಕನಸಿನಂದದಿ ದೇಹ ಸ್ಥಿರವಲ್ಲ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೨) 

- ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೨) 

ಎ ಸ್ಥಿರವಾಗಿ ಹೇಳೆನಗೆ ಹೇಳು ರಘುಪತಿಯೆ 

- ಆವ ಸಿರಿಯಅ ಸೀನು ಎನ್ನ ಮರೆತೆ 
(ಬೆ-೬೭-೧) 

- ಕಲಿ ವಿಭೀಷಣ ನಂಬಿ ಲಂಕೆಯಲಿ 

ಸ್ಥಿರವಾದ, ಛಲದ ಪಾರ್ಥನು ನಂಬಿ ವಿಶ್ವ 

ರೂಪವ ಕಂಡ 

- ನ೦ಬು ಸಾರಾಯಣನ (ಬೆ-೫೩-೧) 

- ಸಿರಿಯಾದಿಕೇಶವ ರಾಯನ  ನೆರೆನಂಬಿ 
ರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 


೮೦೫ 


(ಬೆ-೧೩೯-೫) 

- ಹೊತ್ತಾರೆಯೊ ಬೈಗಿನೊಳೊ ಆಗಲೊ 

ಈಗಲೊ ಕಾಯ ನಿತ್ಯ ಸ್ಥಿರವೆಂದು ನಂಬಬೇಡ 

ನಿನಗೆ ಡಂಬ ಬೆಸ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೨) 

೪೭೧೬. ಸ್ಥೂಲ - ಅಕ್ಷರನೆ ಆಟದೊಳು ಜಗವ 

ಮೋಹಿಪ ಸ್ಥೂಲ ಸೂಕ್ಷ ದೊಳು ಪರಿಪೂರ್ಣನೆ 

- ವಾಸುದೇವಾಯ ನಮೋ (ಬೆ-೯೦-೭) 

೪೭೧೭. ಸ್ನಾನ - ಸ್ನಾನ ಸಂಧ್ಯಾನ ನೇಮ 

ನಿತ್ಯ ಜಪಗಳನ್ನೆ ಜರೆದು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ಸ್ನಾನ ಸಂಧ್ಯಾನವಿಲ್ಲದ ಶೀಲವೇತಕೆ 

- ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೪) 

ದ ಕ್ರೋಡದಂಷ್ಟಜೆ ಕೃಷ್ಣವೇಣಿಯು ವರುಣೆ 

ಕೂಡಿ ಗಂಗಾಸ್ನಾನಗಳ ಮಾಡಲು 

- ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

೪೭೧೮. ಸ್ನೇಹ - ಸಿರಿವಂತನ ಸ್ನೇಹಮಾಡಿ 

ನಡೆದರಿಲ್ಲ ಪರಿಪರಿಯಲಿ ವಿದ್ಯೆ ಕಲಿತರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

- ಕುಲಹೀನರಾ ಕೂಡೆ ಸ್ನೇಹ ಬೆಳಿಪನ ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೩) 

- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಬರಿದೆ (ಬೆ-೮೬-೧) 

- ಅತಿ ಸ್ನೇಹದಿಂದ ಅರ್ಜುನಗೆ ಸಾರಥಿಯಾಗಿ 

ರಥವ ನಡೆಸಿದವನಾರು 

- ಆತನ ಪಾಡುವೆ ಅನವರತ (ಬೆ-೭೦-) 

- ನೋಡಿದಾಗಲೆ ಬೃಹಸ್ಪತಿ ಸತಿಗೆ ಅಳುಪಿದನ 

ಸೂಡಿದಾತನ ಸ್ನೇಹವನು ಮಾಡಿಕೊಂಡಿರ್ಪೆ 

- ಆವುದೊಳ್ಳೆಯದೊ ನಿನ್ನಂಗ (ಬೆ-೬೮-೩) 

ದ ಭಿನ್ನವರಿತು ನಡೆಯದಂಥ ಸ್ನೇಹವೇತಕೆ 

ದ ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೭೧೯. ಸ್ಮರ (ಮನ್ಮಥ)- ಬೆನ್ನಿನಲಿ ವಸುನಿಕರ 

ಸ್ಮರನು ಲಿಂಗದಲಿ 

್ಪ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೩ 

- ಸ್ಮರನ ಶರತಾಪವನು ಪರಿಹರಿಸಲರಿಯದೆ 

ದುರುಳ ಕೀಚಕನು ದ್ರೌಪದಿಯ ತುಡುಕಿ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

- ಭರದಿ ಹಾರೈಸುತಿಹರು ಜಲಕ್ರೀಡೆಗೇಳಯ್ಯ 

ಸ್ಮರನ ಪಿತನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೨) 

ದ ವೇದಮುಖದಣ್ಣನಿರೆ ಉರಿನಯನದಿಂದ 

ಸ್ಮರನು ಬೂದಿಯಾದಾಗ ಲೆಕ್ಕಿಸಲಿಲ್ಲವೇಕೆ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೨) 

೪೭೨೦. ಸ್ಮರಣೆ -. ನಮ್ಮ ತಂದೆ ಬಾಡದ 

ಆದಿಕೇಶವನ ಸ್ಮರಣೆಯ ಬಿಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೫) 

- ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧) 

- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳವಲ್ಲ 

ದಿಹ ಸ್ಮರಣೆ ಜಿಹ್ಹೆಗೆ ಬರೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 

- ಮಾಯದೊಳು ಸಿಲುಕಿ ಬಲುಕಾಲದಿಂದ 

ಶ್ರೀ ರಘುರಾಯನೆಂಬ ವಸ್ತುವಿನ ಸ್ಮರಣೆ ಬಿಟ್ಟು 

ಭವದಿ ಮಮತೆ ಇಟ್ಟು 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಆರು ಬಾಳಿದರೇನು ಆರು ಬದುಕಿದರೇನು 

ನಾರಾಯಣನ ಸ್ಮರಣೆ ನಮಗಿಲ್ಲದನಕ 

- ಆರು ಬಾಳದರೇನು (ಬೆ-೩೦-ಪ) 

- ಆರು ಸಂಗಡ ಬಾಹೋರಿಲ್ಲ ಸಿರಿ 

ನಾರಾಯಣನ ಸ್ಮರಣೆ ನೆರೆ ಬಾಹೋದಲ್ಲದೆ 

- ಆರು ಸಂಗಡ ಬಾಹೋರಿಲ್ಲ 
(ಬೆ-೧೫-ಪ) 

-. ಇಂತು ಅಣುರೇಣುತ್ಮಣಕಾಷ್ಠದೊಳಗೆಲ್ಲ 

ಸಂತೋಷವಾಗಿಹುದು ನಿನ್ನ ಸ್ಮರಣೆ 

- ಜಗದ೦ತರ್ಯಾಮಿ ಎಂತೆಂದು 
(ಬೆ-೫೮-೫) 


೮೦೬ 


ದ ಸತ್ತವನಂ೦ತೆ ಬಿದ್ದಿಹುದಾವ ನೀತಿ 

ಪುರುಷೋತ್ತಮನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೫) 

- ನಾದವ ಕೇಳ್ದ ಹರಿಣನಂತೆ ಕೆಡದೆ 

ಮಧುಸೂದನನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೬) 

- ನಾರಾಯಣನ ಸ್ಮರಣೆಯನು ಮಾಡು 

ಮನುಜ 

- ಮರೆಯದಿರು ಮರೆಯದಿರು 
(ಬೆ-೩೬-ಪ) 

- ಮತ್‌ ಕಾಗೆನೆಲೆಯಾದಿಕೇಶವರಾಯನ 

ಮುದ್ದು ನಾಮಸ್ಮರಣೆಯನು ಮಾಡಿ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೫) 

-. ಇರಬಂದುದಿಲ್ಲ ಸಂಸಾರ ಇದನರಿತು 

ಹರಿಯ ಸ್ಮರಣೆಯನು ಮಾಡು ಮನುಜ 

- ಇರಬ೦ದುದಿಲ್ಲ ಸ೦ಸಾರ 
(ಬೆ-೧೧೩-ಪ) 

- ಹೋದ ಜೀವನಕೆ ವೈದ್ಯ ಸ್ಮರಣೆಯನ್ನಿಟ್ಟು 

ವಾದಗುಣ ಬಿಡಿಸಿ ದಾಸನ ಮಾಡಿಕೊಂಡೆಯೊ 

- ಸಾಲದೆ ನಿನದೊ೦ದು ದಿವ್ಯನಾಮ 
(ಬೆ-೧೭೪-೫) 

- ಪರಬ್ರಹ್ಮ ಕಾಗೆನೆಲೆಯಾದಿಕೇಶವನ ಸ್ಮರಣೆ 

ಗೆಯ್ವವರನ್ನು ನಿಲಿಸಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೩) 

- ಸತತ ನಿನ್ನ ಸ್ಮರಣೆಗೈವೆನೊ ಗೋವಿಂದ 

ಸಲಹೆನ್ನನು 

- ಗೋವಿ೦ದ ಸಲಹೆನ್ನನು (ಬೆ-೮೮-೩) 

೪೭೨೧. ಸ್ಮರಿಸು - ಮಠದೊಳಗೆ ಪ್ರಹ್ಲಾದ 

ಹರನ ನಾಮ ಸ್ಮರಿಸದೆ ದಿಟದಿ ಹರಿಯ 

ನಾಮಾವಳಿಯ ನುತಿಪುದ ಕಂಡು 

-. ಯಾದವಗಿರಿವಾಸನಹುದೋ (ಸ-೨೧೯-೨ 

- ಕುಟಿಲ ದಾನವ ನಿಟಲನೇತ್ರನ ಸ್ಮರಿಸೆನಲು 

- ಯಾದವಗಿರಿವಾಸನಹುದೋಃ 
(ಸ-೨೧೯-೨ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಖಗವೈರಿಯಂತೆ ಕಿಸುಕೆಲೆವುದಾವಾಟ 

ಜಗದಧಿಪತಿ ನಾಮ ಸ್ಮರಿಸು ಮರುಳೆ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೪) 

- ಸಿರಿಕಾಗೆನೆಲೆಯಾದಿಕೇಶವನ ಚರಣವನು 

ನಿರುತದಲಿ ಸ್ಮರಿಸುವನೆ ಅವಿಚಾರಿಪುರುಷ 

- ಸಹಜವಿದು ಈ ನುಡಿಯು 
(ಬೆ-೧ರ್ಲ-ಬ) 

- ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ 

ಮಾಡು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೬) 

- ಈಟ್ಟಿ ತೂಗಿಸಿಕೊಳ್ಳದಿರಿ ಕರಟಕದಂತೆ 

ಗುಟ್ಟಿನಲ್ಲಿ ಗೋಪಾಲನ ಸ್ಮರಿಸೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೩) 

- ನೆರಹಿದಾ ಫಣಿಪತಿಯ ಸ್ತೋತ್ರದೂರನ 

ನಾನು ಸ್ಮರಿಪೆನೆ೦ತಯ್ಯ ದೇವ ದೇವ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೨) 

- ಓಡೆಯ ಬಾಡದಾದಿಕೇಶವನಡಿಗಳನ್ನು ಸರಿಸಿ 

ಇಂಥ ದೊಡದೇವರ ಮೊರೆಯ ಬಿದ್ದರೆ ಮುಕ್ತಿ 

ತಪ್ಪದು 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೫) 

- ಶ್ರೀಶ ನೆಲೆಯಾದಿಕೇಶವ ನಿಮ್ಮ ಪಾದವನು 

ಲೇಸಾಗಿ ಸ್ಮರಿಸಿ ಪೊಗಳುವರು ಹರಿಯೇ 

- ಏಳು ನಾರಾಯಣ (ಸ-೫೯-೩) 

೪೭೨೨. ಸ್ಮತಿ - ಶ್ರುತಿ ಸ್ಮೃತಿಗಳನರಿತು ನಡೆವೆ 

ನೆನಬೇಡ ಶ್ರೀಪತಿಯ ಶ್ರೀನಾಮವೊಂದೇ ಸಾಕು 

ಮರುಳೆ 

- ಸಂಸಾರವೆ೦ಬ ಸಾಗರವನು 
(ಬೆ-೧೮-೧) 

೪೭೨೩. ಸ್ವತಂತ್ರ- ನ್ಯಾಯದಿ ಕನಕನೊಡೆಯ 

ಆದಿಕೇಶವರಾಯ ನೀನಲ್ಲದೆ ನರರು ಸ್ವತಂತ್ರರೆ 

- ತನು ನಿನ್ನದು ಜೀವನ ನಿನ್ನದು 
(ಬೆ-೫೭-೩) 

೪೭೨೪. ಸ್ವರ - ಕರದಲ್ಲಿ ಕೊಳಲನೂದುತ 

ಪಾಡುತ ಸರಿಗಮಪದನಿ ಸ್ವರಗಳ ನುಡಿಸುತ 


೮೦೭ 


- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೧) 

- ತರುಣತನದಿ ದಿನ ದಾಟಿತು ಸುಮ್ಮನೆ 

ಶರೀರದೊಳು ಸ್ವರವಾಡುತಲೆ 

- ರಾಮ ನಾಮವ ನೆನೆ ಮನವೆ 
(ಸ-೨೨೬-೧) 

- ತ್ರಯದಶದ್ವಯ ರಾಗದಿಂ 

ಪಾಡುತಲೈದಿಹರು 

- ಪೂಸರನ ಜನಕನೇ (ಬೆ-೧೬೮-೨) 

೪೭೨೫. ಸ್ವರಭೇದ - ಸ್ವರಭೇದವಿಲ್ಲದಿಹ 

ಸಂಗೀತವಿಂಗೀತ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೧) 

೪೭೨೬. ಸ್ವರೂಪ - ಮುಡಿವಾಳವನು 

ಮುಡಿವಾಳವನು ವನಿತೆಯರ ಸಿರಿಮುಡಿಗೆ 

ಮುಡಿಸಿ ಕುಂತಳಸ್ವರೂಪವ ಕಂಡು ಬರಿದೆ 

ಸಂತೋಷವನು ಪಡುತಿಹೆ ಮರುಳೆ 

ನ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೩) 

೪೭೨೭. ಸ್ವರ್ಗ - ಅರಿತವರಿರೆ ಮನೆಯೊಳು 

ಅದು ಸ್ವರ್ಗವು ಕೇಳು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

೪೭೨೮. ಸ್ಪರ್ಣ (ಚಿನ್ನ) - ಸ್ವರ್ಣಪಂಕದೊಳು 

ಶಿವನಪ್ಪಿಕೊಂಡನ ನಾರಾಯಣ ಎನ್ನಿರೊ 

- ಸಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ಸ್ವರ್ಣ ಖಚಿತವಾದ ರಥದೊಳು ಪೊಕ್ಕನ 

ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ನಾರದವರದನ 
(ಬೆ-೭೬-೩) 

- ನೀಲವರ್ಣದ ನಿಜದಾನೆ ಸ್ವರ್ಣಮಾಲೆ 

ಗಳಿಟ್ಟು ಮೆರೆವ ಚಲುವಾನೆ 

- ಆನೆ ಬಂದಿದೆ ಇದಿಗೋ ಮದ್ದಾನೆ 
(ಸ-೧೪-೨) 

೪೭೨೯. ಸ್ವರ್ಣವಾಹನ (ಗರುಡವಾಹನ, 

ಎಷ್ಟು) ದ ಸ್ವರ್ಣವಾಹನನಾಗಿ ಕರ್ನಕುಂಡಲ 

ವಿಟ್ಟವನ ನಾರಾಯಣ ಎನ್ನಿರೊ 

- ನಾರಾಯಣ ಎನ್ನಿ ಸನಾರದವರದನ 
(ಬೆ-೭೬-೩) 


ಸಪಸ್ನ್ತರದಿ 
೨ನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೭೩೦. ಸ್ವಸ್ಥ ದ ಸ್ವಸ್ಥದಿಂ ಕುಳಿತು ಕೇಳೆಂದಡಾ 

ಠಾವಿನಲಿ ಮಸ್ತಕಕೆ ವ್ಯಥೆ ತೋರಿ ಮನೆಗೆ ಪೋಪೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

೪೭೩೧. ಸ್ವಸ್ಥಾನ - ನಾಡಿಗಳು ಸ್ವಸ್ಥಾನದಾಸ್ಥಾನ 

ಛೇದಿಸಲು 

- ಅಣುಮಹತ್ತಾದ ದೇವ (ಬೆ-೭೧-೧) 

೪೭೩೨. ಸ್ವಾದು (ಸವಿ ರುಚಿ) - ಸ್ವಾದು 

ಕಲ್ಪಿತವಾದ ಭಕ್ಷ್ಯ ಭೋಜ್ಯಗಳನು ಆದರದಿಂದ 

ಮೃತವನುಣಲು ನಾನೊಲ್ಲೆ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

- ಯೋಧಾರ್ಜುನನ ಅರೆದು ಸ್ವಾದು ಅನ್ನವ 

ತೊರೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

ದ ಗ೦ಧಶಾಲ್ಯನ್ನ ಸದ್ಭೃತ ತೋಯೆ ಪಳಿದ್ಯವ 

ಮಂದವಾದ ಅಳೆಯ ಸ್ವಾದು ಸೀಕರಣಿಗಳನು 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೨) 

೪೭೩೩. ಸ್ವಾದುಮಯ (ರುಚಿಯಾದ) - 

ಸುಣ್ಣವಿಲ್ಲದ ವೀಳ್ಯವದು ಸ್ವಾದುಮಯವೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೧) 

೪೭೩೪. ಸ್ವಾಮಿ - ಸಂಚಿತಾರ್ಥ ಪಾಪಗಳನು 

ಕಿಂಚಿತಾದರಿಡದಂತೆ ಮುಂಚಿತಾಗಿ ಕಳೆಯ 

ಬೇಕು ಸ್ವಾಮಿ ಅಚ್ಯುತಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೯) 

- ಹಿ೦ದಿನಾ ಕುಲ ಸ್ವಾಮಿ ಗುರು ಪಿತಾಮಹ 

ನೀನೆ 

- ವಾಸುದೇವಾಯ ನಮೋ (ಬೆ-೯೦-೮) 

- ಪ್ರೇಮದಲಿ ಹೇಳೆನಗೆ ಸ್ವಾಮಿ ಅಚ್ಯುತನೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೩) 

ದ ಬಣ್ಣಗೆಟ್ಟಾರಣ್ಯ ತಿರುಗುವನು ನಾನಲ್ಲ 

ಹೆಣ್ಣಿನಾಸೆಯ ೩ ಬಿಡುವ ಹನುಮನಲ್ಲವೊ ಸ ಸ್ವಾಮಿ 

ದ ಕಾಯೊ ಕರುಣಾಕರನೆ (ಬೆ-೫೯-೧) 


- ಸಿರಿವರದನೆ ಅಂತಃ ಕರಣಕೊಪ್ಪಿದ ನಿನ್ನ 


ಇರವನೆ ತಿಳಿಯಲು ನರರ ವಶವೆ "ಸ್ವಾಮಿ 
ದ ಕ್ಷಮಿಸುವುದೆನ್ನ ತಪ್ಪುಗಳ (ಬೆ ೬ ೧) 
ಇ ಅಳಿಲಸೇವೆಯನೊಪ್ಪಿಕೊಂಡು ಸಲಹೈ 


೮೦೮ 


ಕಾಗೆನೆಲೆಯಾದಿಕೇಶವನೆ ಸ್ವಾಮಿ ಪ್ರೇಮಿ 

- ಆವ ಪರಿಯಅ ನಿನ್ನನೊಅಸಿ 
(ಬೆ-೩೭-೫) 

- ಇಂತು ಸಿರಿಯಲಿ ನೀನು ಎನ್ನ ಮರೆತರೆ 

ಸ್ವಾಮಿ ಪಂಥವೇ ನಿನಗಿದು ಆವ ನಡತೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೫) 

- ಶೇಷಶಯನ ಕಾಗೆನೆಲೆಯಾದಿಕೇಶವದಾಸರ 

ಮಹಿಮೆ ಕಾಣಲಿಕಾಗದು ಸ್ವಾಮಿ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೩) 

- ರಾಮಾನುಜರೇ ನಮೋ ನಮೋ ಸ್ವಾಮಿ 

ಲಕ್ಷ್ಮಣ ರೂಪ ನಮೋ ನಮೋ 

- ರಾಮಾನುಜರೇ ನಮೋ ನಮೋ 
(ಬೆ-೪.ಪ) 

- ರೂಢಿಗೀಶನ ಸೇವೆ ಮಾಡಿದ ಮುಕ್ತರ 

ಈಡಿಲ್ಲವೆ೦ಬುದನು ಇತರರರಿವರೆ ಸ್ವಾಮಿ 

ನ ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-೨) 

- ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾದ 

ಮೇಲೆ ಕೊಟ್ಟು ರಕ್ಷಿಸುವನು ಇದಕೆ ಸ೦ದೇಹ 

ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

- ಕಲಿಗಳೊಳು ದ್ರೋಣ ಫಲುಗುಣ ಭೀಷ್ಮ 
ನಾನಲ್ಲ ನಳಿನಮುಖಿ ದೌಸ ದಿಯಹಲ್ಕೆ ಯಲ್ಲವೊ 

ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೨) 

- ಕಮಲಜ ಹರಿ ರುದ್ರ ವಿಮಲ ಸುರರು 

ಸಾಧು ಸಮರಲ್ಲವೆಂಬುವ ಶ್ರುತಿ ಸಾರಿ ಬಂತು 

ಸ್ವಾಮಿ 

ದ ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಅ) 

- ಕಾಮಜನಕ ನಿನ್ನ ನಾಮ ಪ್ರೇಮದಿಂದ 

ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ 

ವಾಮನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೭) 

ದ ಕ್ಷಮಿಸುವುದನ್ನ ತಪ್ಪುಗಳ ಸ್ವಾಮಿ ಕ್ಷಮಿಸುವುದು 

ದಾಸೋಹಂ ಬಿರುನಿಯಾ 

- ಕ್ಷಮಿಸುವುದೆನ್ನ ತಪ್ಪುಗಳ (ಬೆ-೬೧-ಪ) 

- ತನ್ನ ವಂಶದ ಬಲವುಳ್ಳ ರಾವಣ ಶಿರಕೆ 


ರ್ಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಘನ್ನ ರಾಘವಸ್ವಾಮಿ ಶರವ ತೊಡುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೩) 

೪೭೩೫. ಸ್ವಾಮಿದ್ರೋಹಿ - ಉಸಿರಲೇಕಿನ್ನು 

ಸ್ವಾಮಿದ್ರೋಹಿಗೆ ಬಹುಮೂತ್ರ 

- ಧಮ೯ವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೩) 

೪೭೩೬. ಸ್ವಾರಿ (ಸವಾರಿ, ಸಂಚಾರ) - ಸ್ವಾರಿ 

ಹೊರಟರೆ ಛತ್ರ ಭೇರಿಯು ನಗಾರಿಗಳು 

ಭೋರೆಂಬ ಪೊಂ೦ಂಗಹಳೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

೪೭೩೭. ಸ್ಪಾರ್ಥ - ವಿತ್ತವುಳ್ಳವನ ಕುಲ ಎಣಿಸು 

ವುದುಂಟೆ ಸ್ವಾರ್ಥಕೆ ನ್ಯಾಯ ವೆಂದಾದರೂ 

ಉಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-೧) 

೪೭೩೮. ಸ್ವಾಸ್ಥ್ಯ (ಕ್ಷೇಮ) - ವೇದವಿಪ್ರರು 

ತಮ್ಮ ವೃತ್ತಿ ಸ್ವಾಸ್ಥ್ಯವ ಕಳೆದು ಆಧಾರವಿಲ್ಲದಲೆ 

ತಿರಿದು ತಿನ್ನುವರು 

- ಕಅಯೇರಿ ಬಂತು (ಬೆ-೧೩೦-೯) 


ಹ 


೪೭೩೯. ಹಂತಕಾರಿ - ಅಲ್ಲಿದ್ದ ದನುಜರ 
ಹೊಡೆದು ಬಲು ಹಂತಕಾರಿ ಮಾಡಿದೆ ಶೌರಿ 
ಒಡೆಯಗೆ ವಾರ್ತೆಯ ಪೇಳಿ 
- ಎಷ್ಟು ಪೊಗಳಅ ನಾನು (ಸ-೫೩-೨) 
೪೭೪೦. ಹಂದಿ - ಚೆನ್ನಕಾಡಿನ ಹಂದಿಯಾಗಿ 
ನಮ್ಮ ರಂಗ ಚಿನ್ನದ ಕಣ್ಣನ ಕೊಂದಾನ್ಮ್ಯಾ 
- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೩) 
೪೭೪೧. ಹಂಪೆ - ಹಂಪೆಯ ವಿರೂಪಾಕ್ಷ 
ಲಿಂಗನಲ್ಲಿ ರುಂಪಿಯನಾಡುತಿದೆ 
- ಕೆ೦ಪುಮೂಗಿನ ಪಕ್ಷಿ (ಸ-೮೮-ಅ) 
೪೭೪೨. ಹಂಪಲು - ಹಣ್ಣುಹಂಪಲ ಕಂಡು 
ಬಿಡದ ಮಕ್ಕಳು ಇಂಥ ಬೆಣ್ಣೆಯ ಬಿಡುವರೇನೆ 
- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೬) 


೮೦೯ 


೪೭೪೩. ಹಂಬಲಿಸು - ಹಲವು ಹಂಬಲಿಸಿ 

ದಿನವ ಕಳೆದು ಉಳಿದು ಬಾಳುವಗೆ 

- ದಾಸ ಪಟ್ಟವೋ ಸನ್ಯಾಸಪಟ್ಟವೋ 
(ಸ-೧೧೮-೨) 

- ಎಂಬತ್ತುನಾಲ್ಕು ಲಕ್ಷ ಜೀವರಾಶಿ ಯೋನಿ 

ಯೊಳು ಹಂಬಲಿಸಿ ನಾ ಬಂದೆ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೧) 

- ಹೊಂದಿಪ್ಪ ಸಂಪತ್ತ ನೋಡಿ ಹಂಬಲಿಸುತಲಿ 

- ಅಣುಮಹತ್ತಾದ ದೇವ (ಬೆ-೭೧-೨) 

- ಹಂಬಲಿಸಿ ಭವದ ಸುಖ ಮೆಚ್ಚಿದಾತನ 

ಸಂಗ 

- ದುರ್ಜನರ ಸ೦ಗವನು ಎಂ೦ದಿಗೊಲ್ಲೆನು 
(ಬೆ-೧೧೯-೨) 

- ಅಂಬರೀಷನು ನಂಬಿ ವೈಕುಂಠವೇರಿದನು 

ಹಂಬಲಿಸಿ ಶಶಿಧರನು ಉರಿಯ ಗೆದ್ದ 

- ನಂಬು ನಾರಾಯಣನ (ಬೆ-೫೩-೨) 

- ನರಿಯ ಬುದ್ಧಿಯಲಿ ನಡೆದುಕೊ೦ಡರು ಇಲ್ಲ 

ಅರಿಯದೆ ಹಲವ ಹಂಬಲಿಸಿದರಿಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-೧) 

- ಡಂಭವ ಮಾಡಿಕೊಂಡು ತುಂಬ ಪಾಪ 

ವೊಳಗೆ ಹಂಬಲಿಸಿದರಿನ್ನು ಬೆಂಬಲಕಾರುಂಟು 

- ಹೇಗೆ ನೀ ದಾಸನಾದೆ (ಬೆ-೨೨-೧೮) 

೪೭೪೪. ಹಂಸ - ವಾಸುದೇವನೆ೦ಬ ಒಳಗಿದ್ದ 

ಹಂಸನ ಸೇರಿ ಲೇಸನು೦ಡು ಮೋಸಗೊಳದೆ 

ಮುಕ್ತನಾಗೊ ನೀ ಶಕ್ತನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

೪೭೪೫. ಹಕ್ಕರಿಕೆ ದ ಹಕ್ಕರಿಕೆ ಗರಿಯಂತೆ ಹರವು 

ಚ ಒಕ್ಕಲು ಮೇಲದು ಒಲಿದವಗೆ 

- ಪಕ್ಚ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 

೪೭೪೬. ಹಕ್ಕಿ - ಗುಂಡುಮುಣುಗಿನ ಹಕ್ಕಿ 

ಯಂತೆ ಕಂಡ ಕಂಡ ನೀರ ಮುಳುಗಿ ಮಂಡೆ 

ಶೂಲೆ ಬಾಹುದೈಸೆ ಗತಿಯ ಕಾಣೆನೊ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೧) 

೪೭೪೭. ಹಗರಣ - ಹರಿ ಹರರ ಪೂಜೆಗಳು 

ಹಗರಣಗಳಾದವು ಉರಿಮೋರೆ ಚಾಮುಂಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಶಕಿಗಳಿಗೆ 

_“ಕಅಯೇರಿ ಬಂತು (ಬೆ-೧೩೦-೧೦) 

೪೭೪೮. ಹಗೆ - ಹಗಲೆ ಮೋಹಿಸಿದನ ಮಗನ 

ಅನುಜರೊಳು ಹಗೆಮಾಡಿಕೊಂಡಿಪ್ಪನ 

- ಫುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೧) 

- ಹದ್ದು ಹಗೆಯ ಹಾಸಿಗೆಯ ಮೇಲೊರೆಗಿದ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧ಂ೧-೧) 

- ಹಸಿದು ಬಳಲಿದಾಗ ಹಗೆಯ ಕೈಗೆ ಸಿಕ್ಕಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ಹಿರಿಯಣ್ಣನಯ್ಯನ ಮೊಮ್ಮನ ಮಾವನ 

ತರೆದೊಟ್ಟಿದನ ಹಗೆಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

- ಕಣ್ಣಿಂದ ಕೇಳ್ವನ ಹಗೆಯನಾಳುವನ ಕಣ್ಣಿಂದ 

ತಿಳಿದು ಕಲ್ಪಿಸಿದವನ 

- ಕರೆತಾರೆ ಕಾಮಿನಿ ಕಮಲಜಪಿತನ 
(ಬೆ-೯೩-೪) 

- ಹಗೆಯರು ಮುನ್ನಿನ ಪೂರ್ವದ್ವೇಷವ ತಾಳಿ 

ಮಿಗೆ ಸ್ನೇಹ ಮೆಚ್ಚಿಸಿ ಕುರುಪತಿಗೆ 

- ಬಂದಿದೆ ದೂರು ಖರಿದೆ (ಬೆ-೮೬-೧) 


7 ದಂಡವ ತೆರಿಸುವ ಪುತ್ರ ಹಗೆಗಳಿಗವ ಮಿತ್ರ 


- ಅಹುದಾದಡಹುದೆನ್ನಿ (ಬೆ-೧೩೨-೩) 

೪೭೪೯. ಹಚ್ಚಡ - ಹಚ್ಚಡದ ಮೇಲೆ ಲಚ್ಚಿಕೆ 
ಯಿಟ್ಟಂತೆ ಹೆಚ್ಚುಕಡಮೆ ಎಂದು ಹೆಣಗಾಡುತ 
- ಯಾತರವನೆಂದುಸುರಅ (ಸ-೨೧೮-೫) 


- ಹಸ್ತದಿಂ ಹಣ ಭತ್ತ ಹಚ್ಚಡಂಗಳ ಕೊಟ್ಟು 


ಕುಸ್ತರಿಸಿ ಬಿನುಗು ಚಾರಿತ್ರ್ಯಗಳ ಲಾಲಿಸುತ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಹಚ್ಚಡದ ಮೇಲೊಂದು ಲಚ್ಚಿಗೆಯಿಟ್ಟಂತೆ 

ಹೆಚ್ಚು ಕುಂದಿಗೆ ಲೋಕ ಹೆಣಗಾಡುತ 

- ಏತರವನೆಂದು ಪೇಳಅ (ಬೆ-೧೨೨-೫) 

೪೭೫೦. ಹಜಾರ -ವಾಗೀಶ ಬೃಹಸ್ಪ ಸತಿ ಹಜಾರ 

ದೊಳು ತಲೆದೂಗಿ ಶ್ರುತಿ ಶಾಸ್ತದಲಿ 'ಸ್ತತಿಸಿಹರು 

ನ ತಂಗದಿರನನಿಮಿಷ ತಾರಕೆಗಳು 
(ಬೆ-೧೬೯-ಬ) 


೮೧೦ 


೪೭೫೧. ಹಡಿಕೆ (ಹೊಲಸು) - ಒಕ್ಕಲಿಲ್ಲದ 

ಊರು ಹಡಿಕೆ ನಾರುವ ನೀರು 

- ಅಹುದಾದರಹುಡೆನ್ನಿ (ಬೆ-೧೩೧-೩) 

೪೭೫೨. ಹಣ - ಹಸ್ತದಿಂ ಹಣ ಭತ್ತ 

ಹಚ್ಚಡಂಗಳ ಕೊಟ್ಟು ಕುಸ್ತರಿಸಿ ಬಿನುಗು ಚಾರಿತ್ರ್ಯ 

ಗಳ ಲಾಲಿಸುತ 

ದ ಧರ್ಮೇಂದ್ರಿಯಕ್ಕೆ ಬಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಆಶೆಯಿಂದ ಹಣಕಾಸ ಗಳಿಸುವ ಆದಿಕೇಶವ 

ನಾರಾಯಣನೆಂಬ ಶೆಟ್ಟಿ 

ಾ ಬಂದೆವಯ್ಯ ಗೋವಿಂದಶೆಟ್ಟ 
(ಬೆ-೧೫೧-೩) 

- ಕರಣಿಕರೊಳಗಣ ನ೦ಟು ಕಟ್ಟಿದ ಹಣವಿನ 

ಗಂಟು 

- ಅಹುದಾದಡಹುದೆನ್ನಿ (ಬೆ-೧೩೨-೧) 

- ಹಾಳುಮಾಡಿ ಕೈಯೊಳಿದ್ದ ಹೊನ್ನು ಹಣಗಳ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-೩) 

- ಹಣವ ಕೇಳಿದರಲ್ಲಿ ಹಣವೆ) ತಡೆಯಲಾರದ 

ತಲ್ಲಣವೆ? 

- ಎಂಥ ಟವಳಗಾರನಮ್ಮ (ಸ-೪೩-೧) 

೪೭೫೩. ಹಣುವಂತ (ಹನುಮಂತ) - 

ಕದರಮಂಡಲಗಿಯ ಕರುಣಿ ಹನುಮರಾಯ 

ಸದುಗುಣವಂತನೆ ಹಣುವಂತನೆ 

- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-ಪ) 

- ಸಂಜೀವನವ ತಂದ ವ್ಯೋಮ ಮಾರ್ಗದಿ 

ಬಂದ ಅಂಜದ ಗುಣವಂತನೆ ಹಣುವಂತನೆ 

-. ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೧) 

- ಆ ಸುಗ್ರೀವ ಜಾಮಾತ ಮುಖ್ಯ ಪ್ರಾಣನಾಥ 

ವಿಶಾಲ ಗುಣವಂತನೆ ಹಣುವಂತನೆ 

- ಕದರಮಂ೦ಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-೨) 

೪೭೫೪. ಹಣೆ - ಹಣೆಯ ಕಾಣದವರ ಕೀಲಿ 

ನೆಣಿಕೆಯಲ್ಲಿ ಹೊಲಬುದಪ್ಪಿ ಪ್ರಣವ ಒಂದು 

ಕೇಳುತಿಪ್ಪ ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೪೮-೬) 


ಇ ದ 
ಸುಳಿದ ಎಷ್ಟು ಬ್ರಹ್ಮನೆಂಬ ಹಣೆಯ ಕಣ್ಣ 


ರುದ್ರನೆಂಬ ಮಣೆಯಗಾರರೆಪತೇಳು ಕೋಟಿ 

ಸಂಖ್ಯೆಯು ಸ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

೪೭೫೫. ಹಣೆಯಬರೆಹ - ಕಷ್ಟಪಟ್ಟರೂ ಇಲ್ಲ 

ಕಳವಳಿಸಿದರಿಲ್ಲ ಭ್ರಷ್ಟಮಾನವ ಹಣೆಯ 

ಬರೆಹವಲ್ಲದೆ ಇಲ್ಲ 

- ಕಷ್ಟಪಟ್ಟರೂ ಇಲ್ಲ (ಬೆ-೧೧೧-ಪ) 

೪೭೫೬. ಹಣ್ಣು - ಭದ್ರಕಂಬ ಒಂದರೊಳಗೆ 

ಉದ್ದವಾದ ಕೊನೆಯ ಮೇಲೆ ಸಿದ್ಧಿಯಾದ 

ಚಿಗುರು ಹೂವು ಕಾಯಿ ಹಣ್ಣನು 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

- ತೊಟ್ಟು ಇಲ್ಲದ ಹಣ್ಣು ಮುಟ್ಟಿ ಕೊಯ್ವನು 

ಒಬ್ಬ ಹುಟ್ಟು ಬಂಜೆಯ ಮಗನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

-. ಓಣಗಿದ್ದ ಮರನೇರಿ ಹಣ್ಣು ಕಾಯನು 

ಮಗನು ದಣಿಯದೆ ಮೆದ್ದಿಳಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 


- ನಿಚ್ಚಣಿಕೆ ದೋಟಿಗೆ ನಿಲುಕದ ಹಣ್ಣಿನ ವೃಕ್ಷ 


ನಿಚ್ಚನಿಚ್ಚವು ಬಾಗಿ ಫಲವಾದರೇನು 

ನ ಮುಟ್ಟಬಾರದವರ ಮನೆಯ 
(ಬೆ-೧೪೭-೧) 

- ಹಣ್ಣುಬಿಡದ ಮರಗಳು ಹಾಳಾದರೇನು 

- ಆರು ಬಾಳದರೇನು (ಬೆ-೩೦-೧) 

- ಘೋರ ಸಂಸಾರ ತನುವೆಂದು ತನ್ನಲಿ 

ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 


ಇ ಚೆನ್ನ ಬಾಲಕೃಷ್ಣನೆಂಬ ಕನ್ನೆಗೊನೆ ಬಾಳೆಹಣ್ಣು 


ಎ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-ಅ) 


ಎ ಮುತ್ತುಗಳ ಹಣ್ಣು ಕಾಯಾದ ಬಳಿಕಿನ್ನು 


ಮತ್ತೊಂದು ಚೋದ್ಯ ಕೇಳಿ 
ದ ಮುತ್ತುಗಳ ಹಣ್ಣು ಕಾಯದ ಬಳಕ 


೮೧೧ 


(ಸ-೨೦೯-೧) 

- ಭಕ್ತರ ಬಾಯೊಳು ನೆನೆವ ಹಣ್ಣು 

ದ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೧) 

- ಸುಜನ ಭಕ್ತರೆಲ್ಲ ಕೊಳ್ಳ ಬನ್ನಿರಿ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೨) 

- ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು 

ನ ಹಣ್ಣು ಕೊಂಬುವ ಬಸ್ನಿರಿ 
(ಬೆ-೧೫೭-೧) 

- ನಿಜ ಮುನಿಗಳಿಗೆ ತೋರಿಸಿದ ಹಣ್ಣು 

- ಹಣ್ಣು ಕೊ೦ಂಬುವ ಬನ್ನಿರಿ 
(ಬೆ-೧೫೭-೨) 

- ಮರುಗುವ ಧ್ರುವನಿಗೆ ಪಟ್ಟಗಟ್ಟಿದ ಹಣ್ಣು 

- ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೩) 

- ಅಜನ ಪಡೆದ ಹಣ್ಣು ಗಜವ ಕಾಯ್ದ ಹಣ್ಣು 

ದ ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೨) 

- ಅರ್ತಿಯುಳ್ಳವರೆಲ್ಲ ಕೊಳ್ಳಿ ಬೇಕಾದರೆ ನಿತ್ಯ 

ಮಾಧವನೆಂಬ ಅಚ್ಚ ಮಾವಿನ ಹಣ್ಣು 

- ಹಣ್ಣು ಕೊ೦ಬುವ ಖಬನ್ನಿರಿ 
(ಬೆ-೧೫೭-೧) 

ದ ಹಣ್ಣುಹಂಪಲ ಕಂಡು ಬಿಡದ ಜಾ ಇಂಥ 

ಬೆಣ್ಣೆಯ ಬಿಡುವರೇನೆ 

ದ ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೬) 

- ಹಣ್ಣು ಕೊಂಬುವ ಬನ್ನಿರಿ ಹರಿದಾಸರು 

ಹಣ್ಣು ಕೊಂಬುವ ಬನ್ನಿರಿ 

- ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-ಪ) 

- ಕರುಣಾಳು ಕಾಗೆನೆಲೆಯಾದಿಕೇಶವ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೩) 

- ಕರೆದರೆ ಕಂಬದೊಳು ಓಯೆಂಬ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೩) 

- ತುರುವ ಕಾಯ್ದ ಹಣ್ಣು ಉರಗನ ತುಳಿದಾ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹಣ್ಣು 

| ಹಣ್ಣು ಕೊಂಬುವ ಬನ್ನಿರಿ 
(ಬೆ-೧೫೭-೩) 

- ತ್ರಿಜಗವಂದಿತ ಪಾಲ್ಲಡಲೊಡೆಯನ ಹಣ್ಣು 

- ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-೨) 

೪೭೫೭. ಹತ - ಕೋರಿಯಲಿ ತಿವಿದು ಹತ 

ಮಾಡ್ದಾ 

- ನಾರಾಯಣನೆ ಶತ (ಸ-೧೩೮-೧) 

- ಜತೆ ಅಳಿಯರು ಬ್ರಹ್ಮ ಮನ್ಮಥರಿವರಿರಲು 

ಕ್ಷಿತಿಯೊಳಗೆ ಶಶಿ ತಾನು ಹತವಹ ಸಮಯದಲಿ 

- ಆರು ಸಮಯಕ್ಕೊದಗಲಲ್ಲ (ಬೆ-೩೨-೩) 

- ಹತಮಾಡಿ ಸತ್ಯಕ್ಕೆ ನಿಂತು ನಗವ ಹೊತ್ತು 

ಪತಿವ್ರತೆಯರ ಭಂಗಿಸಿ 

- ಹರಿಮುಖ ಹರಿವಾಣಿ (ಬೆ-೯೮-೩) 

- ಕುಂಭಿನಿ ದಾನವ ಬೇಡಿದನೆ ಕ್ಷಾತ್ರರೆಂಬ 

ವರನು ಹತಮಾಡಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೨) 

- ಶತಕ್ರತುವಿನ ಸಿರಿ ಹತವಾಗೆ ಧರೆಯ 

ಪೊತ್ತಾತನ ನಿಲಿಸಿದೆಯೊ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೨) 

೪೭೫೮. ಹತನಾಗು - (ಕೀಚಕನು) 

ಮರುತಸುತ ಭೀಮನಿಂದಿರುಳೊಳಗೆ ಹತನಾದ 

ನರಗುರಿಯೆ ನಿನ್ನ ಪಾಡೇನು ಧರೆಯೊಳಗೆ 

- ನೋಡಿ ಮರುಳಾಗದಿರು (ಬೆ-೧೨೭-೩) 

೪೭೫೯. ಹತಿ ಅಮರವೈರಿಯ ಕರುಳ ಕಿತ್ತಿ 

ಕಡಿದಾ ಹತಿಯೊ ಕ್ಷಮೆಯನಳೆದಾ ಪಾದಕಮಲ 

ನೊಂದುವೊ ರಂಗ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

೪೭೬೦. ಹತ್ತು (ಏರು) - ಬತ್ತಲೆ ನಿಂದು 

ಹತ್ತುವೆ ಕುದುರೆ ಎಂದ 

- ನಾರಾಯಣನೆ ಈತ (ಸ-೧೩೮-೩) 

೪೭೬೧. ಹತ್ತು (ಒಂದು ಸಂಖ್ಯೆ) - ಹತ್ತು 

ಎ೦ಟು ಲಕ್ಷ ಗಳಿಸಿ ಮತ್ತೆ ಸಾಲದೆನುತ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೪) 


೮೧೨ 


- ಬಾರಿಬಾರಿಗೆ ಸತ್ತು ಹುಟ್ಟುವನೆಂದೆನೆ 

ಆದಿಕೇಶವ ಹತ್ತವತಾರದ ಹರಿಯೆಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೧-೩) 

- ಎಂಟುಹತ್ತರ ಅನ್ನವನು ಭಕ್ಷಿಸುವುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೧) 

ದ ಹತ್ತರೊಳು ಬಿದ್ದಿರ? ಸರ್ಪ ಸಾಯಲಿ 

ಬಹುದೆ ತತ್ತ್ವಬಾಹಿರರಾದಿರೈ 

- ವಾಸುದೇವಾಯ ನಮೋ (ಬೆ-೯೦-೪) 

- ಆರು ಹತ್ತರ ಮೊಳದ ಕಾಯಿ ಕೊಯ್ಯುವ 

ಕುಡುಗೋಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೪) 

- ಸೃಷ್ಟಿಯಾರೇಳು ಬಣ್ಣ ಎಂಟು ಒಂಬತ್ತ 

ರೊಳಗೆ ನೆಟ್ಟನೆ ಹತ್ತು ಹನ್ನೊಂದು ಹನ್ನೆರಡು 

ತೋರುವ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಪಂಕಜನ ತಾಯಿ ಸುತನ ಅಂಕದಲ್ಲಿ ಹುಟ್ಟಿ 

ಜಗವ ಮಂಕು ಮಾಡುತಿಪ್ಪ ಮಾಯೆ ಹತ್ತು 

ಶಂಕೆಯ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೫) 

೪೭೬೨. ಹತ್ತು (ಅಂಟಿಕೊ)- ತತ್ವದ ಅರ್ಥವ 

ಎಚಿತ್ರದಿ ಪೇಳೆ ಕತ್ತೆಯ ಚಿತ್ತಕೆ ಹತ್ತೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೩) 

೪೭೬೩. ಹತ್ತೆ (ಹತ್ತಿರ)- ಹತ್ತೆ ಬಂದವರಿಗೆ 

ಅರ್ತಿಯನು ನೀಡುತಿಹ ನಿತ್ಯವೈಕುಂಠದಲಿ 

ನಲಿವ ಮಗುವ 

- ಮಗುವ ತಡೆಯಖಾರದೆ ಮಾನಿನಿಯರು 
(ಸ-೧೯೭-೩) 

೪೭೬೪. ಹದ - ಕು೦ಟಿ ಕೂರಿಗೆಯಿಂದೆ ಹೆಂಟೆ 

ಮಣ್ಣ ಹದಮಾಡಿ ರಂಟಿಹೊಡೆದು ಬೆಳೆಸುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 

೪೭೬೫. ಹದನ - ಭೂತಳಕೆ ಬಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹದನೇನ ತೀರಿಸಿಕೊಂಡೆ 

- ಲಲ್ಲ೦ದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೧) 

೪೭೬೫. ಹದಿನಾರು - ಘಟ್ಟಿ ಹದಿಮೂರು 

ಹದಿನಾಲ್ಕು ಹದಿನೈದರಿಂದ ಕಟ್ಟಕಡೆಗೆ ನಿಂದ 

ಹದಿನಾರು ಬಣ್ಣ ಓಂ ಎಂದ 

- ಎರಡು ಸಾವಿರದ ಜಿಹ್ಹೆಯುರಗ 
(ಸ-೪೮-೧) 

- ಆರು ಮೂರು ಹದಿನಾರು ತತ್ತ್ವವ ಮೀರಿ 

ತೋರುವ ಕಾಗೆನೆಲೆಯಾದಿಕೇಶವನಡಿ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೩) 

- ವಸುಧೆಯೊಳಿದ್ದ ಹದಿನಾರು ಸಾವಿರವೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೨) 

೪೭೬೭ ಹದಿನಾರುಸಾವಿರ - ವಸುಧೆಯೊಳಿದ್ದ 

ಹದಿನಾರು ಸಾವಿರವೆಲ್ಲಿ 

- ಇರಬಂದುದಿಲ್ಲ ಸ೦ಸಾರ (ಬೆ-೧೭೩-೧) 

೪೭೬೮. ಹದಿನಾಲ್ಕು ಎ ಘಟ್ಟಿ ಹದಿಮೂರು 

ಹದಿನಾಲ್ಕು ಹದಿನೈದರಿಂದ ಕಟ್ಟಕಡೆಗೆ ನಿಂದ 

ಹದಿನಾರು ಬಣ್ಣ ಓಂ ಎಂದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಹರಿಗೆ ವಾಹನನಾಗಿ ಹದಿನಾಲ್ಕು ಲೋಕ 

ವನು ಚರಿಸಿದಾ ಗರುಡನಿಗೆ ಮರವೆ ಮನೆ 

ಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೨) 

೪೭೬೯. ಹದಿನೆಂಟು - ಹದಿನೆಂಟು ಕ್ಷೋಣಿ 

ಮಾರ್ಬಲವ ಹದಿನೆಂಟು ದಿನ ಕದನ ನಾಟ್ಯದ 

ಕೇಳಿಕೆಯನಾಡಿಸಿ 

- ಬೊಂಬೆಯಾಟವನಾಡಿಸಿದ (ಬೆ-೭೯-೩) 

- ಬೀಜ ಮತ್ತೊಂದಕ್ಕೆ ಹದಿನೆಂಟು ಕಣ್ಣು 

- ಚೀಜ ಮೂರನು ಚತ್ತಿ (ಬೆ-೧೬೨-೧) 

೪೭೭೦. ಹದಿನೈದು - ಘಟ್ಟಿ ಹದಿಮೂರು 

ಹದಿನಾಲ್ಕು ಹದಿನೈದರಿಂದ ಕಟ್ಟಕಡೆಗೆ ನಿಂದ 

ಹದಿನಾರು ಬಣ್ಣ ಓಂ ಎಂದ 

- ಎರಡು ಸಾವಿರದ ಜಹ್ಟೆಯುರಗ 


೮೧೩ 


(ಸ-೪೮-೧) 

೪೭೭೧. ಹದಿಮೂರು - ಘಟ್ಟಿ ಹದಿಮೂರು 

ಹದಿನಾಲ್ಕು ಹದಿನೈದರಿಂದ ಕಟ್ಟಕಡೆಗೆ ನಿಂದ 

ಹದಿನಾರು ಬಣ್ಣ ಓಂ ಎಂದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

೪೭೭೨. ಹದುಳ - ಬಂಧು ಹದುಳ ಪ್ರಹ್ಲಾದನ 

ಹೆದರಿಸಿದಸುರನ ಉದರವ ಬಗೆದಂಥದುಭುತ 

ಮಹಿಮನ 

- ಮರೆಯದಿರು ಹರಿಯ (ಸ-೨೦೩-೧) 

- ಕಾಗಿನೆಲೆಯ ಆದಿಕೇಶವ ಹದುಳದಿಂದ 

ಬಾರೊ ಭಾಗ್ಯದ ನಿಧಿಯೆ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಬ 

೪೭೭೩ ಹದ್ದು - ಮೆದ್ದು ಹೋದ ಪಕ್ಷಿ ಬಂದು 

ಹದ್ದು ಹಿಡಿದು ಉದ್ದಕತ್ತಿ ಬುದ್ಧಿಹೀನನಾಗಿ 

ಬೆಳೆದು ಧರೆಗೆ ಬಿದ್ದುದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

- ಹದ್ದುಕಾಗೆಗಳು ಕಾದಾಡಿದುವು ಮೃಗಜಾತಿ 

ಚಲಿಸಿದುವು ಶಿಲೆಪ್ರತಿಮೆ ರೂಢಿ ಗಡಗಡ 

ನಡುಗಿತು 

- ವಾಸುದೇವಾಯ ನಮೋ (ಬೆ-೯೦-೧೨) 

೪೭೭೪. ಹದ್ದುಹಗೆ (ಸರ್ಪ) - ಹದ್ದು ಹಗೆಯ 

ಹಾಸಿಗೆಯ ಮೇಲೊರೆಗಿದ ಮುದ್ದುಗಾರ ಕಳ್ಳ 

ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

೪೭೭೫. ಹನಿ - ಹನಿ ನೆಲಕೆ ಬಿದ್ದುದು ಕೂಡಿ 

ಅಳೆಯೆ ಕ್ಷೀರಾಂಬುಧಿಗೆ ಇಮ್ಮಿಗಿಲೊ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೪) 

- ನಲಿದು ಉಂಬಾಗ ಹನಿ ನೆಲಕೆ ಬಿದ್ದುದ 

ಕೂಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೩) 

೪೭೭೬. ಹನುಮ/ಹನುಮಂತ/ಹನುಮ 

ರಾಯ/ಹನುಮೇಶ - ರೋಮರೋಮಕೆ 

ಕೋಟಿ ಲಿಂಗವೆನಿಸಿದ ಹನುಮ ಗ್ರಾಮಗಳ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಕಾಯ್ದುಕೊಂಡಿಹುದೆ ಗತಿಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೧) 

- ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು 

ಚೆಲುವ ಕನಕಪ್ಪ ಕುಣಿದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೧) 

- ಸೇತುವೆ ದಾಟಿ ಲಂಕೆಗೆ ಪೋಗಿ ಹನುಮಂತ 

ಖ್ಯಾತಿಯಲಿ ರಾವಣನ ಪುರವನಳಿಸಿ 

- ಪ್ರಾಚೀನ ಕರ್ಮವಿದು (ಬೆ-೧೦೭-೧) 

-. ದಿಕ್ಕಿನಲ್ಲಿ ಕಾಗೆನೆಲೆಯಾದಿಕೇಶವನ 

ಮುಕ್ಕಣ್ಣನವತಾರ ಹನುಮಂತ ಬಲ್ಲ 

: - ಪಕ್ಕಿಯ ಕುರುಹ ಬಲ್ಲರು (ಬೆ-೧೬೫-೫) 

- ಅರಸಿನಂತೆ ಬಂಟನೊ ಹನುಮರಾಯ 

ದೊರೆಯಂತೆ ಸೇವಕನೊ 

- ಅರಸಿನ೦ತೆ ಬ೦ಟನೊ (ಬೆ-೫_ಪ) 

ದ ಸನಕಾದಿಗಳೋಲೈಪ ಆದಿಕೇಶವ ನಮ್ಮ 

ಹನುಮೇಶ ರಾಘವ ಕ್ಷೇಮದಲೈದಾರೆ 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬.೩) 

-.ತಂದೆ ಕದರುಮಂಡಲಗಿ ಹನುಮಯ್ಯ 

ನೊಡೆಯ ಚಂದ ಆದಿಕೇಶವನ ನೆನೆದವ 

ರೆಂದಿಗು ಧನ್ಯರು 

- ಮರೆಯದಿರು ಹರಿಯ (ಸ-೨೦೩-೩) 

- ಧೀರ ತನು ಧುರದುಂಡಿ ಹನುಮಯ್ಯರಿಂ 

ಸೇವಿಸಿದ ನಿಮ್ಮಂಪ್ರಿಕಮಲವ ದೂರ ಮಾಡದೆ 

- ಎಷ್ಟು ಪೊಗಳಆಅ ನಾನು (ಸ-೫೩-೩) 

- ಕದರಮಂಡಲಗಿಯ ಕರುಣಿ ಹನುಮರಾಯ 

ಸದುಗುಣವಂತನೆ ಹಣುವಂತನೆ 

- ಕದರ ಮಂಡಲಗಿಯ ಕರುಣಿ ಹನುಮ 

ರಾಯ (ಸ-೭೫-ಪ) 

- ಹನುಮ ನಿನ್ನ ಬಂಟನಾದನೆಂಬ ಸಿರಿಯೆ 

- ಆವ ಸಿರಿಯಅ ನೀನು ಎನ್ನ ಮರೆತೆ 
(ಬೆ-೬೭-೪) 

- ವರ ಮಾರ್ಕಂಡೇಯ ಕದನದಲಿ ಕಲಿ 

ಹನುಮ ಸುಗ್ರೀವ ಜಾಂಬವಾಂಗದ ಶಬರಿ 

ದ್ರೌಪದಿಯರು 

- ಪೂಸರನ ಜನಕನೇ (ಬೆ-೧೬೮-೩) 


೮೧೪ 


- ಸಡಗರದಿಂದ ವಾರಿಧಿಯ ದಾಂಟಿ 

ಪೆರ್ಮುಡಿಯ ಮಾಣಿಕವ ರಾಘವರಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫_೧) 

-.ಸಿಂಧು ಬಂಧನಕೆ ಸಮಸ್ತ ಪರ್ವತಗಳ 

ತಂದು ನಳನ ಕೈಯೊಳಗಿತ್ತೆ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫.೨) 

- ಮೆರೆವ ಗಿರಿಯವಾಸ ಕಪಿಕುಲ ಸೌಮಿತ್ರಿ 

ಗೆರೆದೆ ದ್ರೋಣಾದ್ರಿ ಸಂಜೀವನ ಹನುಮ 

- ಅರಸಿನ೦ತೆ ಬ೦ಟನೊ (ಬೆ-೫.೩) 

- ಅರಸಿನಂತೆ ಬ೦ಂಟನೆಂಬುದು ನಿನ್ನೊಳು 

ಕುರುಹು ತೋರಿತು ಮೂರು ಲೋಕಕೆ ಹನುಮ 

- ಅರಸಿನಂತೆ ಬ೦ಟನೊ (ಬೆ-೫_ಅ) 

- ಹರಿಮಂತ್ರವ ಜಪಿಸಿ ಹನುಮನ ಸೇಸೆಯ 

ಧರಿಸಲಾಗದವಳದು ನೋಡಣ್ಣ 

- ಶ೦ಕರ ನಾರಾಯಣ ಜಚಡು 
(ಬೆ-೧೭೫-೬) 

- ಬಾಲ ಹನುಮನಿರಲಿಕ್ಕೆ ಹುಲು ಕಪಿಗಳೇಕೆ 

- ಮರೆಯದಿರು ಮರೆಯದಿರು 
ಚ] 

-. ಬಣ್ಣಗೆಟ್ಟಾರಣ್ಯ ತಿರುಗುವನು ನಾನಲ್ಲ 

ಹೆಣ್ಣಿನಾಸೆಯ ಬಿಡುವ ಹನುಮನಲ್ಲವೊ ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೧) 

- ಅಂದು ತ್ರೇತೆಯಲಿ ಹನುಮನಾಗಿ ಅವತರಿಸಿ 

ಬಂದು ದಾಶರಥಿಯ ಪಾದಕೆರಗಿ 

-.ಪರಮ ಪದವಿಯನೀವ ಗುರು ಮುಖ್ಯ 

ಪ್ರಾಣನ (ಬೆ-೭._೧) 

ದ ಯತಿಗಳೊಳಗಸ್ತ್ಯನೊ ಜೊತೆಗಳೊಳು 

ಹನುಮನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

- ಶಕ್ತಿಯಲಿ ಹನುಮನೋ ಭಕ್ತಿಗೆ ವಿಭೀಷಣನೊ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ಎನ್ನ ಕ೦ದ ಹಳ್ಳಿಯ ಹನುಮಾ ಚೆನ್ನಾಗಿ 

ಇಹರೆ ಲಕ್ಷ್ಮಣ ದೇವರು 

- ಎನ್ನು ಕಂದ ಹಳ್ಳೆಯ ಹನುಮಾ 
(ಬೆ-೬_ಪ) 

- ಅಮ್ಮನ ನುಡಿ ಕೇಳದ ಹನುಮಂತ ಕೆಟ್ಟ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಾ ನಿಮ್ಮ ದಾಸರ ದಾಸ (ಸ-೧೩೪-೪) 

೪೭೭೭. ಹನುವೊಂದು (ಹನ್ನೊಂದು) - 

ಹನುವೊಂದಕ್ಷೋಹಿಣಿ ಬಲವುಳ್ಳ ಕೌರವನು 

ರಣದೊಳಗೆ ತೊಡೆಮುರಿದು ಬಿದ್ದಿರ್ಪನಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೩) 

೪೭೭೮. ಹನ್ನೆರಡನೆಯ - ಹನ್ನೆರಡನೆಯ 

ತಾರೆಯ ಪೆಸರಾಕೆಯ ಕನ್ನೆಯಯ್ಯನ ಮನೆಯ 

- ರಾಜವದನೆ ಸುರರಾಜನ (ಬೆ-೯೭-೩) 

೪೭೭೯. ಹನ್ನೆರಡು - ಸೃಷ್ಟಿಯಾರೇಳು ಬಣ್ಣ 

ಎ೦ಟು ಒ೦ಬತ್ತರೊಳಗೆ ನೆಟ್ಟನೆ ಹತ್ತು 

ಹನ್ನೊಂದು ಹನ್ನೆರಡು ತೋರುವ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

- ಚೆನ್ನಾಗಿ ಧರಣಿಯನು ತಂದು ಸಲೆ ರಕ್ಷಿಸಿದೆ 

ಹನ್ನೆರಡು ಪೆಸರವನೆ ಶರಣೆಂಬೆನು 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೩) 

೪೭೮೦. ಹನ್ನೊಂದು - ಸೃಷ್ಟಿಯಾರೇಳು ಬಣ್ಣ 

ಎ೦ಟು ಒ೦ಬತ್ತರೊಳಗೆ ನೆಟ್ಟನೆ ಹತ್ತು 

ಹನ್ನೊಂದು ಹನ್ನೆರಡು ತೋರುವ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೧) 

೪೭೮೧. ಹಮ್ಮು - ಹಮ್ಮನಾಡಿ ಮುನ್ನ ಬ್ರಹ್ಮ 

ತಾ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೪) 

೪೭೮೨. ಹಮ್ಮು - ಹಮ್ಮಿದ ಮುದ್ರೆಕವಾಟವ 

ತೆಗೆವೆನೆ ಬೊಮ್ಮ ಜಟ್ಟಿಗನಲ್ಲವೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೨) 


- ಎಮ್ಮ ಅರ್ಥ ಎಮ್ಮ ಮನೆಯು ಎಮ್ಮ 


ಮಕ್ಕಳೆಂಬುವ ಹಮ್ಮು ನಿನಗೆ ಏಕೋ ಜೀವನವೆ 

- ಒಲ್ಲೆನೆ೦ದರಾಗುವುದೆ (ಬೆ-೧೧೦-೨) 

೪೭೮೩. ಹಯ - ಆತ ತನ್ನಮಳ ಹಯವನೇರಿ 

ಕೊಂಡು ಪ್ರಖ್ಯಾತ ದುಂದುಭಿಯ ರಭಸ 

ದೊಡನೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೪) 

- ದೇವಕಿ ಕುವರ ನಗ್ನನು ಹಯವನೇರಿದ 


೮೧೫ 


ಎವಿಧದಬ್ಭಿಯೊಳಾಡಿ ಗಿರಿಧರ 

- ಇಂದು ನೀ ಕರೆದುತಾರೆ (ಬೆ-೯೨-೨) 
- ಕ್ರೋಧಿಯಸುವೀಂ೦ಟಿ ತ್ರಿಪುರವ ಮುರಿದು 
ಹಯವೇರು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಸಾಧಿಸಿ ತ್ರಿಪುರರ ಗೆಲಿದವನೆ ಪ್ರತಿವಾದಿಸಿ 
ಹಯವೇರಿ ನಲಿದವನೆ 

- ರಾಮ ಗೋವಿಂದ ಹರೆ (ಬೆ-೪೦-೩ಒ) 

-. ಸಾಧಿಸಿ ತ್ರಿಮರರ ಗೆಲಿದವನೆ ಮ್ಲೇಚ್ಛರ 


ಛೇದಿಸಿ ಹಯವೇರಿ ಮೆರೆವವನೆ 
- ಗೋವಿಂದ ಹರಿ ಗೋವಿಂದ 
(ಬೆ-೫೬-೫) 


- ನರನ ಹಯ ರಥದ ವಾಫೆಯ ಸೂತ್ರವಿಡಿದು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 

೪೭೮೪. ಹರ - ಹರ ಬ್ರಹ್ಮರು ನಲಿದಾಡುತಿರೆ 

ತುಂಬುರು ನಾರದರು ಪಾಡುತಿರೆ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೨) 

- ಹರಿಯ ನಿಂದಿಸಿ ಹರ ಘನನೆಂದು ನರಕಕ್ಕೆ 

ಬೀಳಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 

- ಹರಗೆ ನಯನವಾಗಿ ಮಕುಟವ ಬೆಳಗುವನ 

ತರುಣಿಯ್ಯೈವರ ಲಜ್ಜೆ ಕಾಯ್ದವನ 

- ನೆನೆಯಖಾರದೆ ಮನವೆ ಪರಮಪಾವನನ 
(ಸ-೧೫೨-೩) 

- ಮಠದೊಳಗೆ ಪ್ರಹ್ಲಾದ ಹರನ ನಾಮ 

ಸ್ಮರಿಸದೆ ದಿಟದಿ ಹರಿಯ ನಾಮಾವಳಿಯ 

ನುತಿಪುದ ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಬಲುಭುಜನ ಬಾಣಾಸುರನ ಗೃಹದ್ವಾರವನು 

ಬಳಸಿ ಕಾಯ್ದನು ಹರನು ವರವ ತಾನಿತ್ತು 

- ಆರು ಬಲ್ಲರು ಹರಿಹರರ (ಬೆ-೮೨-೨) 

- ಲಿಂಗ ಪೂಜೆಯ ಬಲ ನಿಶ್ಚಿಂತನಾಗಿಹ 

ಬಲ ಹಿಂಗದೆ ಹರನು ಬಾಗಿಲ ಕಾಯ್ದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೪) 

- ಸಿರಿ ಬಿಡಿಸಿ ಹರಿಯೆ ಹರ ಸುರರಿಗಳ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ವಲ್ಲದಿಹ ಸ್ಮರಣೆ ಜಿಹ್ಹೆಗೆ ಬರೆದೆಯೋ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 


- ಆರು ಬಲ್ಲರು ಹರಿ ಹರರ ಮಹಿಮೆಗಳನ್ನು 


ವಾರಿಜೋದ್ಭವ ಸುರೇಂದ್ರಾದಿಗಳವಲ್ಲ 

- ಆರು ಬಲ್ಲರು ಹರಿಹರರ (ಬೆ-೮೨-ಪ) 

- ಹರನ ವಾಹನವಂತೆ ಹುಲ್ಲ ಹೊರುವನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೫) 

- ಹರಿಹರ ಅಭೇದಗೈದವಗೆ ದಂತಚ್ಯುತವು 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೧) 

- ಮುಂದುದರದಿ ವಿಷ್ಣು ಹರ ಬ್ರಹ್ಮ ಸಹಿತು 

ದರದಲಿ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 

- ಮುನ್ನ ಗೆಲಿದ ಬಲ ಮುಕ್ಕಣ್ಣ ಹರನ ಬಲ 

ತನ್ನ ಲಂಕಿಣಿಯ ಕಾವಲಿನ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೩) 

- ಮೂರೆರಡು ತಲೆ ಹರಗೆ ಕೈಯೊಳ್ಳಪ್ಪರವಂತೆ 

- ಆರಿಗಾದರು ಪೂರ್ವಕರ್ಮಜಡದು 
(ಬೆ-೧೦೮-೧) 

- ಈ ತೆರದಿ ಹರ ಬ್ರಹ್ಮರೆಷ್ಟು 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೩) 

-. ಹರನ ವರವನು ಪಡೆದು ಶರಧಿಮಧ್ಯ 

ದೊಳಿದ್ದು ದುರುಳ ದಶಶಿರನು ಜಾನಕಿ 

ಯನೊಯ್ಯ 

- ನೋಡಿ ಮರುಳಾಗದಿರು (ಬೆ-೧೨೭-೪) 

- ಹರನ ಕರುಣದ ಬಲವು ಸುರರ ಗೆಲಿದಾ 

ಬಲವು ಪರಮಶಕ್ತಿಯ ತನ್ನ ಭುಜದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೨) 

- ಹರಹರನೆಂಬ ಸಾವಿರ ತೋಳ ಕೊಯ್ದನ 

ತರೆದು ಒಟ್ಟಿದ ನಮ್ಮ ಹರಿಯೆ ನೀನರಿಯೆ. 

ನ ಶಂಕರಸಾರಾಯೂಾ ಜಡು 
(ಬೆ-೧೭೫-೩) 

- ಹರಿ ಹರರ ಪೂಜೆಗಳು ಹಗರಣಗಳಾದವು 

ಉರಿಮೋರೆ ಚಾಮುಂಡಿ ಶಕ್ತಿಗಳಿಗೆ 

- ಕಅಯೇರಿ ಬಂತು (ಜೆ-೧೩೦-೧೦) 


೮೧೬ 


- ಹರಿಯೆಂಬ ಶಬ್ದವ ಕೇಳಿ ಪೀಲಕನು ಹರನ 

ಹುಟ್ಟಲಿ ಹೆಟ್ಟಿದಂತೆಂಬಿರಿ 

- ಶಂಕರ ನಾರಾಯಣ ಚಡು 
(ಬೆ-೧೭೫-೩) 

೪೭೮೫. ಹರಕು - ಬಿಟ್ಟು ಆಡುವ ಗೆಣೆಯು 

ಹರಕು ತೊಗಲಿನ ಮಿಣಿಯು 

- ಅಹುದಾದರಹುದೆನ್ನಿ (ಬೆ-೧೩೧-೫) 

೪೭೮೬. ಹರಕೆ - ಹರಕೆಯ ಹೊತ್ತು ಒಪ್ಪಿಸ 

ದಿದ್ದಡೆ ತನ್ನ ಗುರುತ ತೋರಲು ಬ೦ದಿತಮ್ಮ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

೪೭೮೭. ಹರಡಿಕೊಳ್ಳು - ಅದು ಕಳದೊಳಗೆ 

ಕಬ್ಬುಗಳ ಹರಡಿಕೊಂಡಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

೪೭೮೮. ಹರಡು - ಬಟ್ಟೆಯೊಳು ಮುಳ್ಳು 

ಹರಡಿದಗೆ ನೇತ್ರವ್ಕಾ ವ್ಯಾಧಿ 

- ಧರ್ಮವೆಂದೆನಿಪ ಮಾರ್ಗವನು ಅಟ್ಟು 
(ಸ-೧೨೪-೪) 

೪೭೮೯. ಹರಣ - ಹರಣ ಹಿಂಗದ ಮುನ್ನ 

ಹರಿಯ ಸೇವೆಯ ಮಾಡು ಪರಲೋಕ 

ಸಾಧನವನು ಮಾಡು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೫) 

- ಹಾವ ಹಿಡಿಯಲುಬಹುದು ಹರಣ 

ನೀಡಲುಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

೪೭೯೦. ಹರವಿ - ದಂಡಿಗಂಜುವ ಬಂಟ 

ಒಡೆದ ಹರವಿಯ ಕಂಟ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

೪೭೯೧. ಹರವು - ಹಕ್ಕರಿಕೆ ಗರಿಯಂತೆ 

ಹರವು .... ಒಕ್ಕಲು ಮೇಲದು ಒಲಿದವಗೆ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೫) 

೪೭೯೨. ಹರಷ - ವರ ರುದ್ರವೀಣೆಗಳ 

ಹಿಡಿದು ಸನಕಾದಿಗಳು ಹರಷದಲಿ 

- ಪೂಸರನ ಜನಕನೇ (ಬೆ-೧೬೮-೨) 

೪ರ್ಷ೯೩. ಹರಸು - ಜನನವಾದರೆ ಹಾಡಿ 

ಹರಸಲೇತಕೆ ಅನುಗತಿಯನು ಹೇಳಿದರಳಲೇಕೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-ಬೆರೆಯದಿರು ಬೆರೆಯದಿರು (ಬೆ-೧೪೪-೩) 

- ಕಟ್ಟಿ ಮು೦ಜಿಯ ಮದುವೆಯನೆ ಮಾಡಿ 

ಹರಸಿ ಉಂಡುಟ್ಟು ಅತಿ ಹರುಷದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಸುರಗಿರಿಯನು ಸುತ್ತಿಬಾಹನ ಕೈಯಲಿ ಹರಸಿ 

ದಾನವ ಕೊಂಡನ 

- ರಾಜವದನೆ ಸುರರಾಜನ (ಬೆ-೯೭-೨) 

೪೭೯೪. ಹರಳು - ಸುಟ್ಟುಸುಟ್ಟು ಸುಣ್ಣದ 

ಹರಳಾಯಿತೀ ದೇಹ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೧) 

ಎ ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೀ 

ಕಾಯವನ್ನು 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

- ರನ್ನ ಮಾಣಿಕವಿರಲಿಕ್ಕೆ ಕಾಜಿನ ಹರಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೩) 

೪೭೯೫. ಹರಿ (ಆತುರಪಡು) - ಹರಿದು 

ಬಾಣವ ತೊಟ್ಟು ದಶರಥನು ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

೪೭೯೬. ಹರಿ (ಇಂದ್ರ) - ಹರಿಯ ಸುತನಿಗೆ 

ಅಭಯವನಿತ್ತೆ ಹರಿಯ ಮಗನಾ ಕೊಂದೆ 

- ಭವಭಯವಿನಾಶ ಭೋ (ಬೆ-೪೧-೧) 

೪೭೯೭ ಹರಿ (ಕತ್ತರಿಸು) - ನಗವ ಕಿತ್ತವನ 

ಶಿರವ ಹರಿದನ ನಗಸುತಾಪತಿ ಕಾಯದೊಳು 

ಮೂಡಿಹನ 

- ಕರೆತಾರೆ ಕಾಮಿನಿಕಮಲಜ ಪಿತನ 
(ಬೆ-೯೩-೨) 

- ಹರಿಯ ಮಗನ ಶಿರ ಹರಿದನ ತಂದೆಯ 

ಹಿರಿಯ ಮಗನ ತಮ್ಮನ ಪಿತನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೩) 

- ವನದೇಶದಿ ಧುರಕೆ ನಿ೦ದವನೆಂದೆನೆ ಪೂತನಿ 

ಮೊಲೆಯ ಹರಿದು ಕೊಂದವನೆಂದು ಸ್ತುತಿಸಿದೆ 

ನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 


೮೧೭ 


ದ ಹೆಮ್ಮಕ್ಕಳನು ಕರೆದು ಬಂಧಿಸಿ ಒಯ್ಯಲು 

ಬ್ರಹ್ಮ ಜಟ್ಟಿಗನ ಶಿರ ಹರಿದೆ ನರಹರಿಯೆ 

- ಸಾಲದೆ ಸನಿನದೊಂದು ದಿವ್ಯನಾಮ 
(ಬೆ-೧೭೪-೩) 

೪೭೯೮. ಹರಿ (ಹರಿದುಹಾಕು) - ಕ್ಷೇಶಪಾಶಂ 

ಗಳ ಹರಿದು ವಿಲಾಸದಿ ಶ್ರೀಶನ ನುತಿಗಳ 

ಪೊಗಳುತ ಮನದೊಳು 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೨) 

೪೭೯೯. ಹರಿ (ಚಲಿಸು, ಸಾಗು) - ಹಲವು 

ಕೊಂಬೆಗೆ ನೀನು ಹರಿದಾಡದೆ 

- ನಾರಾಯಣಿನು ಮನವೆ (ಬೆ-೧೪೧-೨) 

- ಮರೆತು ಮಂಚದ ಮೇಲೆ ನಾ ಮಲಗಿರೆ 

ಹರಿವ ಹಾವನೆ ತಂದು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೭) 

೪೮೦೦. ಹರಿ (ವಿಷ್ಣು) - ಪೀತವಸನ 

ನೀನೊಲಿದು ಉಪ್ಪವಡಿಸು ಹರಿಯೆ 

- ಸಿ೦ಗರದ ಸಿರಿಧರನೆ (ಬೆ-೧೬೭-೧) 

- ಬಾರಿಬಾರಿಗೆ ಸತ್ತು ಹುಟ್ಟುವನೆಂದೆನೆ 

ಆದಿಕೇಶವ ಹತ್ತವತಾರದ ಹರಿಯೆಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೩) 

- ಬಾಡದಾದಿಕೇಶವನೆ ಅನಾಥ ಬಂಧುವೆ 

ಅಚ್ಯುತ ಮುರಾರಿ ಹರಿಯೆಂಬ ಮಾತನಾಡಿಸಿ 

ಮುಕುತಿಯನೊದಗಿಸಯ್ಯ 

- ಅಣುಮಹತ್ತಾದ ದೇವ (ಬೆ-೭೧-೩) 

- ಬಾಗಿಲನು ತೆರೆದು ಸೇವೆಯನು ಕೊಡೊ 

ಹರಿಯೆ 

- ಬಾಗಿಲನು ತೆರೆದು ಸೇವೆಯನು 
(ಬೆ-೪೬-ಪ) 

- ಭರದಿ ಹಾರೈಸುತಿಹರು ಜಲಕ್ರೀಡೆಗೇಳಯ್ಯ 

ಸ್ಮರನ ಪಿತನೊಲಿದುಪ್ಪವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೨) 

- ಸಾಲದೆ ನಿನದೊ೦ಂದು ದಿವ್ಯನಾಮ ಅಕಾಲ 

ಮೃತ್ಯುವಿನ ಗಂಟಲಗಾಣ ಹರಿಯೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸುಖವಾದಡೆ ಕಾಣುತ ಮುಖಕಮಲವು 

ವಿಕಸಿತವಾಹುದು ಶ್ರೀ ಹರಿ ಕರುಣದಿ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೧) 

- ಧೀರ ರಾಹುತ ಪರಿವಾರದಹಂಕಾರ ಭಾರ 

ವನು ತೆಗೆದೆಯೋ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 

- ನಯನ ಬುದ್ಧಿಗಳೆರಡು ನಿನ್ನೊಳಗೊ 

ಹರಿಯೆ 

- ನೀ ಮಾಯೆಯೊಳಗೋ (ಬೆ-೪೭-೧) 

- ನಾರಸಿಂಹಾಚ್ಯುತ ಜನಾರ್ದನ ಉಪೇಂದ್ರ 

ಸಾರಸಭವ ವಂದ್ಯ ಹರಿ ಕೃಷ್ಣ 

ಡ ಅಭ್ಯಾಸವನು ಮಾಡಬೇಕು 
(ಬೆ-೩೮-೪) 

- ನೆಲೆಯನರಿತು ನೀ ಹರಿಯ ನೆನೆ ಮನುಜ 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೨) 

- ನೊಂದೆನಾ ಹರಿಯೆನ್ನದೆ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-ಪ) 

- ಪಶುಪಾಲನುಪ್ಪವಡಿಸೊ ಹರಿಯೆ 

- ತಂ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೫) 

- ಪುಸ್ತಕವ ಬಿಚ್ಚಿ ಪೌರಾಣ ಶಾಸ್ತಂಗಳ ವಿಸ್ತರಿಸಿ 

ಹರಿಯ ಕಲ್ಯಾಣ ಗುಣ ಚರಿತೆಯನು 

ದ ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ಪರಬಲವ ನೋಡಿದರೆ ಉರಿದುರಿದು ಬೀಳ್ವ 

ಮನ ಸೆರೆಹಾಕಿ ನಿಲಿಸಿದೆಯೊ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ತೊರೆದು ಜೀವಿಸಬಹುದೆ ಹರಿ ನಿನ್ನ 

ಚರಣಗಳ 

- ತೊರೆದು ಜೀವಿಸಬಹುದೆ (ಬೆ-೫೫-ಪ) 

- ಘನ ಕೃಪಾಂಬುಧಿ ಕಾಗೆನೆಲೆಯಾದಿಕೇಶವ 

ಎನಗೊಬ್ಬರೇನ ಮಾಡುವರು ಕೇಳೆಲೊ ಹರಿ 

ದ ಯಮದೂತರಿನ್ನೇನ ಮಾಡುವರು 
(ಬೆ-೪೪-೩) 

- ತಿರುವೆ೦ಂಕಟೇಶ ಜಗದೀಶ ಒಲಿದುಪ್ಪವಡಿಸೊ 

ಹರಿಯೆ 


೮೧೮ 


- ಪೂಸರನ ಜಜನಕನೇ (ಬೆ-೧೬೮-೫) 

- ದುರುಳ ದುಶ್ಶಾಸ ದ್ರೌಪದಿಯ ಸೀರೆಯ 

ಸೆಳೆಯೆ ತರುಣಿಗಕ್ಷಯವಿತ್ತು ಕಾಯ್ದೆಯಂತೆ 

ಹರಿಯೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 
(ಬೆ-೬೬-೨) 

- ದಯಾಪಂ೦ಜರವೊಲಿದುಪ್ಪವಡಿಸೊ ಹರಿಯೆ 

- ತಂಗದಿರನಸಿಮಿಷ ತಾರಕೆಗಳು 
(ಬೆ-೧೬೯-೩) 

- ದೇಶಾಧಿದೇಶಗಳ ತಿರುಗುವ ಗರುಡನಿಗೆ 

ನಾಸಿಕದ ಕೊನೆ ಡೊಂಕ ತಿದ್ದಲಿಲ್ಲ ಹರಿಯು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

- ದೊರೆತನವ ಬಿಡಿಸಿ ಸುಸ್ಥಿರ ಮಾರ್ಗ 

ತೋರಿಸಿದೆ ನರಮಾತ್ರದವನೆನದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

- ಚೇತನಾತುಮಕೆ ನಿನ್ನಯ ಬಳಿಗೆ ಬಂದರು 

ವಿಶ್ವನಾಥನೊಲಿದುಪ್ಪವಡಿಸಯ್ಯ ಹರಿಯೆ 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೪) 

- ಧುರದಲ್ಲಿ ನಾಲ್ಕು ಸಾವಿರ ನಿಲ್ಲದೆನದೆಸೆಗೆ 

ಪರಿಹರಿಸಿದೆಯೆಲೊ ಶ್ರೀ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೧) 

ಡ್‌ ಧ್ವನಿಮುಖಾರ್ಭಟ ಮನಸಿಗಾನಂ೦ದವಪ್ಪ 

ದುರ್ಗುಣವನೆಲ್ಲವ ಕಳೆದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

-. ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೨) 

- ಹರಿಹರ ಅಭೇದಗೈದವಗೆ ದಂತಚ್ಯುತವು 

- ಧರ್ಮವೆಂದೆನಿಪ ಮಾರ್ಗವನು ಅಟ್ಟು 
(ಸ-೧೨೪-೧) 

- ಹರಿತೀರ್ಥ ಪ್ರಸಾದ ಎನ್ನ ಜಿಹ್ಹೆಗೊದಗಿತು 

- ಬದುಕಿದೆನು ಖದುಕಿದೆನು 
(ಸ-೧೭೧-೧) 

- ಹರಿ ಆದಿಕೇಶವ ಗುರು ಅಪ್ರಮೇಯ ಸಿರಿಧರ 

ಶೇಷಗಿರಿ ವರ ತಿಮ್ಮರಾಯ 

- ಲಾಆ ಪಾವನಚರಣ ಲಾಆ ಅಘಹರಣ 
(ಸ-೨೨೯-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಮದಗಜ ಹರಿಯೆಂದು ಕರೆಯಲು ಒದಗಿ 

ಆ ಕ್ಷಣ ಬ೦ದು ಮುದದಿ ನಕ್ತನ ಕೊಂದು 

ಸಲಹಿದ 

- ಮರೆಯದಿರು ಹರಿಯ (ಸ-೨೦೩-೧) 

ದ ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 

ನಾನು ಮರೆಯದೆ ಸಲಹೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-ಪ) 

- ಹರಿಯ ಮೊರೆ ಸೇರಿದರ್ಗೆ ಸ್ಥಿರ ಪಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ಹರಿಯ ನಾಮಾಮೃತ ಕಿವಿಗೊದಗಿತು 

- ಬದುಕಿದೆನು ಬದುಕಿದೆನು 
(ಸ-೧೭೧-೧) 

- ಹರಿಯ ದಾಸರು ಎನ್ನ ಬಂಧುಬಳಗ 

ವಾದರು 

- ಬದುಕಿದೆನು ಬದುಕಿದೆನು 
(ಸ-೧೭೧-೧) 

- ಹರಿಯ ಶ್ರೀ ಮುದ್ರೆ ಆಭರಣವಾಯಿತು 

- ಬದುಕಿದೆನು ಬದುಕಿದೆನು 
(ಸಂಗ 

- ಹರಿಯ ನೆನೆಯಲಿಲ್ಲ ಹರುಷದಿ ಗರುವ 

ಪುಟ್ಟಿತಲ್ಲ 

- ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ಹರಿಯ ನಿಂದಿಸಿ ಹರ ಘನನೆಂದು ನರಕಕ್ಕೆ 

ಬೀಳಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೩) 

- ಮರೆಯದಿರು ಹರಿಯ ಮರೆವರೆ ಮೂರು 

ಲೋಕದ ಧೊರಿಯ 

- ಮರೆಯದಿರು ಹರಿಯ (ಸ-೨೦೩-ಪ) 

- ಮಠದೊಳಗೆ ಪ್ರಹ್ಲಾದ ಹರನ ನಾಮ 

ಸ್ಮರಿಸದೆ ದಿಟದಿ ಹರಿಯ ನಾಮಾವಳಿಯ 

ನುತಿಪುದ ಕಂಡು 

- ಯಾದವಗಿರಿವಾಸನಹುದೋ 
(ಸ-೨೧೯-೨ 

- ಇಷ್ಟಬಂಧು ತ್ರಿಜಗಕೆ ಶ್ರೀ ಹರಿಯಲ್ಲದೆ 

ಬಂದುಗಳದಾರಿಗಾರಿದ್ದರೇನು 


೮೧೯ 


ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-ಪ) 

- ಅಹಹ ಮೋಸಹೋದೆನಯ್ಯ ಹರಿಯೆ ನಿನ್ನ 

ನೆನೆಯದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-ಪ) 

- ಮುಂಚೆ ಶ್ರೀ ಹರಿಯೆ ನಿಮ್ಮ ವರ ಧ್ಯಾನ 

ಮಾಡುವರ ಪಂಚೆಯಲ್ಲಿರಿಸೆನ್ನ ವರದಾ 

- ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 
(ಸ೨೨೧೩-೮) 

- ಎರಡು ಸಾವಿರದ ಜಿಹ್ವೆಯುರಗ ಪೊಗಳಿದ 

ಹರಿಯೆ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-ಪ) 

- ವಿಕಟ ಕಿವಿಯಲಿ ಅಶ್ವಿನೀದೇವತೆಗಳೆಲ್ಲ ಸಕಲ 

ಧರ್ಮವ ಪಡೆದೆಯೆಲೊ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೧) 

- ಸುಟ್ಟು ಸುಡುಗಾಡಿನಲಿ ಹಿ೦ಡಗಳನಿಕ್ಕಿ ಬಲು 

ಕಟ್ಟಳೆಯ ಕಾಣಿಸಿದರಯ್ಯ ಹರಿಯೆ 

- ಮುಂದೆ ದಯವಿರಲಅ ಕ್ರೀಹರಿಯೆ 
(ಸ-೨೧೪-೧) 

- ಮುಕ್ತಿ ಮಾರ್ಗವ ತೋರ್ಪ ಮುರಹರನ 

ದಾಸರನು ಸಕ್ತಿಯಿಂ ಸೇವಿಸುವುದು ಬಲು ಸೌಖ್ಯ 

ಹರಿಯೆ 

- ಅರಿತು ನಡೆಯಅಬೇಕು (ಸ-೭-.೨) 

ದ ವಿಶ್ವದೊಳ ಹೊರಗು ನೀನಲ್ಲದೆ ಬೇರೆ 

ವಿಶ್ವನಾಟಕ ಸೂತ್ರಧಾರರುಂಟೆ ಹರಿಯೆ 

- ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-ಪ) 

ದ ಹೆಜ್ಜೆಗೆ ಸಾವಿರ ಹೊನ್ನನಿತ್ತರೂ ಬೇಡ ಬಲು 

ದುರ್ಜನರ ಸಂಗ ಬಲು ಭ೦ಗ ಹರಿಯೆ 

- ಅರಿತು ನಡೆಯಅಲಬೇಕು (ಸ-೭-೧) 

- ಮುಂದೊರೆದಿಹ ರೋಮಕೂಪದಗ್ರದ 

ಳತೆಯು ವೃಂದಗಳ ಶೋಭಿಪ ರೀತಿಯ 

ಪಡೆದೆಯೆಲೊ ಹರಿಯೆ 

ದಾ ವಿಶ್ವಲೋಕೇಶ ವಿಶ್ವಲೋಕೇಶ 
(ಸ-೨೩೪-೨) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ತ ಇಷ್ಟಲ್ಲದಿನ್ನೆನಗೆ ತೃಪ್ತಿ ಇನ್ನೆಂತಹುದೀ ಕಪ್ಪ 

ಶರೀರದೊಳು ತೊಳಲಲಾರೆನು ಹರಿಯೆ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-ಒ೩) 

೪೮೦೧. ಹರಿ (ಸಿಂಹ) - ಹರಿಯೆನಲು ಹರಿ 

ರೂಪ ತಾಳಿದೆ ಹರಿಯೊಳಡಗಿದೆ ಮತ್ತೆ 

- ಭವಭಯವಿನಾಶ ಭೋ (ಬೆ-೪೧-೧) 

- ಹರಿಯ ರೂಪವ ತಾಳಿ ಇರುಳು ದೈತ್ಯನ 

ಕೊಂದ ಸಿರಿಧರನು ಕಾಗೆನೆಲೆ ಆದಿಕೇಶವ 

ರಾಯ 

- ಮೂವರೇರಿದ ಬಂಡಿ (ಬೆ-೧೬೦-೩) 

೪೮೦೨. ಹರಿ ಸೂರ್ಯ) - ಹರಿಯ ಮಗನ 

ಶಿರ ಹರಿದನ ತಂದೆಯ ಹಿರಿಯ ಮಗನ 

ತಮ್ಮನ ಪಿತನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧೭೨-೩) 

- ಹರಿಯ ಸುತನಿಗೆ ಅಭಯವನಿತ್ತೆ ಹರಿಯ 

ಮಗನಾ ಕೊಂದೆ 

- ಭವಭಯವಿನಾಶ ಭೋ (ಬೆ-೪೧-೧) 

- ಹರಿಯನಗ್ರಜಕೋಟಿ ತೇಜನ ಹರಿಯವದನ 

ನೆಂಬ 

- ಭವಭಯವಿನಾಶ ಭೋ (ಬೆ-೪೧-೧) 

೪೮೦೩. ಹರಿ (ಹರಿದು ಹೋಗು) - 

ನಿರ್ಗಲಿತ ಶೋಣಿತ ಸುರಿಯೆ ಹರಿಹರಿದು 

ಕರುಳ ಕೊರಳೊಳಗೆ ಇಟ್ಟವನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-೨) 

- ಹಳ್ಳ ಹರಿದ ಮೇಲೆ ಗುಳ್ಳೆ ಒಡೆಯಿತಲ್ಲ 

ನೀರ ಮೇಲೆ 

- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

೪೮೦೪. ಹರಿ ()) - ಹರಿಯೆನಲು ಹರಿ 

ರೂಪ ತಾಳಿದೆ ಹರಿಯೊಳಡಗಿದೆ ಮತೆ 

- ಭವಭಯವಿನಾಶ ಭೋ (ಬೆ-೪೧೨೧) 

೪೮೦೫. ಹರಿ (?) - ಕುಣಿದಾಡುತಿದೆ ಹರಿಯ 

ತಲೆ ತುರಗವೇರಿ 

- ಬಲ್ಲವರು ಪೇಳರಿ (ಬೆ-೧೬೪-೩) 

೪೮೦೬. ಹರಿ (?) ೨ ಶಿವನ ಹರಿಯ 


೮೨೦ 


ಮಾಡಿದವನ ಸೊಸೆಯ ತಂದ ನಾರಾಯಣ 

ಎನ್ನಿರೊ 

- ನಾರಾಯಣ ಎನ್ನಿ ನಾರದ ವರದನ 
(ಬೆ-೭೬-೧) 

೪೮೦೭ ಹರಿ (9) - ಹರಿಗೆ ಮಾವನು ಆದ 

ಹರಿಗಳಿಯ ತಾನಾದ ಹರಿಯು ತನ್ನೊಳಗೆ 

ತಾ ಹರಿಯೊಳಗೆ ಇಪ್ಪ 

- ಮೂವರೇರಿದ ಬಂಡಿ (ಬೆ-೧೬೦-೩) 

೪೮೦೮. ಹರಿ (7) - ಹರಿಗೆ ಮಾವನು ಆದ 

ಹರಿಗಳಿಯ ತಾನಾದ ಹರಿಯು ತನ್ನೊಳಗೆ 

ತಾ ಹರಿಯೊಳಗೆ ಇಪ್ಪ 

- ಮೂವರೇರಿದ ಬಂಡಿ (ಬೆ-೧೬೦-೩) 

೪೮೦೯. ಹರಿ (7) - ಹರಿಗೆ ಮಾವನು ಆದ 

ಹರಿಗಳಿಯ ತಾನಾದ ಹರಿಯು ತನ್ನೊಳಗೆ 

ತಾ ಹರಿಯೊಳಗೆ ಇಪ್ಪ 

- ಮೂವರೇರಿದ ಬಂಡಿ (ಬೆ-೧೬೦-೩) 

೪೮೧೦. ಹರಿಗಡಿ - ಮತ್ತೆ ಪಾರ್ವತಿ ಮಗ 

ವೀರೇಶ ದಕ್ಷನನೆತ್ತಿ ಹರಿಗಡಿವಾಗ ನೋಡುತಿಹ 

ರೆಲ್ಲ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೪) 

೪೮೧೧. ಹರಿಗಮನೆ (ಸಿ೦ಹದಂತೆ ನಡೆಯುವ 

ವಳು?) - ಹರಿಮುಖಿ ಹರಿವಾಣಿ ಹರಿವೇಣಿ 

ಹರಿಣಾಕ್ಷಿ ಹರಿಮಧ್ಯೇ ಹರಿಗಮನೆ 

- ಹರಿಮುಖ ಹರಿವಾಣಿ (ಬೆ-೯೮-ಪ) 

೪೮೧೨. ಹರಿಗೆ - ಚ೦ಂಡಭಟರೆಲ್ಲ ಮುಂದೆ 

ಕತ್ತಿ ಹರಿಗೆಯ ಪಿಡಿದು ಖಂಡತುಂಡ 

ಮಾಡುವುದು ಹೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 

೪೮೧೩. ಹರಿಣ - ಹರಿಣಾಂಕನಿಲ್ಲದಿಹ 

ಇರುಳು ಮರುಳು 

- ಎನ್ನು ನುಡಿ ಪುಸಿಯಲ್ಲ (ಸ-೪೭-೧) 

- ಧಿಮಿಧಿಮಿ ಗಣಗಣವೆಂಬ ಗಂಟೆಯ ರವಕೆ 

ಬೆಮೆಗೊಳುತಿರುವಾ ಹರಿಣನಂದದಲಿ 

- ಏನು ಮಾಡಲಯ್ಯ ಬಯಲಾಸೆ ಚಡದು 
(ಬೆ-೧೧೮-೪) 

- ನಾದವ ಕೇಳ್ದ ಹರಿಣನಂತೆ ಕೆಡದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಮಧುಸೂದನನ ನಾಮ ಸ್ಮರಣೆಯ ಮಾಡೊ 

- ಗೋವಿ೦ದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೬) 

೪೮೧೪. ಹರಿಣಾಕ್ಷಿ - ಹರಿಮುಖಿ ಹರಿವಾಣಿ 

ಹರಿವೇಣಿ ಹರಿಣಾಕ್ಷಿ ಹರಿಮಧ್ಯೇ ಹರಿಗಮನೆ 

- ಹರಿಮುಖ ಹರಿವಾಣಿ (ಬೆ-೮-ಪ) 

೪೮೧೫. ಹರಿದಾಸ - ಹರಿದಾಸ ಕನಕನು 

ಹಾಕಿದ ಮುಂಡಿಗೆ ಸಿರಿ ಆದಿಕೇಶವನಾಣೆ 

ಬಲ್ಲವರು ಪೇಳಿ 

- ಚೀಜ ಮೂರನು ಅತ್ತಿ (ಬೆ-೧೬೨-೩) 

- ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 

ಹೊರೆಯೆ ಹೊಟ್ಟೆಗಾಗಿ ಕೇರಿ ಕೇರಿ ಚರಿಸಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೬) 

- ಬೋಧೆ ಹೇಳುವ ಹರಿದಾಸರ ಪಾದ ತೀರ್ಥ 

ಪ್ರಸಾದವನುಣಿಸೆನ್ನ 

- ದೇಶಾಧಿಪತಿ ನರಹರಿಯೆ (ಬೆ-೨೧-೩) 

- ಗಟ್ಟಿಯಾಗಿ ಕಾಗೆನೆಲೆಯಾದಿಕೇಶವ ರಂಗ 

ಬಿಟ್ಟು ಹೋದರೆ ನಿನಗೆ ಹರಿದಾಸರಾಣೆ 

- ಹೂವ ತರುವರ ಮನೆಗೆ (ಬೆ-೪೩-೩) 

- ಹಣ್ಣು ಕೊಂಬುವ ಬನ್ನಿರಿ ಹರಿದಾಸರು 

ಹಣ್ಣು ಕೊಂಬುವ ಬನ್ನಿರಿ 

ದ ಹಣ್ಣು ಕೊ೦ಬುವ ಬನ್ನಿರಿ 
(ಬೆ-೧೫೭-ಪ) 

- ಕೇಶವನೊಲುಮೆಯು ಆಗುವ ತನಕ 

ಹರಿದಾಸರೊಳಿರುತಿರು ಹೇ ಮನುಜ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-ಪ) 

೪೮೧೬. ಹರಿದಿನ - ಕೆಳದಿಯ ಜರೆದು ಶ್ರೀ 

ಹರಿದಿನ ಗೆದ್ದಂಥ ಹಳಬರೊಳಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

೪೮೧೭. ಹರಿಭಕ್ತಿ - ಹರಿಭಕ್ತಿಯಿಲ್ಲದವಗೆ 

ಪರಲೋಕವುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
(ಬೆ-೧೨೫-೫) 

೪೮೧೮. ಹರಿಮಂತ್ರ - ಹರಿಮಂತ್ರವ ಜಪಿಸಿ 

ಹನುಮನ ಸೇಸೆಯ ಧರಿಸಲಾಗದವಳದು 


೮೨೧ 


ನೋಡಣ್ಣ 

- ಶಂಕರನಾರಾಯಣ ಅಡು 
(ಬೆ-೧೭೫-೬) 

೪೮೧೯. ಹರಿಮಧ್ಯೇ (ಸಿಂಹಕಟಿಯವಳು) - 

ಹರಿಮುಖಿ ಹರಿವಾಣಿ ಹರಿವೇಣಿ ಹರಿಣಾಕ್ಷಿ 

ಹರಿಮಧ್ಯೇ ಹರಿಗಮನೆ 

- ಹರಿಮುಖ ಹರಿವಾಣಿ (ಬೆ-೮-ಪ) 

೪೮೨೦. ಹರಿಮಯ (ವಿಷ್ಣುಮಯ) - 

ಹರಿಮಯವೆಲ್ಲವೆನುತ ತಿಳಿದು 

- ಕುಲ ಕುಲವೆಂದು ಹೋರಾಡದಿರಿ 
(ಬೆ-೧೨೧-೩) 

೪೮೨೧. ಹರಿಮುಖಿ (ಚಂದ್ರಮುಖಿ) - 

ಹರಿಮುಖಿ ಹರಿವಾಣಿ ಹರಿವೇಣಿ ಹರಿಣಾಕ್ಷಿ 

ಹರಿಮಧ್ಯೇ ಹರಿಗಮನೆ 

- ಹರಿಮುಖ ಹರಿವಾಣಿ (ಬೆ-೯೮-ಪ) 

೪೮೨೨. ಹರಿವಾಣ - ಇಂದು ನಿಮ್ಮ ಹರಿ 

ವಾಣ ಪ್ರಸಾದವುಂಟೆನಲಾಗಿ 

ದ ಬಂದೆವಯ್ಯ ಗೋವಿ೦ದಶೆಟ್ಟ 
(ಬೆ-೧೫೧-ಪ) 

- ಎಂಜಲ ಹರಿವಾಣಗಳ ಬೆಳಗುವೆ ನಾನು 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೩) 

- ಮೃಷ್ಟಾನ್ನವ ಸುವರ್ಣಕದ ಹರಿವಾಣದೊಳು 

ಆರೋಗಣೆಯ ಮಾಡು 

- ಪೂಸರನ ಜನಕನೇ (ಬೆ-೧೬೮-೪) 

-. ಹರಿವಾಣದೊಳಗಮೃತಾನ್ನವು ಇರುತಿರೆ 

ತಿರಿದ ಕೂಳನು ತಿನ್ನಲೇತಕಯ್ಯ 

- ನಾರಾಯಣ ನಿನ್ನ ನಾಮವು 
(ಬೆ-೫೨-೨) 

೪೮೨೩. ಹರಿವಾಣಿ (ಕೋಗಿಲೆಯ ಕಂಠ 

ವುಳ್ಳವಳು) - ಹರಿಮುಖಿ ಹರಿವಾಣಿ ಹರಿವೇಣಿ 

ಹರಿಣಾಕ್ಷಿ ಹರಿಮಧ್ಯೇ ಹರಿಗಮನೆ 

- ಹರಿಮುಖ ಹರಿವಾಣಿ (ಬೆ-೯೮-ಪ) 

೪೮೨೪. ಹರಿವೇಣಿ (ನಾಗವೇಣಿ) - 

ಹರಿಮುಖಿ ಹರಿವಾಣಿ ಹರಿವೇಣಿ ಹರಿಣಾಕ್ಷಿ 

ಹರಿಮಧ್ಯೇ ಹರಿಗಮನೆ 

- ಹರಿಮುಖ ಹರಿವಾಣಿ (ಬೆ-೯೮-ಪ) 

೪೮೨೫. ಹರಿಶ್ಚಂದ್ರ - ಎರಡೆ೦ಟಾಡೆನೆಂದು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹರಿಶ್ಚಂದ್ರ ಕೆಟ್ಟ 

-ನಾ ನಿಮ್ಮ ದಾಸರ ದಾಸ (ಸ-೧೩೪-೩) 

- ಹರಿಶ್ಚಂದ್ರ ಮೊದಲಾದ ಚಕ್ರವರ್ತಿಗಳೆಲ್ಲಿ 

ಧುರದಿ ರಾಮ ತೇಜವೆಲ್ಲಿ 

- ಇರಬಂದುದಿಲ್ಲ ಸಂಸಾರ 
(ಬೆ-೧೧೩-೧) 

- ಕೀರ್ತಿಯಲಿ ಹರಿಶ್ಚಂದ್ರರಾಯನೋ ನೀನು 

- ಬೆರೆಯದಿರು ಬೆರೆಯದಿರು 
(ಬೆ-೧೪೩-೬) 

- ಶಿಷ್ಟ ಹರಿಶ್ಚಂದ್ರಗೆ ಮಸಣದಡಿಗೆಯಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೨) 

೪೮೨೬. ಹರಿಸು - ಗೊಲ್ಲತನವ ಬಿಡಿಸಿ 

ಗೋಗಾವ ಡಿಂಬ್ದರಿಸಿ ಉಳ್ಳ ತಸ್ಕರ ಬುದ್ಧಿ 

ಕಡೆಗೆ ಇರಿಸಿ 

- ಯಾಕೆಲೊ ರ೦ಗ ನಿನಗಿಂತ ನಟನೆಯ 

ಮಾತು (ಸ-೨೧೬-೧) 

- ಬೆರೆತುಕೊ೦ಡಿರಲು ಸಜ್ಜನರ ಗೆಳೆತನವಿಲ್ಲ 

ಪರಮಹಂಸನೆ ಹರಿಸೊ ಇಂಥ ಕೊರತೆಗಳೆಲ್ಲ 

- ಏಕೆ ದಯವಿಸಿತಿಲ್ಲ ಲೋಕಪಾವನ 

ಮೂರ್ತಿ (ಸ-೫೫-೨) 

೪೮೨೭. ಹರುಷ - ಹರಿಯ ನೆನೆಯಲಿಲ್ಲ 

ಹರುಷದಿ ಗರುವ ಪುಟ್ಟಿತಲ್ಲ 

ಎ ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ 

ಮಾಡು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೬) 

- ಕಟ್ಟಿ ಮು೦ಜಿಯ ಮದುವೆಯನೆ ಮಾಡಿ 

ಹರಸಿ ಉಂಡುಟ್ಟು ಅತಿ ಹರುಷದಿಂದ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಕೆಂಬಲ್ಲಿನ ಪಕ್ಷಿ ಕೊ೦ಬುದು ರಸಗಳ ಹಂಬಲ 

ಮಾಳ್ಪುದು ಹರುಷದಿಂದ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೨) | 

- ಪೂರ್ವಾದ್ರಿಯೊಳು ಪ್ರಭಾಕರನುದಿಸೆ 

ಹರುಷದಲಿ 

- ಪೂಸರನ ಜನಕನೇ (ಬೆ-೧೬೮-೧) 


೮೨೨ 


೪೮೨೮. ಹರುಷಪಡು - ಹರುಷಪಟ್ಟರು 

ಮನದಿ ವಿದುರ ಭೀಷ್ಮಾದಿಗಳು 

- ವಾಸುದೇವಾಯ ನಮೋ (ಬೆ-೯೦-೧೩) 

೪೮೨೯. ಹರೆ (ಹರಿ) - ರಾಮ ಗೋವಿಂದ 

ಹರೆ ಕೃಷ್ಣ ಗೋವಿಂದ ದಾಮೋದರ ಹರಿ 

ವಿಷ್ಣು ಮುಕುಂದ 

- ರಾಮ ಗೋವಿಂದ ಹರೆ (ಬೆ-೪೦-ಪ) 

- ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀ 

ಹರೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೨) 

೪೮೩೦. ಹರ್ಮ್ಯ (ಸೌಧ, ಮಹಲು) - 

ಮುಕುರ ದಂತ್ಯದ ಹರ್ಮ್ಯದೊಳಗಿಂದ ಕಂಸಕನ 

ಪಕಪುಕನೆ ತಿವಿದವನನಿರಿದೊರಗಿಸಿ 

- ನೋಡಯ್ಯ ನಿನ್ನ ದಾಸರ (ಬೆ-೮೫-೮) 

೪೮೩೧. ಹಲ - ಬಾಲಕ ತನ್ನ ತಾಯಂದೆ 

ಯೊಳ್‌ ಮುನಿದು ಹಲಕಾಲ ವನದೊಳು 

ತಪವನು ಮಾಡಲು 

ದ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೩) 

೪೮೩೨. ಹಲಧರಾನುಜ (ಕೃಷ್ಣ - ಹಲಧರಾ 

ನುಜನೆಂಬ ಪವಿತ್ರನಾಮದ ಮುತ್ತು 

- ಮುತ್ತು ಬಂದಿದೆ ಕೇರಿಗೆ (ಸ-೨೧೦-೧) 

೪೮೩೩. ಹಲುಬು - ಇನಿತು ಪರಿಯಲಿ ನಾನು 

ಹಲುಬಿದೊಡೆ ನೀನು ಸುಮ್ಮನಿದ್ದೊಡೆ ಬಹುದು 

ಅಪಕೀರ್ತಿಯು 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೫) 

- ಕಳವಳಿಸಿ ನೂರೆಂಟು ಹಲುಬಿ ಬಳಲಲು 

ಬೇಡ ನಳಿನಾಕ್ಷ ಆದಿಕೇಶವನ ನೆನೆ ಮನವೇ 

- ಜಪವ ಮಾಡಿದರೇನು (ಬೆ-೧೨೩-೩) 

- ದೆಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದಡೆ 

ನೊಸಲ ಬರೆಹವ ತೊಡೆದು ತಿದ್ದಲಳವೆ 

- ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೩) 

೪೮೩೪. ಹಲ್ಲು - ದಾರಿಣಿ ಹಲ್ಲಲಿ 

ಎಳೆಯುತಿದೆ ದೊಡ್ಡ ಭೈರವಾಕಾರದಿ ಕೂಗುತಿದೆ 

- ಮಗುವಿನ ಮರುಇದು ಜಡದಲ್ಲ 
(ಸ-೧೯೮-೧) 

ದ ಭೃತ್ಯನಂತೆ ಹಲ್ಲ ತೆರೆದು ಕೆಲಸ ಮಾಡಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದಣಿಯುವೆ 

- ಸಾಕು ಸಾಕು ಮನುಣ ಸೇವೆಯು 
(ಬೆ-೪೨-೧) 

- ಕೆಂಬಲ್ಲಿನ ಪಕ್ಷಿ ಕೊ೦ಬುದು ರಸಗಳ ಹಂಬಲ 

ಮಾಳ್ಪುದು ಹರುಷದಿಂದ 

- ಪಕ್ಚಿಯ ಕುರುಹ ಬಲ್ಲರು 
(ಬೆ-೧೬೫-೨) 

೪೮೩೫. ಹವಣು - ತಮ್ಮ ಹವಣನರಿಯದೆ 

ಗರ್ವ ಪಿಶಾಚಿಗಳು ಎಮ್ಮ ಮನೆಯೊಡೆವಂತೆ 

ಕಲ್ಲಲಿಟ್ಟು 

- ಸಾಲದೆ ನಿನದೊಂ೦ದು ದಿವ್ಯನಾಮ 
(ಬೆ-೧೭೪-೩) 

- ಕುದುರೆಯ ಹವಣುಗತಿಯಲಿ ಏರಿದಾತನ 

- ಇಂದು ನೀ ಕರೆದುತಾರೆ (ಬೆ-೯೨-೨) 

- ನಿನ್ನ ಸಿರಿಯ ಹವಣೇನು ಹೇಳೆಲೊ 

ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-ಪ) 

- ನಿನ್ನ ಶುಭಮತಿಯ ಹವಣೇನು ಹೇಳೆಲೊ 

ಮಾನವಾ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೪) 

- ಕ್ಷುದ್ರ ಮಾನವ ನಿನ್ನ ಸಿರಿಯ ಹವಣೇನು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 

೪೮೩೬. ಹವಳ - ಚಿತ್ರದ ಹೂವಿನ ಹವಳ 

ಕಾಯಾಗುವ ಅರ್ಥವು ತಿಳಿದು ಪೇಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 

೪೮೩೭. ಹವ್ಯವಹನ (ಅಗ್ನಿ) - ಉತ್ತ 

ಹೊಲದೊಳು ಹವ್ಯವಹನ ತಂಗೆಯ ಕೊಂಡು 

ಮುತ್ತೆ ದೆ ಮಾಡಿ ಮೊಮ್ಮಗನ ಪಡೆದಿಹನ 

- ಬಲ್ಲವರು ಸೀವು ಪೇಳರಯ್ಯ 
(ಬೆ-೧೫೦-೨) 

೪೮೩೮. ಹಸನು - ಹಸನಾದ ಭೂಮಿಯನು 

ಧಾರೆಯೆರೆಯಲು ಬೇಕು 

- ಏನು ಇಲ್ಲದ ಎರಡು ದಿನದ ಸಂಸಾರ 
(ಬೆ-೧೧೪-೧) 


೮೨೩ 


೪೮೩೯. ಹಸಿ (ಆಹಾರವನ್ನು ಬಯಸು) - 

ಓಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು 

- ತೊರೆದು ಜೀವಿಸಬಹುದೆ (ಬೆ-೫೫-೨) 

- ಹಸಿದು ಬಳಲಿದಾಗ ಹಗೆಯ ಕೈಗೆ ಸಿಕ್ಕಿದಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೧) 

- ಹಸಿದು ಬ೦ದವರಿಂಗೆ ಅಶನವೀಯಲು 

ಬೇಕು 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೧) 

ಎ ಹಸಿದವರಿಗನ್ನವಿಕ್ಕದವಗೆ ಆಮ್ಲಪಿತ್ತ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೩) 

೪೮೪೦. ಹಸಿ (ಬೇಯದಿರುವ)- ಬೇಯ 

ದಿರುವ ಹಸಿಯ ಬಿಂದಿಗೆ ತೋಯ ಹಿಂಗು 

ವಂತೆ ಸಾಕ್ಷಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

೪೮೪೧. ಹಸಿವು - ಹಸಿವು ತೃಷೆಯು ಶೋಕ 

ಮೋಹ ಅಸುವಗೊಂಬ ಜನನ ಮರಣ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೧) 

೪೮೪೨. ಹಸುಗೂಸು /ಹಸುಮಗು - ಹಸು 

ಮಗು ನೋಡಿದರೆ ಅಮ್ಮಯ್ಯ ನಾ ಮೊಸರನು 

ಕಡೆಯುತಿದ್ದೆ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೩) 

- ಹಸುಮಗುವನು ಕಂಡು ಮುದ್ದಿಸಲೊಲ್ಲದೆ 

ಪುಸಿಗ ಕಳ್ಳನೆಂದು ಕಟ್ಟುವಿರಿ 

- ಇಂದು ಸೈರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

- ವಸುಧೆಯೊಳಗೆ ನಾನೊಬ್ಬಳೆ ಪಡೆದೆನೆ ನಿಮ್ಮ 

ಹಸುಮಗುವೆಂದು ಭಾವಿಸಬಾರದೆ 

- ಇಂದು ಸೈೆರಿಸಿರಿ ಶ್ರೀಕೃಷ್ಣನ 
(ಬೆ-೧೦೫-೨) 

೪೮೪೩. ಹಸುಳೆ - ಹಸುಳೆ ಧ್ರುವರಾಯನಿಗೆ 

ಹೆಸರುಳ್ಳ ಪದವಿತ್ತೆ 

- ವಾಸುದೇವಾಯ ನಮೋ (ಬೆ-೯೦-೬) 

೪೮೪೪. ಹಸ್ತ ದ ನಿನ್ನ ಮೋಹದ ಕಂದ ನಾನೊ 

ಕೇಳೆ ನಿನ್ನೊಮ್ಮೆ ದಿವ್ಯ ಹಸ್ತಂಜವನೀವ 

ದ ಕೈಯ ತೋರಿದ ಬಗೆಯ (ಸ-೯೧-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಉರಿ ಹಸ್ತವ ಬೇಡಿ ಭಸ್ಮಾಸುರ ಕೆಟ್ಟ 

- ನಾ ನಿಮ್ಮ ದಾಸರ ದಾಸ (ಸ-೧೩೪-೧) 

- ಹಿಂದೆ ಮುಂದೆ ಹಸ್ತ ಮುಚ್ಚಿಕೊಂಡು ತಲೆಯ 

ಬಾಗಿ ಕೇಳೆ 

ದ ಸೈಯೇ ಇದು ಸೈೈಯೇ ಗೋಪಿ 
(ಬೆ-೧೦೪-೭) 


- ಹಸ್ತದಿ೦ ಹಣ ಭತ್ತ ಹಚ್ಚಡಂಗಳ ಕೊಟ್ಟು 


ಕುಸ್ತರಿಸಿ ಬಿನುಗು ಚಾರಿತ್ರ್ಯಗಳ ಲಾಲಿಸುತ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
(ಬೆ-೧೧-೧) 

- ರಿಕ್ತ ಹಸ್ತದಿಂದ ಮನೆಯ ಸೇರುವೆ ಈ 

ಉದರಕಾಗಿ ಮತ್ತೆ ಕಂಡ ಕಡೆಗೆ ತಿರುಗುವೆ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

೪೮೪೫. ಹಸ್ತಕಟ್ಟು - ಎಪ್ಪತ್ತೆರಡು ಸಾವಿರ 

ಸೂತ್ರದ ಹಸ್ತಕಟ್ಟು ಎರಡಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

೪೮೪೬. ಹಸ್ತಕಡಗ - ಒಪ್ಪವಿತ್ತ ಹಸ್ತಕಡಗ 

ಆಶಾಪಾಶವೆರಡಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೨) 

೪೮೪೭. ಹಳಬ - ಕೆಳದಿಯ ಜರೆದು ಶ್ರೀ 

ಹರಿದಿನ ಗೆದ್ದ೦ಂಥ ಹಳಬರೊಳಿರಿಸು ಕಂಡೆಯ 

ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 

೪೮೪೮. ಹಳಿ - ಕಥೆ ಪುರಾಣಗಳ ಹಳಿದವಗೆ 

ಕಾಸಶ್ವಾಸ 

- ಧರ೯ವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೨) 

೪೮೪೯. ಹಳೆಗನ್ನಡ-ವರ ಬಾಡ ಬಂಕಾಪುರದ 

ಆದಿಕೇಶವನ ಕುರಿತು ತಿಳಿಯೊ ಹಳೆಗನ್ನ| ಡದ 

ಸೊಬಗ 

- ನಿಜವರಿತು ಅ೦ಗವನು ಪೂಜೆ ಮಾಡುವರು 
(ಸ-೧೪೨-೫) 

೪೮೫೦. ಹಳ್ಳ ದಾ ಹಳ್ಳ ಹರಿದ ಮೇಲೆ ಗುಳ್ಳೆ 

ಒಡೆಯಿತಲ್ಲ ನೀರ ಮೇಲೆ 


೮೨೪ 


- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 

- ಹಾಲು ಹಳ್ಳವಿರಲಿಕ್ಕೆ ವಾಳಿಯವ ತರಲೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

- ಹಳ್ಳದ ತಡೆಯಲಿದ್ದ ಸುಳ್ಳರೆಲ್ಲ ಕೂಡಿಬಿದ್ದು 

ಬೆಳ್ಳನೆ ಬೆಳತನಕ ನೀರ ತರುವರೆಲ್ಲರು 

- ಕಣಿಯ ಹೇಳಬಂದೆ ನಾನು 
(ಬೊಓಿಆಿ) 

೪೮೫೧. ಹಳ್ಳಿ - ಎನ್ನ ಕಂದ ಹಳ್ಳಿಯ 

ಹನುಮಾ ಚೆನ್ನಾಗಿ ಇಹರೆ ಲಕ್ಷ್ಮಣ ದೇವರು 

- ಎನ್ನ ಕ೦ದ ಹಳ್ಳಯ ಹನುಮಾ (ಬೆ-೬_ಪ) 

೪೮೫೨. ಹಾಡು (ಹಾಡು ಹೇಳು) - ಒಳ್ಳೊಳ್ಳೆ 

ಪದಗಳ ಹನುಮಪ್ಪ ಹಾಡ್ಯಾನು ಚೆಲುವ ಕನಕಪ್ಪ 

ಕುಣಿದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೧) 

- ಜನನವಾದರೆ ಹಾಡಿ ಹರಸಲೇತಕೆ ಅನುಗತಿ 

ಯನು ಹೇಳಿದರಳಲೇಕೆ 

- ಬೆರೆಯದಿರು ಬೆರೆಯದಿರು 
(ಬೆ-೧೪೪-೩) 

೪೮೫೩. ಹಾದರ - ಕಳವು ಹಾದರ ಪಂಚ 

ಮಹಾಪತಕಗಳನು ಮಾಡಿ ನೆಲೆಯಿಲ್ಲದಲೆ 

ನರಕದೊಳಗಾಡಿ ಮುಳುಗಿದೆನು 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೨) 

- ಕಳವು ಹಾದರ ಪಂಚಪಾತಕ೦ಗಳ ಮಾಡಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

೪೮೫೪. ಹಾನಿ - ಹಾನಿಯಿಲ್ಲದ ಪದವಿಯನು 

ಕೊಟ್ಟು ಧುವಗೆ ಕಡುದೀನತ್ಚವನು ಬಿಡಿಸಿದೆ 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೨) 

೪೮೫೫. ಹಾರ - ಎತ್ತಿಕೊಂಡು ಮುತ್ತು ಕೊಟ್ಟರೆ 

ಮುತ್ತಿನ್ಹಾರ ಕೊರಳಿಗ್ದಾಕಿ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೧) 

- ಸೋರೆಯೊಳು ಸುರೆ ತುಂಬಿ ಮೇಲೆ 

ಹೂವಿನ ಹಾರಹಾಕಿ ಗೀರು ಗಂಧ ಅಕ್ಷತೆಯ 

ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಭವಪಾಶ ನೀಗೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೨೦-೫) 
- ತೋರೆ ಬೇಗನೆ ಸಖಿ ತೋರ ಮುತ್ತಿನಹಾರ 
ಭಾರವಾಗಿದೆಯೆನಗೆ 
- ತೋರೆ ಬೇಗನೆ ಸಖ (ಬೆ-ಳ-ಪ) 
- ಹೊಟ್ಟೆಯ ಕರುಳ ಹಾರವ ಮಾಡಿ ಪುಟ್ಟಗೆ 
ವರವ ಕೊಟ್ಟಾನ್ಮ್ಯಾ 
- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೪) 
೪೮೫೬. ಹಾರಿಸು - ಧಾತುಗ್ರಂಥಗಳೆಲ್ಲ 
ತೋರಿಸಿ ವೇದಾಂತ ಪ್ರಮಾಣಗಳ ಹಾರಿಸಿ 
-ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೧) 
೪೮೫೭. ಹಾರು - ಕಡಲ ಬೇಗನೆ ಹಾರಿ 
ಶ್ರೀರಾಮರ ಮಡದಿಗುಂಗುರವ ಕೊಟ್ಟು 
- ಎಷ್ಟು ಪೊಗಳಅ ನಾನು (ಸ-೫೩-೨) 
- ದಿಂಡುರುಳಿಸಿ ಒಂದುಸರಲಿ ಬಂಡನುಂಡು 
ಹಾರಿ ಪೋದನೆ 
- ಬಾಲ್ಶಕನೆಂದಿತ್ತಿಕೊಂಡೆನೆ (ಸ-೧೮೩-೨) 
ದ ಸಾಧ್ಯವಾಯಿತೆಂದು ತನ್ನ ಮನೆಗೆ ತಂದು 
ಸತಿಗೆ ಕೊಡಲು ಶುದ್ಧವಾಗಿ ಸುಟ್ಟು ಮಡಗಲೆದ್ದು 
ಹಾರಿ ಹೋಯಿತೆಂದು 
- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 
- ಲೀಲಾ ಸಾದೃಶ್ಯವ ತೋರುತ ಲಿಂಗಭ೦ಂಗ 
ವಿಲ್ಲದ ದೇಹ ಹಾರುತ 
- ಅ೦ಧ೦ತಮಸು ಇನ್ನಾರಿಗೆ (ಬೆ-೮೯-೨) 
- ಉರಗನ ಹೆಡೆಮೇಲೆ ಹಾರಿ ಹಾರಿ 
ಕುಣಿವಾಗ ವರವ ನಾರಿಯರಿಗೆ ಕೊಟ್ಟನ್ಮ್ಯಾ 
- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 
೪೮೫೮. ಹಾರುವ - ಧೂಳಿಗೆ ಹಾರುವ ಮಣ್ಣ 
ಮೇಲೆ ಮುದ್ದೆಯ ಕಲಸಿ ಲೋಲನಾಗಿದು 
ಸೊಬಗಾದ ಬೆಡಗು 
- ಚೀಜ ಮೂರನು ಚತ್ತಿ (ಬೆ-೧೬೨-೨) 
- ತಿರುಕ ಹಾರುವನೆಂದೆನೆ ಹೆತ್ತ ತಾಯ ಶಿರಕೆ 
ಮುನಿದವನೆಂದೆನೆ 
- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 
- ಹುಡುಗ ಹಾರುವನಾಗಿ ನಮ್ಮ ರಂಗ 


೮೨೫ 


ಬೆಡಗಿಲಿ ಮುಗಿಲಿಗೆ ಬೆಳೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೫) 

೪೮೫೯. ಹಾರೈಸು - ಭರದಿ ಹಾರೈಸುತಿಹರು 

ಜಲಕ್ರೀಡೆಗೇಳಯ್ಯ ಸ್ಮರನ ಪಿತನೊಲಿದುಪ್ಪ 

ವಡಿಸಯ್ಯ ಹರಿಯೆ 

- ಪೂಸರನ ಜನಕನೇ (ಬೆ-೧೬೮-೨) 

೪೮೬೦. ಹಾಲ್‌/ಹಾಲು - ಹಾಲ್ಕೊಸರ 

ಮೀಸಲು ಮುರಿದು ತಿಂದ 

- ನಾರಾಯಣನೆ ಈತ (ಸ-೧೩೮-೩) 

- ನೀಲವರ್ಣದ ಲೋಲ ಕಾಲನವರಿಗೆ ಶೂಲ 

ಬಾಲ್ಯದಿ ಯಶೋದೆಯ ಹಾಲ ಸವಿದ 

ಗೋಪಾಲ 

- ಏಕೆ ದಯವಿನಿತಿಲ್ಲ ಲೋಕ ಪಾವನ 

ಮೂರ್ತಿ (ಸ-೫೫-೩) 

- ಓಡನೆ ಕರದಾರ ಕರಿತೈತಿ ರಂಜಣಿಗಿ ಹಾಲಣ್ಣ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೩) 

-. ಅಂಜದೆ ಗೊಲ್ಲ ಪಳ್ಳಿಯೊಳಗೆ ಹಾಲ 

ನೆಂಜಲಿಸಿದ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೨) 

- ಹಾಲು ಹಳ್ಳವಿರಲಿಕ್ಕೆ ವಾಳಿಯವ ತಶರಲೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

೪೮೬೧. ಹಾಲುಣಿಸು - ಚಂದದಲಿ ತಾಯಿ 

ಮಗುವಿಗೆ ಮೊಲೆಯ ಹಾಲುಣಿಸುವಂದದಲಿ 

ಉಣಿಸಿದಲ್ಲದೆ ಬಿಡದು ಮರೆಯದಿರಿ 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೫) 

೪೮೬೨. ಹಾವು- ಹಾವ ಹಿಡಿಯಲುಬಹುದು 

ಹರಣ ನೀಡಲುಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಹರಿಯ ಹೊದ್ದಿಹನಂತೆ ಹಾವ ಭಕ್ಷಿಪನಂತೆ 

- ಆರಿಗಾದರು ಪೂರ್ವಕರ್ಮಚಜಡದು 
(ಬೆ-೧೦೮-೫) 

- ಧರೆ ನಡುಗುವ ಹಾವನು ನಾ ಹಿಡಿವೆನೆ 

ತರಳನು ತಡೆಗಾರನೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

- ಮರೆತು ಮಂಚದ ಮೇಲೆ ನಾ ಮಲಗಿರೆ 

ಹರಿವ ಹಾವನೆ ತಂದು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೭) 

- ಹಾವುಗಳ ಹೆಡೆಹಿಡಿದು ಎಳೆದೆಳೆದು 

ತರಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

೪೮೬೩. ಹಾಸರ - ಉರಿಯ ಹಾಸರ 

ಹೋಳಿಯಿರಿದಾತನ ಧರೆಯೊಳಗೆ ಮೂವರನು 

ಗೆಲಿದು 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

೪೮೬೪. ಹಾಸಿಗೆ - ಹಾಸು ಮಂಚದ 

ಹಾಸಿಗೆಯಲಿ ತೋಷದಿಂದ ಬಾಚಿ ಸೆಳೆದು 

- ಬಾಲ್ಶಕನೆಂದೆತ್ತಿಕೊಂಡೆನೆ (ಸ-೧೮೩-೩) 

- ಶೇಷನ ಹಾಸಿಗೆ ಗರುಡ ತುರಗವು 

ಪೀತವಾಸದುಡುಗೆಯು ಕೊರಳಲಿ ವೈಜಯಂತಿ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೨) 

- ಹದ್ದು ಹಗೆಯ ಹಾಸಿಗೆಯ ಮೇಲೊರೆಗಿದ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

-ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

- ಸುಪ್ಪತ್ತಿಗೆ ಮಂಚವಂದು ಹುಲ್ಲ ಹಾಸಿಗೆ 

ಯಿಂದು 

- ಎನ್ನ ಕಂದ ಹಳ್ಳೆಯ ಹನುಮಾ 
(ಬೆ-೬._೧) 

- ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 

ಅಡವಿಯೊಳಗಣ ಹುತ್ತು ಮನೆಯಾಯ್ತು 

- ಆರಿಗಾದರು ಪೂರ್ವ ಕಲ್ಪನೆಯು ತಪ್ಪದು 
(ಬೆ-೧೦೯-೩) 

೪೮೬೫. ಹಾಸು (ಬಿಚ್ಚಿ ಹರಡು) - ಸುಲಿದು 

ಚರ್ಮವ ಹಾಸಿದರೆ ಭೂಮಿಗೈದು ಮಡಿ 

ನೆಲೆಯಾವುದೀ ದೇಹಕೆ 

- ನೊಂದೆನಾ ಹರಿಯೆನ್ನದೆ (ಜೆ-೧೩-೩) 

- ಸುಲಿದು ಚರ್ಮವ ಹಾಸಿದರೆ ಧರೆಗೆ 


೮೨೬ 


ಐದುಮಡಿ ನೆಲೆಯಾವುದೀ ದೇಹಕೆ 
- ಮುಂಡೆ ದಯವಿರಲಅ ಶ್ರೀಹರಿಯೆ 
(ಸ-೨೧೪-೪) 
- ಫಣಿರಾಜನಾಸನದಿ ಮಲಗಿದವಗೆ ಅರಿವೆ 
ಯಾಸನವೆಂತು ನಾ ಹಾಸಲಿ 
- ಆವ ಪರಿಯಆಅ ನಿನ್ನನೊಅಸಿ 
(ಬೆ-೩೭-೧) 
- ರತ್ನಗಂಬಳಿ ಹೊತ್ತು ಹಾಸುವೆನು 
- ಬ೦ಟನಾಗಿ ಬಾಗಿಲಕಾಯ್ವೆ (ಬೆ-೪೫-೪) 
೪೮೬೬. ಹಾಸು (ಹಾಸಿಗೆ) - ಹಾಸು ಮಂಚದ 
ಹಾಸಿಗೆಯಲಿ ತೋಷದಿಂದ ಬಾಚಿ ಸೆಳೆದು 
- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೩) 
೪೮೬೭. ಹಾಸ್ಯ - ಮೇದಿನಿಯ ಹೊರೆಗಳೆವ 
ಮೃತ್ಯುವಿನ ಹಾಸ್ಕರಸ 
- ಬೊಂ೦ಬೆಯಾಟವನಾಡಿಸಿದ (ಬೆ-೭೯-೨) 
೪೮೬೮. ಹಾಳಾಗು - ಹಣ್ಣುಬಿಡದ ಮರಗಳು 
ಹಾಳಾದರೇನು 
-. ಆರು ಬಾಳದರೇನು (ಬೆ-೩೦-೧) 
೪೮೬೯. ಹಾಳು - ಹಾಳು ಸಂಸಾರಕ್ಕೆ ಹಲವರ 
ಬಾಯ್ಗಳ ಬಡಿಯದಿರೆಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-೧) 
೪೮೭೦. ಹಾಳುಬೀಳು - ದೇವರಿಲ್ಲದ 
ಗುಡಿಯು ಹಾಳುಬಿದ್ದಂಗಡಿಯು 
- ಅಹುದಾದರಹುದೆನ್ನಿ (ಬೆ-೧೩೧-೧) 
೪೮೭೧. ಹಾಳುಮಾಡು - ಹಾಳುಮಾಡಿ 
ಕೈಯೊಳಿದ್ದ ಹೊನ್ನು ಹಣಗಳ 
- ಕಣಿಯ ಹೇಳಬಂದೆ ನಾನು 
(ಬೆ-ಒ೨ 5೩) 
೪೮೭೨. ಹಾಳೂರು - ಹಾಳೂರಿನೊಳಗೊಬ್ಬ 
ಕುಂಬಾರ ಸತ್ತ ಗೋಕರ್ಣದೊಳಗೊಬ್ಬ 
ಪರದೇಶಿ ಅತ್ತ 
- ಲಟಪಟ ನಾ ಸಟಿಯಾಡುವನಲ್ಲ 
(ಬೆ-೧೫೯-೧) 
೪೮೭೩. ಹಿಂಗಡೆ - ಪೊಡವಿಪತಿ ಕೇಳು ಶ್ರೀ 
ಆದಿಕೇಶವನೆ ಹಿ೦ಗಡೆಯಲ್ಲಿ ಮನೆಯ 
ಕಟ್ಟಿಸಬಾರದೆ 
ದ ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೫) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೮೭೪. ಹಿಂಗಿಸು - ಮೂಗ್ರಾಮ ಮುರಿದು 

ವಾಜಿಯನೇರಿದಾತನು ಸಾಗ್ರದಿಂದಿಳೆಯ ಭಾಗ್ಯ 

ಹಿಂಗಿಸಿದ 

- ಠಈತನೇನೆ ನಿನ್ನ ಮಗನು (ಸ-೩೮-೩) 

೪೮೭೫. ಹಿಂಗು - ಹಿ೦ಂಗದೆ ಮನದಣಿಯ 

ರಂಗನ ಭಜಿಸೊ 

- ಹಿ೦ಗದೆ ಮನದಣಿಯ ರಂಗನ ಭಜಸೊ 
(ಸ-೨೫೯-ಪ) 

- ಬದುಕಿದೆನು ಬದುಕಿದೆನು ಭವ ಎನಗೆ 

ಹಿಂಗಿತು 

- ಬದುಕಿದೆನು ಖದುಕಿದೆನು (ಸ-೧೭೧-ಪ) 

- ಬೇಯದಿರುವ ಹಸಿಯ ಬಿಂದಿಗೆ ತೋಯ 

ಹಿಂಗುವಂತೆ ಸಾಕ್ಷಿ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

- ಅಡಿಗಡಿಗೆ ಶೋಕದಲಿ ಅವರಿವರಿಗುಸುರಿ 

ದರೆ ಬಡತನವು ಬಿಟ್ಟು ಹಿ೦ಗುವುದೇನು ಮರುಳೆ 

ಎ ತನ್ನ ಪ್ರಾಪ್ತಿಯ ಫಲವ (ಬೆ-೧೧೨-೨) 

- ಹರಣ ಹಿ೦ಗದ ಮುನ್ನ ಹರಿಯ ಸೇವೆಯ 

ಮಾಡು ಪರಲೋಕ ಸಾಧನವನು ಮಾಡು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೫) 

- ಹಿಂಗದೆ ಜಗವ ಪಾವನವ ಮಾಡುವ ಪುಣ್ಯ 

ಗಂಗೆಯೆಂಬವಳೀಗ ನಿನ್ನ ಮಗಳು ದೇವ 

- ಜಗದ೦ತರ್ಯಾಮಿ ಪಂತೆಂಡ! 
(ಬೆ-೫೮-೪) 

- ಹಿಂಗದೆ ಕಾಗೆನೆಲೆಯಾದಿಕೇಶವ ನರಸಿ೦ಂಗನ 

ತೋರೆನಗೆ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 


- ಮಂಗಳ ಜನನಿಯ ಹಿಂಗದೆ ಕದ್ದು 


ಜಲಂಗಳೊಳಡಗಿಪ್ಪನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೩) 

- ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿಂಗದೆ ಶ್ರೀತುಲಸಿಯ ರಂಗಗರ್ಷಿಸದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೬) 

- ಅಂಗಳದೊಳಗಿಪ್ಪ ಮಂಗಳ ಮೂರ್ತಿ 

ಪಾದಂಗಳ ಹಿಂಗದೆ ಪೊಂಗಿ ಭಜಿಸದಲೆ 


ಲ 


- ಹೇಗೆ ನೀ ದಾಸನಾದೆ (ಬೆ-೨೨-೧೩) 

- ಲಿಂಗ ಪೂಜೆಯ ಬಲ ನಿಶ್ಚಿಂತನಾಗಿಹ 

ಬಲ ಹಿಂಗದೆ ಹರನು ಬಾಗಿಲ ಕಾಯ್ದ ಬಲವು 

- ಆವ ಬಲವಿದ್ದರೇನು (ಬೆ-೧೩೩-೪) 

೪೮೭೬. ಹಿಂಡು (ಒತ್ತು, ಒತ್ತಿ ಪೀಡಿಸು) - 

ಕೊಂಡು ದೂತರೆಳೆದು ಒಯ್ದು ಹಿಂಡಿಹಿಪ್ಪೆ 

ಮಾಡುವಾಗ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

೪೮೭೭. ಹಿಂಡು (ಮಂದೆ, ಗುಂಪು) - ನೆರೆದ 

ಕಪಿ ಹಿಂಡು ಕೂಡಿದನೆ ಫಣಿಶಿರದಲಿ ಕುಣಿ 

ಕುಣಿದಾಡಿದನಕ್ಕ 

- ರಂಗನೆಂಥವನೆಂಥವನೆಲೆ ತಂಗಿ 
(ಸ-೨೨೨-೨) 

- ತುರು ಹಿಂಡುಗಳ ತರತರದಲಿ ತನ್ನ ಕರದಿಂ 

ಬೋಳ್ಳೆಸಿ ಸಂತೈಸುತ 

- ಯಾದವರಾಯ ಬೃ೦ದಾವನದೊಳು 
(ಸ-೨೨೦-೩) 

- ಹಿಂಡನು ಅಗಲಿದ ಗೋವು ಹುಲಿಗಿಕ್ಕಿದ 

ಮೇವು 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

- ಹಿಂಡುಗೋವಳರೊಳು ಹಿರಿಯನ ಕಳೆಯ 

ದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

- ಕಂಡೆನಾ ತಂಡತಂಡದ ಹಿಂಡು ದೈವ 

ಪ್ರಚಂಡ ರಿಪುಗಂಡ ಉದ್ದಂಡ ನರಸಿ೦ಹನ 

- ಕಂಡೆ ನಾ ತಂಡತ೦ಡದ ಹಿ೦ಡು ದೈವ 
(ಬೆ-೮೪-ಪ) 

- ವೇದ ಶಾಸ್ತ್ರ ಪುರಾಣ ಶ್ರುತಿ ತರ್ಕ ಮಹದಾದಿ 
ಸಾಧನದ ಶ್ವನ ನಮ್ಮಜ್ಜನ ಹಿಂಡಿನೊಳು 

- ಸಾವು ಕುರುಬರು "ಜಿ ೧೫೨-೪) 

- ಪರಿಪರಿ ವಿಧದಲಿ ರಾಗವ ನುಡಿಸುತ ತುರು 

ಹಿಂಡುಗಳ ಕೂಡುತ ಪಾಡುತ 

-. ಯಾದವರಾಯ ಬೃ೦ದಾವನದೊಳು 
(ಸ-೨೨೦.-೨) 

- ಕೊಂಡು ದೂತರೆಳೆದು ಒಯ್ದು ಹ೦ಡಿಹಿಪ್ಪೆ 

ಮಾಡುವಾಗ 

- ಏನು ಬರುವುದೋ ಸಂಗಡ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೧೩೭-೧) 

- ಕಾವ ನಮ್ಮಜ್ಜ ನರಗುರಿಯ ಹಿಂಡುಗಳ 

- ನಾವು ಕುರುಬರು (ಬೆ-೧೫೨-ಪ) 

೪೮೭೮. ಹಿಂದೆ - ಹಿ೦ದೆ ಮಾಡಿದ ಸುಕೃತ 

ಫಲವು ಮೊದಲಿನಿತಿಲ್ಲ ಇಂದು ಬಂದಡೆ ಒಳ್ಳೆ 

ಮತಿಯ ಕೊಡಲಿಲ್ಲ 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೧) 

- ಹಿಂದೆ ಮಾಡಿದ ಧರ್ಮ ಕರ್ಮ ಬಲ್ಲವ 

ರಾರು ಎಂದು ಮಂದವತಿಗಳಾಗಿ ಕೆಟ್ಟಳಿಯದಿರಿ. 

- ಧರ್ಮವೆಂದೆನಿಪ ಮಾರ್ಗವನು ಬಟ್ಟು 
(ಸ-೧೨೪-೫) 

- ಹಿಂದೆನ್ನ ಕುಲ ಗೋತ್ರ ನಾಮಂಗಳೆನಗೇನು 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೫) 

- ಮುಂದೆ ಭಲಾ ಎಂದು ಹಿಂದೆ ನಿಂದಿಪರನ್ನು 

ಕೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೫) 

- ಹಿಂದಾದ ಕುಲ ಗೋತ್ರ ನಾಮಂಗಳೆಷ್ಟು 

ತಾ ಬಂದ ಸುಖ ದುಃಖವೆಷ್ಟು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ಹಿಂದನೇಕ ಯೋನಿಗಳಲಿ ಬಂದು ಬಂದು 

ನೊಂದೆ ನಾನು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೩) 

- ಜನಕ ಹಿತದವನೆಂದು ನಂಬಬಹುದೇ 

ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 

- ಅಂಧಕನದು ತಪ್ಪೊ ಮುಂದಾಡಿಯ ತಪ್ಪೊ 

ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲವೋ ದೇವ 

- ಸನ್ನಿ ಸಿ೦ದ ಜಾನಾ ಜನಿಸಿ ಬ೦ದೆನೆ 
(ಬೆ-೫೪-೨) 

- ಮುಂದಾವ ಪಥವ ಸೇರುವೆ ಮರುಳೆ 

ಸಾಕಿನ್ನು ಹಿಂದೆ ನಿನ ವರಾರು ಆಪ್ತ ಪ್ರರುಂಟೆ 

ದ ವಿಲ್ಲರದ ಬಂದೆ ಮುಂದೆತ್ತ ಪಯಣ 
(ಬೆ-೧೩೫-೨) 

- ಭೂಕಾಂತೆಯ ಸೊಸೆಯರನೆತ್ತಿ ಬಲುಹಿಂದೆ 


೮೨೮ 


ನೂಕಿ ತಂದ ಕಳ್ಳ ಕೋ ಎನ್ನಿರೊ 

- ಕೋಕೋ ಕೋ ಎನ್ನಿರೊ 
(ಬೆ-೧೦೧-೪) 

- ಹಿಂದೆ ಮುಂದೆ ಹಸ್ತ ಮುಚ್ಚಿಕೊಂಡು ತಲೆಯ 

ಬಾಗಿ ಕೇಳೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೭) 

- ನೋಡಿ ನಡೆಯದೆ ಹಿಂದನೇಕ ಜನ್ಮಗಳಲ್ಲಿ 

ಮಾಡಿರುವ ಪಾತಕವು 

- ಅಣುಮತ್ತಾದ ದೇವ (ಬೆ-೭೧-೧) 

- ಹಿಂದೆ ಕಾಯ್ದವರಾರು ಮುಂದೆ 

ಕೊಲ್ಲುವರಾರು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೫) 

- ಓಂದು ಕ್ಷಣವೂ ಯಮನ ಬಾಧೆ ತಾಳಲಾರೆ 

ಹಿ೦ದಿಟ್ಟುಕೋ ಮುರಾರೆ 

- ಮುಂದೆ ದಯವಿರಆ ಶ್ರೀಹರಿಯೆ 
(ಸ-೨೧೪-೩) 

೪೮೭೯. ಹಿಂದೆಗೆ - ಬೇಡದಿರು ಕೈಯ 

ಹಿಂದೆಗೆವ ಲೋಭಿಯನು 

- ನೆಚ್ಚದಿರು ಸ೦ಸಾರ ನೆಲೆಯಲ್ಲ 
(ಬೆ-೧೧೬-೨) 

೪೮೮೦. ಹಿಗ್ಗು - ಈ ಸಿರಿಯ ನಂಬಿ ಒಗ್ಗಲು 

ಬೇಡ ಮನವೆ 

- ಈ ಸಿರಿಯ ನಂಜ ಹಿಗ್ನಲು ಬೇಡ 
(ಸ-೪೦-ಪ) 

- ಕುಗ್ಗಿದುವು ಕುಮುದ ಕುಂದ ಚಕೋರಾದಿ 

ಗಳು ಭುಜ ಹಿಗ್ಗಿದುವು ಚಕ್ರವಾಕಾಕಾಶದಲಿ 

ನೆರೆದು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೨) 

೪೮೮೧. ಹಿಡಿ - ಹಿಡಿಹಿಡಿದು ಹಿರಣ ಬಕನ 

ತೊಡೆಯಲ್ಲಿ ಕೆಡಹಿದನ 

- ಕಂಡೆ ನಾ ತ೦ಡ ತಂಡದ ಹಿಂಡು ದೈವ 
(ಬೆ-೮೪-೧) 

- ಮಂಡುಕನಂದದಿ ಕೆರೆಯ ದಂಡೆಯಲ್ಲಿ 

ಕುಳಿತುಕೊಂಡು ಮಂಡೆ ಮುಸುಕನಿಟ್ಟು ಮೂಗ 

ಹಿಡಿವ ಭ್ರಮಿತ ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತ (ಬೆ-೧೨-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದ ಮಡದಿಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ 

ಹಿಡಿಯಲಾ ಯಮನವರ ಕಟ್ಟಿಗೊಳಗಾಗಿ 

- ಜಪವ ಮಾಡಿದರೇನು (ಬೆ-೧೨೩-೨) 

- ಹಾವ ಹಿಡಿಯಲುಬಹುದು ಹರಣ 

ನೀಡಲುಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಘಾತಿಸೀತನ ಹಿಡಿದು ಹೆಡಗಟ್ಟಿ ಪಂಚ 

ಮಹಾಪಾತಕನ ತೊಗಲನ್ನು ಸುಲಿದು ಸೀಳೂ 

-. ಅಣುಮಹತ್ತಾದ ದೇವ (ಬೆ-೭೧-೩) 

- ಮಂಡಲಪತಿಯು ಶೋಧಿಸಿ ಹಿಡಿದೆಳತಂದು 

ಭಂಡುಮಾಡಲು ಬೆದರುವಳೆ ಕೇಳೆಲೊ ಹರಿ 

-.ಯಮದೂತರಿನ್ನೇನ ಮಾಡುವರು 
(ಬೆ-೪೪-೧) 

- ಬಿನುಗು ಮಾರ್ಗವನ್ನು ಹಿಡಿದು ಜುಣುಗ 

ಬೇಡಿರೊ 

- ಕಣಿಯ ಹೇಳಬಂದೆ ನಾನು 
(ಬೆ-೭೨-ಅ) 

ದ ಗದ್ದೆಯೊಳಗಿನ ಕಳೆಯೆ?) ಕೈಕಾಲ ಹಿಡಿದು 

ಸೆಳೆಯೆ ಹೋಗೆನುತಾನೆ 

- ಎಂಥ ಟವಳಗಾರನಮ್ಮ (ಸ-೪೩-೩) 

- ಹಾವುಗಳ ಹೆಡೆಹಿಡಿದು ಎಳೆದೆಳೆದು 

ತರಬಹುದು 

- ವಾಸುದೇವಾಯ ನಮೋ  (ಬೆ-೯೦-೨) 

- ಬೇವ ಕಿಚ್ಚನು ಹಿಡಿದು ನುಂಗಬಹುದು 

- ಮಾವನ ಮನೆಯೊಳಗೆ (ಬೆ-೧೪೬-೧) 

- ಮರೆಯ ಮಾಯಾಮಯದ ತೆರೆಯ ಹಿಡಿದು 

- ಬೊಂಬೆಯಾಟವನಾಡಿಸಿದ (ಬೆ-೭೯-೧) 

- ಹೊತ್ತರೆದ್ದು ಹೋಗಿ ಪರರ ಚಿತ್ತವೃತ್ತಿಗಳನೆ 

ಹಿಡಿದು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಸಂದೇಹವ ಮಾಡದಿರು ಅರಿವು ಎಂಬ 

ದೀಪ ಹಿಡಿದು ಇಂದು ಕಾಣೊ ದೇಹದಲಿ 

ಪಿ೦ಡಾ೦ಡ ಹಾಗೆ ಬ್ರಹ್ಮಾಂಡ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

ವ ಮಾಣಿಕ್ಯದ ರಾಶಿಯಲ್ಲಿ ಅಂ೦ಧಕರೈವರ ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ 


೮೨೯ 


ನಾನಯ್ಯ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೨) 

- ಶಪಥದಲಿ ರಣದೊಳರಸನ ಹಿಡಿವನೆಂದು 

ಬಲು ತಪಸಿಗಳ ಕಳುಹಿ ತತ್ತ್ವ ಬೋಧಿಸಿ 

- ನೀನಾವ ಬಾ೦ಧವನೊ («ಬೆ-೭೮-೫) 

- ಹಿಡಿದರೋಡುವ ಕಳ್ಳ ಬಿಡದೆ ಕದ್ದುಕೊಂಡು 

ಹೋದ 

- ಒಡವೆ ಹೋಯಖತು ಮನ ಧ್ಯಡವಾಯಿತು 
(ಸ-೬೯-ಅ) 

- ತೃಣವ ಹಿಡಿದು ಬರೆಯುತಿಪ್ಪ ಒಂದು 

ರೋಮ ಕೂಪದಲ್ಲಿ ಕುಣಿಕೆಯೊಳಗೆ ಜಗದ 

ಜೀವರಾಶಿ ಎಲ್ಲವ 

- ಎರಡು ಸಾವಿರದ ಜಥ್ಟೆಯುರಗ 
(ಸ-೪೮-೬) 

- ಮೆದ್ದು ಹೋದ ಪಕ್ಷಿ ಬಂದು ಹದ್ದು ಹಿಡಿದು 

ಉದ್ದಕಿತ್ತಿ ಬುದ್ಧಿಹೀನನಾಗಿ ಬೆಳೆದು ಧರೆಗೆ 

ಬಿದ್ದುದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

- ಖುಲ್ಲ ಮನುಜರನು ಕೊಲ್ಲಬೇಕೆನುತಲಿ ಭಲ್ಲೆ 

ಹಿಡಿದು ತುರಗವನೇರಿ 

ದ ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೧೦) 

- ಅಡವಿ ಕೋತಿಗಳ ಕೂಡುತಿದೆ ಚೆಲ್ವ 

ಮಡದಿಯರನು ಹಿಡಿದೆಳೆಯುತಿದೆ 

- ಮಗುವಿನ ಮರುಳದು ಚಡದಲ್ಲ 
(ಸ-೧೯೮-೨) 

- ಕದ್ದು ಮತ್ತೊಬ್ಬ ತರುತಿದ್ದ ದಾರಿಯನ್ನು 

ಕಟ್ಟಿ ಒದ್ದು ಹಿಡಿದು ಗುದ್ದಿ ನೂಕಿ ಸೆಳೆದು 

ಕೊಂಡುದ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೨) 

- ಬಡನಡುವಿನ ಠಾವಿಗೆ ಸಿಲ್ಕಿ ಸುಖ ಪಡದಿರೆ 

ರಾಯನಾ ಹಿಡಿದು ತೋಳು ಕಟ್ಟಿದುದರಿಂದ 

- ಚೆಲ್ವ ಕಂಗಳ ಚೆಲ್ವಕಾರ (ಸ-೯೯-೨) 

- ಜೋಡು ಕಳಸವ ಹಿಡಿಯದಿರು ಜೋಕೆ 

ದಮ್ಮಯ್ಯ 

- ಚೀದಿಯೊಳು ಯಾತರಾ ನ೦ಟು ಬೇಡ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಸ-೧೮೫-೩) 
೪೮೮೨. ಹಿಡಿ (ಮುಷ್ಟಿ) - ಮಾಡಬೇಕೆಂಬರ 
ತಡೆದು ಕಾಡಿಪನವನು ಹಿಡಿಗೆ ಅಡಗದಾ 
ಹಿರಣ್ಯಗರ್ಭನವನಿರೆ 
- ಕೊಡಲು ನೀನಾರು (ಸ-೯೨-೧) 
೪೮೮೩. ಹಿಡಿಕೆ - ಅಡಿಕೆಯಷ್ಟು ಆಕಳಣ್ಣ 
ಹಿಡಿಕೆಯಷ್ಟು ಕೆಚ್ಚಲಣ್ಣ 
- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೩) 
೪೮೮೪. ಹಿತ - ದೂತಗೊಲಿದು ತೇರನೇರಿ 
ಹಿತದಿ ತೇಜಿ ನಡೆಸಿದಾತ 
- ಈತನೀಗ ವಾಸುದೇವನು (ಬೆ-೭೫-ಅ) 
- ಹಿತವ ಬಯಸುವರಿಲ್ಲ ನೆರೆದಿದ್ದ ಸಭೆ 
ಯೊಳಗೆ 
- ವಾಸುದೇವಾಯ ನಮೋ (ಬೆ-೯೦-೩) 
- ಇದು ರಹಸ್ಯವು ಎಂದು ಹಿತವು ತೋರಿತು 
ಇಂದು ಪದವ ಜಯಿಸಿದೆ ನಾನು ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 
- ಚಳಿಯುರಿಗೆ ಚಂದನದ ಲೇಪ ಹಿತವೆ 
- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 
- ಆವಾಗ ನೋಡಿದರೂ ಎನಗೆ ಹಿತರಿಲ್ಲೆಂದು 
ಮಾವ ಹೊರಗಾಡುವನು ಚಿಕ್ಕ ನುಡಿಗಳನು 
- ಮಾವನ ಮನೆಯೊಳಗೆ (ಬೆ-೧೪೬-೩) 
- ಪರಮಾತ್ಮ ಕಾಗೆನೆಲೆಯಾದಿಕೇಶವ ರಾಯ 
ಪರಹಿತಕೆ ಸಖನೆಂದು ಭಜಿಸೆಲೈ ಮನುಜಾ 
- ಏನಿದೆತ್ತಣ ಬಯಕೆ (ಬೆ-೧೩೬-೩) 
- ಸನ್ನುತದಲಿ ಪರಹಿತಾರ್ಥ ಮಾಡಿ ಪುಣ್ಯ 
ಪಡೆಯೊ ನೀನು 
- ಏನು ಬರುವುದೋ ಸಂಗಡ 
(ಬೆ-೧೩೭-೨) 
- ಅತುಳ ಪ್ರಪಂಚಕ್ಕೆ ಹಿತನಾಗಿ ದುಷ್ಟ 
ಸಂಗತಿಯ ನಾನರಿದಿದ್ದೆನೊ ಶ್ರೀರಂಗ 
- ಕಷ್ಟ ತನುವಿನಅ ಹುಟ್ಟ ತೊಳಲುವಂಥ 
(ಸ-೭೯-೨) 
- ಹೆಂಡಿರು ಮಕ್ಕಳು ಹಿತದವರೆಂದು 
ಕೊಂಡಾಡುತಲಿದ್ದೆ 
- ಛೀ ನಿನ್ನ ಮೋರೆ ಮೇಲೆ 
(ಸ-೧೦೦-೨) 


೮೩೦ 


- ಮತಿ ಬಿಟ್ಟು ಸಿಟ್ಟಿನಲಿ ನುಡಿಬೇಡ ಹಿತ ತಪ್ಪಿ 

ನಡೆವಂಥ ಹೆಂಡತಿಯು ಬೇಡ 

- ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 
(ಸ-೮೫-೨) 

- ಪರಹಿತಾರ್ಥಕಿಲ್ಲದವನ ಶರೀರವೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೧) 

- ಪಿತನು ಸಾಗರರಾಜ ಹಿತದಕ್ಕ ಶ್ರೀದೇವಿ 

ಅತಿ ಬೀಗನಾದವ ನಾರಾಯಣ 

- ಆರು ಸಮಯಕ್ಕೊದಗಲಲ್ಲ 
(ಬೆ-೩೨-೩) 

- ಜನಕ ಹಿತದವನೆಂದು ನಂಬಬಹುದೇ 

ಹಿ೦ದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು 

- ಆರು ಹಿತವರು ಎಂದು ನಂಬಬೇಡ 
(ಬೆ-೩೩-೧) 

- ಆರು ಹಿತವರು ಎಂದು ನಂಬಬೇಡ 

ಆರಿಗಾರಿಲ್ಲ ಆಪತ್ತು ಬಂದೊದಗಿದಡೆ 

- ಆರು ಹಿತವರು ಎ೦ದು ನಂಬಬೇಡ 
(ಬೆ-೩೩-ಪ) 

೪೮೮೫. ಹಿತಶತ್ರು - ರಥದಿ೦ದಿಳಿದು ಪೋಗಿ 

ಕುರುವಂಶ ಸವರಿದ ಹಿತಶತ್ರುವಾರು ಶಲ್ಯನೊ 

ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

೪೮೮೬ ಹಿಪ್ಪೆ - ಕೊಂಡು ದೂತರೆಳೆದು ಒಯ್ದು 

ಹಿ೦ಡಿಹಿಪ್ಪೆ ಮಾಡುವಾಗ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

೪೮೮೭ ಹಿಮ್ಮಟ್ಟಿಸು - ಮನಸಿನೊಳಗೆರಡಿಲ್ಲ 

ಮದದಾನೆ ಮೇಲ್ಕಡಿವ ಮನವ ಹಿಮ್ಮಟ್ಟಿಸಿದೆ 

ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೨) 

೪೮೮೮. ಹಿರಣ್ಯ/ಹಿರಣ್ಯಕ/ಹಿರಣ್ಯಾಕ್ಷ ದ 

ಅಚ್ಚಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ 

ಹಿರಣ್ಯನ ಸೀಳಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೧) 

- ಖಳ ಹಿರಣ್ಯಕ ಬ೦ದು ಎದುರಾರು ತನಗೆಂದು 

ಇಳೆಯ ಕದ್ದೊಯ್ದು ಪೋಗ್‌ುತಿರೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


-.ಯಾದವಗಿರಿವಾಸನಹುದೋ 
(ಸ-೨೧೯-೧) 

-. ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ 

ವರಾಹನಾಗಿ ಹರಿ ಶಿರವ ಸೀಳುವಾಗ 

- ಆವ ಬಲವಿದ್ದರೇನು (ಬೆ-೧೩೩-೨) 

- ಅಸಹಾಯ ಶೂರ ವೀರ ವಿಕ್ರಮನೆಲ್ಲಿ 

ವಸುಮತಿ ಹಿರಣ್ಯಾಕ್ಷನೆಲ್ಲಿ 

- ಇರಬಂದುದಿಲ್ಲ ಸ೦ಸಾರ 
(ಬೆ-೧೧೩-೨) 

೪೮೮೯. ಹಿರಣ್ಯಕ/ಹಿರಣ್ಯಕಶಿಷು 

ಒಂದೊಂದು ಪರಿ ಬುದ್ಧಿಯ ಹೇಳಿ ಹಿರಣ್ಯಕ 

ಕಂದನ ನಿರ್ಬಂಧಿಸುತಿರಲು 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೨) 

- ಊರ ಮುಂದೆ ಹಿರಣ್ಯಕನ ಕೊರಳ 

ಕೊಯ್ವುದ ಕಂಡೆ 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೫) 

-. ಹಿಡಿಹಿಡಿದು ಹಿರಣ್ಯಕನ ತೊಡೆಯಲ್ಲಿ 

ಕೆಡಹಿದನ 

- ಕಂಡೆ ನಾ ತಂಡತ೦ಡದ ಹಿಂಡು ದೈವ 
(ಬೆ-೮೪-೧) 

- ವಾದಿಸುವ ಹಿರಣ್ಯಕನ ಕರುಳ ನಖದಲಿ 

ಬಗಿದು ಪಾದದಲಿ ಧರೆಯನಳೆದು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೫) 

- ಕರೆಯೆ ಕಂಬದಿ ಬಂದು ಹರಣ್ಯಕಶಿಪುವ 

ಕೊಂದೆ 

- ಆ ವೇಳೆಯಲ್ಲ ಆರಾರ ಕಾಯ್ದೆಯೊ 

(ಬೆ-೬೬-೧) 

೪೮೯೦. ಹಿರಣ್ಯಕತನಯ (ಪ್ರಹ್ಲಾದ) - ಲೇಸು 

ತಪ್ಪಿದನೆಂದು ಹಿರಣ್ಯಕತನಯನ ಘಾಸಿ 

ಮಾಡಲು ಕ೦ಬ ಒಡೆದುದಿಸಿ 

ನ ತಾಳಲ್ಲಲ್ಲಲ್ಲಲ್ಯೊ ಮಾಸಾಳಲ್ಲಲ್ಲಲಲ್ಯೋ 
(ಸ-೧೧೦-೪) 

೪೮೯೧. ಹಿರಣ್ಯಕವೈರಿ (ನರಸಿಂಹ) - 

ನರಮೃಗಾಕಾರಿ ಹರಣ್ಯಕವೈರಿ ಕರಿರಾಜ ರಕ್ಷಕ 

ಕಾರುಣ್ಯಮೂರ್ತಿ 

- ಲಾಅ ಪಾವನಚರಣ ಲಾಅ ಅಘಹರಣ 


೮೩೧ 


(ಸ-೨೨೯-೫) 

೪೮೯೨. ಹಿರಣ್ಯಗರ್ಭ - ಮಾಡಬೇಕೆಂಬರ 

ತಡೆದು ಕಾಡಿಪನವನು ಹಿಡಿಗೆ ಅಡಗದಾ 

ಹಿರಣ್ಯಗರ್ಭನವನಿರೆ 

- ಕೊಡಲು ನೀನಾರು (ಸ-೯೨-೧) 

೪೮೯೩. ಹಿರಿದು - ಗುಟ್ಟು ಕಾಣಿಸಿಬ೦ತು 

ಹಿರಿದೇನು ಕಿರಿದೇನು 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೧) 

೪೮೯೪. ಹಿರಿಯ - ಗುರುಹಿರಿಯರ ಕಂಡು 

ಸರಿಸಮಾನದಿ ನಾನು ಬೆರೆದುಕೊಂಡಿದ್ದೆನೋ 

ವರದಾ 

-. ಮೊರೆಹೊಕ್ಕೆ ಹರಿ ನಿಮ್ಮ ಚರಣ ಕಮಲವ 
(ಸ-೨೧೩-೫) 

- ಮನ್ನಿಸಿ ಗುರುಹಿರಿಯರುಕ್ತಿಯನ್ನು ಕೇಳದೆ 

ಕಿವುಡುಗೆಟ್ಟು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೫) 

- ಖಂಡಿಸಿದರು ರಣದೊಳು ಗುರುಹಿರಿಯರ 

ಪುಂಡರೀಕಾಕ್ಟ್ಚನ ಒಲುಮೆಯೊಂದಲ್ಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-೧) 

- ಪರಮ ಮೂಢರಲಿ ನಿರುತ ಸಂಗವ ಮಾಡಿ 

ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ 

ದ ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಲ್ಲ 
(ಸ-೨೩೧-೧) 

- ಹಿರಿಯರನು ಜರೆದವಗೆ ಪೀನಾಶಿ ರೋಗವು 

- ಧರ್ಮವೆಂದೆನಿಪ ಮಾರ್ಗವನು ಏಟ್ಟು 
(ಸ-೧೨೪-೧) 

- ಹಿರಿಯ ತಮ್ಮನ ಸುತ್ತಿ ನುಂಗದೆ ತಂದೆಯ 

ಮರಳಿ ನುಂಗಿದ ಧೀರನ 

- ಏಣನಯನೆ ಏಣಭೋಖಜಮಧ್ಯಳೆ 
(ಬೆ-೯೯-೪) 

- ಶಕುತ ನಿನ್ನ ಹಿರಿಯ ಮಗನು ಪ್ರಾಣಿಗಳ 

ಮೋಹಕದಿ ಮರುಳುಮಾಳ್ಪ್ರ ಕಿರಿಯ ಮಗ 

ನಿನಗಿಹನು 

- ಸಿರಿಯ ಮದವೆ ಮುಕುಂದ (ಬೆ-೬೯-೧) 

- ಅಖಿಳ ಸುವ್ರತ ಕ್ಷೋಣಿಯಿಂದಲಿ ಹಿರಿಯ 

ಪ್ರಕೃತಿರಹಿತಾ೦ಬರೀಷ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಸಿ೦ಗರದ ಸಿರಿಧರನೆ (ಬೆ-೧೬೭-೨) 

_ ಹರಿಯ ಮಗನ ಶಿರ ಹರಿದನ ತಂದೆಯ 

ಹಿರಿಯ ಮಗನ ತಮ್ಮನ ಪಿತನ 

- ಮಂಗಲ೦ ಜಯ ಮಂಗಲ೦ 
(ಬೆ-೧ಇಓ೨-೩) 

- ಮೂರು ಬಟ್ಟೆಯೊಳಿಪ್ಪ ನಾರಿಯ ಗಂಡನ 

ವೈರಿಯ ಹಿರಿಯಣ್ಣನ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೫) 

- ಹಿಂಡುಗೋವಳರೊಳು ಹಿರಿಯನ ಕಳೆಯ 

ದಾನೆ 

- ಆನೆಯ ನೋಡಿರಯ್ಯ (ಬೆ-೧೫೬-೧) 

- ತಂದೆಗೆ ಹಿರಿಯನೆಂದೆನಿಸಿಕೊಂಡಾತನ 

ಹೊಂದಿಸಿದವರಣ್ಣನ 

- ಘುಲ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

- ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 

ಹೊರೆಯೆ ಹೊಟ್ಟಿಗಾಗಿ ಕೇರಿ ಕೇರಿ ಚರಿಸಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೬) 

- ಗುರುಹಿರಿಯರ ಅರಿಯದವನ ಅರಿವದೇತಕೆ 

- ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೧) 

- ಸಿರಿಯೊಳಗೆ ಮಾಧವನೊ ಹಿರಿಯರೊಳು 

ರೋಮಶನೊ 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೧) 

- ಪರಮ ದುಷ್ಪನಾಗಿ ಮರೆತು ಸದ್ಭರ್ಮವ 

ಗುರು ಹಿರಿಯರ ಸಾಧುಗಳ ನಿಂದಿಸಿ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೩) 

ನಾ ಬೆರೆತನ್ಯಜಾತಿಯ ಪರನಾರಿಯ ಕೂಡಿ 

ಹಿರಿಯರ ಜರೆದು ತಾ ನರಕಕ್ಕೆ ಬೀಳುವ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೩) 

- ಗುರು ದೈವ ಹಿರಿಯರನು ಬೈಯುವನೆ ನಿಷ್ಠ 

- ಸಹಖಜವಿದು ಈ ನುಡಿಯು 
(ಬೆ-೧೪೯-೩) 

- ವಾವೆ ವರಸೆಯು ತಪಿ ವೈರಿವರ್ಗವು ಹೆಚಿ 

ಇ ಚ 


೮೩೨ 


ದೇವಬ್ರಾಹ್ಮಣ ಗುರುಹಿರಿಯರನ್ನು ಜರೆದು 

- ಕಅಯೇರಿ ಬಂತು (ಬೆ-೧೩೦-೨) 

- ಅಂಕಕೆ ರಥವ ನಡಿಸಿದವರೊಳು ನಿಶ್ಶಂಕ 

ಧರ್ಮವ ಗೆದ್ದ ಹಿರಿಯರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೪) 

- ಹಿರಿಯಣ್ಣನಯ್ಯನ ಮೊಮ್ಮನ ಮಾವನ 

ತರೆದೊಟ್ಟಿದನ ಹಗೆಯ 

- ಹರಿಮುಖ ಹರಿವಾಣಿ (ಬೆ-೯೮-೧) 

೪೮೯೫. ಹಿರಿಯತನ - ಬಿಡೆಯವಿಲ್ಲದೆ ಸಭಾ 

ಮಧ್ಯದಲಿ ಹೆಂಡತಿಯ ತೊಡೆಯ ಮೇಲ್ಮುಳ್ಳಿರಿಸಿ 

ಕೊಂಡಿರ್ಪ ಹಿರಿಯತನ 

- ಆವುದೊಳ್ಳೆಯದೊ ನಿನ್ನ೦ಗ 
(ಬೆ-೬೮-೫) 

೪೮೯೬ ಹಿಲ್ಲಿ (ಕಾಲು ಬೆರಳಿಗೆ ಹಾಕಿಕೊಳ್ಳುವ 

ಒಂದು ಬಗೆಯ ಆಭರಣ?9)- ಕಲ್ಲಿಗಟ್ಟಿ ಗೂಡೆ 

ಯಲಿ ಗೋಲಿಯ ಚೀಲವನಿಕ್ಕಿ ಹಿಲ್ಲಿ ಕಟ್ಟೋಗರ 

ಕಡಕಲಕ್ಕಳೆಯಾ ತುದಿಯಲಿ ನಿಲ್ಲಿಸಿ 

- ಮಗುವು ಕಾಣೀರಯ್ಯ (ಸ-೧೯೯-೪) 

೪೮೯೭. ಹಿವುಸಕ (ಹಿ೦ಸಕ) - ಸವುಶಯ 

ವಿಲ್ಲದೆ ಕುರುವಂಶ ಸವರಿದ ಹಿವುಸಕನಾದಿ 

ಕೇಶವನೊ ಪಾಂಡವರೊ 

- ಬಂದಿದೆ ದೂರು ಖರಿದೆ (ಬೆ-೮೬-೭) 

೪೮೯೮. ಹೀಂಗೆ - ಬೀದಿಗೆ ಬಂದು ಕರೆದ 

ಹೀ೦ಗೆ ಧರೆಯೊಳು ಮೆರೆದ ಶ್ರೀಕೃಷ್ಣ 

- ಎಂಥ ಟವಳಗಾರನಮ್ಮ (ಸ-೪೩-೭) 

೪೮೯೯. ಹೀನ - ಮಾನವರು ಹೀನಮಾರ್ಗ 

ದೊಳು ಮುಳುಗಿಹರು 

- ಅರಿತು ಭಜಪರ್ಯಾರಯ್ಯ ರಂಗಯ್ಯ ನಿನ್ನ 

(ಸ-೮-೨) 

-. ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು 

ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

- ನಾನು ನೀನು ಎನ್ನದಿರೋ ಹೀನ ಮಾನವ 

- ನಾನು ನೀನು ಎನ್ನದಿರೊ 
(ಬೆ-೧೪೦-ಪ) 

- ವೇಳೆ ವೇಳೆಗೆ ಬರುವ ಒಲಿದ ಹೆಂಡತಿ ಬಿಟ್ಟು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸೂಳೆಯನೆ ನಂಬುವರು ಹೀನ ಮಾನವರು 

- ಕಅಯೇರಿ ಬಂತು (ಬೆ-೧೩೦-೩) 

- ಹೀನನಾಗಿ ಕೆಟ್ಟ ಜನರ ಮನೆಯ ಸೇರುವೆನೊ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೨) 

- ನಾನಾ ಜನ್ಮದ ಯೋನಿಮುಖದಿಂದ ಬಾಹ 

ಹೀನವನು ನೀ ಕಳೆಯಲಾಪೆಯಾ ರಂಗ 

- ನೀನೇನ ಮಾಡಲಾಪೆ ರಂಗಯ್ಯ 
(ಬೆ-೪೮-೧) 

- ಪಿಸುಣನಿಗಿ೦ತ ಅಧಿಕಹೀನರುಂಟೆ 

- ಸಾಧು ಸಜ್ಜನ ಸತ್ಯಗುಣಕಿದುರುಂಟಿ 
(ಬೆ-೧೨೫-೪) 

- ಏನು ಪೇಳಲೇನು ಎನಗೆ ಹೀನ ಬಿಡದು 

ಮುನ್ನ 

ದಾ ವ್ಯರ್ಥವಾಯಿತಲ್ಲ ಜನ್ಯ ಸಾರ್ಥಕಾಗಅಲ್ಲ 
(ಸ-೨೩೧-೨) 

- ನಡತೆ ಹೀನನಾದರೇನಯ್ಯ ಜಗದೊಡೆಯನ 

ಭಕುತಿ ಇದ್ದರೆ ಸಾಲದೆ 

- ನಡತೆ ಹೀನನಾದರೇನಯ್ಯ 
(ಸ-೧೨೭-ಪ) 

- ಹೀನವೃತ್ತಿಯಲಿ ನೀ ಕೆಡಬೇಡ ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-ಪ) 

- ಎನ್ನ ಹೀನಬುದ್ಧಿ ಬಿಡಿಸೊ ಮುನ್ನ 

ಜನಾರ್ದನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೨೧) 

೪೯೦೦. ಹೀನಗಳೆ (ಅವಮಾನಿಸು) - 

ಮಧನಿಸಿ ಸೂತನ ನೆವಮಾಡಿ ಕುಲವನು ಅತಿ 

ಹೀನಗಳೆದ ಕಾರಣ 

- ಬಂದಿದೆ ದೂರು ಖರಿದೆ (ಬೆ-೮೬-೫) 

೪೯೦೧. ಹೀನಜಾತ (ಕೀಳು ಕುಲದವನು) - 

ಕೊಟ್ಟು ಪೇಳುವ ದಾತ ಅವ ಹೀನಜಾತ 

- ಅಹುದಾದರಹುಡೆನ್ನಿ (ಬೆ-೧೩೧-೫) 

೪೯೦೨. ಹೀರು - ಉರೆ ಪೂತನಿಯ ಹೀರಿ 

ಮಾವ ಕಂಸನ ಕೊಂದ ಸಿರಿಯಾದಿಕೇಶವ 

ನವೆಂಬ ಮದ ಸೊಕ್ಕಿದಾನೆ 

- ಆನೆ ಬರುತಾದೆ ನೋಡಮ್ಮ 
(ಸ-೧೫-೫) 


೮೩೩ 


೪೯೦೩. ಹುಚ್ಚ - ನಿಶ್ಚಿತ ಕಾಗೆನೆಲೆಯಾದಿ 

ಕೇಶವನ ಹುಚ್ಚಗೆ ನನಗೆ ಇನ್ನೇತರ ಕುಲವೊ 

- ಏತರವನೆ೦ದು ಪೇಳಅ (ಬೆ-೧೨೨-೫) 

- ನಿಚ್ಚ ಕಾಗಿನೆಲೆಯ ಆದಿಕೇಶವನ ಹುಚ್ಚಗೆ 

ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೫) 

೪೯೦೪. ಹುಚ್ಚು - ನೆಗೆನೆಗೆದಾಡಲು 

ಕುಣಿಯಲು ನಿನಗಿನ್ನು ಮಿಗಿಲಾದ ಮುಕುತಿ 

ಯುಂಟೇ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೩) 

- ಸಿರಿಯಾದಿಕೇಶವ ರಾಯನ ನೆರೆನಂಬಿ 

ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೫) 

-. ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು 

ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೪) 

೪೯೦೫. ಹುಟ್ಟಿಸು- ಹುಟ್ಟಿಸಿದ ಸ್ವಾಮಿ ತಾ 

ಹೊಣೆಗಾರನಾದ ಮೇಲೆ ಕೊಟ್ಟು ರಕ್ಷಿಸುವನು 

ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

೪೯೦೬. ಹುಟ್ಟು (ಜನನ) - ಮುಟ್ಟು 

ಹುಟ್ಟಿನೊಳು ನೆಟ್ಟನೆ ನಾ ಬಂದೆ ತೊಟ್ಟಿದ್ದೆನಾಗ 

ತೊಗಲ ಬೊಕ್ಕಣ 

- ಏತರವನೆಂದು ಪೇಳಅ (ಬೆ-೧೨೨-೧) 

- ಹುಟ್ಟು ಬಣ್ಣ ಒಂದರೊಳಗೆ ಕಟ್ಟು ಬಣ್ಣ 

ಒಂದು ಮಾಡಿ 

- ರಡು ಸಾವಿರದ ಜಹ್ಹೆಯುರಗ 
(ಸ-೪೮-೧) 

- ಹುಟ್ಟು ಸಾವು ಎರಡು ಎ೦ಬ ಘಟ್ಟಿ ತೂಕದ 

ನಗವಿತ್ತು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೩) 

೪೯೦೭ ಹುಟ್ಟು (ಜನಿಸು) - ಸತ್ತು ಹುಟ್ಟಲಿಲ್ಲ 

ವೆಂದು ಅತ್ತ ನೋಡಿ ಇತ್ತ ತಿರುಗಿ ತತ್ತಿಯೊಳಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬೆಳೆದವೆಲ್ಲ ಸತ್ತವೆನ್ನುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 

- ಹುಟ್ಟಿದ ಮೊದಲುಗೊಂಡು ಇಂದು 

ಪರಿಯಂತರವು ಭ್ರಷ್ಟನಾಗಿ ಪರರ ಸೇವೆ 

ಯಿಂದಿರುತಿಹೆನು 

- ಎ೦ತಹುದೊ ನಿನ್ನಯ ಭಕುತಿ 
(ಸ-೪೧-೩) 

- ಜತನವೆಂಬೊ ಅತ್ತೆ ಮಾವ ಜೊತೆಗೆ 

ಹುಟ್ಟಿದಣ್ಣ ತಮ್ಮ 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೨) 

- ಹುಟ್ಟುತಲೆ ಜಾತ ಷೋಡಶವರ್ಗಗಳೆಂಬ 

ಕಟ್ಟಳೆಯ ದಿನಗಳೊಳು ನ೦ಟರಿಷ್ಟರು ಕೂಡಿ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

- ನೊಂದೆ ನಾನು ಸತ್ತು ಹುಟ್ಟುವ ಕೋಟಲೆ 

ಗಳಿಂದ 

- ಮುಂದೆ ದಯವಿರಲ ಶ್ರೀಹರಿಯೆ 
(ಸ-೨೧೪-೨ಅ) 

- ಹುಟ್ಟುವುದು ಕಂಕಣ ಕ೦ಟಕಗೆ ಕುಷ್ಠರೋಗ 

ಕಟ್ಟಿಟ್ಟ ಬುತ್ತಿಯು ಇದು 

- ಧರ್ಮವೆಂದೆನಿಪ ಮಾರ್ಗವನು ಚಟ್ಟು 
(ಸ-೧೨೪-೪) 

- ಸತ್ತು ಹೋದ ದೀಪದಂತೆ ಉತ್ಪತ್ತಿಯಾದವಗೆ 

ಸತ್ತು ಸತ್ತು ಹುಟ್ಟುವುದು ತಪ್ಪದೆನ್ನುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 

ನ ಜ್ಞಾನಶೂನ್ಯ ಮದವೇರಿದ ಸೊಕ್ಕಿದ ಕೋಣಕೆ 

ುಟ್ಟದ್ದೆ 

- ಛೀ ನಿನ್ನ ಮೋರೆ ಮೇಲೆ 
(ಸ-೧೦೦-೩) 

- ಉತ್ತಮರ ಹೊಟ್ಟೆಯಲಿ ಬಗಳೊ ಶ್ವಾನವು 

ಹುಟ್ಟಿ ಹೆತ್ತವರ ನಿರ್ಬಂಧಕೊಳಗು ಮಾಡಿ 

- ಏಕೆ ನಡುಗಿದೆ ತಾಯೆ (ಸ-೫೬-೨) 

- ಅಡವಿಯೊಳು ಹುಟ್ಟುವುದು ಅಗಲಿ 

ಎರಡಾಗುವುದು 

- ಮರ ನುಂಗುವ ಪಕ್ಷಿ (ಬೆ-೧೬೧-೨) 


೮೩೪ 


- ಹುಟ್ಟುತೇನು ತರಲಿಲ್ಲ ಹೋಗುತ್ತೇನು 

ಒಯ್ಯಲಿಲ್ಲ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೧) 

- ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೫) 

- ಹುಟ್ಟದಾ ಯೋನಿಗಳಿಲ್ಲ ಮೆಟ್ಟದಾ ಭೂಮಿ 

ಗಳಿಲ್ಲ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-೧) 

- ಮಲ ಮೂತ್ರದೊಳು ಒಂದಾಗಿ ಕುದಿದು 

ಹುಟ್ಟ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೧) 

- ಮನುಜ ಜನ್ಮದಿ ಹುಟ್ಟಿ ಮೈಮರೆದಿರಬೇಡಿ 

ಶಿವ ಶಿವ ಎನ್ನಿರೊ 

- ಶಿವ ಶಿವ ಶಿವ ಎನ್ನಿರೊ (ಬೆ-೩. ೨) 

- ಹುಟ್ಟಿದಾಗಲೆ ಜಾತ ಕರ್ಮ ಷೋಡಶವೆಂಬ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಓಂದೊಂದಭದ್ರ ನುಡಿ ಒಳಗೊಳಗೆ 

ಹುಟ್ಟಿದುವು ಸಂದೇಹವೇಕೆ ಸಂಸಾರಿಗಳಿಗೆ 

- ಮಾವನ ಮನೆಯೊಳಗೆ (ಬೆ-೧೪೬-೪) 

- ಹುಟ್ಟಿದಂದಿಂದಿಗೂ ಸುಖವನಾ ಕಾಣದಲೆ 

ಕಷ್ಟನಾದೆನು ಕೇಳೊ ಕೃಷ್ಣ 

ದ ಪೂರ್ವಜನ್ಮುದಆ ನಾ ಮಾಡಿದಾ 
(ಬೆ-೮-೧) 

೪೯೦೮. ಹುಟ್ಟುಬಂಜೆ - ತೊಟ್ಟು ಇಲ್ಲದ 

ಹಣ್ಣು ಮುಟ್ಟಿ ಕೊಯ್ತನು ಒಬ್ಬ ಹುಟ್ಟು ಬಂಜೆಯ 

ಮಗನು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೨) 

೪೯೦೯. ಹುಣ್ಣಿವೆ ದ ಹುಣ್ಣಿವೆ ಮುಂದಿನ 

ಬೆಳಗಲಿ ಬಾಹೋದು ತಣ್ಣನ ಹೊತ್ತಲಿ ತವಕ 

ಗೊಂಬುವುದು 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೧) 

೪೯೧೦. ಹುತ್ತ/ಹುತ್ತು - ಹುತ್ತದೊಳಾಡುವ 

ಸರ್ಪ ಮತ್ತಗಜವ ನುಂಗಿತು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೨) 

- ಮೃತ್ಯುನಾಶಕನೆಂದು ಸುತ್ತಿದ್ದಾನೆ ಹುತ್ತಿ ನೊಳಗೆ 

ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೨) 

- ಬಿಡದೆ ಶ್ರೀಹರಿಗೆ ಹಾಸಿಗೆಯಾದ ಫಣಿಪತಿಗೆ 

ಅಡವಿಯೊಳಗಣ ಹುತ್ತು ಮನೆಯಾಯ್ತು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

೪೯೧೧. ಹುದುಗಿಸು - ಹೃದಯದೊಳಗೆ 

ಹುದುಗಿಸಯ್ಯ ಮಧುಸೂದನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೫) 

೪೯೧೨. ಹುರುಳು- ಮಾಧವನೆ ಎನ್ನ ನಡವಳಿ 

ಯಲ್ಲಿ ಹುರುಳಿಲ್ಲ ಓದುವುದು ನಿನ್ನ ನಾಮ 

ಸ್ಮರಣೆಯೆ ಎಲೆ ದೇವ 

ದ ನಿನ್ನ ನಾಮ ವಾಲ್ಠೋಕಿಯನುದ್ಧರಿಸಿದೆ 
(ಸ-೧೪೫-೩) 

- ಕರುಳು ಖಂಡ ನಾರುವ ಚರ್ಮ ರೋಹಿತ 

ನರಪಂ೦ಂಜರದೀ ಹುರುಳಿಲ್ಲದ 

- ಯಾತರವನೆಂದುಸುರಅ (ಸ-೨೧೮-೪) 

೪೯೧೩. ಹುರಿ - ಜನನ ಸೊಂಡಿಗೆ ಹುರಿಯ 

ಬೇಕಣ್ಣ ನಿಜವಾಗಿ ನಿಂತು ತನುವು ತುಪ್ಪವ 

ಕಾಸಬೇಕಣ್ಣ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೩) 

೪೯೧೪. ಹುಲಿ - ಹುಲಿಯ ಮೀಸೆಯ ಪಾಶ 

ವಿಡಿದು ಗೋವತ್ಪಗಳು ನಲಿದು ಉಯ್ಯಲೆ 

ಯನಾಡುವವೆ ಹೇಳಾ 

- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೩) 

- ಲಂಘಿಸುವ ಹುಲಿಯ ಕಂಡ ನರಿಯು 

ನುಂಗಿತು 

- ಎಂದೆಂದು ಇಂಥ ಚೋದ್ಯ 
(ಬೆ-೧೬೬-೧) 

- ಹಿಂಡನು ಅಗಲಿದ ಗೋವು ಹುಲಿಗಿಕ್ಕಿದ 

ಮೇವು 

- ಅಹುದಾದಡಹುದೆನ್ನಿ (ಬೆ-೧೩೨-೩) 

೪೯೧೫. ಹುಲಿಯುಗುರು (ಒಂದು ಆಭರಣ)- 

ತರಳ ಚೆಲುವ ಮುಂಗುರುಳ ಹುಲಿಯುಗುರ 


೮೩೫ 


ಕೊರಳ ಉಂಗುರಗಳ ಬೆರಳ ಕಾಲಿಗೆ ಕಟ್ಟಣಲ 

ನಿಲುವುತಿಹ ದುರುಳತನದಲಿ ತುರುಗಳ 

ಕಾಯ್ದವನ 

- ನೆನೆಯೋ ಎಲೆ ಮನವೆ (ಸ-೧೫೩-೧) 

೪೯೧೬. ಹುಲು - ಬಾಲ ಹನುಮನಿರಲಿಕ್ಕೆ 

ಹುಲು ಕಪಿಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೨) 

೪೯೧೭ ಹುಲ್ಲು - ಹೂವ ತರುವರ ಮನೆಗೆ 

ಹುಲ್ಲ ತರುವೆ ಆವ ಬಗೆಯಲಿ ಸಲಹೊ ದೇವ 

ಚಿನ್ಮಯನೆ 

- ಹೂವ ತರುವರ ಮನೆಗೆ (ಬೆ-೪೩-ಪ) 

- ಹರನ ವಾಹನವಂತೆ ಹುಲ್ಲ ಹೊರುವನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೫) 

- ಸುಪ್ಪತ್ತಿಗೆ ಮಂಚವಂದು ಹುಲ್ಲ ಹಾಸಿಗೆ 

ಯಿಂದು 

- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬.೧) 

೪೯೧೮. ಹುಸಿ - ಹುಸಿಯನಾಡಿ ಹೊಟ್ಟೆ 

ಹೊರೆವ ವಿಷಯದಲ್ಲಿ ರಸಿಕನೆಂದು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 

- ಹುಸಿಗೆ ನೀನು ಹಾಕದಿರೋ ಹೃಷೀಕೇಶನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) , 

೪೯೧೯. ಹುಳಿ (ಹುಣಸೆಹಣ್ಣು) - ಕಿಲುಬಿನಾ 

ಬಟ್ಟಲೊಳು ಹುಳಿ ಕಲಸಿ ಉಣಬಹುದೆ 

- ಬಾಯಿ ನಾರಿದ ಮೇಲೆ (ಬೆ-೧೪೨-೨) 

೪೯೨೦. ಹುಳಿ (ಹುಳು ಹಿಡಿ) - ತಲೆ ಹುಳಿತ 

ನಾಯಂತೆ ಹಲವು ಬೀದಿಯ ತಿರುಗಿ ಗೆಲವಿ 

ನಿಂದಲಿ ಮೂಲ ಮಲವನಳಿಯದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೪) 

- ಹೊಳೆಗೂಡಿನೊಳು ಪೊಗಿಸಿ ತಲೆ ಹುಳಿತ 

ನಾಯಂತೆ ಮನೆ ಮನೆಯ ತಿರುಗಿ ಪೋಗಿ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೨) 

೪೯೨೧. ಹುಳಿಸೊಪ್ಪು - ಕೇರಿಯೊಳಗಿನ ಕೆಪ್ಪ? 

ಕೆರೆಯೊಳಗಿನ ಹುಳಿಸೊಪ್ಪ 

- ಎಂಥ ಟವಳಗಾರನಮ್ಮ (ಸ-೪೩-೨) 

೪೯೨೨. ಹೂಡು - ಅಡಿಸತ್ತ ಮಡಕೆಗೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜೋಡಿಸಿ ಒಲೆಗುಂಡ ಹೂಡಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೨) 

- ರಾವಣಗಾಗಿ ಅಂಬುತೆಗೆದು ಹೂಡ್ಬಾ 

- ಸಾರಾಯಣನೆ ಈತ (ಸ-೧೩೮-೧) 

- ಎರಡು ನಂದಿಯ ಹೂಡಿ ಗರುಡವಾಹನ 

ನಾಗಿ ಬರುತ ಭೋರಿಡುತಿದೆ ಅರಿಗೆ ಮೀರಿ 

- ಚೀಜ ಮೂರನು ಚತ್ತಿ (ಬೆ-೧೬೨-೩) 

- ಜಲನಿಧಿಗೆ ಬಿಲ್ಲ ಹೂಡಿದನೆ ಕಾಮಕೊಲಿದು 

ಗೊಲ್ಲತಿಯೊಳಾಡಿದನೆ 

- ರಾಮ ಗೋವಿ೦ದ ಹರೆ (ಬೆ-೪೦-೨) 

- ಅಂಬುಧಿಗೆ ಶರ ಹೂಡಿದನೆ ಕಮಲಾಂಬಕ 

ಗೊಲ್ಲರೊಳಾಡಿದನೆ 

- ಗೋವಿ೦ದ ಹರಿ ಗೋವಿಂದ 
(ಬೆ-೫೬-೨) 

೪೯೨೩. ಹೂವುಳೆ - ಪುರಜನರು ಹಾಯೆ 

ನಲು ಸುರರು ಹೂವುಳೆಗರೆಯೆ 

- ಕಂಡೆ ನಾ ತಂಡತಂಡದ ಹಿಂಡು ದೈವ 
(ಬೆ-೮೪-೩) 

೪೯೨೪. ಹೂವು - ಚಿತ್ರದ ಹೂವಿನ ಹವಳ 

ಕಾಯಾಗುವ ಅರ್ಥವು ತಿಳಿದು ಪೇಳಿ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೧) 

-. ಭದ್ರಕಂಬ ಒಂದರೊಳಗೆ ಉದ್ದವಾದ 

ಕೊನೆಯ ಮೇಲೆ ಸಿದ್ಧಿಯಾದ ಚಿಗುರು ಹೂವು 

ಕಾಯಿ ಹಣ್ಣನು 

- ಎರಡು 'ಸೌಡಿರದ ಜಿಹ್ಹೆಯುರಗ 
(ಸ-೪೮-೨) 

- ಹೊಕ್ಕುಳ ಹೂವಿನ ಬಾಡದಾದಿಕೇಶವನ 

ಮೊರೆ ಹೊಕ್ಕೆನಿಂದು 

ದೇವಾಧಿದೇವೋತ್ತಮನೆ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ಸೋರೆಯೊಳು ಸುರೆ ತುಂಬಿ ಮೇಲೆ 

ಹೂವಿನ ಹಾರಹಾಕಿ ಗೀರು ಗಂಧ ಅಕ್ಷತೆಯ 

ಧರಿಸಿದಂತೆ ನೀ ಮೆರಸಿದಂತೆ 

- ದಾಸನಾಗೋ ಛವಪಾಶ ನೀಗೋ 
(ಬೆ-೨೦-೫) 

- ಹೂವಿನ ಗಂಟು ಅಂದು ಜಡೆಗಳಿಂದು 


ಕಾಯ್ದುಕೊಳ್ಳೂ 


೮೩೬ 


- ಎನ್ನ ಕ೦ದ ಹಳ್ಳೆಯ ಹನುಮಾ 
(ಬೆ-೬.೨) 

- ಹೂವ ತರುವರ ಮನೆಗೆ ಹುಲ್ಲ ತರುವೆ 

ಆವ ಬಗೆಯಲಿ ಸಲಹೊ ದೇವ ಚಿನ್ಮಯನೆ 

- ಹೂವ ತರುವರ ಮನೆಗೆ (ಬೆ-೪೩-ಪ) 

೪೯೨೫, ಹೃತ್ಯಮಲವಾಸೆ - ರವಿ ಕೋಟಿ ತೇಜ 

ಪ್ರಕಾಶೆ ಘೆ ಕವಿಜನರ ಸೃತ್ಯಮಲ ವಾಸೆ 

- ವರವ ಕೊಡು ಎನಗೆ ವಾಗ್ದೇವಿ (ಬೆ-೨.೩) 

೪೯೨೬. ಹೃತ್ಸದುಮ/ಹೃದಯುಾಬ್ದ ದ 

ಪದುಮಜಾಂಡವದಿ ಪದುಮ ಪೀಠನ 

ಹೃತ್ವದುಮದಿ ನಿನ್ನ ಪದುಮತೋರುತ ಬಾರೊ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-೩) 

- ಬೇಸರಿಯದೆ ನಿನ್ನ ಹೃದಯಾಬ್ಜ್ಬದೊಳ 

ಗಿಡುವ ದಾಸರೊಳಿರಿಸು ಕಂಡೆಯ ಎನ್ನನು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-ಅ) 

೪೯೨೭. ಹೃದಯ - ತಂದೆ ಶ್ರೀ ಕಾಗಿನೆಲೆಯ 

ಆದಿಕೇಶವರಾಯ ಬಂದೆನ್ನ ಹೃದಯದಲಿ ನೆಲೆ 

ಯಾಗಿ ನಿಂತ 

- ಬದುಕಿದೆನು ಖದುಕಿದೆನು 
(ಸ-೧೭೧-೩) 

- ಸಾರಸ ಹೃದಯದಿ ಕೇರಿಕೇರಿಯಲಿ 

ಶೃ೦ಗಾರದಿ ಮೆರೆವ ಅಪಾರ ದಯಾನಿಧಿ 

- ಬಾರೊ ಭಾಗ್ಯದ ನಿಧಿಯೆ 
(ಸ-೧೮೨-ಅ) 

- ಎನ್ನ ತಿದ್ದಿ ಹೃದಯ ಶುದ್ಧ ಮಾಡು 

ಪ್ರದ್ಯುಮ್ನನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧೪) 

- ಕೇಶವ ನಾರಾಯಣ ಮಾಧವ ಗೋವಿಂದ 

ಭವನಾಶ ಭಕ್ತರ ಹೃದಯಕಮಲಾಬ್ಜಮಣಿ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೧) 

- ತನುವು ಅಸ್ಥಿರವೆನ್ನುತ ತಿಳಿದು ಶಂಕರನ 

ಹೃದಯವ ಕಾಣುತ 

- ದಾಸನಾಗಬೇಕು ಸದಾಶಿವನ 
(ಬೆ-೨೪-೨) 

- ಹೃದಯದೊಳಗೆ ಹುದುಗಿಸಯ್ಯ ಮಧು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸೂದನಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೫) 

- ಬಲ್ಲಿದರಿಗೆಲ್ಲ ಬಲ್ಲಿದನೆಂಬ ಅರಿ ಹೃದಯ 

ದಲ್ಲಣನೆಂಬ ಧೈರ್ಯವು ಸಾಹಸ 

- ಸಿರಿಯ ಮದವೆ ಮುಕುಂದ 
(ಬೆ-೬೯-೪) 

- ಮದವೆಲ್ಲ ಬಿಡಿಸಿ ಸನ್ನದು ರೂಪವನು 

ಧರಿಸಿ ಹೃದಯದಲಿ ನೀನಿದ್ದೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೪) 

- ಮದನನಯ್ಯ ನಿನ್ನ ಮಹಿಮೆ ವದನದಲಿಯೆ 

ಇರುವಂತೆ ಹೃದಯದಲ್ಲಿ ಸದನ ಮಾಡು 

ಮುದದಿ ಶ್ರೀಧರಾ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೮) 

- ನಸುನಗುವ ಪಲ್ಲ ಗುಣಶೀಲೆ ದೇವಿ ಬಿಸಜಾಕ್ಷಿ 

ಎನ್ನ ಹೃದಯದೊಳು ನಿಂದವಳೆ 

- ವರವ ಕೊಡು ಏನಗೆ ವಾಗ್ದೇವಿ (ಬೆ-೨.೧) 

೪೯೨೮. ಹೃಷಿಕೇಶ - ವಾಮನ ಶ್ರೀಧರ 

ಹೃಷಿಕೇಶ ಕೇಶವ ದಾಮೋದರ ಪ್ರಿಯ 

ದಾನವೇಂದ್ರ 

ದ ಅಭ್ಯಾಸವನು ಮಾಡಬೇಕು 
(ಬೆ-೩೮-೨) 

- ಹುಸಿಗೆ ನೀನು ಹಾಕದಿರೋ ಹೃಷೀಕೇಶನೆ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 

೪೯೨೯. ಹೆಂಗಸುಗಳ್ಳ (ರಾವಣ) - ಛಂಗನೆ 

ಲಂಕೆಗೆ ಪೋಗಿ ನಮ್ಮ ರಂಗ ಹೆ೦ಗಸುಗಳ್ಳನ 

ಕೊಂದಾನ್ಹ್ನಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೭) 

೪೯೩೦. ಹೆಂಟೆ - ಕುಂಟಿ ಕೂರಿಗೆಯಿಂದೆ 

ಹೆಂಟೆ ಮಣ್ಣ ಹದಮಾಡಿ ರಂಟೆಹೊಡೆದು 

ಬೆಳೆಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೬) 

೪೯೩೧. ಹೆಂಡತಿ/ಹೆಂಡಿರು - ವೇಳೆ ವೇಳೆಗೆ 

ಬರುವ ಒಲಿದ ಹೆಂಡತಿ ಬಿಟ್ಟು ಸೂಳೆಯನೆ 

ನಂಬುವರು ಹೀನ ಮಾನವರು 

- ಕಅಯೇರಿ ಬಂತು (ಬೆ-೧೩೦-೩) 

- ಬಿಡೆಯವಿಲ್ಲದೆ ಸಭಾ ಮಧ್ಯದಲಿ ಹೆಂಡತಿಯ 


೮೩೭ 


ತೊಡೆಯ ಮೇಲ್ಮುಳ್ಳಿರಿಸಿ ಕೊಂಡಿರ್ಪ ಹಿರಿಯತನ 

-. ಆವುದೊಳ್ಳೆಯದೊ ನಿನ್ನಂಗ 
(ಬೆ-೬೮-೫) 

- ಮತ್ತೆ ಗಂಡನಿಗೆ ಹೆ೦ಡತಿಯೆ ಗ೦ಡನು ಆಗಿ 

ವರ್ತಿಸುವರಯ್ಯ ತಮಗೆದುರಿಲ್ಲವೆಂದು 

- ಕಅಯೇರಿ ಬಂತು (ಬೆ-೧೩೦-೧) 

- ಗೋತ್ರಭೇದಿಸುತನ ಪುತ್ರನ ಹೆಂಡಿರ 

ಮಾತುಳನಾದವನ 

- ತೋರೆ ಬೇಗನೆ ಸಖ (ಬೆ-೯೪-೨) 

- ದುಂಡುನಾಮವ ಬರೆದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿವನು ಹೆ೦ಡಿರ ಕಾಯ್ವನು 

- ಹೇಗೆ ನೀ ದಾಸನಾದೆ (ಬೆ-೨೨-೧೯) 

- ಭಂಡತನದಲಿ ನಿಂತು ತ್ರಿಪುರರ ಹೆ೦ಡಿರನೆಲ್ಲ 

ಕೆಡಿಸ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೯) 

- ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡಿತು೦ಬ ಭಾಗ್ಯವಿಲ್ಲಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೧) 

- ಹೆಂಡಿರು ಮಕ್ಕಳು ಹಿತದವರೆಂದು 

ಕೊಂಡಾಡುತಲಿದ್ದೆ 

-೮ಛೀ ನಿನ್ನ ಮೋರೆ ಮೇಲೆ 
(ಸ-೧೦೦-೨) 

- ಕುಂದು ಗಂಡಗಲ್ಪದೆ ಹೆಂಡತಿಗುಂಟೆ ನಿಂದನೆ 

ಎಲೆ ದೇವ 

ದ ನಿನ್ನ ನಾಮ ವಾಲ್ಠೀಕಿಯನುದ್ದರಿಸಿದೆ 
(ಸ-೧೪೫-೧) 

ದ ಚೆಲ್ವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ 

ರಾವುತನಾದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೧೦) 

೪೯೩೨. ಹೆಗಲು - ಸಾಸಿರ ನಾಮದೊಡೆಯ 

ಬಾಡದಾದಿಕೇಶವನ ಬೇಸರದೆ ಹೆಗಲ 

ಮೇಲಿಟ್ಟುಕೊಂಡು 

- ಪ್ರಾಚೀನ ಕರ್ಮವಿದು (ಬೆ-೧೦೭-೩) 

೪೯೩೩. ಹೆಜ್ಜ (ವೆಜ್ಜ, ತೂತು) - ಒಂಬತ್ತು 

ಹೆಜ್ಜದ ತನುವಿನ ಹೊಲಸಿನೊಳ್‌ ತುಂಬು 

ತುಂಬಿ ದೇಹ ತುಳುಕುತಿದೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಏತರವನೆಂದು ಪೇಳಅ (ಬೆ-೧೨೨-೩) 

೪೯೩೪. ಹೆಚ್ಚಿ - ಹೆಜ್ಜೆಗೆ ಸಾವಿರ ಹೊನ್ನನಿತ್ತರೂ 

ಬೇಡ ಬಲು ದುರ್ಜನರ ಸಂಗ ಬಲು ಭಂಗ ಹರಿಯೆ 

- ಅರಿತು ನಡೆಯಅ ಬೇಕು (ಸ-೭-೧) 

- ನೇಮಿಸಿ. ಎರಡೇ ಹೆಜ್ಜೆಯೊಳಳಕೊಂಡ 

ವಾಮನ ರೂಪಿನ ಮಾಸಾಳಮ್ಮ 

- ತಾಳಲ್ಲಲ್ಲಲ್ಲಲ್ಯೋ ಮಾಸಾಳಲ್ಲಲ್ಲಲ್ಲಲ್ಯೋ 
(ಸ-೧೧೦-೫) 

- ಕುಬ್ಬ ಬ್ರಾಹ್ಮಣನಾಗಿ ಕುಂಭಿನಿ ಈರಡಿ ಮಾಡಿ 

ಹೆಜ್ಜೆಯೊಳಡಗಿಟ್ಟ ಹೆಚ್ಚಿನ ಪಾದ 

- ಎಂಥ ಕೀರುತಿ ಪೊತ್ತುವೆರಡು ಪಾದ 
(ಬೆ-೮೩-೧) 

೪೯೩೫. ಹೆಟ್ಟು - ಹರಿಯೆಂಬ ಶಬ್ದವ ಕೇಳಿ 

ಪೀಲಕನು ಹರನ ಹುಟ್ಟಲಿ ಹೆಟ್ಟಿದಂತೆಂಬಿರಿ 

- ಶ೦ಕರನಾರಾಯಣ ಚಡು 
(ಬೆ-೧೭೫-೩) 

೪೯೩೬. ಹೆಡಗಟ್ಟು (ಎರಡೂ ಕೈಗಳನ್ನು 

ಬೆನ್ನಹಿಂದೆ ಕಟ್ಟು» - ಘಾತಿಸೀತನ ಹಿಡಿದು 

ಹೆಡಗಟ್ಟಿ ಪಂಚಮಹಾಪಾತಕನ ತೊಗಲನ್ನು 

ಸುಲಿದು ಸೀಳೂ 

- ಅಣುಮಕತ್ತಾದ ದೇವ (ಬೆ-೭೧-೩) 

೪೯೩೭. ಹೆಡಿಗೆ - ಹೆಡಿಗೆ ತುಂಬ ಹೋಳಿಗೆ 

ಸುಟ್ಟು ಕುಡಿನೀರಿಗೆ ಹೋದೆ 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೪೯೩೮. ಹೆಡೆ - ಹಾವುಗಳ ಹೆಡೆಹಿಡಿದು 

ಎಳೆದೆಳೆದು ತರಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

- ಉರಗನ ಹೆಡೆಮೇಲೆ ಹಾರಿ ಹಾರಿ 

ಕುಣಿವಾಗ ವರವ ನಾರಿಯರಿಗೆ ಕೊಟ್ಟನ್ನಾ ಕ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೮) 

- ಪೊಡವಿಬಭಾರವ ಹೊತ್ತು ಮೃಡಗೆ 

ಭೂಷಣನಾಗಿ ಹೆಡೆಯೊಳಗೆ ಮಾಣಿಕ್ಯವಿರಿಸಿ 

ಕೊಂಡು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 3 

೪೯೩೯. ಹೆಡ್ಡ - ಗುಡ್ಡದೊಳಿರುವುದು ದೊರೆ 


೮೩೮ 


ಗಳಿಗ೦ಜದು ಹೆಡ್ಡರಿಗಳವಲ್ಲ ಹೇಮವರ್ಣದ 

ಪಕ್ಷಿ 

- ಪಕ್ಚಿಯ ಕುರುಹ ಬಲ್ಲರು 
(ಬೆ-೧೬೫-೪) 

೪೯೪೦. ಹೆಣ್‌/ಹೆಣ್ಣು - ಓರೆಗೆ ಹೆ೦ಗಳು 

ನಾವು ಸೀರೆ ಬಿಚ್ಚಿ ದಡದಲ್ಲಿಟ್ಟು 

ದಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೫) 

- ಪರಹೆಣ್ಣಿಗಾಸೆ ಪಟ್ಟು ಕೀಚಕ ಕೆಟ್ಟ 

- ನಾನಿಮ್ಮ ದಾಸರ ದಾಸ (ಸ-೧೩೪-೧) 

ದ ಹೆಣ್ಣು ಹೊನ್ನು ಮಣ್ಣು ನಿನ್ನನಗಲಿ 

ಹೋಗುವರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 

ನ ಹೆಣ್ಣೀಕೆ ಪಾತಕಿಯು ಹೊಟ್ಟೆಯ ತುಂಬ 

ಉಣ್ಣರೀಕೆಯ ಮಕ್ಕಳು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೬) 

ದ ಹೆಣ್ಣು ಹೊನ್ನು ಮಣ್ಣು ಮೂರು 

ನಿನ್ನವೇನೆಲೊ 

- ನಾನು ಸೀನು ಎನ್ನದಿರೊ 
(ಬೆ-೧೪೦-೧) 

- ಚರಣದಿ ಪಾಷಾಣ ಹೆಣ್ಣುಮಾಡಿದ 

ಪುಣ್ಯಚರಿತ ಯಾದವಪತಿ ಶರಣೆಂದೆನಲ್ಲದೆ 

- ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೨) 

- ಹೇವವಿಲ್ಲದ ಹೆಣ್ಣು ಗಜುಗುಬೆಳೆದಾ ಕಣ್ಣು 

- ಅಹುದಾದರಹುದೆನ್ನಿ (ಬೆ-೧೩೧-೧) 

- ಶರೀರ ಸೌಖ್ಯ ಶಮನಕ್ಕಾಗದ ಹೆಣ್ಣು 

ಊರಲ್ಲಿದ್ದರೇನು ತವರೂರಲ್ಲಿದ್ದರೇನು 

- ಮುಟ್ಟಬಾರದವರ ಮನೆಯ 
(ಬೆ-೧೪೭-೨) 

- ಎನ್ನದೆಂದು ತನ್ನದೆಂದು ಹೊನ್ನು ಹೆಣ್ಣು 

ಮಣ್ಣಿಗಾಗಿ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೨) 

- ಗಂಡುವೆಣ್ಣಿನ ರೂಪವೆತ್ತು ರಾಜಿಸುವವನು 

- ಸಿ೦ಗರದ ಸಿರಿಧರನೆ (ಬೆ-೧೬೭-೩) 

- ಬಣ್ಣಗೆಟ್ಟಾರಣ್ಯ ತಿರುಗುವನು ನಾನಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಹೆಣ್ಣಿನಾಸೆಯ ಬಿಡುವ ಹನುಮನಲ್ಲವೊ ಸ್ವಾಮಿ 

- ಕಾಯೊ ಕರುಣಾಕರನೆ (ಬೆ-೫೯-೧) 

- ಮೊಲೆ ಬಿದ್ದ ಹೆಣ್ಣಿನೊಳು ಮೋಹಕ್ಕೆ 

ಸೊಗಸಹುದೆ 

- ಬಾಯ ಸಾರಿದ ಮೇಲೆ (ಬೆ-೧೪೨-೨) 

- ಆರಣ್ಯದೊಳ್‌ ನಿಂತಿದ್ದೆವು ಹಲವು ಹೆಣ್ಣುಗಳು 

ದ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೪) 

- ಅಂಗನೆ ಸತಿ ಇರಲಿಕ್ಕೆ ಬಣಗು ಹೆಣ್ಣುಗಳೇಕೆ 

- ಮರೆಯದಿರು ಮರೆಯದಿರು 
(ಬೆ-೩೬-೧) 

ದ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ ಸತ್ಯ ಕಣ್ಣು 

ಕಟ್ಟಲ್ಲ ಕವಿಗಳ ಕವಡಲ್ಲ 

- ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-ಪ) 

- ಸೋತು ಹೆಣ್ಣಿಗೆ ಇದಿರು ನಡೆವ ಸುಗುಣ 

ನೇತಕೆ 

ದ ಸತ್ಯವ೦ತರ ಸ೦ಗವಿರಲು 
(ಬೆ-೧೨೪-೨) 

- ರಣದಲ್ಲಿ ತಲೆಹೊಯ್ದು ರುಂಡವು ಬೀಳಲು 

ಹೆಣನೆದ್ದು ಕುಣಿದಾಡಿತು 

- ಮುತ್ತುಗಳ ಹಣ್ಣು ಕಾಯದ ಬಳಕ 
(ಸ-೨೦೯-೩) 

- ಪ್ರಣವ ಗೋಚರನಾಗಿ ಲೀಲೆಯಿಂದಲಿ 

ಬ೦ದು ಹೆಣಕೆ ಪ್ರಾಣವನು ತಂದಿತ್ತ ಮಹಾತು 

ಮನೆ 

- ಸಾಲದೆ ಸಿನದೊ೦ದು ದಿವ್ಯನಾಮ 
(ಬೆ-೧೭೪-೧) 

- ಹಚ್ಚಡದ ಮೇಲೆ ಲಚ್ಚಿಕೆಯಿಟ್ಟಂತೆ ಹೆಚ್ಚು 

ಕಡಮೆ ಎಂದು ಹೆಣಗಾಡುತ 

- ಯಾತರವನೆಂದುಸುರಅ (ಸ-೨೧೮-೫) 

- ಹಚ್ಚಡದ ಮೇಲೊಂದು ಲಚ್ಚಿಗೆಯಿಟ್ಟಂತೆ 

ಹೆಚ್ಚು ಕುಂದಿಗೆ ಲೋಕ ಹೆಣಗಾಡುತ 

- ಏತರವನೆಂದು ಪೇಳಅ (ಬೆ-೧೨೨-೫) 

೪೯೪೧. ಹೆಣ - ರಣದಲ್ಲಿ ತಲೆಹೊಯ್ದು 

ರುಂಡವು ಬೀಳಲು ಹೆಣನೆದ್ದು ಕುಣಿದಾಡಿತು 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 


೮೩೯ 


- ಪ್ರಣವ ಗೋಚರನಾಗಿ ಲೀಲೆಯಿಂದಲಿ 

ಬಂದು ಹೆಣಕೆ ಪ್ರಾಣವನು ತಂದಿತ ಮಹಾ 

ತುಮನೆ ಣೆ 

- ಸಾಲದೆ ನಿನದೊಂದು ದಿವ್ಯನಾಮ 
(ಬೆ-೧೭೪-೧) 

೪೯೪೨. ಹೆಣಗಾಡು - ಹಚ್ಚಡದ ಮೇಲೆ 

ಲಚ್ಚಿಕೆಯಿಟ್ಟಂತೆ ಹೆಚ್ಚುಕಡಮೆ ಎಂದು 

ಹೆಣಗಾಡುತ 

- ಯಾತರವನೆಂದುಸುರಅ (ಸ-೨೧೮-೫) 

- ಹಚ್ಚಡದ ಮೇಲೊಂದು ಲಚ್ಚಿಗೆಯಿಟ್ಟಂತೆ 

ಹೆಚ್ಚು ಕುಂದಿಗೆ ಲೋಕ ಹೆಣಗಾಡುತ 

- ಏತರವನೆಂದು ಪೇಳಅ (ಬೆ-೧೨೨-೫) 

೪೯೪೩. ಹೆತ್ತವರು (ತಂದೆತಾಯಿಗಳು) - 

ಉತ್ತಮರ ಹೊಟ್ಟೆಯಲಿ ಬಗಳೊ ಶ್ವಾನವು ಹುಟ್ಟಿ 

ಹೆತ್ತವರ ನಿರ್ಬಂಧಕೊಳಗು ಮಾಡಿ 

- ಏಕೆ ನಡುಗಿದೆ ತಾಯೆ (ಸ-೫೬-೨) 

೪೯೪೪. ಹೆದರಿಸು - ಬಂಧು ಹದುಳ 

ಪ್ರಹ್ಲಾದನ ಹೆದರಿಸಿದಸುರನ ಉದರವ ಬಗೆ 

ದಂಥದುಭುತ ಮಹಿಮನ 

- ಮರೆಯದಿರು ಹರಿಯ (ಸ-೨೦೩-೧) 

೪೯೪೫. ಹೆಪ್ಪಿಡು - ಕಾಸಿದ್ದ ಹಾಲನ್ನು ಕಾವಡಿ 

ಯೊಳು ಹೆಪ್ಪಿಟ್ಟು ಲೇಸಾಗಿ ಕಡೆದು ಹೊಸಬೆಣ್ಣೆ 

ಕೊಡುವೆ 

- ಏಳು ನಾರಾಯಣ (ಸ-೫೯-೧) 

೪೯೪೬. ಹೆಮ್ಮಗ - ತುಂಬಿ ಕಲೆಗಳನೊತ್ತಿ 

ನೊಸಲ ಬರೆಹವ ಬರೆವ ಅ೦ಬುಜೋದ್ಭವ 

ನಿನ್ನ ಹೆಮ್ಮಗನೈ ದೇವ 

- ಜಗದ೦ತರ್ಯಾ£ಮಿ ಎಂತೆ೦ದು 
(ಬೆ-೫೮-೨) 

೪೯೪೭ ಹೆಮ್ಮಗು (ಹೆಣ್ಣು ಮಗು) - ಸುತ್ತು 

ನೆರೆದಿಹ ಸಭೆಯ ಪರಿವಾರದವರೆಲ್ಲ ಹೆತ್ತು 

ದಿಲ್ಲವೆ ಎನ್ನ ಪೋಲ್ವ ಹೆಮ್ಮಕ್ಕಳನು 

- ವಾಸುದೇವಾಯ ನಮೋ (ಬೆ-೯೦-೪) 

- ಹೆಮ್ಮಕ್ಕಳನು ಕರೆದು ಬ೦ಧಿಸಿ ಒಯ್ಯಲು 

ಬ್ರಹ್ಮ ಜಟ್ಟಿಗನ ಶಿರ ಹರಿದೆ ನರಹರಿಯೆ 

- ಸಾಲದೆ ನಿನದೊ೦ಂದು ದಿವ್ಯನಾಮ 
(ಬೆ-೧೭೪-೩) 

ರ್ಳ೪೮. ಹೆಮ್ಮಾರಿ - ಗಂಡಗ೦ಂಜದ ನಾರಿ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಯವಳೆ ಹೆಮ್ಮಾರಿ 

- ಅಹುದಾದರಹುದೆನ್ನಿ (ಬೆ-೧೩೧-೪) 

೪೯೪೯. ಹೆಮ್ಮೆ ದ್‌ ಚೆನ್ನಾಗಿ ಬದುಕಿದೆ ಗಳಿಸಿದೆ 

ನಾನೆಂಬ ಹೆಮ್ಮೆ ಬೇಡೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೩) 

- ತೀರ್ಥಯಾತ್ರೆಗೆ ನೀನು ತಿರುಗಿ ರೊಂಪಿಸಿ 

ಕೃತಾರ್ಥನಾದೆನೆಂಬ ಹೆಮ್ಮೆ ಬೇಡ 

- ಸಂಸಾರವೆ೦ಬ ಸಾಗರವನು (ಬೆ-೧೮-೩) 

೪೯೫೦. ಹೆಮ್ಮೆಕಾರಿಕೆ ದ ಹೆಣ್ಣುಗಳೊಳು 

ಹೆಮ್ಮೆಕಾರಿಕೆ ಸತ್ಯ ಕಣ್ಣು ಕಟ್ಟಲ್ಲ ಕವಿಗಳ ಕವಡಲ್ಲ 

ನ ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 
(ಬೆ-೧೨೯-ಪ) 

೪೯೫೧. ಹೆಮ್ಮೈ (ಭಾರಿ ದೇಹ) - 

ಕಮ್ಮಗೋಲನ ವೈರಿಸುತನಾದ ಸೊಂಡಿಲ 

ಹೆಮ್ಮೈಯ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧-ಅ) 

೪೯೫೨. ಹೆರು - ತತ್ತಿಯಾದ ಬ್ರಹ್ಮನೀಗೆ ದಿಕ್ಕು 

ಅಖ್ಲಿಲ್ಲಾಂಷೃವೃಲ್ಲ ಹೆತ್ತ ತೂಪಗಾಷವ 

ನಿತ್ಯವುಳ್ಳವ -". ಸಜ 

೨. ಎರಡು ಸಾವಿರದ. ಜಿಹ್ಟೆಯುರಗ 
(ಸ-೪೮-೪) 

- ಹೆತ್ತವರೊಡನೆ ಕಲಹ ಮಾಡುವನೆ ದ್ರೋಹಿ 

- ದ್ರೋಹಿಗಳ ವಿವರವನು ನಾ ಪೇಜ್ವೆನಯ್ಯ 
(ಸ-೧೨೩-೨) 

- ಉತ್ತಮ ನಾಲ್ಡರು ಮಕ್ಕಳಿದ್ದ ಮೇಲೆ ಹೆತ್ತರೆ 

ಫಲವೇನು ಹೆರದಿದ್ದರೇನಯ್ಯ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೪) 

- ಸುತ್ತು ನೆರೆದಿಹ ಸಭೆಯ ಪರಿವಾರದವರೆಲ್ಲ 

ಹೆತ್ತುದಿಲ್ಲವೆ ಎನ್ನ ಪೋಲ್ಡ ಹೆಮ್ಮಕ್ಕಳನು 

- ವಾಸುದೇವಾಯ ನಮೋ (ಬೆ-೯೦-೪) 


- ಹೆತ್ತ ತುಪ್ಪವನಿಕ್ಕಿ ಸಲಹಿದ ತಾಯಂದೆ ಅತ್ತು 


ಕರೆದುಳಿವರು ಮತ್ತೆ. ಬೆನ್ನಲೆ ಬಾಹರೆ 

-. ಅರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ಹೆತ್ತ ತಾಯಿಗಿಂತ ಅತ್ತ ಧಿಕ ಮಾಯವುಂಟಿ 

ಇ ಸ್‌ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-ಪ) 


೮೪೦ 


- ತಿರುಕ ಹಾರುವನೆಂದೆನೆ ಹೆತ್ತ ತಾಯ ಶಿರಕೆ 

ಮುನಿದವನೆಂದೆನೆ 

- ನಿನ್ನ ನಾನೇನೆಂ೦ಂದೆನೊ ರಂಗಯ್ಯ 
(ಬೆ-೯೧-೨) 

- ಹೆತ್ತವಳಿರೆ ತಾಯ ಬೇರೆ ಪಡೆದಾತನ ಶ್ರೀಕೃಷ್ಣ 

ಎನ್ನಿರೊ 

- ವನಜಮುಖಯರ ಮನದಿಷ್ಟಾರ್ಥವ 
(ಬೆ-೮೦-೨) 

- ಉತ್ತಮ ನಾಲ್ವರು ಮಕ್ಕಳಿದ್ದ ಮೇಲೆ ಹೆತ್ತರೆ 

ಫಲವೇನು ಹೆರದಿದ್ದರೇನಯ್ಯ 

- ಮಗನಿಂದೆ ಗತಿಯುಂಟಿ 
(ಬೆ-೧೪೫-೪) 

- ನೆತ್ತಿಯಿಂದಿಳಿದಳ ಹೆತ್ತ ಮಗನ ಮೊಮ್ಮನೆತ್ತಿ 

ದಾತನ ಪಿತನ 

- ರಾಜವದನೆ ಸುರರಾಜನ (ಬೆ-೯೭-೧) 

- ಅತ್ತಿಗೆಯ ಮೈದುನ ಬಾರೋ ಹೆತ್ತ ಮಗಳ 

ಗಂಡ 

- ಬಾರೊ ನಮ್ಮ ಮನೆತನಕ 
(ಬೆ-೧೦೬-೧) 

೪೯೫೩. ಹೇ - ಬಿಡಿಸೊ ಎನ್ನ ಬ೦ಧ ಪಾಶವ 

ಪೊಡವಿಗೊಡೆಯ ನಾರಸಿಂಹ ಮಾಧವ ಹೇ 

ಬಿಸರುಹಾಕ್ಷ ಒಡೆಯ ಬಾಡದಾದಿಕೇಶವ 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೩) 

೪೯೫೪. ಹೇಗೆ - ಹೇಗೆ ನೀ ದಾಸನಾದೆ ಹೇ 

ಪ್ರಾಣಿ ಹೇಗೆ ನೀ ದಾಸನಾದೆ 

- ಹೇಗೆ ನೀ ದಾಸನಾದೆ (ಬೆ-೨೨-ಪ) 

- ಹೇಗಿದ್ದು ಹೇಗಾದೆಯೊ ಆತ್ಮಾ ಯೋಗೀಶ 

ನಾನಂದಪುರದಲಿರುವುದ ಬಿಟ್ಟು 

ನ ಹೇಗಿದ್ದು ಹೇಗಾದೆಯೊ ಆತ್ಮಾ 
(ಬೆ-೧೯೨) 

- ಹೇಗೆ ನೀ ದಾಸನಾದೆ ಹೀಗೆ ಸಂಸಾರ 

ದೊಳು ಮಂಗನಂತೆ ಭವಭ೦ಗವ ಪಡುವವ 

- ಹೇಗೆ ನೀ ದಾಸನಾದೆ (ಬೆ-೨೨-ಅ) 

- ತರಣಿ ಶತಕೋಟಿತೇಜನ ಮುಂದೆ ಹೇಗೆ 

ನಾ ಪೆರತೊಂದು ದೀಪವಿಡಲಿ 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೨) 


8೯ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೪೯೫೫. ಹೇಮ - ಹೇಯವಾದ ದೇಹವನ್ನು 

ಶ್ಲಾಘನೀಯವೆಂದು ನಾಲ್ವರೊಡನುಪಾಯ 

ದಿಂದ ಹೇಮದಂತೆ ಬಣ್ಣಗಟ್ಟಿ ಬಾಯಬಡಿದು 

ತಂದು ತಂದು ಕಾಯ ಕಳೆದೆನಲ್ಲದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-೧) 

- ಗುಡ್ಡದೊಳಿರುವುದು ದೊರೆಗಳಿಗಂಜದು 

ಹೆಡ್ಡರಿಗಳವಲ್ಲ ಹೇಮವರ್ಣದ ಪಕ್ಷಿ 

- ಪಕ್ಕಿಯ ಕುರುಹ ಬಲ್ಲರು 
(ಬೆ-೧೬೫-೪) 

೪೯೫೬. ಹೇಮಕಶ್ಯಪ (ಹಿರಣ್ಯಕಶ್ಯಪ) - 

ಹೇಮಕಶ್ಯಪನೆಂಬ ಡಾ. ಸುತನೊರ್ಷನಾ 

ಮಹಾಘನವೆಂದು ನೆನೆಯುತಿರಲು 

ದ ನೋಡಯ್ಯ ನಿನ್ನ ದಾಸರ (ಬೆ-೮೫-೪) 

೪೯೫೭. ಹೇಮಗರ್ಭ (ಬ್ರಹ್ಮ) - ತಾಮರ 

ಸಾಂಫ್ರಿಯಿಂ ಹೇಮಗರ್ಭದಲಿದ್ದ ವ್ಯೋಮ 

ಗಂಗೆಯ ಪೆತ್ತೆ ಗೋವಿಂದ 

- ಪರಮಪುರುಷ ಹರಿ ಗೋವಿಂದ 
(ಬೆ-೩೯-೫) 

ರ೯೫೮. ಹೇಯ - ಅಸ್ತಿ ಚರ್ಮ ರಕ್ತ ಮಾಂಸ 

ವಿಸ್ತರವಾದ ಹೇಯ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೩) 

- ಆಯಾಸಪಟ್ಟು ಗಳಿಸಿದರ್ಥ ಹೇಯವೆನದೆ 

ಭೋಗಿಸುತ್ತ 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-೪) 

೪೯೫೯. ಹೇಯವಾಗು - ಹೇಯವಾದ ದೇಹ 

ವನ್ನು ಶ್ಲಾಘನೀಯವೆಂದು ನಾಲ್ವರೊಡನು 

ಪಾಯದಿಂದ ಹೇಮದಂತೆ ಬಣ್ಣಗಟ್ಟಿ ಬಾಯ 

ಬಡಿದು ತಂದು ತ೦ದು ಕಾಯ ಕಳೆದೆನಲ್ಲದೆ 

- ಅಹಹ ಮೋಸಹೋದೆನಯ್ಯ (ಸ-೯-೧) 

೪೯೬೦. ಹೇರು - 

ನೀರೊಳಗದ್ದು ಗೋವಿಂದ ಹೇರನೊಪ್ಪಿಸಿದ 

ಮೇಲ್‌ ಸುಂಕವೇತಕೆ ದೇವ 

ನ ನನ್ನಿ೦ದ ನಾನೇ ಜನಿಸಿ ಬ೦ದೆನೆ 
(ಬೆ-೫೪-೪) 


೪೯೬೧. ಹೇವ - ಹೇವವಿಲ್ಲದ ಹೆಣ್ಣು 


ಗಜುಗುಬೆಳೆದಾ ಕಣ್ಣು 
- ಅಹುದಾದರಹುದೆನ್ನಿ (ಬೆ-೧೩೧-೧) 


ಕೀರದೊಳದು) 
ಉೈ ಎ 


೮೪೧ 


- ಮಾವ ಅತ್ತೆಯು ನೊಂದು ಅತ್ತಿಗೆಯು 

ಜರೆದು ಹೇವವನಿಕ್ಕಿ ಚೂರ್ಣವ ಮಾಡಲು 

- ಮಾವನ ಮನೆಯೊಳಗೆ (ಬೆ-೧೪೬-೩) 

೪೯೬೨. ಹೇಸಿಕೆ - ಹೇಸಿಕೆಯ ಸಂಸಾರ 

ಸಾಗರದೊಳಗೆ ಬಿದ್ದು ಘಾಸಿಪಡಲಾರೆನಿಂದು 

- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 

- ಆಸೆಯ ಬಿಡಲಿಲ್ಲ ಕಾಸು ಗಳಿಸುವೆಯಲ್ಲ 

ದೋಷಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 

- ಹೇಗೆ ನೀ ದಾಸನಾದೆ (ಬೆ-೨೨-೧) 

- ಹೇಸಿಕೆಯೊಳಿರ್ದ ಸಂಸಾರವೆಂಬುವ 

ಮಾಯಪಾಶದಿಂದಲಿ ಬಿಗಿವರೇ ಕೃಷ್ಣ 

ದ ಪೂರ್ವಜನ್ಯದಆ ನಾ. ಮಾಡಿದಾ 
(ಬೆ-೮.-೨) 

೪೯೬೩. ಹೇಸು - ಅಂತರವರಿಯದಾ ದೇಶಿ 

ಹೇಸಿ 

- ಎನ್ನ ನುಡಿ ಪುಸಿಯಲ್ಲ (ಸ-೪೭-೨) 

ಡಿ ಒಂದುಕ್ಷಣ ವಾಯುಬರೆ ದುರ್ಗಂಧ 

ಹೇಸುವುದು.: ತಂದೆಯೊಡಲೊಳು ಮೂರು 

ಮಾಸ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೩) 

- ಓಂದು ಕ್ಷಣ ದುರ್ಗಂಧ ವಾಯು ಬರೆ 

ಹೇಸುವರು 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೧) 

- ಪಾಪಕೆ ಹೇಸದ ಶಬರ ಬಟ್ಟೆಯನು 

ಕಾದಿರಲು ಆ ಪಥಕೆ ಸಲೆ ವೈಷ್ಣವನು ಬರಲು 

ಎ ಬ್ರಹ್ಮಅಖತವ ಮೀರಿ ಬಾಳ್ಟರು 
(ಬೆ-೨೫-೧) 

೪೯೬೪. ಹೊಂದಿರು - ಮೇಲ ತಾನರಿಯದೆ 

ನಿಂದೆ ಹೊಂದಿರುವಾಗ 

- ಆರಿಗೆ ಆರಿಲ್ಲವಯ್ಯ (ಬೆ-೩೧-೨) 

೪೯೬೫. ಹೊಂದಿಸು - ಸಂದ ವಯಸನು 

ತಿಳಿದು ಕುಂದುತಿದೆ ಎನ್ನ ಮನದ೦ಧಕಾರವ 

ಬಿಡಿಸಿ ಹೊಂದಿಸು ಜ್ಞಾನವನು 

- ಎ೦ಂತಹುದೊ ನಿನ್ನಯ ಭಕುತಿ 
(ಸ-೪೧-೧) 

- ತಂದೆಗೆ ಹಿರಿಯನೆಂದೆನಿಸಿಕೊಂಡಾತನ 

ಹೊಂದಿಸಿದವರಣ್ಣನ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಘುಬ್ಲವದನೆ ಕೇಳೆ ನಿಲ್ಲಲಾರೆ 
(ಬೆ-೯೫-೨) 

೪೯೬೬. ಹೊಂದು - ಹೊಂದಿ ಹರಿಯ 

ಧ್ಯಾನವನು ಮಾಡಿ ವಿವೇಕದಿ ಮುಕುಂದನಿಂದ 

ಮುಕುತಿಯ ಬೇಡು ಕಾಣೊ ನೀ ನೋಡು 

ಕಾಣೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೪) 

- ಹೊಂದಿಪ್ಪ ಸಂಪತ್ತ ನೋಡಿ ಹಂಬಲಿಸುತಲಿ 

- ಅಣುಮಹತ್ತಾದ ದೇವ (ಬೆ-೭೧-೨) 

- ತ್ರಾಹಿ ತ್ರಾಹಿ ತ್ರಾಹಿಯೆಂದು ತ್ರೈಲೋಕ್ಯ 

ದೊಡೆಯ ಪುಣ್ಯದಾಯಕನ ಹೊಂದಿ ನೀ 

ಧನ್ಯನಾಗೊ ಮುಕ್ತ ಮಾನ್ಯನಾಗೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೩) 

- ಬಿಟ್ಟು ಹೋಗುವಾಗ ಚೋಟು ಬಟ್ಟೆ ನಿನಗೆ 

ಹೊಂದಲಿಲ್ಲ 

- ಏನು ಬರುವುದೋ ಸಂಗಡ 
(ಬೆ-೧೩೭-೪) 

- ಚರಣ ಭಜಿಸಿ ಚಂಚಲವಳಿದು ವರವ 

ಪಡೆದು ಹೊಂದುಗೂಡು 

- ಏನು ಬರುವುದೋ ಸಂಗಡ 
(ಬೆ-೧೩೭-೫) 


- ದರಿದ್ರವು ಬಂದರೆ ಧಾತುಗೆಟ್ಟು ದೇಹಾತುರ, 


ಹೊಂದುವಿರೇತಕೆ ದುಗುಡದಿ 

- ಬೆರೆಯದಿರು ಬೆರೆಯದಿರು (ಬೆ-೧೪೪-೨) 

೪೯೬೭. ಹೊಂದುಗೂಡಿಸು - ಎಂದಿಗಗಲ 

ದಾನಂದದಿಂದಲಿ ಹೊಂದುಗೂಡಿಸೆ ಮಂದ 

ಗಾಮಿನಿ 

- ಇಂದು ನೀ ಕರೆದುತಾರೆ (ಬೆ-೯೨-ಅ) 

೪೯೬೮. ಹೊಗಳು - ಒಲಿಸುವುದನರಿಯೆ 

ಮೆಚ್ಚಿಸುವ ಬಗೆಯರಿಯೆ ಹೊಗಳುವ ಹೊಲಬ 

ನರಿಯೆನು 

- ಆವ ಪರಿಯಆ ನಿನ್ನನೊಅಸಿ 
(ಬೆ-೩೭-೫) 

- ಮಣ್ಣನಗಿದು ಬೇರ ಮೆದ್ದವನೆಂದೆನೆ ರಕ್ಕಸ 


ರೊಳು ಹೋರಾಡಿದವನೆಂದು ಹೊಗಳಿದೆ 
ನಲ್ಲದೆ 


೮೪೨ 


- ನಿನ್ನ ಸನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

೪೯೬೯. ಹೊಗು - ಹೂಕ್ಕು ನಡೆಯದ 

ನಂಟತನದೊಳೇನು 

- ಆರು ಬಾಳಇದರೇನು (ಬೆ-೩೦-೨) 

- ಪಾವಕನ ಜ್ವಾಲೆಯೊಳು ಹೊಕ್ಕು ಹೊರಡಲು 

ಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

- ಖಂಡ ಕೊಯ್ದು ಕೊಡಬೇಡ ದಳ್ಳುರಿಯಗ್ನಿ 

ಕುಂಡವನು ಹೊಕ್ಕು ಹೊರಡುವುದುಚಿತವೆ 

- ಗೋವಿ೦ದ ಗೋವಿ೦ದ ಎನ್ನಲರಿಯದೆ 
(ಬೆ-೧೬-೨) 

- ಇಕ್ಕುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಣ 

ವನ್ನು ತೆಗಿಸಿ ಹೊಕ್ಕು ಮುಂದಕೆ ಎಳಸಿ 

ಹೊಮ್ಮುವ ಗತಿ ಕಾಣೊ 

- ಬಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

- ಪೆಸರಗೊಳುತ ಬಂದು ಮೊರೆಹೊಕ್ಕ 

ವಿಭೀಷಣಗೆ ಶಶಿ ರವಿಪರ್ಯಂತ ಪಟ್ಟಗಟ್ಟ 

ಲಿಲ್ಲವೆ 

- ಬ್ರಹ್ಮಅಖತವ ಮೀರಿ ಬಾಳ್ವರು 
(ಬೆ-೨೫-೪) 

- ಶರಣು ಹೊಕ್ಕೆನಯ್ಯ ಎನ್ನ ಮರಣಸಮಯ 

ದಲ್ಲಿ 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೧) 

ದ ಹೊಕ್ಕುಳ ಹೂವಿನ ಬಾಡದಾದಿಕೇಶವನ 

ಮೊರೆ ಹೊಕ್ಕೆನಿಂದು ಕಾಯ್ದುಕೊಳ್ಳೂ 

ದೇವಾಧಿದೇವೋತ್ತಮನೆ 

- ಎಳ್ಳು ಕಾಳನಷ್ಟು ಭಕ್ತಿ (ಬೆ-೧೨-೩) 

೪೯೭೦. ಹೊಟ್ಟು ಕತ್ತರಿಮನವೆಂಬ 

ಹೊಟ್ಟನ್ನು ಎತ್ತಿ ಒಲೆಗೆ ಹಾಕಿ 

- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 

೪೯೭೧. ಹೊಟ್ಟೆ - ಬಿಟ್ಟು ಪಾಣವು ಪೋಗೆ 

ಪೆಣನೆಂದು ಮೂಲೆಯೊಳು ಕಟ್ಟ ಕುಳ್ಳಿರಿಸಿ 

ಹೊಟ್ಟೆಯ ಹೊಯ್ದುಕೊಂಡಳುತ 

- ಮುಂದೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 

-. ಎತ್ತಿ ಜಗವ ನುಂಗಿ ತನ್ನ ಹೊಟ್ಟೆ 

ಯೊಳಿಂಬಿಟ್ಟುಕೊ೦ಡು ಕತ್ತಲೆಗೆ ಕರ್ತೃವೆ೦ಬ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಜಗವಸತ್ಯ ಕೇಳಿರೋ ಎಂದು 

- ಎರಡು ಸಾವಿರದ ಜಿಶ್ಚೆಯುರಗ (ಸ-೪೮-೪) 

- ಸಂನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ 

ಬೈರಾಗಿ ನಾನಾ ವೇಷ ಕೊಂ೦ಂಬುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೮) 

- ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 

ಹೊರೆಯೆ ಹೊಟ್ಟಿಗಾಗಿ ಕೇರಿ ಕೇರಿ ಚರಿಸಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೬) 

- ನಾಲುಕು ವೇದ ಪುರಾಣ ಶಾಸ್ತ್ರ ಪಂಚಾಂಗ 

ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ 

ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೨) 

- ಪಟ್ಟದ ರಾಣಿ ಪಾರ್ವತಿಯ ಕುಮಾರನು 

ಹೊಟ್ಟೆಯ ಗಣನಾಥನೆ 

- ನಮ್ಮಮ್ಮ ಶಾರದೆ (ಬೆ-೧.೨) 

- ಬಡಿದು ಬಡಿದು ಕಬ್ಬಣವ ಕಾಸಿ ತುಬಾಕಿ 

ಮಾಡಿ ಹೊಡೆವ ಗುಂಡು ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೩) 

ದ ಸಿಟ್ಟಂದೆ ಸಿ೦ಹನಾಗಿ ನಮ್ಮ ರಂಗ ಹೊಟ್ಟೆಯ 

ಕರುಳ ಬಗೆದಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೪) 

- ಅಷ್ಟು ನರಪ್ರಾಣಿಗಳು ನಮ್ಮ ಮನೆ ಯೊಳಗಿದ್ದು 

ಹೊಟ್ಟೆಗೆ ಕೇಳುವುವು ನಮ್ಮಜ್ಜನಲ್ಲಿ 

- ನಾವು ಕುರುಬರು (ಬೆ-೧೫೨-೩) 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-ಪ) 

೨ ಒಳ್ಳೆಯ ರಾವುತನಾಗಿ ಮ್ಲೇಚ್ಛರ ಡೊಳ್ಳ 

ಹೊಟ್ಟೆಯ ಮೇಲೆ ಒದ್ದಾನ್ಮ್ಯಾ 

- ದೇವಿ ನಮ್ಮ ದೇವರು ಬಂದರು 
(ಬೆ-೭೭-೧೦) 


೮೪೩ 


- ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ 

ರಸಿಕನೆಂದು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 

- ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟು 

ಪ್ರಾಣಬಿಟ್ಟು ಹೋಗುವಾಗ ಗೇಣು ಬಟ್ಟೆ 

ಕಾಣಲಿಲ್ಲವೊ 

- ಡಿ೦ಚನೊಳು ಪ್ರಾಣವಿರಲು (ಬೆ-೧೧೭-೧) 

- ಹೊಟ್ಟೆಯ ಕರುಳ ಹಾರವ ಮಾಡಿ ಪುಟ್ಟಗೆ 

ವರವ ಕೊಟ್ಟಾನ್ಶಾ 6 

- ದೇವಿ ನಮ್ಮ ದೇವರು ಬಂದರು 
(ಜಿ. 

ದ ಹೆಣ್ಣೀಕೆ ಪಾತಕಿಯು ಹೊಟ್ಟೆಯ ತುಂಬ 

ಉಣ್ಣರೀಕೆಯ ಮಕ್ಕಳು 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೬) 

- ಕುಂಟಿ ಕೂರಿಗೆಯಿಂದೆ ಹೆಂಟೆ ಮಣ್ಣ ಹದ 

ಮಾಡಿ ರಂಟೆಹೊಡೆದು ಬೆಳೆಸುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಐಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 

- ಶಟ್ಟಿ ಕುಳ್ಳಿರಿಸಿ ಹೊಟ್ಟೆಯ ಹೊಯ್ದುಕೊಳುತ 

- ನೊಂದೆನಾ ಹರಿಯೆನ್ನದೆ (ಬೆ-೧೩-೪) 

- ಕಟ್ಟಿ ಕ್ಕ ಪರರಲಿ ಹೊಟ್ಟೆಗೋಸುಗ ಕಂಗೆಟ್ಟು 

ಕಿಟ್ಟಗಟ್ಟಿದ ಗಟ್ಟಿ ಕಬ್ಬಿಣದಂತೆ 

- ಹೇಗೆ ನೀ ದಾಸನಾದೆ (ಬೆ-೨೨-೧೦) 

- ಕೆಟ್ಟ ಕೂಗನೆ ಕೂಗಿ ಹೊಟ್ಟೆಯನು ಹೊರು 

ವಂಥ ಪೊಟ್ಟೆಗುಡುವುಗಳೆಲ್ಲ ಪರಮ ವೈಷ್ಣವರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೧) 

- ಕೆಟ್ಟತನದಿಂದ ಕಳ್ಳತನವನ್ನೆ ಮಾಡಿ ಕಟ್ಟಿ 

ಹೊಡಿಸಿಕೊಂಬುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೭) 

- ಗಿಳಿ ನಾಯಿಯ ಪೆಸರಿನವರೊಳು ಮುಗಿಲ 

ಹೊಳೆಯ ಹೊಟ್ಟೆಯಲಿ ಪುಟ್ಟಿದವರೊಳು 

- ಶೇಷಶಯನ ನಿನ್ನ ಭಾಗವತರ 
(ಬೆ-೨೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಚಂಡಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ 

ಪಿಡಿದು ಖಂಡತುಂಡ ಮಾಡುವುದು ಹೊಟ್ಟೆ 

ಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೪) 

- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜೆ ಹೊತ್ತು 

ರಾಹುತನಾಗಿ ಹೊಡೆದಾಡಿ ಸಾಯುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೫) 

- ನೆಲ್ಲುಗಳ ಕುಟ್ಟಿಕೊಂಡು ಬಿದುರುಗಳ ಹೊತ್ತು 

ಕೊಂಡು ಕೂಲಿಗಳ ಮಾಡುವುದು ಹೊಟ್ಟಿಗಾಗಿ 

ಗೇಣು ಬಟ್ಟಿಗಾಗಿ 

` ೬ ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೧) 

೪೯೭೨. ಹೊಡಿಸಿಕೊಳ್ಳು - ಕೆಟ್ಟತನದಿಂದ 

ಕಳ್ಳತನವನ್ನೆ ಮಾಡಿ ಕಟ್ಟಿ ಹೊಡಿಸಿ ಕೊಂಬು 

ವುದು ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೭) 

೪೯೭೩. ಹೊಡೆ - ಗಂಡನಂತೆ ಮನೆಗೆ 

ಬಂದನೆ ಯಶೋದೆ ಕೇಳೆ ಮಿಂಡನಂತೆ ಕಣ್ಣು 

ಹೊಡೆದನೆ 

- ಬಾಲಕನೆಂದೆತ್ತಿಕೊಂಡೆನೆ (ಸ-೧೮೩-೨) 

- ಅಲ್ಲಿದ್ದ ದನುಜರ ಹೊಡೆದು ಬಲು 

ಹಂತಕಾರಿ ಮಾಡಿದೆ ಶೌರಿ ಒಡೆಯಗೆ 

ವಾರ್ತೆಯ ಪೇಳಿ 

- ಎಷ್ಟು ಪೊಗಳಅ ನಾನು (ಸ-೫೩-೨) 

- ದಿಂಡೆಯ ಮಾರ್ಗದಿ ಮಲತಾಯಿ ಮಗನ 

ಹೊಡೆಯಲು ಮಂಡಲಪತಿ ಏನ ಮಾಡು 

ತಿರ್ದನು 

ದ ಬ೦ಧುಗಳದಾರಿಗಾರಿದ್ದರೇನು 
(ಸ-೧೭೩-೨) 

- ಬಡಿದು ಬಡಿದು ಕಬ್ಬಣವ ಕಾಸಿ ತುಬಾಕಿ 

ಮಾಡಿ ಹೊಡೆವ ಗುಂಡು ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟಿಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೩) 


೮೪೪ 


- ಓಡನೆ ತನ್ನಯ ಪುರಕೆ ಹೊಡೆತಂದ ಧೀರನ 

ಒಡೆಯನ ತೋರೆನಗೆ 

- ಏಣನಯನೆ ಏಣಭೋಜಮಧ್ಯಳೆ 
(ಬೆ-೯೯-೩) 

- ಕುಂಟಿ ಕೂರಿಗೆಯಿಂದೆ ಹೆಂಟೆ ಮಣ್ಣ ಹದ 

ಮಾಡಿ ರಂಟೆಹೊಡೆದು ಬೆಳೆಸುವುದು ಹೊಟ್ಟಿ 

ಗಾಗಿ ಗೇಣು ಬಟ್ಟಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೬) 

೪೯೭೪. ಹೊಡೆದಾಡು - ದೊಡ್ಡ ದೊಡ್ಡ 

ಕುದುರೆಯನೇರಿ ನೇಜೆ ಹೊತ್ತು ರಾಹುತನಾಗಿ 

ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ ಗೇಣು 

ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 
(ಬೆ-೧೩೪-೫) 

೪೯೭೫. ಹೊಣೆ - ಲೋಕೇಶ ಸರ್ವಂ 

ವಿಷ್ಣುಮಯಂ೦ ಜಗತ್ತೆಂಬುದಕೆ ವಾಕೇಶ ವಾತ 

ಸತ್ತ ವಣ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಸುಲಭ ಭಕುತರ ಕಾಯ್ದನೆಂಬುದಕ್ಕೆಲೊ ದೇವ 

ಫಲುಗುಣನು ವಿದುರ ಅಕ್ರೂರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಶರಣರಿಚ್ಛೆಯಲಿ ನೀನಿದ್ದುದಕೆ ದ್ರೌಪದಿಯು 

ಕರಿರಾಜ ಶಂಭು ಅಂಬರೀಷ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ನಳಿನಾಕ್ಷ ಸತ್ತ್ವಗುಣ ನಿನಗೆ ಉಂಟೆಂಬುದಕೆ 

ಸಲಿಲಜೋದ್ಭವ ಭೃಗುಮುನೀಂದ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಶ್ರೀಕಾಂತ ನೀನಿತ್ತ ವರವು ಸ್ಥಿರವೆ೦ಬುದಕೆ 

ನಾಕೇಶಜಿತನ ಪಿತನನುಜ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ನಿನ್ನ ಮಹ ಮಹಿಮೆಗಿಂಥವರು ಹೊಣೆಯೆ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-ಪ) 

- ಚಿನ್ಮಯನೆ ಸಕಲ ಭುವನಾಧಾರನೆಂಬುದನು 

ಬಣ್ಣಿಸಲು ಎನ್ನಳವೆ ಪನ್ನಗೇ೦ದ್ರನು ಹೊಣೆಯೆ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-ಅ) 

- ಲೋಕದೊಳು ಕಾಗೆನೆಲೆಯಾದಿಕೇಶವ ಭಕ 

ಸಾಕಾರನೆಂಬುದಕೆ ಸಕಲ ಭುವನವೆ ಹೊಣೆಯೊ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಛಲದಂಕನೆಂಬುದಕೆ ಬಾಣನು ಹಿರಣ್ಯಕನು 

ಜಲಧಿ ದಶಮುಖ ಕಾರ್ತವೀರ್ಯ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಏಕೋದೇವನದ್ವಿಶೀಯ ಬ್ರಹ್ಮ ನೀನೆಂಬುದಕೆ 

ಏಕಾರ್ಣವದಲಿದ್ದ ವಟಪತ್ರ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೩) 

- ಒಲಿಸಿ ನಿನ್ನನು ತುತಿಸಿ ಮುಕುತಿಯನು 

ಪಡೆದುದಕೆ ಸಲೆ ಶ್ರುತಿಯು ಗಿರಿಜೆ ಅಜಮಿಳನು 

ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೨) 

- ಹರಿನಿನ್ನ ಪಾದವು ಪವಿತ್ರತರವೆಂಬುದಕೆ 

ಧರಣಿ ಬಲಿ ವಿಧಿ ಭವಾಹ್ಲಾದ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಹರಿಯು ನೀನೆಂಬುದಕೆ ಸರಿಯು ಕೌಸ್ತುಭ 

ರತ್ನ ವರಪೀತವಸನ ಕ್ಷೀರಾಬ್ಧಿ ಹೊಣೆಯೊ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

- ಕರುಣಿಯು ಉದಾರಿ ನೀನೆಂಬುದಕೆ ಧ್ರುವ 

ರಾಯ ಮರುತಸುತ ಸಾಂದೀಪ ಹೊಣೆಯೊ 

ಕೃಷ್ಣ 

- ನಿನ್ನ ಮಹ ಮಹಿಮೆಗೆ (ಬೆ-೫೦-೧) 

೪೯೭೬. ಹೊಣೆಗಾರ - ಹುಟ್ಟಿಸಿದ ಸ್ವಾಮಿ 

ತಾ ಹೊಣೆಗಾರನಾದ ಮೇಲೆ ಕೊಟ್ಟು ರಕ್ಷಿಸು 

ವನು ಇದಕೆ ಸಂದೇಹ ಬೇಡ 

- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 

೪೯೭೭. ಹೊತ್ತರೆ/ಹೊತ್ತಾರೆ - ಹೊತ್ತರೆದ್ದು 

ಮನೆಗೆ ಬಂದನೆ ಯಶೋದೆ ಕೇಳೆ ಎತ್ತಿಕೊಂಡು 

ಮುತ್ತು ಕೊಟ್ಟೆನೆ 

- ಬಾಲಕನೆಂಡಿತ್ತಿಕೊ೦ಡೆನೆ (ಸ-೧೮೩-೧) 

- ಹೊತ್ತರೆದ್ದು ಹೋಗಿ ಪರರ ಚಿತ್ತವೃತ್ತಿಗಳನೆ 

ಹಿಡಿದು 

- ಸಾಕು ಸಾಕು ಮನುಜ ಸೇವೆಯು 
(ಬೆ-೪೨-೧) 

- ಹೊತ್ತಾರೆಯೊ ಬೈಗಿನೊಳೊ ಆಗಲೊ 

ಈಗಲೊ ಕಾಯ ನಿತ್ಯ ಸ್ಥಿರವೆಂದು ನಂಬಬೇಡ 

ನಿನಗೆ ಡಂಬ ಬೆಸ 

- ದಾಸನಾಗೋ ಭವ ಪಾಶ ನೀಗೋ 


೮೪೫ 


(ಬೆ-೨೦-೨) 
೪೯೭೮. ಹೊತ್ತಿಕೊಳ್ಳು - ಇನ್ನು ಹೊತ್ತಿ 
ಕೊಂಡಿಹ ಮಮತೆಯನ್ನು ಎತ್ತಿ ಎತ್ತಿ ಎಸರ 
ಹಿಂಗಿಸುತಲಿ 
- ಅಡಿಗೆಯನು ಮಾಡಬೇಕಣ್ಣ (ಸ-೧-೨) 
೪೯೭೯. ಹೊತ್ತು (ಕಾಲ) -. - ಸಂಭ್ರಮದಲಿ 
ಒ೦ದು ಹೊತ್ತು ನೇಮದಲ್ಲಿದ್ದು ತಂಬಿಟ್ಟಿನಾ 
ದೀಪ ಹೊರಲೇಶಕೆ 
- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 
೪೯೮೦. ಹೊತ್ತುಕಳೆ - ಲೆತ್ತಪಗಡೆ ಚದುರಂಗ 
ಆಟದಲ್ಲೆ ಹೊತ್ತು ಕಳೆಯುತಿದ್ದೆ 
- ಈ ನಿನ್ನ ಮೋರೆ ಮೇಲೆ (ಸ-೧೦೦-೧) 
೪೯೮೧. ಹೊದಕುಳಿಗೊಳ್ಳು (ನೋಯು) - 
ವಾರಿಕಲ್ಲಾನೆ ವಜ್ರದ ಮೃಗೇಂದ್ರನ ಕೂಡೆ 
ಹೋರಿ ಹೊದಕುಳಿಗೊಂಡು ಗೆಲ್ಲಬಲ್ಲುದೆ 
- ಬೇಡ ಬೇಡ ಏಎಲೆಲೆ ದುರಿತಗಳರ 
(ಬೆ-೨೯-೧) 
೪೯೮೨. ಹೊದಿಕೆ ಅಸ್ಥಿಪಂಜರದ ನರಗಳ 
ತೊಗಲ ಹೊದಿಕೆಯ ವಿಸ್ತರಿಸಿ ಬಿಗಿದ ಮಾಂಸದ 
ಬೊಂಬೆಯು 
- ತಾನಾರು ದೇಹವಾರು (ಬೆ-೧೪-೧) 
- ಎಲುವುಗಳು ತೊಲೆ ಜಂತೆ ನರಗಳವು 
ಬಿಗಿದಂತೆ ಬಲಿದ ಚರ್ಮವು ಮೇಲು ಹೊದಿಕೆ 
ಯಂತೆ 
- ಉ೦ದಿದ್ದರೀ ಕೊ೦ಪೆ ಎನಗೆ ಸ೦ಚಜಕೆ 
ಉರದು (ಬೆ-೧೦.-೧) 
೪೯೮೩ ಹೊದಿಸು - ಭಾನು ಮೊದಲಾದಖಿಳ 
ಬ್ರಹ್ಮಾಂಡಗಳಿಗೊ೦ದು ಪಾದ ಹೊದಿಸಿದ 
ನಾವನು 
- ಆತನೇ ಪರಮಾತ್ಮ ಪರತತ್ವ್ವ 
(ಬೆ-೭೪-೧) 
೪೯೮೪. ಹೊದೆ - ಬೆಳ್ಳಿ ಬ೦ಗಾರಿಟ್ಟುಕೊ೦ಡು 
ಒಳ್ಳೆ ವಸ್ತ್ರ ಹೊದ್ದುಕೊಂಡು 
- ಡಿ೦ಜನೊಳು ಪ್ರಾಣವಿರಲು 
(ಬೆ-೧೧೭-೩) 
೪೯೮೫. ಹೊದ್ದು - ಹರಿಯ ಹೊದ್ದಿಹನಂತೆ 
ಹಾವ ಭಕ್ಷಿಪನಂತೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ಆರಿಗಾದರು ಪೂರ್ವ ಕರ್ಮಚಜಡದು 
(ಬೆ-೧೦೮-೫) 

- ಹೊದ್ದಿ ಮೊಲೆಯನುಂಡವಳಸುವನೆ ಕೊಂಡ 

ಮುದ್ದುಗಾರ ಕಳ್ಳ ಕೋ ಎನ್ನಿರೊ 

- ಕೋ ಕೋ ಕೋ ಎನ್ನಿರೊ 
(ಬೆ-೧೦೧-೧) 

೪೯೮೬. ಹೊನ್ನು - ಬಣ್ಣ ಸರವಲ್ಲಾಡೆ ವರ 

ರನ್ನ ನೇವಳದ ಹೊನ್ನ ಗಂಟೆಯು ಘಣ 

ಫಘಣರೆನಲು 

- ಮಗನೆಂದಾಡಿಸುವಳು ಮೊಗ ನೋಡಿ 

ನಗುವಳು (ಸ-೧೯೫-೨) 

ದ ಹೆಜ್ಜೆಗೆ ಸಾವಿರ ಹೊನ್ನನಿತ್ತರೂ ಬೇಡ ಬಲು 

ದುರ್ಜನರ ಸಂಗ ಬಲು ಭ೦ಗ ಹರಿಯೆ 

- ಅರಿತು ನಡೆಯಅಲಬೇಕು (ಸ-೭-೧) 

- ಹೊನ್ನಿದ್ದು ಅನ್ನದಾನ ಮಾಡದವನೆ ದ್ರೋಹಿ 
- ದ್ರೋಹಿಗಳ ವಿವರವನು ನಾ ಪೇಳ್ವೆನಯ್ಯ 
(ಸ-೧೨೩-೩) 

ದ ಹೆಣ್ಣು ಹೊನ್ನು 

ಹೋಗುವರೆಚ್ಚರಿಕೆ 
- ಮಾಡು ದಾನ ಧರ್ಮ (ಸ-೨೦೪-೪) 


ಮಣ್ಣು ನಿನ್ನನಗಲಿ 


- ಹೆಣ್ಣು ಹೊನ್ನು ಮಣ್ಣು ಮೂರು ತನ್ನಲಿದ್ದು 


ಕಾಣಲಿಲ್ಲ 

- ಡಿ೦ಚನೊಳು ಪ್ರಾಣವಿರಲು 
(ಬೆ-೧೧೭-೨) 

- ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನ 

ವೇನೆಲೊ 

- ನಾನು ಸೀನು ಎನ್ನದಿರೊ (ಬೆ-೧೪೦-೧) 

- ಹಾಳುಮಾಡಿ ಕೈಯೊಳಿದ್ದ ಹೊನ್ನು ಹಣಗಳ 

- ಕಣಿಯ ಹೇಳಬಖಂದೆ ನಾನು 
(ಬೆ-೭೨-೩) 

- ಎನ್ನದೆಂದು ತನ್ನದೆಂದು ಹೊನ್ನು ಹೆಣ್ಣು 

ಮಣ್ಣಿಗಾಗಿ 

ದ ಏನು ಬರುವುದೋ ಸಂಗಡ 
(ಬೆ-೧೩೭-೨) 

ರ್ಲ೯೮೭೩. ಹೊಮ್ಮು ದ ಇಕ್ಕುಳವ ಕೈಯಲ್ಲಿ 

ಪಿಡಿದು ಕಾದ ಕಬ್ಬಿಣವನ್ನು "ತೆಗಿಸಿ ಹೊಕ್ಕು 

ಮುಂದಕೆ ಎಳಸಿ ಹೊಮ್ಮುವ ಗತಿ ಕಾಣೊ 

- ಎಳ್ಳು ಕಾಳನಷ್ಟು ಭಕ್ತಿ (ಜ-೧೨- -ಓ) 


೮೪೬ 


೪೯೮೮. ಹೊಯ್‌ - ರಣದಲ್ಲಿ ತಲೆಹೊಯ್ದು 
ರುಂಡವು ಬೀಳಲು ಹೆಣನೆದ್ದು ಕುಣಿದಾಡಿತು 
- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೩) 
- ಶಟ್ಟಿ ಕುಳ್ಳಿರಿಸಿ ಹೊಟ್ಟೆಯ ಹೊಯ್ದುಕೊಳುತ 
- ನೊ೦ಡೆನಾ ಹರಿಯೆನ್ನದೆ (ಬೆ-೧೩-೪) 
- ಬೆಟ್ಟದಾ ತುದಿಯಲ್ಲಿ ಬೆಳೆದ ವೃಕ್ಷಂಗಳಿಗೆ 
ಕಟ್ಟೆಕಟ್ಟುತ ನೀರ ಹೊಯ್ತರಾರು 
- ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 
(ಬೆ-೩೪-೧) 
- ರಂಗರೂಪವ ತೋರಿ ಭ೦ಗ ಭವಗಳನಳಿದು 
ಡಂಗುರವ ಹೊಯ್ಯೊ ನಿನ್ನ ಡಿಂಗರಿಗನೆಂದು 
- ಹೂವ ತರುವರ ಮನೆಗೆ (ಬೆ-೪೩-೧) 
೪೯೮೯. ಹೊಯ್ದುಕೊಳ್ಳು - ಬಿಟ್ಟು ಪ್ರಾಣವು 
ಪೋಗೆ ಪೆಣನೆಂದು ಮೂಲೆಯೊಳು ಕಟ್ಟಿ 
ಕುಳ್ಳಿರಿಸಿ ಹೊಟ್ಟೆಯ ಹೊಯ್ದುಕೊಂಡಳುತ 
- ಮುಂಡೆ ದಯವಿರಅ ಶ್ರೀಹರಿಯೆ 
(ಸ-೨೧೪-೧) 
೪೯೯೦. ಹೊಯ್ಬು - ದಾಸನೆಂದೆನಿಸಿ ಡಂಗರ 
ಹೊಯ್ಬುವೆನು ಆದಿಕೇಶವನೆ ನೀನು ಎಂದು 
ಇಂದು 
- ನೀನುಪೇಕ್ಷೆಯ ಮಾಡೆ (ಬೆ-೪೯-೩) 
೪೯೯೧. ಹೊರಡಿಸು - ಚಿತ್ರಾನಕ್ಷತ್ರದಲಿ 


ಪುಟ್ಟಿದಾತನ ಸೊಸೆ ಮೃತ್ಯುವೆಂದೆಣಿಸಿ 

ಹೊರಡಿಸಿದಾತನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೧) 


- ಮರೆವು ತಾಮಸ ಅಹಂಕಾರ ದುರ್ಮತಿ 
ಯೆಂಬ ದುರಿತವನು ಹೊರಡಿಸಿದೆ ಹರಿಯೆ 
- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೩) 
ರ್ಲ೯೯೨. ಹೊರಡು/ಹೊರವಡು- ಘೋರ 
ಸಂಸಾರ ತನುವೆಂದು ತನ್ನಲಿ ತಿಳಿದು ಗೇರು 
ಹಣ್ಣಿನ ಬೀಜದಂತೆ ಹೊರಟು 

- ತಾನಾರು ದೇಹವಾರು (ಬೆ-೧೪-೩) 

- ಸ್ಟಾರಿ ಹೊರಟರೆ ಛತ್ರ ಭೇರಿಯು ನಗಾರಿಗಳು 
ಭೋರೆಂಬ ಪೊಂಗಹಳೆ ಹರಿಯೆ 

- ಹರಿ ನಿನ್ನ ಪರಮಾರ್ಥ (ಬೆ-೧೭೩-೫) 
- ಪಾವಕನ ಜ್ವಾಲೆಯೊಳು ಹೊಕ್ಕು ಹೊರಡಲು 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಬಹುದು 

- ವಾಸುದೇವಾಯ ನಮೋ (ಬೆ-೯೦-೨) 

- ಖಂಡ ಕೊಯ್ದು ಕೊಡಬೇಡ ದಳ್ಳುರಿಯಗ್ನಿ 

ಕುಂಡವನು ಹೊಕ್ಕು ಹೊರಡುವುದುಚಿತವೆ 

- ಗೋವಿಂದ ಗೋವಿಂದ ಎನ್ನಲರಿಯದೆ 
(ಬೆ-೧೬-೨) 

- ನಾಡ ನಾನಾ ತಪೋಧನರು ತತ್ಕಾಲದಲಿ 

ಬೀಡ ಹೊರವಂ೦ಂಟು ನಡೆದುದು 

- ತ೦ಗದಿರನನಿಮಿಷ ತಾರಕೆಗಳು 
(ಬೆ-೧೬೯-೧) 

೪೯೯೩. ಹೊರಸು - ಧರ್ಮವಿಲ್ಲದ ಅರಸು 

ಮುರಿದ ಕಾಲಿನ ಹೊರಸು 

- ಅಹುದಾದರಹುಡೆನ್ನಿ (ಬೆ-೧೩೧-೨) 

ರ್ಳ೯೪. ಹೊರಸೂಸು - ಸುಟ್ಟಗ್ಗಿ ಹೊರಸೂಸಿ 

ಪಟ್ಟಣದ ಹೊರಗೆಲ್ಲ ನೆಟ್ಟನಾಹುತಿಗೊ೦ಡುವು 

- ವಾಸುದೇವಾಯ ನಮೋ (ಬೆ-೯೦-೧೧) 

ರ್ಳ೯೫. ಹೊರಳು - ಮಣ್ಣಲಿ ಹೊರಳುವ 

ಕಾಲಿಲ್ಲದಾತನು ಗಣ್ಯವಿಲ್ಲದೆ ಪಿಡಿದ 

- ಮುತ್ತುಗಳ ಹಣ್ಣು ಕಾಯಾದ ಬಳಕ 
(ಸ-೨೦೯-೪) 

- ತುಂಬಿದ್ದ ಕೀವು ಮಲ ಮೂತ್ರ ರಕ್ತದಿಂದ 

ಹೊರಳುವ ಸಂಭ್ರಮದೊಳಿದ್ದೆ ನಾ ವರದಾ 

- ಮೊರೆಹೊಕ್ಳ್ಕೆ ಹರಿ ನಿಮ್ಮ ಚರಣಕಮಲವ 
(ಸ-೨೧೩-೨) 

೪೯೯೬. ಹೊರು - ನರದೇಹ ಹೊತ್ತು 

ತಿರುಗುವಂಥ ತಿರುಕ ನನಗಿನ್ಯಾತರ ಕುಲವಯ್ಯ 

- ಯಾತರವನೆಂದುಸುರಅ (ಸ-೨೧೮-೪) 

- ಹೊತ್ತುಕೊಂಡು ತಿರುಗಿದೆ ರೊಕ್ಕದಾ 

ಪ್ರಾಣಿಯನ್ನು 

- ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
(ಸ-೭೧-೨) 

- ಇಷ್ಟವೆಂದು ತಿಳಿದು ಈ ಕಷ್ಟ ಸಂಸಾರ 

ಹೊರುವುದು 

- ಎಷ್ಟು ಪ್ರೀತಿಯೊ ಮನಕೆ (ಸ-೫೨-ಅ) 

- ಕೆಟ್ಟ ಕೂಗನೆ ಕೂಗಿ ಹೊಟ್ಟೆಯನು 

ಹೊರುವಂಥ ಪೊಟ್ಟೆಗುಡುವಗಳೆಲ್ಲ ಪರಮ 

ವೈಷ್ಣವರೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 


೮೪೭ 


(ಬಿ-೧೩೮-೧) 

- ಹರನ ವಾಹನವಂತೆ ಹುಲ್ಲ ಹೊರುವನಂತೆ 

- ಆರಿಗಾದರು ಪೂರ್ವಕರ್ಮಚಡದು 
(ಬೆ-೧೦೮-೫) 

- ಹೊತ್ತು ನವಮಾಸ ಪರ್ಯಂತ ಗರ್ಭ 

ದೊಳು ಅತ್ಯಂತ ನೋವು ಬೇನೆಗಳಿಂದಲಿ 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೧) 

- ರತ್ನಗ೦ಬಳಿ ಹೊತ್ತು ಹಾಸುವೆನು 

- ಬ೦ಟನಾಗಿ ಬಾಗಿಲಕಾಯ್ವೆ 
(ಬೆ-೪೫-೪) 

- ಹರಕೆಯ ಹೊತ್ತು ಒಪ್ಪಿಸದಿದ್ದಡೆ ತನ್ನ ಗುರುತ 

ತೋರಲು ಬಂದಿತಮ್ಮ 

- ನೆರೆದು ಗೋಪಿಯರೆಲ್ಲರು 
(ಬೆ-೧೦೩-೮) 

- ಪೊಡವಿಭಾರವ ಹೊತ್ತು ಮೃಡಗೆ ಭೂಷಣ 

ನಾಗಿ ಹೆಡೆಯೊಳಗೆ ಮಾಣಿಕ್ಯವಿರಿಸಿಕೊಂಡು 

- ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 
(ಬೆ-೧೦೯-೩) 

- ಬಲಿದ ಚರ್ಮ ರಕ್ತ ಹೊತ್ತು ತಿರುಗುವ 

ಶುದ್ಧ ಹೊಲೆಯಗೆ ನನಗೆ ಇನ್ನೇತರ ಕುಲವೊ 

- ಏತರವನೆ೦ಂದು ಪೇಳಅ (ಬೆ-೧೨೨-೪) 

- ಒತ್ತಿದ ಕಸಕಿಂತ ಕಡುಕಷ್ಟದೀ ದೇಹ 

ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರೊ 

-ಆರು ಸ೦ಗಡ ಬಾಹೋರಿಲ್ಲ (ಬೆ-೧೫-೩) 

- ದೊಡ್ಡ ದೊಡ್ಡ ಕುದುರೆಯನೇರಿ ನೇಜೆ ಹೊತ್ತು 

ರಾಹುತನಾಗಿ ಹೊಡೆದಾಡಿ ಸಾಯು ವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೫) 

- ಗುಡ್ಡವ ಹೊತ್ತುಕೊಂಡು ನಿಂತು ಸುರರನು 

ದೊಡ್ಡವರನ್ನು ಮಾಡ್ಕ್ಯಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
ಚೀ) 

ಫೆ ಸತ್ತರಿಲ್ಲ ಅತ್ತರಿಲ್ಲ ಹೊತ್ತುಕೊಂಡು 

ಹೋಹರಲ್ಲಿ 

- ಏನು ಬರುವುದೋ ಸ೦ಗಡ 
(ಬೆ-೧೩೭-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


- ನೆಲ್ಲುಗಳ ಕುಟ್ಟಿಕೊಂಡು ಬಿದುರುಗಳ 

ಹೊತ್ತುಕೊಂಡು ಕೂಲಿಗಳ ಮಾಡುವುದು 

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ 

- ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ 
(ಬೆ-೧೩೪-೧) 

- ದೊಡ್ಡ ಮಡುವಿನೊಳು ನಮ್ಮ ರಂಗ ಗುಡ್ಡ 

ಹೊತ್ತುಕೊಂಡು ನಿಂತಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೨) 

೪೯೯೭. ಹೊರೆ - ಕಂಡ ಕಂಡವರನು ಕೂಡಿ 

ಭಂಡಜನ್ಮ ಹೊರೆಯುವವಗೆ 

- ದಾಸ ಪಟ್ಟವೋ ಸನ್ಯಾಸಪಟ್ಟವೊ 
(ಸ-೧೧೮-೧) 

- ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯ 

ದಲ್ಲಿ ರಸಿಕನೆಂದು 

- ಈಶ ನಿನ್ನ ಚರಣ ಭಜನೆ (ಬೆ-೬೫-೯) 

- ಕಳ್ಳತನಗಳ ಮಾಡಿ ಒಡಲು ಹೊರೆಯಲು 

ಬೇಡ 

- ಏನು ಇಲ್ಲದ ಎರಡು ದಿನದ ಸ೦ಸಾರ 
(ಬೆ-೧೧೪-೨) 

- ಸೇರಿದವರ ಹೊರೆಯದಂಥ ದೊರೆಯು 

ಏತಕೆ 

ದ ಸತ್ಯವ೦ತರ ಸಂಗವಿರಲು 
(ಬೆ-೧೨೪-೧) 

- ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 

ಹೊರೆಯೆ ಹೊಟ್ಟಿಗಾಗಿ ಕೇರಿ ಕೇರಿ ಚರಿಸಿದೆ 

- ಹೇಗೆ ನೀ ದಾಸನಾದೆ (ಬೆ-೨೨-೬) 

- ಬಹುಜನದೊಂದಿಗೆ ಕುಳಿತು ನೀ ಮಿಂಚು 

ಗೂಳನೆ ತಿಂದು ಬೆಂದೊಡಲ ಹೊರೆದು ಕಾಲವ 

ಕಳೆಯುತಿಹೆ ಮರುಳೆ 

- ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಚಿ 
(ಬೆ-೧೧-೨) 

- ಮೇದಿನಿಯ ಹೊರೆಗಳೆವ ಮೃತ್ಯುವಿನ 

ಹಾಸ್ಯರಸ 

- ಬೊ೦ಬೆಯಾಟವನಾಡಿಸಿದ (ಬೆ-೭೯-೨) 

- ಮೂವರೇರಿದ ಬಂಡಿ ಹೊರೆ ನೆರೆಯದು 

ದೇವಕೀನ೦ದನನು ತಾನೊಬ್ಬ ಬಲ್ಲ 

- ಮೂವರೇರಿದ ಬಂಡಿ (ಬೆ-೧೬೦-ಪ) 


೮೪೮ 


ರ೯೯೮. ಹೊರೆ - ಗರುವದ ಹೊರೆಯಿಂದ 

ನೀನು ಬರಿದೆ ಕಾಲಕಳೆದೆಯೊ 

- ಏನು ಬರುವುದೋ ಸಂಗಡ (ಬೆ-೧೩೭-೫) 

ರ್ಲ೯೯. ಹೊಲ - ಪಾಂಡವರೈವರು ಲಲನೆ 

ದ್ರೌಪದಿಯೊಂದಿಗೆ ವನವಾಸ ಹೋಗಿ ಹೊಲ 

ದೊಳಗೆ ಇಹ ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಹೊಲದೊಳಗೆ ಜೋಡಗಲಿ ತಿರುಗಾಡು 

ತಿಹುದು 

- ಬಲ್ಲವರು ಪೇಳರಿ (ಬೆ-೧೬೪-೨) 

- ಉತ್ತ ಹೊಲದೊಳು ಹವ್ಯವಹನ ತಂಗೆಯ 

ಕೊಂಡು ಮುತ್ತೈದೆ ಮಾಡಿ ಮೊಮ್ಮಗನ 

ಪಡೆದಿಹನ 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೨) 

೫೦೦೦. ಹೊಲಬು - ಹಣೆಯ ಕಾಣದವರ 

ಕೀಲಿನೆಣಿಕೆಯಲ್ಲಿ ಹೊಲಬುದಪ್ಪಿ ಪ್ರಣವ ಒಂದು 

ಕೇಳುತಿಪ್ಪ ಪರಬ್ರಹ್ಮ ಓಂ ಎಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೬) 

- ಹುಟ್ಟುವುದು ಮೊದಲಿಲ್ಲ ಸಾವುದಕೆ ಕಡೆಯಿಲ್ಲ 

ಹುಟ್ಟು ಸಾವಿನ ಹೊಲಬ ಅಜ್ಜ ಬಲ್ಲ 

- ನಾವು ಕುರುಬರು (ಬೆ-೧೫೨-೩) 

ದ ಜಂಗಮಸ್ಕಾವರದ ಹೊಲಬನರಿಯದ 

ಇಂಥ ಭಂಗಿಮುಕ್ಕುಗಳಲ್ಲ ಲಿಂಗವಂತರಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೪) 

- ವಾಸನೆಯ ಗುರುತಿನಾ ಹೊಲಬನರಿಯದ 

ಇಂಥ ವೇಷಧಾರಿಗಳು ಸಂನ್ಯಾಸಿಗಳು ಅಹುದೆ 

- ತೀರ್ಥ ಪಿಡಿದವರು ತಿರುನಾಮಧಾರಿಗಳೆ 
(ಬೆ-೧೩೮-೫) 

- ಓಲಿಸುವುದನರಿಯೆ ಮೆಚ್ಚಿಸುವ ಬಗೆ 

ಯರಿಯೆ ಹೊಗಳುವ ಹೊಲಬನ್ನರಿಯೆನು 

- ಆವ ಪರಿಯಅ ನಿನ್ನನೊಅಸಿ (ಬೆ-೩೭-೫) 

೫೦೦೧. ಹೊಲೆ - ಹಲವು ದಾಸರ ಮನೆಯ 

ಹೊಲೆದಾಸ ನಾನಯ್ಯ 

- ದಾಸ ದಾಸರ ಮನೆಯ ದಾಸ 
(ಬೆ-೨೩-೩) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


೫೦೦೨. ಹೊಲೆಗೂಡು - ಹೊಲೆಗೂಡಿ ನಲ್ಲಿ 

ರಿಸಿದಾ ಬಳಿಕ ತಲೆಹುಳುಕ ನಾಯಂತೆ ಮನೆ 

ಮನೆಯ ತಿರುತಿರುಗಿ 

- ಮುಂದೆ ದಯವಪಿರಲ ಶ್ರೀಹರಿಯೆ 
(ಸ-೨೧೪-೨) 

೫೦೦೩. ಹೊಲೆಗೊಳ್ಳು - ಇಂಬಿಲ್ಲದೆ ಹೊಲೆ 

ಗೊಂಡ ಠಶಾವಿನಲಿ ಬಂದಂಥ ಡಂಬಕ 

ನನಗಿನ್ಯಾತರ ಕುಲವಯ್ಯ 

-.ಯಾತರವನೆಂದುಸುರಅ (ಸ-೨೧೮-೩) 

೫೦೦೪. ಹೊಲೆಯ - ಬಲಿದ ಚರ್ಮ ರಕ್ತ 

ಹೊತ್ತು ತಿರುಗುವ ಶುದ್ಧ ಹೊಲೆಯಗೆ ನನಗೆ 

ಇನ್ನೇತರ ಕುಲವೊ 

- ಏತರವನೆ೦ದು ಪೇಳಅ (ಬೆ-೧೨೨-೪) 

- ಲಲನೆಯರ ಮೇಲೆ ಕಣ್ಣಿಡುವ ಹೊಲೆಯ 

ರನು. ನಾನೊಲಿದು ಹೊರಲಾರೆನೆಂದೆ 

ನಡುಗಿದೆಯ 

- ಏಕೆ ನಡುಗಿದೆ ತಾಯೆ (ಸ-೫೬-೪) 

೫೦೦೫. ಹೊಸ - ನಂಬಿದ್ದ ಸುಜನರು ಹರಿಯೆ 

ಕೆಟ್ಟದೆಂಬ ಸುದ್ದಿಯ ನಾನರಿಯೆ ಸತ್ಕುಟುಂಬ 

ಎಂಬುದು ಹೊಸಪರಿಯೆ 

- ಇದ್ದೀಯಾ ಶ್ರೀ ಹರಿ ನೀನೊಅದು 

ಬ೦ದಿದ್ದೀಯಾ (ಸ-೩೨-೨) 

- ಕಾಸಿದ್ದ ಹಾಲನ್ನು ಕಾವಡಿಯೊಳು ಹೆಪ್ಪಿಟ್ಟ 

ಲೇಸಾಗಿ ಕಡೆದು ಹೊಸಬೆಣ್ಣೆ ಕೊಡುವೆ 

- ಏಳು ನಾರಾಯಣ (ಸ-೫೯-೧) 

೫೦೦೬. ಹೊಳಲು - ಹೊಳಲು ತುಂಬುವ 

ತೆರದಿ ಎಳೆದೆಳೆದು ಪಾಪಾತ್ಮ ಬಳಲಿ ಇಳೆ 

ಯೊಳು ಬಿದ್ದನು 

- ವಾಸುದೇವಾಯ ನಮೋ (ಬೆ-೯೦-೧೦) 

೫೦೦೭. ಹೊಳವು - ಪ್ರಳಯ ಕೋಟಿ 

ಪ್ರಾಣಿಗಳಿಗೆ ಹೊಳವುಗಾಣಲೀಸದಂತೆ ಬೆಳೆದು 

ಹೋಗುವ ಗತಿಯೆಂಬುದಿತ್ತಲರಸುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

೫೦೦೮. ಹೊಳೆ (ನದಿ) - ಹೊಳೆಗೂಡಿನೊಳು 

ಪೊಗಿಸಿ ತಲೆ ಹುಳಿತ ನಾಯಂತೆ ಮನೆ ಮನೆಯ 

ತಿರುಗಿ ಪೋಗಿ 

- ನೊಂಡೆನಾ ಹರಿಯೆನ್ನದೆ (ಬೆ-೧೩-೨) 


೮೪೯ 


- ಹೊಳೆಯ ಒರತೆಯಲಿ ಮಳಲು ಚೆಲ್ಲಿದಂತೆ 

ಕೆಳದಿಯರ ಕೂಡಾಡಿ ಕಲಿತೆಯೊ ಬೆಡಗ 

- ಮುಟ್ಟದಿರೊ ಎನ್ನನು (ಬೆ-೧೦೨-೧) 

- ಚಳಿ ಮಳೆಯು ಅತಿ ಕಾರುಗತ್ತಲೆಯೊಳಗೆ 

ಎದ್ದು ಹೊಳೆಯೊಳಗೆ ಮುಳುಗಿ ಜಪತಪವ 

ಮಾಡಿ 

- ಜಪವ ಮಾಡಿದರೇನು (ಬೆ-೧೨೩-೩) 

- ಕರಿಯ ಹೊಳೆಯಲಿ ತುರುಗಳ ಕಾಯುತ 

ಉರಗನ ಮಡುವ ಧುಮುಕ್ಕಾನ್ಮ್ಯಾ 

- ದೇವಿ ನಮ್ಮ ದೇವರು ಬ೦ದರು 
(ಬೆ-೭೭-೮) 

- ಈಸಲಾರದೆ ಹೊಳೆಯಲಿ ಕಾಸಲಾರದೆ 

ಒಲೆಯಲಿ ಸೋಸುತ್ತ ಕುಳಿತಿಹೆನು ಶ್ರೀರಂಗ 

- ಕಷ್ಟ ತನುವಿನಆ ಹುಟ್ಟ ತೊಳಲುವಂಥ 
(ಸ-೭೯-೫) 

೫೦೦೯. ಹೊಳೆ (ಪ್ರಕಾಶಿಸು) - ಹೊಳೆಯು 

ತಿಹುದು ಹೊಳೆಯದಿಹುದು ಸುಳಿಯದಿಹುದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೩) 

- ತಿಳಿದು ನಾಲ್ಕು ದಿಕ್ಕಿನಲ್ಲಿ ಹೊಳೆದು ಎಂಟು 

ದಿಕ್ಕ ತೋರಿ ಬಳಸಿ ಸುತ್ತ ತಿರುಗುತಿಹುದು 

ಬಳಲಿ ಬಳಲದೆ 

- ಎರಡು ಸಾವಿರದ ಜಹ್ಟೆಯುರಗ 
(ಸ-೪೮-೩) 

- ಕಲಕಂಠ ಹೊಳೆಯೆ ನಿಟ್ಟಿಸಿದವನು ಬಂದ 

ನೆಲೆ ಜಲಜಾಕ್ಷನೊಲಿದುಪ್ಪವಡಿಸು ಹರಿಯೆ 

- ಸಿಂಗರದ ಸಿರಿಧರನೆ (ಬೆ-೧೬೭-೪) 

೫೦೧೦. ಹೋಗು - ಸೃಷ್ಟಿಸುವ ಬೊಮ್ಮಗೆ 

ಶಿರಹೋಯಿತಂತೆ 

- ಆರಿಗಾದರು ಪೂರ್ವ ಕರ್ಮಚಜಡದು 
(ಬೆ-೧೦೮-೨) 

- ಸುತ್ತ ಮುತ್ತಲು ಕುಳಿತಿದ್ದ ಬಂಧುಜನರು 

ಹೊತ್ತು ಹೋಯಿತೇಳಿರೇಳೆಂಬರು 

- ಆರು ಸ೦ಗಡ ಬಾಹೋರಿಲ್ಲ 
(ಬೆ-೧೫-೩) 

- ಆಯಿತೊ ಹೋಯಿತೊ ಏನಾಯಿತೋ ಈ 

ದೇಹಕ್ಕೆ ತಾಯಿ ಯಾರೊ ಇನ್ನು ತಂದೆ ಯಾರೊ 

- ದಾಸನಾಗೋ ಭವಪಾಶ ನೀಗೋ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


(ಬೆ-೨೦-೩) 

- ನಿನ್ನ ಬಿಟ್ಟು ಹೋಹ ಜೀವ ನಿನ್ನದೇನೆಲೊ 

- ನಾನು ನೀನು ಎನ್ನದಿರೊ (ಬೆ-೧೪೦-೧) 

- ಸಾರತತ್ತ್ವದ ಮತವು ಮೀರಿ ಹೋಹುತಲಿದೆ 

ಆರೈದುಕೊಂಬ ಅರಸುಗಳಿಲ್ಲವು 

- ಕಅಯೇರಿ ಬಂತು (ಬೆ-೧೩೦-೪) 

ದ ಕ್ಷಿತಿಯೊಳು ಬಾಡದ ಆದಿಕೇಶವ ಜಗತ್ಪತಿಯ 

ಧ್ಯಾನಿಪಗೆ ಸದ್ಗತಿಯಿರದೆ ಹೋಹುದೆ 

- ಮಗನಿಂದೆ ಗತಿಯುಂಟೆ 
(ಬೆ-೧೪೫-೫) 

- ಸತ್ತರಿಲ್ಲ ಅತ್ತರಿಲ್ಲ ಹೊತ್ತುಕೊಂಡು 

ಹೋಹರಲ್ಲಿ 

- ಏನು ಬರುವುದೋ ಸಂಗಡ 
(ಬೆ-೧೩೭-೩) 

- ಮಡದಿಯ ನುಡಿ ಕೇಳಿ ಜಗಳಕೊಬ್ಬರ ಕೂಡೆ 

ಹೋಗಬಾರದು 

- ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ 
(ಸ-೨೩೨-೪) 

- ಬರೆದ ಬರೆಹ ತೊಡೆದ ಮೇಲೆ ಕರೆದರಾಗ 

ಹೋಗಬೇಕು 

- ಯಾರಿಗಾರು ಬಹರು ಸಂಗಡ 
(ಸ-೨೨೧-೧) 

- ನೆಂಟರೂರಿಗೆ ಹೋಗಿ ನಾಲ್ಕುದಿವಸವಿದ್ದರೆ 

ಎ೦ಟು ದಿನದಾಯಸ ಅಟ್ಟಬಹುದೊ 

- ಈ ಸಿರಿಯ ನಂಜ ಹಿಗ್ಗಲು ಬೇಡ 
(ಸ-೪೦-೧) 

- ಪಾ೦ಂಡವರೈವರು ಲಲನೆ ದ್ರೌಪದಿಯೊಂದಿಗೆ 

ವನವಾಸ ಹೋಗಿ ಹೊಲದೊಳಗೆ ಇಹ 

ಪ್ರಾಪ್ತಿಯಾಯಿತು 

- ನಮಗೆಲ್ಲ ಮನೆಗಳಯ್ಯ (ಸ-೧೩೨-೪) 

- ಪ್ರಳಯ ಕೋಟಿ ಪ್ರಾಣಿಗಳಿಗೆ ಹೊಳವುಗಾಣ 

ಲೀಸದಂತೆ ಬೆಳೆದು ಹೋಗುವ ಗತಿಯೆಂಬು 

ದಿತ್ತಲರಸುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೭) 

ದ ಹೆಣ್ಣು ಹೊನ್ನು ಮಣ್ಣು ನಿನ್ನನಗಲಿ 

ಹೋಗುವರೆಚ್ಚರಿಕೆ 

- ಮಾಡು ದಾನ ಧರ್ಮ (ಸ-೨೦೪-೪) 


೮೫೦ 


- ಮೆದ್ದು ಹೋದ ಪಕ್ಷಿ ಬ೦ದು ಹದ್ದು ಹಿಡಿದು 

ಉದ್ದಕೆತ್ತಿ ಬುದ್ಧಿಹೀನನಾಗಿ ಬೆಳೆದು ಧರೆಗೆ 

ಬಿದ್ದುದ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

ಸತ್ತು ಹೋದ ದೀಪದಂತೆ ಉತ್ಪತ್ತಿಯಾದವಗೆ 

ಸತ್ತು ಸತ್ತು ಹುಟ್ಟುವುದು ತಪ್ಪದೆನ್ನುತ 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೪) 

- ಹಿಡಿದರೋಡುವ ಕಳ್ಳ ಬಿಡದೆ ಕದ್ದುಕೊಂಡು 

ಹೋದ 

- ಒಡವೆ ಹೋಯಿತು ಮನ ಧೃಡವಾಯಖತು 
(ಸ-೬೯-ಅ) 

- ಸಂಚುಮಾಡಿ ಕಾಲನವರ ವಂಚನೆಗಳ 

ತಿಳಿಯದ್ದೋದೆ 

- ಅಹಹ ಮೋಸಹೋದೆನಯ್ಯ 
(ಸ-೯-ಪ೨) 

- ಓಡವೆ ಹೋಯಿತು ಮನ ಧೃಡವಾಯಿತು 

- ಒಡವೆ ಹೋಯಿತು ಮನ ಧ್ಯಡವಾಯಿತು 
(ಸ-೬೯-ಪ) 

- ಎಲ್ಲ ಒಡವೆ ಹೋಯಿತಾದರು ಪುಲ್ಲಳಾಗಿ 

ಮೆರೆಯುತಾಳೆ 

- ಒಡವೆ ಹೋಯಖತು ಮನ ಧ್ಯಡವಾಯಿತು 
(ಸ-೬೯-೪) 

- ಇಂಥ ಒಡವೆ ಹೋಯಿತೆಂದು ಚೋದ್ಯ 

ಪಟ್ಟು ನೋಡುತಿರಲು 

- ಒಡವೆ ಹೋಯಿತು ಮನ ಧೃಡವಾಯಿತು 
(ಸ-೬೯-೫) 

ದ ಸಾಧ್ಯವಾಯಿತೆಂದು ತನ್ನ ಮನೆಗೆ ತಂದು 

ಸತಿಗೆ ಕೊಡಲು ಶುದ್ಧವಾಗಿ ಸುಟ್ಟು ಮಡಗ 

ಲೆದ್ದು ಹಾರಿ ಹೋಯಿತೆಂದು 

- ಎರಡು ಸಾವಿರದ ಜಹ್ಹೆಯುರಗ 
(ಸ-೪೮-೨) 

ದ ಸುಮ್ಮನೆ ಕೂಗುಗಳಿಟ್ಟು ಅದ ನಂಬುವ 

ನೆಂಬೋನು ಹೋಹ ಕಂಗೆಟ್ಟು 

- ಲಲ್ಲಿ ನೋಡಿದರಲ್ಲಿ ರಾಮ (ಸ-೫೧-೪) 

೫೦೧೧. ಹೋತು (ಹೋತ) - ಕೊಂಬು 

ಹೋತು ಕುರಿ ಕೋಣನ ಬಲಿಗೊಂಬ ಡೊಂಬೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ದೈವಗಳನು ಭಜಿಸದಿರು ಮನವೆ 

- ದಾನ ಧರ್ಮವ ಮಾಡಿ ಸುಖಯಾಗು 
(ಬೆ-೧೩೯-೨) 

ನ ಜ್ಯೇಷ್ಠಕರು ಸಿದ್ಧ ಸಾಧ್ಯರು ಮುನಿಯು 

ಹೋತುಗಳು 

- ನಾವು ಕುರುಬರು (ಬೆ-೧೫೨-೨) 

೫೦೧೨. ಹೋಮ - ಮೀಸಲಾಗಿ ಮಿಂದು 

ಜಪ.ತಪ ಹೋಮ ನೇಮಗಳ ಏಸು ಬಾರಿ 

ಮಾಡಿದರೂ ಫಲವೇನೊ ಅದು ಛಲವೇನೊ 

- ದಾಸನಾಗೋ ಭವಪಾಶ ನೀಗೋ 
(ಬೆ-೨೦-೧) 

- ನೇಮವಿಲ್ಲದ ಹೋಮವೇತಕಯ್ಯ ರಾಮ 

ನಾಮವಲ್ಲದೆ ಮತ್ತೆ ನಮಗೆ ಬೇರೊಂದೆ 

- ನೇಮವಿಲ್ಲದ ಹೋಮವೇತಕಯ್ಯ 
(ಬೆ-೧೭-ಪ) 

೫೦೧೩. ಹೋರಾಡು/ಹೋರು - ಕುಲ ಕುಲ 

ಕುಲವೆಂದು ಹೋರಾಡದಿರಿ 

- ಕುಲ ಕುಲವೆ೦ದು ಹೋರಾಡದಿರಿ 
(ಬೆ-೧೨೧-ಪ) 

- ಮಣ್ಣನಗಿದು ಬೇರ ಮೆದ್ದವನೆಂದೆನೆ 

ರಕ್ಕಸರೊಳು ಹೋರಾಡಿದವನೆಂದು ಹೊಗಳಿದೆ 

ನಲ್ಲದೆ 

ಪಾ ನಿನ್ನ ನಾನೇನೆ೦ದೆನೊ ರಂಗಯ್ಯ 
(ಬೆ-೯೧-೧) 

- ತಮನೊಡನೆ ಹೋರಿ ಬೆಟ್ಟವನು ಬೆನ್ನಲಿ 

ಪೊತ್ತು ರಮಣಿ ಧರೆಯನು ತಂದ ಆಯಾಸವೊ 

- ಏಕೆ ನೀನಿಲ್ಲ ಪವಡಿಸಿದೆ (ಬೆ-೬೪-೧) 

- ವಾರಿಕಲ್ಲಾನೆ ವಜ್ರದ ಮೃಗೇಂದ್ರನ ಕೂಡೆ 

ಹೋರಿ ಹೊದಕುಳಿಗೊಂಡು ಗೆಲ್ಲಬಲ್ಲುದೆ 

- ಬೇಡ ಬೇಡ ಎಲೆಲೆ ದುರಿತಗಳರ 
(ಬೆ-೨೯-೧) 

-ಬಲುಸುರರೊಡನೆ ಹೋರಿದ ಬಲಿಯು 

ತಾನೆಲ್ಲಿ 

- ಇರಬಂದುದಿಲ್ಲ ಸಂಸಾರ (ಬೆ-೧೧೩-೧) 

೫೦೧೪. ಹೋಲ್‌/ಹೋಲು - ಶ್ರದ್ಧೆಯಲಿ 

ನೀನಾರ ಹೋಲ್ವೆ ಹೇಳು 

- ಮೆರೆಯದಿರು ಮೆರೆಯದಿರು 
(ಬೆ-೧೪೮-೫) 


೮೫೧ 


- ಉತ್ತಮ ಅಶ್ವವ ಕತ್ತೆ ಹೋಲುವುದುಂಟೆ 

- ಹೆತ್ತ ತಾಯಿಗಿಂತ ಅತ್ಯಧಿಕ 
(ಬೆ-೧೨೮-ಪ) 

೫೦೧೫. ಹೋಳಿ - ಉರಿಯ ಹಾಸರ 

ಹೋಳಿ ಯಿರಿದಾತನ ಧರೆಯೊಳಗೆ ಮೂವರನು 

ಗೆಲಿದು 

- ಬಲ್ಲವರು ನೀವು ಪೇಳರಯ್ಯ 
(ಬೆ-೧೫೦-೩) 

೫೦೧೬. ಹೋಳಿಗೆ - ಹೆಡಿಗೆ ತುಂಬ 

ಹೋಳಿಗೆ ಸುಟ್ಟು ಕುಡಿನೀರಿಗೆ ಹೋದೆ 

- ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

- ಕಡೆಗೊಂದನ್ನ ಹೋಳಿಗೆಯಿಲ್ಲ ಕೊಡ ತುಪ್ಪ 

ಪಾಲ್ಮೊಸರು ಪಾಯಸ 

ದಾ ಸೈಯೇ ಇದು ಸೈಯೇ ಗೋಪಿ 
(ಬೆ-೧೦೪-೩) 

೫೦೧೭. ಹ್ರಾಸ - ಭೂಸುರಸ್ವವ ಹ್ರಾಸ 

ಮಾಡಿದ ಫಲ ಏಸೇಸು ಜನುಮಕು ಬಿಟ್ಟೀತೆ 

- ಕೇಶವನೊಲುಮೆಯು ಆಗುವ ತನಕ 
(ಸ-೮೯-೧) 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೫೨ 


ಅನುಬಂಧ 1 
ಕನಕದಾಸರ ಕೀರ್ತನೆಗಳಲ್ಲಿಯ ನಿರ್ದಿಷ್ಟ ವಿಷಯಗಳು 


ಕ್ರಸಂ. ವಿಷಯ ಮತ್ತು ಕೀರ್ತನೆಯ ಆರಂಭದ ನುಡಿ ಸಂದರ್ಭ* 
ಬೆ ಸ 
1 ಅವತಾರತ್ರಯ/ವಾಯುದೇವರು 
ಎನ್ನ ಕಂದ ಹಳ್ಳಿಯ ಹನುಮಾ 0 46 
ಜಯಮಂಗಲ೦ ನಿತ್ಯ 171 | 103 
ಪರಮ ಪದವಿಯನೀವ ಗುರು ಮುಖ್ಯಪ್ರಾಣನ 7 161 
ಶರಣು ಶರಣು ದಶರಥರಾಮದೂತಗೆ 236 
ಭೀಮನೆಂಬುವರಿಗೆ ಯಾತರ ಭಯವಿಲ್ಲ 193 
ಆತ್ಮಚರಿತ್ರೆ 
ಸಾಲದೆ ನಿನದೊಂದು ದಿವ್ಯನಾಮ 174 249 
ಹರಿ ನಿನ್ನ ಪರಮಾರ್ಥ 173 255 
3 ಆತ್ಮನಿವೇದನೆ 
ಅಣುಮಹತ್ತಾದ ದೇವ 7 2 
ಅಹಹ ಮೋಸಹೋದೆನಯ್ಯ 9 
ಆವ ಪರಿಯಲಿ ನಿನ್ನನೊಲಿಸಿ 37 27 
ಈಶ ನಿನ್ನ ಚರಣ ಭಜನೆ 65 39 
ಎ೦ತಹುದೊ ನಿನ್ನಯ ಭಕುತಿ 4] 
ಎಳ್ಳು ಕಾಳಿನಷ್ಟು ಭಕ್ತಿ 12 54 
ಏಕೆ ದಯವಿನಿತಿಲ್ಲ ಲೋಕಪಾವನಮೂರ್ತಿ 55 
ಏನು ಮಾಡಲಯ್ಯ ಬಯಲಾಸೆ ಬಿಡದು 118 64 
ಕಡಹಾಯಿಸೊ ಕಮಲಲಲೋಚನನೆ 62 73 
ಕಷ್ಟ ತನುವಿನಲಿ ಹುಟ್ಟಿ ತೊಳಲುವಂಥ 79 
ಕಾಡುವ ದುರಿತಗಳ ನೀ ಬಿಡಿಸೆಂದು 60 81 
ದಾಸಾರ್ಯರ ದಾಸರ ದಾಸ ನಾನು 119 
ನನ್ನಿಂದ ನಾನೇ ಜನಿಸಿ ಬಂದೆನೆ 54 131 
ನಿನ್ನ ನಾಮ ವಾಲ್ಮೀಕಿಯನುದ್ಧರಿಸಿದೆ 145 
ನೀನುಪೇಕ್ಷಯ ಮಾಡೆ 49 148 
ನೊಂದೆ ನಾ ಹರಿಯೆನ್ನದೆ 13 156 
ಮೊರೆಹೊಕ್ಕೆ ಹರಿ ನಿಮ್ಮ ಚರಣಕಮಲವ 213 
ಯಮದೂತರಿನ್ನೇನ ಮಾಡುವರು 44 215 
ಯಾತಕೆ ದಯಮಾಡಲೊಲ್ಲೆ ರಂಗಯ್ಯ 217 
ಸಾಕು ಸಾಕು ಮನುಜ ಸೇವೆಯು 42 246 
ಹರಿ ನಿನ್ನ ಪರಮಾರ್ಥ 173 255 


ಹೂವ ತರುವರ ಮನೆಗೆ 43 966 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೫೩ 


ದಾಸ ದಾಸರ ಮನೆಯ ದಾಸ 23 115 
ಆವ ಸಿರಿಯಲಿ ನೀನು ಎನ್ನ ಮರೆತೆ 67 29 
ಯಾತರವನೆಂದುಸುರಲಿ 218 
ವಾಸುದೇವಾಯ ನಮೋ 90 
ಏನೆಂದು ಕೊಂಡಾಡಿ ಸ್ತುತಿಸುವೆನೊ 63 6) 
ಏತರವನೆಂದು ಪೇಳಲಿ 122 
ಮುಂದೆ ದಯವಿರಲಿ ಶ್ರೀಹರಿಯೆ 214 
4 ಈಶ್ವರ 
ಶಿವ ಶಿವ ಶಿವ ಎನ್ನಿರೊ 3 237 
5 ಉದಯಗೀತೆ 
ಪೂಸರನ ಜನಕನೇ 168 167 
ಸಿ೦ಗರದ ಸಿರಿಧರನೆ 167 250 
ತಂಗದಿರನನಿಮಿಷ ತಾರಕೆಗಳು 169 105 
ಏಳು ನಾರಾಯಣ ಏಳು ಲಕ್ಷ್ಮೀರಮಣ 59 
6 ಉಪಮಾಲಂಕರ 
ಒಡವೆ ಹೋಯಿತು ಮನ ಧೃಡವಾಯಿತು 69 
ನಾವು ಕುರುಬರು 152 14] 
ನಿಜವರಿತು ಲಿಂಗವನು ಪೂಜೆ ಮಾಡುವರು 142 
( ಕಲ್ಪಕತೆ/ಚತುರೋಕ್ತಿ 
ನನ್ನಿಂದ ನಾನೇ ಜನಿಸಿ ಬಂದೆನೆ 54 13] 
ಹೂವ ತರುವರ ಮನೆಗೆ 43 260 
ತಂಗದಿರನನಿಮಿಷ ತಾರಕೆಗಳು 169 105 
ಆರಿಗಾದರು ಪೂರ್ವಕರ್ಮಬಿಡದು 108 18 
ಆರಿಗಾದರು ಪೂರ್ವಕಲ್ಪನೆಯು ತಪ್ಪದು 109 19 
ಈತನೀಗ ವಾಸುದೇವನು 75 37 
ದಾಸ ದಾಸರ ಮನೆಯ ದಾಸ 23 115 
ನನ್ನವ್ವ ಕಲ್ಪಬಿಡೆ 130 
ನಮಗೆಲ್ಲಿ ಮನೆಗಳಯ್ಯ 132 
ನಾ ನಿಮ್ಮ ದಾಸರ ದಾಸ 134 
ಬಲ್ಲವರು ನೀವು ಪೇಳಿರಯ್ಯ 150 1 
ಸಿರಿಯ ಮದವೆ ಮುಕುಂದ 69 251 
ನಾವು ಕುರುಬರು 152 14] 
ಪಥ ನಡೆಯದಯ್ಯ 9 160 
ಮಗುವ ತಡೆಯಬಾರದೆ 197 
ಮಗುವಿನ ಮರುಳಿದು ಬಿಡದಲ್ಲ 198 
ಪ್ರಾಚೀನ ಕರ್ಮವಿದು 107 164 
ಬಂದಿದೆ ದೂರು ಬರಿದೆ 86 170 
47 


ಎನ್ನ ನುಡಿ ಪುಸಿಯಲ್ಲ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


10 


ಎಲ್ಲಿ ನೋಡಿದರಲ್ಲಿ ರಾಮ 

ಬಾಯಿ ನಾರಿದ ಮೇಲೆ 

ಕಾಯೊ ಎನ್ನನು ದೇವ 

ಕಾಯೊ ಕರುಣಾಕರನೆ 

ಹಣ್ಣು ಕೊಂಬುವ ಬನ್ನಿರಿ 

ಯಾಕೆಲೊ ರಂಗ ನಿನಗಿನಿತು ನಟನೆಯ ಮಾತು 
ಕಲಿಯೇರಿ ಬಂತು 

ಸಾಲದೆ ನಿನದೊಂದು ದಿವ್ಯನಾಮ 

ಆವ ಸಿರಿಯಲಿ ನೀನು ಎನ್ನ ಮರೆತೆ 
ಅಹುದಾದಡಹುದೆನ್ನಿ 

ಅಹುದಾದರಹುದೆನ್ನಿ 

ಆರು ಬಾಳಿದರೇನು 

ಆತನ ಪಾಡುವೆ ಅನವರತ 

ಆತನೇ ಪರಮಾತ್ಮ ಪರತತ್ತ 

ನಿನಗಿಂತ ಕುಂದೇನೊ 

ಕುಲ ವಿಚಾರ 

ಕುಲ ಕುಲ ಕುಲವೆನ್ನುತಿಹರೊ 

ಕುಲ ಕುಲವೆಂದು ಹೋರಾಡದಿರಿ 
ಯಾತರವನೆಂದುಸುರಲಿ 

ಏತರವನೆಂದು ಪೇಳಲಿ 

ಕೇಶವಾದಿ ನಾಮಸ್ಕರಣೆ 

ಈಶ ನಿನ್ನ ಚರಣ ಭಜನೆ 

ಅಭ್ಯಾಸವನು ಮಾಡಬೇಕು 

ಕ್ಷೇತ್ರ - ಬಂಕಾಪುರ - ಶ್ರೀಲಕ್ಷ್ಮೀವೆಂಕಟೇಶ 
ಆವುದೊಳ್ಳೆಯದೊ ನಿನ್ನಂಗ 

ಕ್ಷೇತ್ರ - ಅಹೋಬಲ - ಶ್ರೀ ನರಸಿಂಹ 
ಏನು ಕಾರಣ ಬಾಯ ತೆರೆದಿ 

ಹರಿಮುಖಿ ಹರಿವಾಣಿ 

ಕ್ಷೇತ್ರ - ಉಡುಪಿ - ಶ್ರೀಕೃಷ್ಣ 
ಪೂರ್ವಜನ್ಮದಲಿ ನಾ ಮಾಡಿದಾ 

ಕ್ಷೇತ್ರ - ಕದರುಮಂಡಲಿಗೆ - ಹನುಮಂತದೇವರು 
ಕದರಮಂಡಲಗಿಯ ಕರುಣಿ ಹನುಮರಾಯ 
ಕ್ಷೇತ್ರ - ಕನಕಾದ್ರಿ - ಶ್ರೀವೆಂಕಟೇಶ 

ಲಾಲಿ ಪಾವನಚರಣ ಲಾಲಿ ಅಫಹರಣ 
ಕ್ಷೇತ್ರ - ಕಲುಬಗಿರಿ ಶ್ರೀರಂಗ 

ಸಿ೦ಗರದ ಸಿರಿಧರನೆ 

ಕ್ಷೇತ್ರ - ತಿರುಪತಿ - ಶ್ರೀವೆಂಕಟೇಶ 
ಬ೦ದೆವಯ್ಯ ಗೋವಿಂದಶೆಟ್ಟಿ 


142 


59 
157 


130 
174 
67 
132 
131 
30 
70 
74 
87 


120 
121 


122 


65 
38 


68 


155 
98 


167 


151 


೮೫೪ 


೨1 
180 
82 
83 
254 
216 
77 
249 
29 
1 


22 
12 


143 


87 


86 
218 


39 


30 


62 
256 


166 


75 


229 


250 


172 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


17 ಕ್ಷೇತ್ರ - ಮದ್ದೂರು - ಶ್ರೀನರಸಿಂಹ 
ಬೀದಿಯೊಳು ಯಾತರಾ ನಂಟು ಬೇಡ 

18 ಕ್ಷೇತ್ರ- ಮೇಲುಕೋಟಿ - ಶ್ರೀ ಚೆಲುವನಾರಾಯಣ 
ಕೈಯ ತೋರಿದ ಬಗೆಯ 

19 ಕ್ಷೇತ್ರ - ಶ್ರೀರಂಗಂ - ಶ್ರೀರಂಗನಾಥ 
ಇಷ್ಟು ದಿನ ಈ ವೈಕುಂಠ 

20 ಕ್ಷೇತ್ರ - ಶ್ರೀರಂಗಪಟ್ಟಣ - ಶ್ರೀರಂಗನಾಥ 
ಏಕೆ ನೀನಿಲ್ಲಿ ಪವಡಿಸಿದೆ 

21 ಗಣೇಶ 
ನಮ್ಮಮ್ಮ ಶಾರದೆ 

22 ತತ್ತ್ವವಿಚಾರ 
ನನ್ನವ್ವ ಕಲ್ಲಬಿಡೆ 
ಅ೦ಧ೦ ತಮಸು ಇನ್ನಾರಿಗೆ 
ಅಡಿಗೆಯನು ಮಾಡಬೇಕಣ 
ಆರಿಗಳವಲ್ಲಾತ್ಮ ಯೋಗಸಿದ್ಧಿ 
ಎ೦ದಿದ್ದರೀ ಕೊಂಪೆ ಎನಗೆ ನಂಬಿಕೆಯಿರದು 
ಒಡವೆ ಹೋಯಿತು ಮನ ಧೃಡವಾಯಿತು 
ಒಲ್ಲೆನೆ೦ಂದರಾಗುವುದೆ 

23 ದಶಾವತಾರ 
ಇಂದು ನೀ ಕರೆದುತಾರೆ 
ಈತನೇನೆ ನಿನ್ನ ಮಗನು 
ಗೋವಿಂದ ಸಲಹೆನ್ನನು 
ಗೋವಿಂದ ಹರಿ ಗೋವಿಂದ 
ತಾಳಲ್ಲಲ್ಲಲ್ಲಲ್ಕೊ ಮಾಸಾಳಲ್ಲಲ್ಲಲ್ಲಲ್ಯೋ 
ದೇವಿ ನಮ್ಮ ದೇವರು ಬಂದರು 
ನಾರಾಯಣನೆ ಈತ 
ನಿನ್ನ ನಾನೇನೆಂದೆನೊ ರಂಗಯ್ಯ 
ಪರಮಪುರುಷ ಹರಿ ಗೋವಿಂದ 
ಮಗುವ ತಡೆಯಬಾರದೆ 
ಮಗುವಿನ ಮರುಳಿದು ಬಿಡದಲ್ಲ 
ಯಾದವಗಿರಿವಾಸನಹುದೋ 
ರಂಗನೆಂಥವನೆಂಥವನೆಲೆ ತಂಗಿ 
ರಾಮ ಗೋವಿಂದ ಹರೆ 
ನೋಡಯ್ಯ ನಿನ್ನ ದಾಸರ 

24 ದಶಾವತಾರ - ಆನೆಗೆ ಹೋಲಿಸಿ ಸ್ತುತಿ 
ಆನೆಯ ನೋಡಿರಯ್ಯ 

25 ನಿಂದಾಸ್ತುತಿ 
ನಿನ್ನ ನಾನೇನೆಂದೆನೊ ರಂಗಯ್ಯ 


28 


64 


89 


126 


110 


92 


88 
56 


1] 


91 
39 


40 
85 


156 


91 


೮೫೫ 


185 


91 


36 


೨1 


133 


ತಿ 
38 
97 
98 
110 
121 
138 
144 
162 
197 
198 
219 
ತಟ 
243 
157 


144 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


26 


27 


28 


29 


30 


3] 


ಸ 


33 


34 


ಪೂರ್ವಕರ್ಮ 

ಕಷ್ಟಪಟ್ಟರೂ ಇಲ್ಲ 

ಪ್ರಾಚೀನ ಕರ್ಮವಎದು 

ಪೌರಾಣಿಕ ಮಹಿಳೆಯರು - ಯಶೋದೆ 
ನೆರೆದು ಗೋಪಿಯರೆಲ್ಲರು 
ಮಗನೆಂದಾಡಿಸುವಳು ಮೊಗನೋಡಿ ನಗುವಳು 
ಬಾಲಕೃಷ್ಣ 

ಇಂದು ಸೈರಿಸಿರಿ ಶ್ರೀಕೃಷ್ಣನ 

ಎಂಥ ಟವಳಿಗಾರನಮ್ಮ 
ಕೋಕೋಕೋ ಎನ್ನಿರೊ 

ನೆನೆಯೋ ಎಲೆ ಮನವೆ ನವನೀತ ಕೃಷ್ಣನ 
ನೆರೆದು ಗೋಪಿಯರೆಲ್ಲರು 
ಬಾಲಕನೆಂದೆತ್ತಿಕೊಂಡೆನೆ 
ಮಗನೆಂದಾಡಿಸುವಳು ಮೊಗನೋಡಿ ನಗುವಳು 
ಮುಟ್ಟದಿರೊ ಎನ್ನನು 

ಯಾದವರಾಯ ಬೃಂದಾವನದೊಳು 
ಸೈಯೇ ಇದು ಸೈಯೇ ಗೋಪಿ 
ಮಂಗಳಪದ 

ಜಯಮಂಗಲಂ ನಿತ್ಯ 
ಅ೦ಬುಜದಳಾಕ್ಷಗೆ ಮಂಗಳ 
ಮಂಗಲಂ ಜಯ ಮಂಗಲಂ 
ಮರಣವಿಚಾರ 

ಯಾರಿಗಾರು ಬಹರು ಸಂಗಡ 
ಮಹಾಭಾರತ 

ಬ೦ದಿದೆ ದೂರು ಬರಿದೆ 

ನೀನಾವ ಬಾಂಧವನೊ. 
ಬೊಂಬೆಯಾಟವನಾಡಿಸಿದ 
ಮಹಾಭಾರತ-ದ್ರೌಪದಿ 
ವಾಸುದೇವಾಯ ನಮೋ 

ಮಹಾಲಕ್ಷಿ ಕ 

ನಿನಗಿಂತ ಕುಂದೇನೊ 

ಮುಂಡಿಗೆ 

ಬಲ್ಲವರು ನೀವು ಪೇಳಿರಯ್ಯ 
ಎಂದೆಂದು ಇಂಥ ಚೋದ್ಯ 

ಎರಡು ಸಾವಿರದ ಜಿಹ್ಹೆಯುರಗ 
ಮುತ್ತುಗಳಾ ಹಣ್ಣು ಕಾಯಾದ ಬಳಿಕ 
ಇಂದು ನೀ ಕರೆದುತಾರೆ 

ಏಣನಯನೆ ಏಣಭೋಜಮಧ್ಯಳೆ 


111 
107 


103 


105 


101 


103 


102 


104 


17] 


170 
172 


86 
78 
79 
90 
87 
150 


166 


92 


೮೫೬ 


80 
164 


154 
195 


34 
43 
93 
153 
154 
183 
195 
206 
220 
253 


103 


196 


221 


170 
147 
189 


143 


174 
45 
48 

209 
33 
೨8 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


35 


36 


ಏನಿದೆತ್ತಣ ಬಯಕೆ 

ಏನೆ ಮನವಿತ್ತೆ ಲಲಿತಾಂಗಿ 

ಓಹೋ ಎನ ಜೀವ ಮೈಯೆಲ್ಲ ನವಗಾಯ 
ಕೆಂಪು ಮೂಗಿನ ಪಕ್ಷಿ ತಂಪಿನೊಳಿರುವದು 
ನಾರಾಯಣ ಎನ್ನಿ ನಾರದವರದನ 
ಪಕ್ಕಿಯ ಕುರುಹ ಬಲ್ಲರು 

ಬಲ್ಲವರು ಪೇಳಿರಿ 

ಬಲ್ಲವರು ಪೇಳಿರೈ 

ಬೀಜ ಮೂರನು ಬಿತ್ತಿ 

ಮರ ನುಂಗುವ ಪಕ್ಷಿ, 

ಮೂವರೇರಿದ ಬಂಡಿ 

ಲಟಪಟ ನಾ ಸಟೆಯಾಡುವನಲ್ಲ 
ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
ಸದರವಲ್ಲವೊ ನಿಜಯೋಗ 

ಹಲವು ಜೀವನವ ಒಂದೆಲೆ ನುಂಗಿತು 
ಹೆಣ್ಣುಗಳೊಳು ಹೆಮ್ಮೆಕಾರಿಕೆ 

ಕರೆತಾರೆ ಕಾಮಿನಿಕಮಲಜಪಿತನ 
ಕಾವನಯ್ಯನ ಕಳುಹು 

ತೋರೆ ಬೇಗನೆ ಸಖಿ 

ಬಾರೊ ನಮ್ಮ ಮನೆತನಕ 

ಘುಲ್ಲವದನೆ ಕೇಳೆ ನಿಲ್ಲಲಾರೆ 
ಶೇಷಶಯನ ನಿನ್ನ ಭಾಗವತರ 
ರುದ್ರದೇವರು/ಹರಭಕ್ತಿ 
ದಾಸನಾಗಬೇಕು ಸದಾಶಿವನ 
ಲೋಕನೀತಿ/ನೀತಿಬೋಧೆ 

ಕುಲ ಕುಲ ಕುಲವೆನ್ನುತಿಹರೊ 
ಅಡಿಗೆಯನು ಮಾಡಬೇಕಣ್ಣ 
ಗೋವಿಂದ ಗೋವಿಂದ ಎನ್ನಲರಿಯದೆ 
ತನ್ನ ಪ್ರಾಪ್ತಿಯ ಫಲವ 

ತಾನಾರು ದೇಹವಾರು 
ಧರ್ಮೇಂದ್ರಿಯಕ್ಕೆ ದಟ್ಟಡಿಯನಿಡಲೊಲ್ಲೆ 
ಏನಿದೆತ್ತಣ ಬಯಕೆ 

ಅರಿತು ನಡೆಯಲಿಬೇಕು 
ಅಹುದಾದಡಹುದೆನ್ನಿ 
ಅಹುದಾದರಹುದೆನ್ನಿ 

ಆರು ಬಾಳಿದರೇನು 

ಆರು ಸಂಗಡ ಬಾಹೋರಿಲ್ಲ 

ಆರು ಸಮಯಕ್ಕೊದಗಲಿಲ್ಲ 


136 
154 


76 
165 
164 
163 
162 

161 
160 
159 

8] 


158 
129 
93 
153 
94 
106 
ವ 
27 


24 


120 


132 
131 
30 

1೨ 
32 


೮೫೭ 


60 
68 
7 
88 
136 
163 
175 
176 
184 
201 
211 
228 
239 


257 
261 
76 
84 
113 
181 
165 
240 


116 


87 


106 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೫೮ 


ಇರಬಂ೦ದುದಿಲ್ಲ ಸಂಸಾರ 113 35 
ಈ ಸಿರಿಯ ನಂಬಿ ಹಿಗ್ಗಲು ಬೇಡ 40 
ಎನ್ನ ನುಡಿ ಪುಸಿಯಲ್ಲ 47 
ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ 134 49 
ಎಲ್ಲಿ ನೋಡಿದರಲ್ಲಿ ರಾಮ 5] 
ಎಲ್ಲಿಂದ ಬಂದೆ ಮುಂದೆತ್ತ ಪಯಣ 135 50 
ಎಷ್ಟು ಪ್ರೀತಿಯೊ ಮನಕೆ 52 
ಏನು ಇಲ್ಲದ ಎರಡು ದಿನದ ಸಂಸಾರ 114 61 
ಏನು ಬರುವುದೋ ಸಂಗಡ 137 63 
ಕಣಿಯ ಹೇಳಬಂ೦ದೆ ನಾನು 72 74 
ಕಲಿ ಹೆಚ್ಚಿ ಬ೦ದಿತಲ್ಲ 78 
ಕೀರ್ತನೆಯ ಮಾಡಿ ಕೈವಲ್ಯ ಪಡೆವರು 85 
ಕೇಶವನೊಲುಮೆಯು ಆಗುವ ತನಕ 89 
ಕೊಡಲು ನೀನಾರು 92 
ಛೀ ನಿನ್ನ ಮೋರೆ ಮೇಲೆ 100 
ಜಪವ ಮಾಡಿದರೇನು 123 102 
ಡಿಂಬಿನೊಳು ಪ್ರಾಣವಿರಲು 117 104 
ತಲ್ಲಣಿಸದಿರು ಕಂಡೆಯಾ ತಾಳು ಮನವೆ 34 108 
ತೀರ್ಥ ಹಿಡಿದವರು ತಿರುನಾಮಧಾರಿಗಳೆ 138 11] 
ದಾನ ಧರ್ಮವ ಮಾಡಿ ಸುಖಿಯಾಗು 139 114 
ದಾಸನಾಗೋ ಭವಪಾಶ ನೀಗೋ 20 117 
ದಾಸಪಟ್ಟವೋ ಸನ್ಯಾಸಪಟ್ಟವೋ 16. 118 
ದ್ರೋಹಿಗಳ ವಿವರವನು ನಾ ಪೇಳ್ದೆನಯ್ಯ 123 
ಧರ್ಮವೆಂದೆನಿಪ ಮಾರ್ಗವನು ಬಿಟ್ಟು : 124 
ನಂಬಬೇಡಿ ಸಿರಿಯು ತನ್ನದೆ 115 128 
ನಾನು ನೀನು ಎನ್ನದಿರೊ 140 135 
ನಾರಾಯಣೆನು ಮನವೆ 141 140 
ನೆಚ್ಚದಿರು ಸಂಸಾರ ನೆಲೆಯಲ್ಲ 116 151 
ನೋಡಿ ಮರುಳಾಗದಿರು 127 158 
ಬಾಯಿ ನಾರಿದ ಮೇಲೆ 142 180 
ಬೆರೆಯದಿರು ಬೆರೆಯದಿರು/ಬೇಕೆಂದರೆ ಬಾರದು 143 187 
ಮಗನಿಂದೆ ಗತಿಯುಂಟಿ 145 194 
ಮಾಡು ದಾನ ಧರ್ಮ 204 
ಮಾವನ ಮನೆಯೊಳಗೆ 146 205 
ಮುಟ್ಟಬಾರದವರ ಮನೆಯ 147 207 
ಮೆರೆಯದಿರು ಮೆರೆಯದಿರು 148 212 
ರಾಮ ನಾಮವ ನೆನೆ ಮನವೆ 226 


ವರಕವಿಗಳ ಮುಂದೆ ನರಕವಿಗಳ ಎದ್ಕೆ 232 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


37 


38 


39 


40 


4] 


42 


43 


ಸಂಸಾರವೆಂಬ ಸಾಗರವನು 
ಸಹಜವಿದು ಈ ನುಡಿಯು 

ಸಾರಿ ದೂರಿ ಹೇಳುತೇನೆ 

ಹಿ೦ಗದೆ ಮನದಣಿಯ ರಂಗನ ಭಜಿಸೊ 
ಹೆತ್ತ ತಾಯಿಗಿ೦ತ ಅತ್ಯಧಿಕ 

ಹೇಗಿದ್ದು ಹೇಗಾದೆಯೊ ಆತ್ಮಾ 
ಆರಿಗೆ ಆರಿಲ್ಲವಯ್ಯ 

ನೇಮವಲ್ಲದ ಹೋಮವೇತಕಯ್ಯ 
ಕಲಿಯೇರಿ ಬಂತು 

ಮರೆಯದಿರು ಮರೆಯದಿರು 

ಶಿವ ಶಿವ ಶಿವ ಎನ್ನಿರೊ 

ಲೌಕಿಕ - ಭೂಕಂಪ 

ಏಕೆ ನಡುಗಿದೆ ತಾಯೆ 

ವೀರಶೈವ 

ನಿಜವರಿತು ಲಿಂಗವನು ಪೂಜೆ ಮಾಡುವರು 
ವೇಣುಗಾನ 

ಯಾದವರಾಯ ಬೃಂದಾವನದೊಳು 
ಶ್ರೀಕೃಷ್ಣ 

ಈತನೀಗ ವಾಸುದೇವನು 
ಏಣನಯನೆ ಏಣಭೋಜಮಧ್ಯಳೆ 
ರಮಣಿ ಕೇಳೆಲೆ ಮೋಹನ 
ರಾಜವದನೆ ಸುರರಾಜನ 

ಆತನ ಪಾಡುವೆ ಅನವರತ 

ತೋರೆ ಬೇಗನೆ ಸಖಿ 

ನೀನಾವ ಬಾಂಧವನೊ 

ಬಾರೊ ನಮ್ಮ ಮನೆತನಕ 
ಬೊಂಬೆಯಾಟವನಾಡಿಸಿದ 

ಮಗುವು ಕಾಣಿರಯ್ಯ 
ವನಜಮುಖಿಯರ ಮನದಿಷ್ಟಾರ್ಥವ 
ಆತನೇ ಪರಮಾತ್ಮ ಪರತತ್ವ 
ಶ್ರೀಕೃಷ್ಣ - ಆನೆಗೆ ಹೋಲಿಸಿ ಸ್ತುತಿ 
ಆನೆ ಬಂದಿದೆ ಇದಿಗೊ ಮದ್ದಾನೆ 
ಆನೆ ಬರುತಾದೆ ನೋಡಮ್ಮ 
ಶ್ರೀನರಸಿಂಹ 

ಕಂಡೆ ನಾ ತಂಡತಂಡದ ಹಿಂಡು ದೈವ 
ಚೆಲ್ವ ಕಂಗಳ ಚೆಲ್ವಕಾರ 
ಶ್ರೀಪಾದದ್ವಯ ಮಹಿಮೆ 

ಎಂಥ ಕೀರುತಿ ಪೊತ್ತುವೆರಡು ಪಾದ 


149 


128 
19 
ತಿ] 


130 
36 


75 


96 
97 
70 
94 
78 
106 
79 


80 
74 


84 


83 


೮೫೯ 


244 
245 
248 
259 
262 
263 
20 
155 
4 
202 
237 


56 


142 


220 


223 


147 


42 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


ಸ್ಟ 


45 


46 


47 


ಶ್ರೀರಾಮಚಂದ್ರ 

ಶ್ರೀರಾಮನೆನ್ನಿರಿ ಮೂಜಗದವರೆಲ್ಲ 
ಶ್ರೀರಾಮಾನುಜಾಚಾರ್ಯರು 
ರಾಮಾನುಜರೇ ನಮೋ ನಮೋ 
ಶ್ರೀವೆಂಕಟೇಶ 

ನೋಡಯ್ಯ ನಿನ್ನ ದಾಸರ 
ಶ್ರೀಹರಿ/ಹರಿಭಕ್ತಿ 

ಕರೆತಾರೆ ಕಾಮಿನಿಕಮಲಜಪಿತನ 
ಕಾಯೊ ಎನ್ನನು ದೇವ 

ಕಾಯೊ ಕರುಣಾಕರನೆ 
ಕಾವನಯ್ಯನ ಕಳುಹು 

ಬಾಗಿಲನು ತೆರೆದು ಸೇವೆಯನು 
ಇದ್ದೀಯಾ ಶ್ರೀಹರಿ ನೀನೊಲಿದು ಬಂದಿದ್ದೀಯಾ 
ಪೂಸರನ ಜನಕನೇ 

ನಮಗೆಲ್ಲಿ ಮನೆಗಳಯ್ಯ 

ನಾ ನಿಮ್ಮ ದಾಸರ ದಾಸ 

ಸಿರಿಯ ಮದವೆ ಮುಕುಂದ 
ನೀನೇನ ಮಾಡಲಾಪೆ ರಂಗಯ್ಯ 
ಅ೦ಬುಜದಳಾಕ್ಷಗೆ ಮಂಗಳ 

ಏನೆ ಮನವಿತ್ತೆ ಲಲಿತಾಂಗಿ 
ನಾರಾಯಣ ಎನ್ನಿ ನಾರದವರದನ 
ನೀ ಮಾಯೆಯೊಳಗೋ 

ಆರಿಗೆ ಆರಿಲ್ಲವಯ್ಯ 

ಆರು ಹಿತವರು ಎಂದು ನಂಬಬೇಡ 
ಆವ ಬಲವಿದ್ದರೇನು 
ಜಗದಂತರ್ಯಾಮಿ ಎಂತೆಂದು 
ತನು ನಿನ್ನದು ಜೀವನ ನಿನ್ನದು 
ತೊರೆದು ಜೀವಿಸಬಹುದೆ 

ನಂಬು ನಾರಾಯಣನ 
ನಡತೆಹೀನನಾದರೇನಯ್ಯ 
ನಾರಾಯಣ ನಿನ್ನ ನಾಮವು 
ನಾರಾಯಣಾ ನಮೋ 

ನಿನ್ನ ಮಹ ಮಹಿಮೆಗೆ 
ಫುಲ್ಲವದನೆ ಕೇಳೆ ನಿಲ್ಲಲಾರೆ 
ಬಂಧುಗಳದಾರಿಗಾರಿದ್ದರೇನು 
ಬದುಕಿದೆನು ಬದುಕಿದೆನು 

ಬಾರೊ ಭಾಗ್ಯದ ನಿಧಿಯೆ 
ಭವಭಯವಿನಾಶ ಭೋ 


8] 


85 


93 


59 
153 
46 


168 


69 
48 
170 
154 
76 
47 
3] 
33 
133 
58 
೨7 
55 
53 


52 
51 
50 
95 


4] 


೮೬೦ 


239 


227 


157 


76 
82 
83 
84 
179 
32 
167 
132 
134 
251 
149 


68 
136 
150 
20 

23 

28 
101 
107 
112 
129 
127 
137 
139 
146 
165 
173 

171 
182 
192 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ 


48 


49 


50 


51 


೨2 


53 


೨4 


ಮಂದರಧರ ಪಾವನ ಇಂದಿರಾರಮಣ 
ಮರೆಯದಿರು ಮರೆಯದಿರು 
ಮರೆಯದಿರು ಹರಿಯ 

ಮುತ್ತು ಬಂದಿದೆ ಕೇರಿಗೆ 

ವಿಶ್ವಲೋಕೇಶ ವಿಶ್ವಲೋಕೇಶ 
ವ್ಯರ್ಥವಾಯಿತಲ್ಲ ಜನ್ಮ ಸಾರ್ಥಕಾಗಲಿಲ್ಲ 
ಶ್ರೀರಾಮನ ಪೂಜಿಸಲಿಲ್ಲ 

ಹಣ್ಣು ಕೊಂಬುವ ಬನ್ನಿರಿ 

ಯಾಕೆಲೊ ರಂ೦ಗ ನಿನಗಿನಿತು ನಟನೆಯ ಮಾತು 
ಅರಿತು ಭಜಿಪರ್ಯಾರಯ್ಯ ರಂಗಯ್ಯ ನಿನ್ನ 
ಆ ವೇಳೆಯಲ್ಲಿ ಆರಾರ ಕಾಯ್ದೆಯೊ 
ಮಂಗಲಂ ಜಯ ಮಂಗಲಂ 
ಸೀತಾಪತಿ ರಘುನಾಥ 

ಶ್ರೀಹರಿಯ ನಾಮವೈವಿಧ್ಯ-ಶ್ರೀ ಸೂರ್ಯನಾರಾಯಣ 
ನೆನೆಯಬಾರದೆ ಮನವೆ ಪರಮಪಾವನನ 
ಶ್ರೀಹರಿಯ ಪಾದದ್ವಯ 

ಭಜಿಸಿ ಬದುಕೆಲೊ ಮನುಜ 
ಶ್ರೀಹರಿಯ ಭಕ್ತರು 

ಕ್ಷಮಿಸುವುದೆನ್ನ ತಪ್ಪುಗಳ 

ಬ೦ಟನಾಗಿ ಬಾಗಿಲಕಾಯ್ವೆ 
ಬಲ್ಲವರೆನಿಪರು ಬಲ್ಲವರರಿಯರು 
ದೇಶಾಧಿಪತಿ ನರಹರಿಯೆ 

ಬೇಡ ಬೇಡ ಎಲೆಲೆ ದುರಿತಗಳಿರ 
ಬ್ರಹ್ಮಲಿಖಿತವ ಮೀರಿ ಬಾಳ್ಪರು 
ಮುಟ್ಟಬೇಡಿ ಮುಟ್ಟಬೇಡಿ 

ಶೇಷಶಯನ ನಿನ್ನ ಭಾಗವತರ 

ಹೇಗೆ ನೀ ದಾಸನಾದೆ 
ಸಜ್ಜನಸಂಗ/ಸತ್ಸಂಗ 

ದುರ್ಜನರ ಸ೦ಗವನು ಎಂದಿಗೊಲ್ಲೆನು 
ಸಜ್ಜನರ ಸಂಗದೊಳಗಿರಿಸೆನ್ನ 
ಸತ್ಯವ೦ತರ ಸಂಗವಿರಲು 

ಸಾಧು ಸಜ್ಜನ ಸತ್ಯಗುಣಕಿದುರುಂಟೆ 
ಸರಸ್ವತಿ/ಶಾರದಾದೇವಿ 

ವರವ ಕೊಡು ಎನಗೆ ವಾಗ್ದೇವಿ 
ಹನುಮಂತ ದೇವರು 

ಅರಸಿನಂತೆ ಬಂಟನೊ 

ಎಷ್ಟು ಪೊಗಳಲಿ ನಾನು 
ಹನುಮಂತದೇವರು (ಸಂ.) 


36 


157 


172 
100 


35 


61 
4೨ 
73 
21 
29 
25 
26 
27 
22 


119 


124 
125 


೮೬೧ 


200 
202 
203 
210 
234 
231 
238 
254 
216 


31 
196 
252 


152 


191 


94 
169 
177 
1 
188 
178 

208 
240 
258 


120 
241 
242 
247 


233 


೨3 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೬೨ 


ಭಜರೇ ಹನುಮಂತಂ ಮಾನಸ 190 
55 ಹರಿ-ಹರ ತುಲನೆ 

ಆರು ಬಲ್ಲರು ಹರಿಹರರ 82 21 

ಶಂಕರನಾರಾಯಣ ಬಿಡು 175 235 


* ಸಂದರ್ಭಸೂಚಿಯಲ್ಲಿನ ಸಂಕೇತಗಳು: 

ಬೆ: ಬೆಟಗೇರಿ ಕೃಷ್ಣಶರ್ಮರಿಂದ ಸಂಪಾದಿಸಲ್ಪಟ್ಟ ಶ್ರೀ ಕನಕದಾಸರ ಭಕ್ತಿಗೀತಗಳು 

ಸ; ಸತ್ಯನಾರಾಯಣರಾವ್‌ ಹೊ. ರಾ. ಅವರಿಂದ ಸಂಪಾದಿಸಲ್ಪಟ್ಟ ಕನಕದಾಸರ ಜನಪ್ರಿಯ 
ಕೀರ್ತನೆಗಳು 

ಇಲ್ಲಿನ ಸಂಖ್ಯೆಗಳು ಆಯಾ ಪುಸ್ತಕಗಳಲ್ಲಿನ ಕೀರ್ತನೆಗಳ ಕ್ರಮಸಂಖ್ಯೆಯನ್ನು ಸೂಚಿಸುತ್ತವೆ 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೬೩ 


ಅನುಬಂಧ - ೨ 


ಕೆಲವು ಪೌರಾಣಿಕ ಹೆಸರುಗಳು, 
ಸ್ಥಳವಾಚಿಗಳು ಮತ್ತು ಸಂಖ್ಯಾವಾಚಿಗಳು 


ಅ - ಪೌರಾಣಿಕ 

ಅ-೧ - ಶ್ರೀಹರಿ: ಅ೦ಂಗಜಪಿತ, ಅಂಡಜತುರ೦ಗ, ಅ೦ಬುಜಜನಯ್ಯ, ಅ೦ಬುಜದಳಾಕ್ಷ, 
ಅಂಭೋಜನಾಭ, ಅಗಧರ, ಅಚ್ಯುತ, ಅಜಪಿತ, ಅಧೋಕ್ಷಜ, ಅನ೦ತ, ಅನಿರುದ್ಧ, ಅಬ್ಬಿಶಯನ, 
ಅರವಿಂದನಯನ, ಅರವಿಂದನಾಭ, ಆದಿಕೇಶವ, ಆದಿನಾರಾಯಣ, ಆದಿಮೂರುತಿ, ಆದಿಮೂಲ, 
ಇಂದಿರಾಪ್ರಿಯ, ಇಂದಿರಾರಮಣ, ಇಂದಿರೇಶ, ಉಪೇಂದ್ರ ಉರಗಾದ್ರಿವಾಸ, ಕಂಜನಾಭ, ಕಂತುಪಿತ, 
ಕಂದರ್ಪಪಿತ, ಕಂಸಮರ್ದನ, ಕಂಸಾರಿ,ಕಮಲಜಪಿತ, ಕಮಲದಳಾಕ್ಷ, ಕಮಲಧರ, ಕಮಲನಾಭ, 
ಕಮಲನೇತ್ರ, ಕಮಲಲೋಚನ, ಕಮಲಾಂಬಕ, ಕಮಲಾಕ್ಷ, ಕಮಲೇಶ, ಕರಿವರದ, ಕಾಮಜನಕ, 
ಕಾಯಜಪಿತ, ಕುಂಜರವರದ, ಕುಸುಮನಾಭ, ಕೃಷ್ಣ, ಕೇಶವ, ಖಗರಾಜವಾಹನ, ಗರುಡಗಮನ, 
ಗರುಡವಾಹನ, ಗಿರಿವಾಸ, ಜಗದೀಶ, ಜಗನ್ನಾಥ, ಜನಾರ್ದನ, ಜಲಜದಳನೇತ್ರ, ಜಲಜನೇತ್ರ, 
ಜಲಜಾಕ್ಷ, ತಿಮ್ಮ ತಿಮ್ಮರಾಯ, ತೋಯಜಾಕ್ಪ. ತ್ರಿವಿಕ್ರಮ, ದಾನವೇ೦ದ್ರ, ನಳಿನಲೋಚನ, ನಳಿನಾಕ್ಷ, 
ನಾಗವೈರಿವಾಹನ, ನಾಗಶಯನ, 

ನಾರಾಯಣ, ನೀರಜನಾಭ, ನೀಲಮೇಫಘಶ್ಯಾಮ, ನೃಸಿ೦ಹ, ನೆಲೆಯಾದಿಕೇವ, ಪಂಕಜನಾಭ, 
ಪಂಕಜಾಕ್ಷ, ಪಂಕೇರುಹಪತ್ರಾಯತಾಕ್ಷ, ಪಕ್ಷಿವಾಹನ, ಪದುಮನಾಭ, ಪದ್ಮನಾಭ, ಪದ್ದಾಕ್ತ, 
ಪನ್ನಗರಾಜಶಯನ, ಪನ್ನಗಶಯನ, ಪನ್ನಗಾರಿವಾಹನ, ಪರಶುರಾಮ, ಪಾರ್ಥಸಾರಥಿ, ಪಿನಾಕಿಸಖ, 
ಪೀತವಸನ, ಪುಂಡರೀಕಾಕ್ಷ, ಪುರುಷೋತ್ತಮ, ಪೂಬಾಣಜನಕ, ಪ್ರದ್ಯುಮ್ನ, ಘುಲ್ಲನಾಭ, 
ಫುಲ್ಲಲೋಚನ, ಬಾಲಕೃಷ್ಣ ಬಿಸಜಾಕ್ಷ, ಬಿಸರುಹಾಕ್ಷ,. ಭುಜಂಗಶಯನ, ಭೂಧರ, ಭೋಗಿಶಯನ, 
ಮಂದರಧರ, ಮಂ೦ದರೋದ್ಧರ, 

ಮತ್ಸ್ಯಾವತಾರ, ಮದನಾರಿಸಖ, ಮಧುವೈರಿ, ಮಧುಸೂದನ, ಮಾಕಾ೦ಂತ, ಮಾಧವ, 
ಮಾನವಮೃಗೇ೦ದ್ರ, ಮಾರಪಿತ, ಮುರವೈರಿ, ಮುರಹರ, ಮುರಾರಿ, ಯದುವೀರ, ಯಾದವಪತಿ, 
ಯಾದವರಾಯ, ರಂಗ, ರಂಗಯ್ಯ, ರಂಗಧಾಮ, ರಂಗನಾಥ, ರಂಗಶಾಯಿ, ರಂಗೇಶ, ` ರಘುನಾಥ, 
ರಘುಪತಿ, ರಘುಪುಂಗವ, ರಘುರಾಯ, ರಘುವರ, ರಘುವೀರ, ರತಿಪತಿಪಿತ, ರಮಾಧವ, 
ರಾಮ, ರಾಮಚಂದ್ರ, ರಾಮರಾಯ, ರುಕುಮಿಣಿಯರಸ, ರುಕುಮಿಣಿಯರಸು, ಲಕ್ಷ್ಮೀಕಾ೦ತ, 
ಲಕ್ಷ್ಮಿಪ್ರಾಣೇಶ, ಲಕ್ಷ್ಮೀದೇವಿಪತಿ, ಲಕ್ಷ್ಮೀರಮಣ, ಲೋಕೇಶ, ವಟಪತ್ರಶಯನ, ವನಜಾಕ್ಷ, ವನಮಾಲಿ, 
ವರಹ, ವರಾಹ, ವಾಮನ, ವಾರಿಜಧರ, ವಾರಿಜನಾಭ, ವಾರಿಧಿಶಯನ, ವಾಸುಕಿಶಯನ, ವಾಸುದೇವ, 
ವಿಜಯಸಾರಧಿ, ವಿಟ್ಠಲ, ವಿಠಲ, ವಿಶ್ವನಾಥ, ವಿಶ್ವಲೋಕೇಶ, ಎಷ್ಟು, ವೆಂಕಟ, ವೆಂಕಟರಮಣ, 
ವೆಂಕಟೇಶ, ವೈಕು೦ಠಪತಿ, ವೈಕುಂಠವಾಸ, ವೈಕು೦ಠವಾಸಿ, ಶರಧಿಶಯನ, ಶೇಷಗಿರಿವಾಸ, ಶೇಷಶಯನ, 
ಶ್ರೀಕಾ೦ತ, ಶ್ರೀಧರ, ಶ್ರೀನಾಥ, ಶ್ರೀನಿಧಿ, ಶ್ರೀನಿವಾಸ, ಶ್ರೀಪತಿ, ಶ್ರೀರಂಗ, ಶ್ರೀರಂಗಶಾಯಿ, ಶ್ರೀರಮಣ, 
ಶ್ರೀಲೋಲ, ಶ್ರೀವರ, ಶ್ರೀಶ, ಶ್ರೀಹರಿ, ಸ೦ಕರುಷಣ, ಸಂಕರ್ಷಣ, ಸಾಗರಶಯನ, ಸಿರಿಧರ, 
ಸಿರಿಯರಸು, ಸಿರಿವರ, ಸಿರಿವರ, ಸೀತಾಪತಿ, ಸೀತಾರಾಮ, ಹರಿ, ಹಲಧರಾನುಜ, ಹಿರಣ್ಯಕವೈರಿ, 


ಹೃಷಿಕೇಶ, 


ಕನಕದಾಸರ ಕೀರ್ತನೆಗಳ ಶಬ್ದ - ಪ್ರಯೋಗ ಕೋಶ ೮೬೪ 


ಅ-೨ಿ - ಬ್ರಹ್ಮದೇವರು: ಅಂಬುಜಭವ, ಅಂಬುಜೋದ್ಗವ, ಅಜ, ಕ೦ಜಭವ, ಕಮಲಜ, 
ಕಮಲಭವ, ಜಲಜಸ೦ಭವ, ನಳಿನೋದ್ಭವ, ಪದುಮಜ, ಪದುಮಪೀಠ, ಪಯೋಜಸ೦ಭವ, 
ಪರಮೇಷ್ಠಿ, ಬರಮ, ಬಿಸಜಸಂಭವ, ಬೊಮ್ಮ ಬ್ರಹ್ಮ ಭರಮ, ವನ್ನಜಸ೦ಭವ, ವಾಕೇಶ, 


ವಾಗೀಶ, ವಾಣೀಶ, ವಾರಿಜಭವ, ವಾರಿಜೋದ್ಭವ, ಸರಸಿಜಭವ, ಸರಸಿಜೋದ್ಭವ, ಸಲಿಲಜೋದ್ಧವ, 
ಸಾರಸಭವ, ಹಿರಣ್ಯಗರ್ಭ, ಹೇಮಗರ್ಭ, 


ಅ-೩ - ಈಶ್ವರ: ಅಭವ, ಈಶ್ವರ, ಉದ್ದಂಡಧಾರ. ಕಮ್ಮಗೋಲವನವೈರಿ, ಗರಳಕ೦ಧರ, 
ಗೌರೀಮನೋಹರ, ಚಂದ್ರಶೇಖರ, ಚರ್ಮಾಂ೦ಬರ, ಚಿತ್ತಜಾಎ, ವಕ್ಷಸುತಪತಿ, ನಗಜೆಯಾಳ್ದನು, 
ನಗಸುತಾಪತಿ, ನಿಟಿಲನೇತ್ರ, ಪನ್ನಗಭೂಷಣ. ಪಶುಪತಿ, ಪಾರುವತಿಪತಿ, ಫಾಳಾಕ್ಷ, ಬಾಳಾಕ್ಷ, 
ಭುಜಗಧರ, ಭೂರಿಲೋಚನ, ಭೋಗಿಭೂಷಣ, ಮಹಾದೇವ, ಮಹೇಶ, ಮಾರಹರ, ಮುಕ್ಕಣ್ಣ, 
ಮೂರುಕಣ್ಣ, ಮೃಡ, ವೃಷಭವಾಹನ, ವ್ಯೋಮಕೇಶ, ಶ೦ಕರ, ಶಂಭು, ಶಶಿಧರ, ಸ೦ಗ, ಸದಾಶಿವ, 
ಸಿತಿಕ೦ಠ, ಹರ 


ಅ-೪ - ಹನುಮಂತ: ಅ೦ಜನಾಸೂನು, ಅ೦ಜನೆಯಾತ್ಮಜ, ಮುಖ್ಯಪ್ರಾಣ, ವಾತಜಾತ, 
ವಾಯುತನಯ, ವಾಯುನಂದನ, ಸಂಜೀವರಾಯ, ಹಣುಮಂತ, ಹನುಮ, ಹನುಮಂತ, 
ಹನುಮರಾಯ, ಹನುಮೇಶ 


ಆ- ಸಂಖ್ಯಾವಾಚಕಗಳು: ಅಷ್ಟ, ಆರು, ಇಪ್ಪತ್ತೊಂದು, ಇಪ್ಪತ್ನಾಲ್ಕು, ಈರೇಳು, ಈರೈದು, 


ಎಂಟು, ಎಂಟುಕೋಟಿ, ಎ೦ಬತ್ನಾಲ್ಕು, ಎಂಭತ್ನಾಲ್ಕು ಲಕ್ಷ, ಎಪ್ಪತ್ತೆರಡುಸಾವಿರ, ಎಪ್ಪತ್ತೇಳುಕೋಟಿ, 
ಎರಡು, ಎರಡುಸಾವಿರ, ಏಕ, ಏಕಾದಶ, ಏಳು, ಐದು, ಒಂದು, ಒ೦ದುಕೋಟಿ, ಒಂಬತ್ತು, 
ಕೋಟಿ, ಛಪ್ಪನ್ನ ತೆತ್ತೀಸ, ದಶ, ದ್ವಾದಶ, ನವ, ನವ ಕೋಟ, ನಾಲುಕು/ನಾಲ್ಕು, ನೂರು, 
ನೂರೆಂಟು, ನೂರೊಂದು, ಪಂಚತ್ರಿಂಶತ್ಯೋಟಿ, ಪದಿನಾಲ್ಕು, ಮುನ್ನೂರ ಅರುವತ್ತು. ಮುನ್ನೂರು, 
ಮೂ/ಮೂರ್‌/ಮೂರು, ಮೂವತ್ತರಡು, ಶತ, ಶತಕೋಟಿ, ಶತಸಾಹಸ್ತ, ಷೋಡಶ, ಸಪ್ತ, ಸಹಸ್ತ 
ಸಾವಿರ, ಸಾಸಿರ, ಸಾಸಿರಕೋಟಿ, ಹತ್ತು, ಹದಿನಾರು, ಹದಿನಾಲ್ಕು, ಹದಿನೆಂಟು, ಹದಿನೈದು, 
ಹದಿಮೂರು, ಹನುವೊಂದು, ಹನ್ನೆರಡು, ಹನ್ನೊಂದು, 


ಲ್ಸ ಸ್ಥಳವಾಚಿಗಳು: ಅಧಿಕಪುರಿ, ಅವಿರಳಾಪುರಿ, ಅಹೋಬಲ, ಉಡುಪಿ, ಉರಗಗಿರಿ, 
ಕದರಮಂಡಲಗಿ, ಕನೋಜ, ಕಲುಬಗಿರಿ, ಕಾಗಿನೆಲೆ, ಕಾಶಿ, ಕಾಳಹಸ್ತಿ, ಕುರುಕ್ಷೇತ್ರ, ಕೋನೇರಿ, 
ಗೋಕರ್ಣ, ತಿರುಪತಿ, ತಿರುಮಲೆ, ದಾನವಾಡ, ದಾನವಾಡಿ, ದ್ವಾರಕಾಪುರ/ದ್ಹಾರಕೆ/ದ್ವಾರಾವತಿ, 
ಪೇರಣಪುರ, ಬಂಕಾಪುರ, ಬಾಡ, ಬೇಲಾಪುರ/ಬೇಲೂರು, ಮಣಿಪುರ, ಮದ್ದೂರು, ಮಧುರಾಪುರ, 
ರಾಮೇಶ್ವರ, ವಾರಣಾಸಿ, ಶ್ರೀರಂಗ, ಶ್ರೀರಂಗಪಟ್ಟಣ, ಸೊಂಡೆಕೊಪ್ಪ, ಹಂಪೆ. 











“ಶಬ್ದ - ಪ್ರಯೋಗ ಕೋಶ' 
(೦೦೧೦೦/೮೩೧೦9) ಎ೦ದರೆ 
ಗ್ರಂಥವೊ೦ಂದರಲ್ಲಿಯ 
ನಿರ್ದಿಷ್ಟ ಶಬ್ದಗಳನ್ನು, ಆ 
ಗಂಥದಲ್ಲಿ ಅವು 
ಕಾಣಿಸಿಕೊಂಡ ಪ್ರಯೋಗ 
ವಾಕ್ಯಗಳ ಸಹಿತವಾಗಿ, 
ಅಕಾರಾದಿ ಕ್ರಮದಲ್ಲಿ 
ಕೊಡುವುದು. ಬರಿಯೆ 
ಶಬ್ದಗಳನ್ನು ಮಾತ್ರ ಪಟ್ಟಿ 
ಮಾಡಿದರೆ ಅದು ಶಬ್ದಸೂಚಿ 
(//0೦16 176673) 
ಎನಿಸಿಕೊಳ್ಳುತ್ತದೆ. ಆದರೆ 
ಅದು ಪ್ರಯೋಗವಾದ 
ವಾಕ್ಯದ ಸಹಿತವಾಗಿ ಕೊಟ್ಟರೆ 
ಅದು ಶಬ್ದ - ಪ್ರಯೋಗ 
ಎನಿಸಿಕೊಳ್ಳುತ್ತದೆ... 


.. ಇಲ್ಲಿ ಬಂದಿರುವ 
ಶಬ್ದಗಳೊಂದೊಂದಕ್ಕೂ 
ವಿಶೇಷಾರ್ಥಗಳನ್ನೂ 
ವೈವಿಧ್ಯವನ್ನೂ ಕಲ್ಪಿಸಿ 
ಕನಕದಾಸರು ತಮ್ಮ 
ಕ್ರತುಶಕ್ತಿಯನ್ನು ಮೆರೆದಿದ್ದಾರೆ. 
“ಎನಿಸು' ಎನ್ನುವ ಸಾದಾ 
ಕ್ರಿಯಾಪದಕ್ಕೆ ಜೋಡಿಸಿದ 
ದೂರದೂರದ 
ಸಂದರ್ಭಗಳನ್ನೂ ಈ 
ದೃಷ್ಟಿಯಿಂದ 
ಗಮನಿಸುವುದು. ಅದರಂತೆ 
“ಪಡು' ಎಂಬುದು 
ಕ್ರಿಯಾಪದ. ಹಾಗೇನೇ 
`ಅನ್ಯ' ಎಂಬುದು. 
ಬಳಕೆಯಲ್ಲಿ ತೀರಾ 
ಸಾಮಾನ್ಯವಾದ ವ್ರ ಶಬ್ದ 
ಬಂದಲ್ಲಿ ಕನಕದಾಸರು 
ಪೌರಾಣಿಕ ಕಥಾನಕವನೂ, 
ನೀತಿಯ ಮಾತುಗಳನ್ನೂ. 


ಕೂ 
ಕ 


( 
ಲ 
ಏ 
ಲ 
4 
೬ 





